ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಮೇ ೧ , ೨೦೧೪ ( ವೈಶಾಖ ೧೧ , ಶಕ ವರ್ಷ ೧೯೩೬ ) 
Bangalore , Thursday, May 1 , 2014 ( Vaishakha, 11 Shaka Varsha 1936) 


ಸಂಚಿಕೆ ೧೮ 
Issue 18 


| 


ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 38 ರಾಶಾಸ್ತ್ರ 2011 ಬೆಂಗಳೂರು, ದಿನಾಂಕ : 26.02.2014 . 
The Karnataka Agricultural produce marketing (Regulation and development) Act 1966 , the Karnataka Agricultural produce marketing 
(Regulation and development) Rules, 1968 and the Karnataka Agricultural produce marketing (Regulation of Allotment of Property in 
Market Yards) Rules , 2004 (with upto date amendments) ಇದರ ಅಧಿಕೃತ ಕನ್ನಡ ಭಾಷಾಂತರವನ್ನು ಕರ್ನಾಟಕ ಅಫಿಷಿಯಲ್ ಲಾಗ್ಲೆಂಜ್ ಆಕ್ಸ್ , 
1963ರ ಪ್ರಕರಣ 5A ಅಡಿಯಲ್ಲಿ ರಾಜ್ಯಪಾಲರ ಅಧಿಕಾರದ ಮೇರೆಗೆ ಸಾರ್ವಜನಿಕರ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಮರು ಪ್ರಕಟಿಸಲು 
ಆದೇಶಿಸಲಾಗಿದೆ. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 

ಪ್ರಕರಣಗಳ ಅನುಕ್ರಮಣಿಕೆ 
ಪ್ರಕರಣಗಳು : 

ಅಧ್ಯಾಯ -I 

ಪ್ರಾರಂಭಿಕ 
ಚಿಕ್ಕ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ 
ಪರಿಭಾಷೆಗಳು 

ಅಧ್ಯಾಯ- II 

ಮಾರುಕಟ್ಟೆಗಳ ಸ್ಥಾಪನೆ 
ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕೃಷಿ ಉತ್ಪನ್ನದ ಕ್ರಯ ವಿಕ್ರಯವನ್ನು ನಿಯಂತ್ರಿಸುವ ಉದ್ದೇಶದ ಅಧಿಸೂಚನೆ 
ಮಾರುಕಟ್ಟೆ ಪ್ರದೇಶದ ಘೋಷಣೆ ಮತ್ತು ಅದರಲ್ಲಿ ನಿರ್ದಿಷ್ಟಪಡಿಸಿದ ಕೃಷಿ ಉತ್ಪನ್ನದ ಕ್ರಯವಿಕ್ರಯದ 
ನಿಯಂತ್ರಣ. 
ಮಾರುಕಟ್ಟೆ ಪ್ರದೇಶದ ಮತ್ತು ನಿಯಂತ್ರಿತ ಕೃಷಿ ಉತ್ಪನ್ನ ಬಾಬುಗಳ ಬದಲಾವಣೆ. 
ಮಾರುಕಟ್ಟೆಗಳು, ಮಾರುಕಟ್ಟೆ ಪ್ರಾಂಗಣಗಳು, ಮಾರುಕಟ್ಟೆ ಉಪ- ಪ್ರಾಂಗಣಗಳು, ಉಪ- ಮಾರುಕಟ್ಟೆಗಳು 
ಮತ್ತು ಉಪ- ಮಾರುಕಟ್ಟೆ ಪ್ರಾಂಗಣಗಳು 


( ೭೭೩ ) 


22 ಲ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


8 . 


ಮಾರುಕಟ್ಟೆಗಳ ಸ್ಥಾಪನೆ 
ಕೃಷಿ ಉತ್ಪನ್ನದ ಕ್ರಯವಿಕ್ರಯದ ನಿಯಂತ್ರಣ 

ಅಧ್ಯಾಯ - III 

ಮಾರುಕಟ್ಟೆ ಸಮಿತಿಗಳ ರಚನೆ 
ಮಾರುಕಟ್ಟೆ ಸಮಿತಿಯ ಸ್ಥಾಪನೆ ಮತ್ತು ಅದರ ನಿಗಮನ. 
ಮೊದಲನೇ ಮಾರುಕಟ್ಟೆ ಸಮಿತಿಯ ರಚನೆ. 
ಎರಡನೇ ಮತ್ತು ತರುವಾಯದ ಮಾರುಕಟ್ಟೆ ಸಮಿತಿಯ ರಚನೆ . 
ಚುನಾವಣೆಗಳ ಬಗ್ಗೆ ಏರ್ಪಾಡು. 
ಚುನಾವಣೆಗಳ ಅಧೀಕ್ಷಣೆ, ನಿರ್ದೇಶನ ಮತ್ತು ನಿಯಂತ್ರಣ . 
ಕೆಲವು ಸದಸ್ಯರ ಚುನಾವಣೆಯ ಚುನಾವಣಾ ಕ್ಷೇತ್ರಗಳು. 
ಚುನಾವಣಾ ಅಭ್ಯರ್ಥಿಗಳ ಅರ್ಹತೆ. 
ಸದಸ್ಯತ್ವಕ್ಕೆ ಅನರ್ಹತೆಗಳು. 
ಹಾಲಿ ಸದಸ್ಯರ ಅನರ್ಹತೆ. 
ಪ್ರತಿನಿಧಿಯನ್ನು ಚುನಾಯಿಸಲು ತಪ್ಪುವ ಚುನಾವಣಾ ಕ್ಷೇತ್ರ ಅಥವಾ ಸಂಸ್ಥೆ. 
ಏಕಕಾಲದಲ್ಲಿ ಅನೇಕ ಸದಸ್ಯತ್ವದ ನಿಷೇಧ. 
ಚುನಾವಣೆಯ ಸಿಂಧುತ್ವವನ್ನು ನಿರ್ಧರಿಸುವುದು. 
ಚುನಾವಣೆ ಶೂನ್ಯವೆಂದು ಘೋಷಿಸುವುದಕ್ಕೆ ಆಧಾರಗಳು. 
ಚುನಾಯಿತ ಅಭ್ಯರ್ಥಿಯ ಹೊರತಾಗಿ ಇತರ ಅಭ್ಯರ್ಥಿಯು ಚುನಾಯಿತ ನಾಗಿದ್ದಾನೆಂದು ಘೋಷಿಸಲು 
ಆಧಾರ. 
ಸಮ ಮತಗಳ ಸಂದರ್ಭದಲ್ಲಿ ಕಾರ್ಯವಿಧಾನ. 
ಭ್ರಷ್ಟ ಆಚರಣೆಗಳು. 
ಮುನ್ಸಿಫನು ಮಾಡಬೇಕಾದ ಇತರ ಆದೇಶಗಳು. 
ಮುನ್ಸಿಫನ ಆದೇಶಗಳ ವಿರುದ್ಧ ಅಪೀಲು. 
ಚುನಾಯಿತ ಸದಸ್ಯರ ಹೆಸರುಗಳ ಪ್ರಕಟಣೆ 
ಆಕಸ್ಮಿಕ ಖಾಲಿ ಸ್ಥಾನಗಳು 
ಮತದಾನ ಕೇಂದ್ರಗಳಲ್ಲಿ ಅಥವಾ ಅವುಗಳ ಸಮೀಪದಲ್ಲಿ ಮತಕೋರಿಕೆಯ ನಿಷೇಧ. 
ಮತದಾನ ಕೇಂದ್ರದಲ್ಲಿ ಅಥವಾ ಅದರ ಸಮೀಪ ಅವ್ಯವಸ್ಥಿತ ನಡತೆಗಾಗಿ ದಂಡನೆ. 
ಮತದಾನ ಕೇಂದ್ರದಲ್ಲಿ ದುರ್ವತ್ರನೆಗಾಗಿ ದಂಡನೆ. 
ಮತದಾನ ರಹಸ್ಯವನ್ನು ಕಾಪಾಡುವುದು. 
ಚುನಾವಣೆಗಳಲ್ಲಿ ಅಧಿಕಾರಿಗಳು, ಮುಂತಾದವರು ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡತಕ್ಕದ್ದಲ್ಲ ಅಥವಾ 
ಮತದಾನದ ಮೇಲೆ ಪ್ರಭಾವ ಬೀರತಕ್ಕದ್ದಲ್ಲ. 
ಚುನಾವಣೆಗಳಿಗೆ ಸಂಬಂಧಿಸಿದ ಪದೀಯ ಕರ್ತವ್ಯದ ಉಲ್ಲಂಘನೆ. 
ಮತದಾನ ಕೇಂದ್ರದಿಂದ ಮತಪತ್ರಗಳನ್ನು ತೆಗೆದುಕೊಂಡು ಹೋಗುವುದು ಅಪರಾಧವಾಗುವುದು . 
ಇತರ ಅಪರಾಧಗಳು ಮತ್ತು ಆ ಬಗ್ಗೆ ದಂಡನೆಗಳು. 
ಕೆಲವು ಅಪರಾಧಗಳ ಸಂಬಂಧದಲ್ಲಿ ಪ್ರಾಸಿಕ್ಯೂಷನ್ 
ಸದಸ್ಯರ ಪದಾವಧಿ . 
ಪದಾವಧಿಯ ಪ್ರಾರಂಭ. 
ಸದಸ್ಯರ ರಾಜೀನಾಮೆ . 
ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೭೭೫ 


42 . 
43, 


58 . 
59 . 
60. 


ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಪದಾವಧಿ [XXX]. 
ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಸ್ಥಾನವು ಖಾಲಿಯಾಗುವುದು. 
ಅವಿಶ್ವಾಸ ಸೂಚನೆ. 
ಅಧ್ಯಕ್ಷನಿಗೆ ಮತ್ತು ಉಪಾಧ್ಯಕ್ಷನಿಗೆ ಗೈರು ಹಾಜರಿ ರಜೆ ಮತ್ತು ರಜೆ ಇಲ್ಲದ ಗೈರು ಹಾಜರಿಯ ಪರಿಣಾಮಗಳು . 

ಅಧ್ಯಾಯ - IN 

ವ್ಯವಹಾರ ನಿರ್ವಹಣೆ 
ಅಧ್ಯಕ್ಷನ ಅಧಿಕಾರಗಳು ಮತ್ತು ಕರ್ತವ್ಯಗಳು. 
ಉಪಾಧ್ಯಕ್ಷನ ಅಧಿಕಾರಗಳು ಮತ್ತು ಕರ್ತವ್ಯಗಳು. 
ಮಾರುಕಟ್ಟೆ ಸಮಿತಿಯ ಸಭೆ. 
ಸಭೆಗಳಲ್ಲಿ ಕೋರಂ ಮತ್ತು ಅನುಸರಿಸಬೇಕಾದ ಪ್ರಕ್ರಿಯೆ. 
ನಿರ್ಣಯಗಳ ಮಾರ್ಪಾಟು ಅಥವಾ ರದ್ದಿಯಾತಿ. 
ನಡವಳಿಗಳ ಸಂಕ್ಷಿಪ್ತ ವರದಿ . 
ನಡವಳಿಗಳ ಸ್ಥಿರೀಕರಣ. 
ಅಡ್ಡ ಪ್ರಶ್ನೆ ಮತ್ತು ನಿರ್ಣಯಗಳು. 
ಸಭೆಗಳ ಸವಿಸ್ತಾರ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಉಪವಿಧಿಗಳು . 
ಕರಾರು ಮಾಡಿಕೊಳ್ಳುವ ವಿಧಾನ, 
ಕಾರ್ಯದರ್ಶಿಯ ಅಧಿಕಾರಗಳು, ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು. 
ಮಾರುಕಟ್ಟೆ ಸಮಿತಿ, ಮುಂತಾದವುಗಳ ಕಾರ್ಯಗಳನ್ನು ಅಸಿಂಧುಗೊಳಿಸದಿರುವುದು 

ಅಧ್ಯಾಯ - V 

ಮಾರುಕಟ್ಟೆ ಸಮಿತಿಗಳ ಸಿಬ್ಬಂದಿ 
ಮಾರುಕಟ್ಟೆ ಸಮಿತಿಗೆ ಕಾರ್ಯದರ್ಶಿ ಮತ್ತು ತಾಂತ್ರಿಕ ಸಿಬ್ಬಂದಿಯ ನೇಮಕ 
ಮಾರುಕಟ್ಟೆ ಸಮಿತಿಗಳ [ XXX ] ಸಿಬ್ಬಂದಿಯನ್ನು ಸರ್ಕಾರದ ಸೇವೆಯಲ್ಲಿ ವಿಲೀನಗೊಳಿಸುವುದು. 
[ XXX ಬಿಟ್ಟುಬಿಡಲಾಗಿದೆ.] 
ಮಾರುಕಟ್ಟೆ ಸಮಿತಿಗೆ ಇತರ ಸಿಬ್ಬಂದಿಯ ನೇಮಕ 
ನೇಮಕಾತಿಗಳಲ್ಲಿ ಹುದ್ದೆಗಳ ಮೀಸಲಾತಿ. 
ಕರ್ನಾಟಕ ರಾಜ್ಯ ಮಾರುಕಟ್ಟೆ ಸೇವೆ, ಇತ್ಯಾದಿ 

ಅಧ್ಯಾಯ - VI 

ಮಾರುಕಟ್ಟೆ ಸಮಿತಿಗಳ ಅಧಿಕಾರಗಳು ಮತ್ತು ಕರ್ತವ್ಯಗಳು 
ಮಾರುಕಟ್ಟೆ ಸಮಿತಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳು. 
[XXX ಬಿಟ್ಟು ಬಿಡಲಾಗಿದೆ.] 
ಉಪ ಸಮಿತಿಗಳ ನೇಮಕ 
ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು 
ಆವರ್ತಕ ನಿಧಿಯ ರಚನೆ 
ಆವರ್ತಕ ನಿಧಿಯ ವಿನಿಯೋಗ 
ಮಾರುಕಟ್ಟೆ ಫೀಜುಗಳನ್ನು ವಿಧಿಸುವುದು. 
ದಂಡ ವಿಧಿಸಲು ಮಾರುಕಟ್ಟೆ ಸಮಿತಿಯ ಅಧಿಕಾರ . 
ಲೆಕ್ಕಗಳನ್ನು ಹಾಜರುಪಡಿಸುವಂತೆ ಆದೇಶಿಸಲು ಅಧಿಕಾರ ಮತ್ತು ಪ್ರವೇಶಿಸಲು, ಪರಿವೀಕ್ಷಿಸಲು ಮತ್ತು 
ವಶಪಡಿಸಿಕೊಳ್ಳಲು ಅಧಿಕಾರ. 
ವಾಹನ, ಮುಂತಾದವುಗಳನ್ನು ನಿಲ್ಲಿಸುವುದಕ್ಕೆ ಅಧಿಕಾರ. 
ಸಾಲ ತೆಗೆದುಕೊಳ್ಳುವ ಅಧಿಕಾರ. 
ಭೂಸ್ವಾಧೀನ. 
ಅಪರಾಧಗಳ ಬಗ್ಗೆ ರಾಜಿ ಮಾಡಿಕೊಳ್ಳುವುದು. 
ವಸೂಲು ಮಾಡಲಾಗದ ಮೊಬಲಗನ್ನು ಮನ್ನಾ ಮಾಡುವ ಅಧಿಕಾರ 


61. 


61ಎ . 
62 . 


63. 


63ಎ . 


64. 


64ಎ . 


64ಬಿ. 


64ಸಿ. 
65 . 
65ಎ. 
66 . 


ಭಾಗ ೪ಎ 


72 . 
72ಎ. 
72ಬಿ . 
72ಸಿ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಅಧ್ಯಾಯ - VII 

ವ್ಯಾಪಾರದ ವಿನಿಯಮ 
ಲೈಸೆನ್ಸ್‌ಗಳ ನೀಡಿಕೆ 
ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳ ಸ್ಥಾಪನೆ ಹಾಗೂ ಕೃಷಿಕರಿಂದ ಅಥವಾ ಉತ್ಪಾದಕರಿಂದ ನೇರ ಖರೀದಿ 
ಉತ್ಪಾದಕರಿಂದ ನೇರ ಮಾರಾಟಕ್ಕಾಗಿ ರೈತ- ಗ್ರಾಹಕ ಮಾರುಕಟ್ಟೆಗಳ ಸ್ಥಾಪನೆ 
ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಮತ್ತು ರೈತ- ಗ್ರಾಹಕ ಮಾರುಕಟ್ಟೆಯ ಲೈಸೆನ್ಸನ್ನು ಮಂಜೂರು ಮಾಡುವುದು/ 
ನವೀಕರಿಸುವುದು 
ಲೈಸೆನ್ನನ್ನು ರದ್ದು ಮಾಡಲು ಅಥವಾ ಅಮಾನತ್ತಿನಲ್ಲಿಡಲು ಅಧಿಕಾರ 
ಅಪೀಲು 


72ಡಿ. 
72 . 


ಲೈಸೆನ್ಸ್ನ್ನು ರದ್ದು ಮಾಡುವ ಅಥವಾ ಅಮಾನತುಗೊಳಿಸುವ ಅಧಿಕಾರ. 


ಅಪೀಲು. 


77ಎ. 


18. 


78ಎ . 


79 . . 
79ಎ. 
80. 
81. 
81ಎ . 
82 . 


82ಎ. 


83 . 


83ಎ. 


ಬೆಲೆ ಸಂದಾಯ 
ಕೃಷಿ ಉತ್ಪನ್ನದ ಮಾರಾಟ. 
ಮಾರಾಟ ಒಪ್ಪಂದ 
[ XXX ಬಿಟ್ಟುಬಿಡಲಾಗಿದೆ.] 
ಕಮೀಷನ್ ಏಜೆಂಟರ ಕಮಿಷನ್ ಮತ್ತು ಹೊಣೆಗಾರಿಕೆ 
ಕಮೀಷನ್ ಏಜೆಂಟನು ಸಂದಾಯ ಮಾಡಲು ತಪ್ಪಿದಲ್ಲಿ ಆತನು ಹೆಚ್ಚುವರಿ ಸಂದಾಯ ಮಾಡುವುದು, 
ಇತ್ಯಾದಿ 
ಕೆಲವು ಸಂಗ್ರಹಣೆಗಳ ನಿಷೇಧ. 
ಮಾರುಕಟ್ಟೆ ಚಾರ್ಜುಗಳನ್ನು ಯಾರು ಸಂದಾಯ ಮಾಡಬೇಕು. 
ನಿರ್ದಿಷ್ಟಪಡಿಸಲಾದ ಕಡಿತಗಳ ಹೊರತಾಗಿ, ತೂಕ ಅಥವಾ ಸಂದಾಯದಲ್ಲಿ ಕಡಿತವನ್ನು ಮಾಡದಿರುವುದು. 
ಮಾರುಟ್ಟೆ ಕಾರ್ಯನಿರ್ವಾಹಕರು ವರದಿಗಳನ್ನು ಸಲ್ಲಿಸುವುದು 
ಖಾಸಗಿ ಮಾರುಕಟ್ಟೆ ಲೈಸೆನ್ಸುದಾರನಿಂದ, ರೈತ- ಗ್ರಾಹಕ ಮಾರುಕಟ್ಟೆ ಲೈಸೆನ್ಸುದಾರನಿಂದ ವರದಿಗಳು 
ಮಾರುಕಟ್ಟೆ ಕಾರ್ಯ ನಿರ್ವಾಹಕರು ನೆರವು ನೀಡುವುದು . 
ಮುಷ್ಕರ , ಮುಂತಾದವುಗಳಲ್ಲಿ ಮಾರುಕಟ್ಟೆ ಕಾರ್ಯ ನಿರ್ವಾಹಕನು ಭಾಗವಹಿಸದಿರುವುದು. 
ಮಾರುಕಟ್ಟೆ ಕಾರ್ಯನಿರ್ವಾಹಕರು ಲೆಕ್ಕ ಪುಸ್ತಕಗಳು, ಮುಂತಾದವುಗಳನ್ನು ಹಾಜರುಪಡಿಸುವುದು. 
ಮಾರುಕಟ್ಟೆ ಫೀಜನ್ನು ವಿವೇಚನಾನುಸಾರ ನಿರ್ಧರಿಸುವುದು. 
ವಿವಾದಗಳ ಇತ್ಯರ್ಥಕ್ಕಾಗಿ ಏರ್ಪಾಡು 
ಉತ್ಪಾದಕ, ಕೊಂಡುಕೊಳ್ಳುವವ, ಮಾರಾಟಗಾರ , ಖಾಸಗಿ ಮಾರುಕಟ್ಟೆ ಲೈಸೆನ್ನುದಾರ, ನೇರ ಖರೀದಿ 
ಲೈಸೆನ್ನುದಾರ ಅಥವಾ ರೈತ- ಗ್ರಾಹಕ ಮಾರುಕಟ್ಟೆ ಲೈಸೆನ್ಸುದಾರ ಇವರುಗಳ ನಡುವಿನ ವಿವಾದಗಳ 
ಇತ್ಯರ್ಥಕ್ಕಾಗಿ ಉಪಬಂಧ 
ವ್ಯಾಪಾರಿಗಳು ಒದಗಿಸಬೇಕಾದ ಭದ್ರತೆ 
ಕಮಿಷನ್ ಏಜೆಂಟರು ನೀಡಬೇಕಾದ ಭದ್ರತೆ 
ಬ್ಯಾಂಕಿನಲ್ಲಿ ನಗದು ಭದ್ರತೆಯ ಠೇವಣಿ 
ಭದ್ರತೆಯ ಮೇಲೆ ಋಣಭಾರ ಮತ್ತು ಭದ್ರತಾ ಠೇವಣಿಯ ಮರು ಪಾವತಿ 
ದಂಡಗಳನ್ನು ವಿಧಿಸಲು ಸಮಿತಿಯ ಮತ್ತು ಅಧ್ಯಕ್ಷನ ಅಧಿಕಾರ 

ಅಧ್ಯಾಯ - VIII 

ಮಾರುಕಟ್ಟೆ ನಿಧಿ 
ಮಾರುಕಟ್ಟೆ ನಿಧಿ, ಅದರ ಅಭಿರಕ್ಷೆ ಮತ್ತು ಹೂಡಿಕೆ. 
ರಾಜ್ಯದ ಸಂಚಿತ ನಿಧಿಗೆ ವಂತಿಗೆ 
ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಗೆ ವಂತಿಗೆ 
ಯಾವ ಉದ್ದೇಶಕ್ಕಾಗಿ ಮಾರುಕಟ್ಟೆ ನಿಧಿಯನ್ನು ವೆಚ್ಚ ಮಾಡಬಹುದು 


84 . 
84ಎ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


222 


94. 


96. 


ಅಧ್ಯಕ್ಷನಿಗೆ ಮತ್ತು ಉಪಾಧ್ಯಕ್ಷನಿಗೆ ಗೌರವಧನ ಮತ್ತು ಪ್ರವಾಸ ಭತ್ಯಗಳು. 
ಬಜೆಟ್ , ಮುಂತಾದವುಗಳನ್ನು ತಯಾರಿಸುವ ವಿಧಾನ 

ಅಧ್ಯಾಯ - IX 

- ವಿಶೇಷ ವ್ಯಾಪಾರ ಸರಕು ಮಾರುಕಟ್ಟೆಗಳು 
ವಿಶೇಷ ವ್ಯಾಪಾರ ಸರಕುಗಳಿಗಾಗಿ ಸ್ವತಂತ್ರ ಮಾರುಕಟ್ಟೆಗಳ ಮತ್ತು ಮಾರುಕಟ್ಟೆ ಸಮಿತಿಗಳ ಸ್ಥಾಪನೆ 

ಅಧ್ಯಾಯ- X 
ಮಂಡಲ ಪಂಚಾಯಿತಿಗಳು ಮಾರುಕಟ್ಟೆ ಸಮಿತಿಗಳ ಏಜೆಂಟ್‌ಗಳಾಗಿ ಕಾರ್ಯ ನಿರ್ವಹಿಸುವುದು 
ಮಂಡಲ ಪಂಚಾಯಿತಿಗಳು ಮಾರುಕಟ್ಟೆ ಸಮಿತಿಗಳ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುವುದು 
ಮಂಡಲ ಪಂಚಾಯಿತಿಗಳಿಗೆ ಅನುದಾನಗಳು ಮತ್ತು ಸಾಲಗಳು . 
ಮಂಡಲ ಪಂಚಾಯಿತಿಗಳಿಗೆ ಅಧಿಕಾರಗಳು ಮತ್ತು ಪ್ರಕಾರ್ಯಗಳನ್ನು ವಹಿಸಿಕೊಡುವುದರ ಪರಿಣಾಮಗಳು 


100 . 


101. 


102. 


103 . 


104 . 


105 . 


106 . 


106ಎ . 


107. 


108 . 


109 . 


109ಎ . 


110 . 


ಅಧ್ಯಾಯ - XI 

ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿ 
ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿ. 
ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯ ರಚನೆ. 
ಮಂಡಲಿಯ ಚುನಾಯಿತ ಸದಸ್ಯರ ಹೆಸರುಗಳ ಪ್ರಕಟಣೆ 
ಚುನಾವಣೆಯ ಸಿಂಧುತ್ವದ ನಿರ್ಧರಣೆ. 
ಮಂಡಲಿಯ ಚುನಾಯಿತ ಸದಸ್ಯರ ಸದಸ್ಯತ್ವ ನಿಂತುಹೋಗುವುದು. 
ಉಪ ಚುನಾವಣೆ. 
ಮಂಡಲಿಯ ಸದಸ್ಯರ ಹುದ್ದೆಯ ಅವಧಿ. 
[ XXX ] 
ಮಂಡಲಿಯ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಅಧಿಕಾರಗಳು ಮತ್ತು ಕರ್ತವ್ಯಗಳು. 
ಮಂಡಲಿಯ ವ್ಯವಹಾರದ ನಿರ್ವಹಣೆ. 
ರಾಜ್ಯ ಸರ್ಕಾರದಿಂದ ಅನುದಾನಗಳು. 
ವ್ಯವಸ್ಥಾಪಕ ನಿರ್ದೇಶಕನ ಪ್ರಕಾರ್ಯಗಳು 
ಮಾರುಕಟ್ಟೆ ಅಭಿವೃದ್ಧಿ ನಿಧಿ. 
ಸಾಲ ಪಡೆಯುವ ಅಧಿಕಾರ. 
ಮಾರುಕಟ್ಟೆ ಅಭಿವೃದ್ಧಿ ನಿಧಿಯನ್ನು ವೆಚ್ಚ ಮಾಡತಕ್ಕ ಉದ್ದೇಶಗಳು. 
ಮಂಡಲಿಯ ಪ್ರಕಾರ್ಯಗಳು. 
ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳು ಮಂಡಲಿಗೆ ಅನ್ವಯವಾಗುವುದು 

ಅಧ್ಯಾಯ - XII 

ದಂಡಗಳು 
ಫೀಜು, ಮುಂತಾದವುಗಳ ಸಂದಾಯದ ತಪ್ಪಿತಕ್ಕಾಗಿ ದಂಡಗಳು 
ಫೀಜು, ಉಪಕರ ಅಥವಾ ಇತರ ಮೊಬಲಗನ್ನು ಸಂದಾಯ ಮಾಡಲು ಆಪಾದಿತನು 
ಹೊಣೆಯಾಗಿರುವುದು. 
ಫೀಜು ಅಥವಾ ಇತರ ಮೊಬಲಗನ್ನು ಕ್ಷಿಪ್ರವಾಗಿ ವಸೂಲ್ಮಾಡಲು ಮ್ಯಾಜಿಸ್ಟ್ರೇಟನ ಅಧಿಕಾರ. 
8ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡ 
66ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡ 
75ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡನೆ 
72ಎ, 72ಬಿ, 79 ಮತ್ತು 80ನೇ ಪ್ರಕರಣಗಳ ಉಲ್ಲಂಘನೆಗಾಗಿ ದಂಡ 
78ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡನೆ 


110ಎ . 


111 . 


114 . 


115. 


116, 


117 . 


117ಎ . 


117ಬಿ . 


118 . 


118ಎ . 


೭೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


119 . 


120 . 


121. 


122 . 


123. 
124. 


125 . 


126. 


126ಎ . 


127. 


123ನೇ ಪ್ರಕರಣದ ಮೇರೆಗಿನ ಆದೇಶವನ್ನು ಪಾಲಿಸಲು ತಪ್ಪಿದಲ್ಲಿ ದಂಡ 
123ನೇ ಅಥವಾ 124ನೇ ಪ್ರಕರಣದ ಉಪಬಂಧಗಳ ಉಲ್ಲಂಘನೆಗಾಗಿ ದಂಡ 
125ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡ 
ಅಪರಾಧಗಳ ಬಗ್ಗೆ ದಂಡನೆಗಾಗಿ ಸಾಮಾನ್ಯ ಉಪಬಂಧಗಳು 

ಅಧ್ಯಾಯ - XIII 

ನಿಯಂತ್ರಣ 
ಪರಿಶೀಲನೆ, ವಿಚಾರಣೆ ಮತ್ತು ವಿವರಣಾ ಪಟ್ಟಿ, ಮುಂತಾದವುಗಳನ್ನು ಸಲ್ಲಿಸುವುದು 
ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ, ಪ್ರಾಧಿಕೃತ ಅಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು 
ಒದಗಿಸಲು ಅಧಿಕಾರಿಗಳ ಮತ್ತು ಸದಸ್ಯರ ಕರ್ತವ್ಯ. 
ಲೆಕ್ಕಪುಸ್ತಕಗಳ ಮತ್ತು ಇತರ ದಾಸ್ತಾವೇಜುಗಳ ಅಭಿಗ್ರಹಣ . 
ಮಾರುಕಟ್ಟೆ ಸಮಿತಿಯ ವ್ಯವಹರಣೆಗಳ ವರದಿಯನ್ನು ತರಿಸಿಕೊಳ್ಳಲು ಮತ್ತು ಅದರ ಮೇಲೆ ಆದೇಶವನ್ನು 
ಹೊರಡಿಸಲು ರಾಜ್ಯ ಸರ್ಕಾರದ ಅಧಿಕಾರ 
ಮಾರುಕಟ್ಟೆ ಸಮಿತಿಗೆ, ಖಾಸಗಿ ಮಾರುಕಟ್ಟೆ ಲೈಸೆನ್ನುದಾರನಿಗೆ ಮತ್ತು ರೈತ- ಗ್ರಾಹಕ ಲೈಸೆನ್ನುದಾರನಿಗೆ 
ನಿರ್ದೇಶನ ನೀಡಲು ಸರ್ಕಾರದ ಅಧಿಕಾರ 
ಮಾರುಕಟ್ಟೆ ಸಮಿತಿಯ ರದ್ದಿಯಾತಿ. 
ನಷ್ಟ, ದುರ್ವ್ಯಯ , ದುರ್ವಿನಿಯೋಗ, ಮುಂತಾದವುಗಳಿಗಾಗಿ ಮಾರುಕಟ್ಟೆ ಸಮಿತಿಯ ಸದಸ್ಯರ, 
ಅಧಿಕಾರಿಗಳ ಮತ್ತು ನೌಕರರ ಹೊಣೆಗಾರಿಕೆ. 
ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರು ಪದಚ್ಯುತಿಗೆ ಗುರಿಯಾಗುವುದು. 
ಕಾನೂನು ಬದ್ಧವಾಗಿ ರಚಿತವಾಗಿಲ್ಲದ ಅಥವಾ ಕಾರ್ಯ ನಿರ್ವಹಣೆಯಲ್ಲಿ ಬಿಕ್ಕಟ್ಟು ಉಂಟಾಗಿರುವಂತಹ 
ಮಾರುಕಟ್ಟೆ ಸಮಿತಿಗಳ ಸಂಬಂಧದಲ್ಲಿ ಆಡಳಿತಾಧಿಕಾರಿಯು ಅಧಿಕಾರಗಳನ್ನು ಚಲಾಯಿಸುವುದು ಮತ್ತು 
ಕರ್ತವ್ಯಗಳನ್ನು ನಿರ್ವಹಿಸುವುದು. 
ಮಾರುಕಟ್ಟೆ ಸಮಿತಿಯಿಂದ ಅಥವಾ ಮಂಡಲಿಯಿಂದ ಸರ್ಕಾರಕ್ಕೆ ಬರತಕ್ಕ ಮೊಬಲಗುಗಳ ವಸೂಲಿ 

ಅಧ್ಯಾಯ - XIIIಎ 

ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆ 
ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆ ಸ್ಥಾಪನೆ, ಇತ್ಯಾದಿ 
ತೊಂದರೆಗಳ ನಿವಾರಣೆ. 

ಅಧ್ಯಾಯ - XIII- ಬಿ 

ಕರಾರು ವ್ಯವಸಾಯ 
ಕರಾರು ವ್ಯವಸಾಯ ಒಪ್ಪಂದದ ಪ್ರಕ್ರಿಯೆ ಮತ್ತು ನಮೂನೆ 


128. 


129 . 


130 . 


131. 


131ಎ. 


131ಬಿ . 


131ಸಿ . 


131ಡಿ. 


131ಇ. 


131ಎಫ್ . 


131ಜಿ . 


131ಹೆಚ್ . 


ಅಧ್ಯಾಯ- XIII 

ವಿದ್ಯುನ್ಮಾನ ವ್ಯಾಪಾರ 
ಸ್ಥಳೀಯ ವಿನಿಮಯ ಕೇಂದ್ರದ ಸ್ಥಾಪನೆ 
ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುದಾರನು ಸಲ್ಲಿಸಬೇಕಾಗಿರುವ ವರದಿಗಳು 
ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುಗಳನ್ನು ರದ್ದುಪಡಿಸುವ ಅಥವಾ ಅಮಾನತ್ತಿನಲ್ಲಿಡುವ ಅಧಿಕಾರ 
ವಿವಾದಗಳ ಪರಿಹಾರ 
ಸಿವಿಲ್ ನ್ಯಾಯಾಲಯಗಳ ಮೇಲೆ ಅಧಿಕಾರ ವ್ಯಾಪ್ತಿಗೆ ಪ್ರತಿಷೇಧ 
131ಡಿ ಪ್ರಕರಣದ ಉಲ್ಲಂಘನೆಗಾಗಿ ದಂಡನೆ 
ಅಪರಾಧದ ಸಂಜೇಯತೆ 

ಅಧ್ಯಾಯ - XIV 

ಸಂಕೀರ್ಣ ವಿಷಯಗಳು 
ಮಾರುಕಟ್ಟೆ ಸಮಿತಿಗೆ , ಮಂಡಲಿಗೆ ಅಥವಾ ಮಾರಾಟಗಾರನಿಗೆ ಬಾಕಿ ಇರುವ ಮೊಬಲಗುಗಳ ವಸೂಲಿ. 
ಸಹಕಾರ ಸಂಘಗಳು , ಮುಂತಾದವುಗಳ ಕೆಲವು ವರ್ಗಗಳಿಗೆ ಈ ಅಧಿನಿಯಮದ ಉಪಬಂಧಗಳಿಂದ 
ವಿನಾಯಿತಿ ನೀಡುವ ಅಧಿಕಾರ. 


131ಐ . 


131ಜೆ. 


132 . 


133 . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೭೭೯ 


134 . 
135 . 


136. 


137. 
137ಎ . 
138. 
139. 


139ಎ. 


140 . 


141. 


142 . 


143 . 


144 . 


145 . 


146 . 


ಅಧಿನಿಯಮದ ಉಪಬಂಧಗಳು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಅನ್ವಯವಾಗದಿರುವುದು. 
ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ರಿಜಿಸ್ಟರುಗಳು , ಮುಂತಾದವುಗಳಲ್ಲಿ ನಮೂದುಗಳ 
ರುಜುವಾತು 
ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ಅಧ್ಯಕ್ಷರು, ಉಪಾಧ್ಯಕ್ಷರು , ಸದಸ್ಯರು, ಅಧಿಕಾರಿಗಳು ಮತ್ತು 
ನೌಕರರು ಲೋಕನೌಕರರಾಗಿರುವುದು. 
ನೋಟೀಸು ನೀಡಿಲ್ಲದ ಸಂದರ್ಭದಲ್ಲಿ ದಾವೆಯ ಅಥವಾ ಇತರ ಕಾನೂನು ವ್ಯವಹರಣೆಯ ಪ್ರತಿಷೇಧ 
ಅಪೀಲು 
ಪೊಲೀಸ್ ಅಧಿಕಾರಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳು 
ಮಾಹಿತಿಯನ್ನು ಮತ್ತು ಸಹಾಯವನ್ನು ನೀಡುವುದು ಸ್ಥಳೀಯ ಪ್ರಾಧಿಕಾರಗಳ ಕರ್ತವ್ಯವಾಗಿರುವುದು. 
ಮಾಹಿತಿ ಮತ್ತು ನೆರವು ನೀಡುವಲ್ಲಿ ಇಲಾಖಾ ಅಧಿಕಾರಿಗಳ ಕರ್ತವ್ಯ . 
ರಾಜ್ಯ ಸರ್ಕಾರದ ಮತ್ತು ಕೃಷಿ ಮಾರುಕಟ್ಟೆ ನಿರ್ದೆಶಕನ ಅಧಿಕಾರಗಳನ್ನು ವಹಿಸಿಕೊಡುವುದು. 
ಸದ್ಭಾವನೆಯಿಂದ ಕಾರ್ಯ ನಿರ್ವಹಿಸುವ ವ್ಯಕ್ತಿಗಳಿಗೆ ರಕ್ಷಣೆ 
ಮಾರುಕಟ್ಟೆ ಪ್ರದೇಶದ ಪರಿಮಿತಿಗಳನ್ನು ಮಾತ್ರ ವ್ಯತ್ಯಾಸಗೊಳಿಸುವುದರ ಪರಿಣಾಮ . 
ಮಾರುಕಟ್ಟೆ ಪ್ರದೇಶಕ್ಕೆ ಸಂಬಂಧಪಟ್ಟ ಅಧಿಸೂಚನೆಯನ್ನು ಹಿಂತೆಗೆದುಕೊಳ್ಳುವುದು ಮತ್ತು ಅದರ 
ಪರಿಣಾಮಗಳು 
ಮಾರುಕಟ್ಟೆ ಸಮಿತಿಗಳ ವಿಲೀನ 
ಮಾರುಕಟ್ಟೆ ಪ್ರದೇಶವನ್ನು ಎರಡು ಅಥವಾ ಹೆಚ್ಚು ಪ್ರತ್ಯೇಕ ಮಾರುಕಟ್ಟೆ ಪ್ರದೇಶಗಳಾಗಿ ವಿಭಾಗಿಸುವುದು 
ನಿಯಮಗಳು 
ವಿನಿಯಮಗಳು 
ಉಪವಿಧಿಗಳು 
ಮಾರುಕಟ್ಟೆಗಳ ಸ್ಥಾಪನೆಯ ತರುವಾಯದ ಮೊದಲನೆಯ ಉಪವಿಧಿಗಳು 
ಉಪವಿಧಿಗಳನ್ನು ರಚಿಸಲು ಅಥವಾ ತಿದ್ದುಪಡಿ ಮಾಡಲು ಕೃಷಿ ಮಾರುಕಟ್ಟೆ ನಿರ್ದೆಶಕನ ಅಧಿಕಾರ 
ಸ್ಥಾಯೀ ಆದೇಶಗಳನ್ನು ಮಾಡುವ ಅಧಿಕಾರ 
ಈ ಅಧಿನಿಯಮವನ್ನು ಜಾರಿಗೆ ತರಲು ಅಗತ್ಯವಿರುವ ಆದೇಶಗಳು 
ಅನುಸೂಚಿಯನ್ನು ತಿದ್ದುಪಡಿ ಮಾಡುವ ಅಧಿಕಾರ 
ನಿಯಮಗಳು , ಆದೇಶಗಳು ಮತ್ತು ಅಧಿಸೂಚನೆಗಳನ್ನು ವಿಧಾನ ಮಂಡಲದ ಮುಂದೆ ಮಂಡಿಸುವುದು 
ನಿರಸನ ಮತ್ತು ಉಳಿಸುವಿಕೆಗಳು 
ತತ್ಕಾಲೀನ ಉಪಬಂಧಗಳು 
ನಿರಸಿತ ಅಧಿನಿಯಮಿತಿಗಳ ಮೇರೆಗೆ ಬಿಟ್ಟುಬಿಡಲಾದ ಪ್ರದೇಶಗಳಿಗಾಗಿ ಮಾರುಕಟ್ಟೆ ಸಮಿತಿಗಳನ್ನು 
ರಚಿಸಿರುವ ಸಂದರ್ಭದಲ್ಲಿ ಸ್ವತ್ತುಗಳು, ಮುಂತಾದವುಗಳ ವರ್ಗಾವಣೆಗೆ ರಾಜ್ಯ ಸರ್ಕಾರದ ಅಧಿಕಾರ 
1958ರ ಕರ್ನಾಟಕ ಅಧಿನಿಯಮ 16ರ ತಿದ್ದುಪಡಿ 
1959ರ ಕರ್ನಾಟಕ ಅಧಿನಿಯಮ 11ರ ತಿದ್ದುಪಡಿ 
ಅನುಸೂಚಿ 
ಅಧಿಸೂಚನೆಗಳು 

ಉದ್ದೇಶ ಮತ್ತು ಕಾರಣಗಳ ಹೇಳಿಕೆ 


147. 


148. 


149 . 


150 . 


151. 


152 . 


152ಎ . 
153 . 
154 . 


154ಎ. 
155 . 


156 . 


157. 


1966ರ ಅಧಿನಿಯಮ 27.- ಈ ವಿಧೇಯಕವು, ವಿವಿಧ ಪ್ರದೇಶಗಳಲ್ಲಿ ಜಾರಿಯಲ್ಲಿರುವ ಈ ಮುಂದಿನ ಅಧಿನಿಯಮಗಳನ್ನು ರದ್ದುಗೊಳಿಸಿ 
ಅವುಗಳ ಬದಲಿಗೆ ಹೊಸ ಅಧಿನಿಯಮಗಳನ್ನು ತರುವ ಮೂಲಕ, ಹೊಸ ಮೈಸೂರು ರಾಜ್ಯದಾದ್ಯಂತ ಕಷಿ ಉತ್ಪನ್ನದ ಖರೀದಿ ಮತ್ತು ಮಾರಾಟದ 
ಉತ್ತಮ ನಿಯಂತ್ರಣಕ್ಕೆ ಮತ್ತು ಕೃಷಿ ಉತ್ಪನ್ನಕ್ಕೆ ಮಾರುಕಟ್ಟೆಗಳ ಸ್ಥಾಪನೆಗೆ ಸಂಬಂಧಿಸಿ ಒಂದು ಏಕರೂಪ ಕಾನೂನನ್ನು ಒದಗಿಸುವ ಉದ್ದೇಶವನ್ನು 
ಹೊಂದಿದೆ: 

(1) ಮುಂಬೈ ಪ್ರದೇಶದಲ್ಲಿ ಜಾರಿಯಲ್ಲಿರುವ, ಮುಂಬೈ ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಅಧಿನಿಯಮ, 1939 ( 1939ರ ಮುಂಬೈ ಅಧಿನಿಯಮ 
22); 

(2) ಮದ್ರಾಸು ಪ್ರದೇಶದಲ್ಲಿ ಜಾರಿಯಲ್ಲಿರುವ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಮದ್ರಾಸು ವಾಣಿಜ್ಯ ಬೆಳೆಗಳ ಮಾರುಕಟ್ಟೆಗಳ 
ಅಧಿನಿಯಮ, 1933 ( 1933ರ ಮದ್ರಾಸು ಅಧಿನಿಯಮ 20); 

(3) ಕೊಡಗು ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ, ಕೊಡಗು ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಅಧಿನಿಯಮ , 1956 (1956ರ ಕೊಡಗು ಅಧಿನಿಯಮ 7); 


( vi) 


೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(4) ಹೈದ್ರಾಬಾದ್ ಪ್ರದೇಶದಲ್ಲಿ ಜಾರಿಯಲ್ಲಿರುವ ಹೈದ್ರಾಬಾದ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿನಿಯಮ , 1339 ಫಸ್ಲಿ (1339ರ ಫಸ್ಲಿ 
ಹೈದ್ರಾಬಾದ್‌ ಅಧಿನಿಯಮ 2); 

(5) ಮೈಸೂರು ಪ್ರದೇಶದಲ್ಲಿ ಜಾರಿಯಲ್ಲಿರುವ ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಅಧಿನಿಯಮ, 1939 (1939ರ ಮೈಸೂರು 
ಅಧಿನಿಯಮ 16 ). ಈ ವಿಧೇಯಕವನ್ನು , ಕೃಷಿ ಉತ್ಪನ್ನದ ಮಾರಾಟ ಮತ್ತು ಖರೀದಿಯನ್ನು ಪರಿಣಾಮಕಾರಿಯಾಗಿ ವಿನಿಯಮಿಸುವ ಸಲುವಾಗಿ 
ಮಾರುಕಟ್ಟೆಗಳ ವಿನಿಯಮದ ಮಾದರಿಯನ್ನು, ಪುನರ್ ನವೀಕರಣ ಅಗತ್ಯವಾಗಿದೆ ಎಂದು ಭಾರತ ಸರ್ಕಾರದ ಸಲಹೆಯನ್ನು ಪರಿಗಣಿಸಿ ಸಿದ್ಧಪಡಿಸಲಾಗಿದೆ. 
ಇತರ ವಿಷಯಗಳೊಂದಿಗೆ ಈ ಕೆಳಕಂಡವುಗಳ ಬಗ್ಗೆ ಉಪಬಂಧ ಕಲ್ಪಿಸಲಾಗಿದೆ, 

ಕೃಷಿ, ಪಶುಸಂಗೋಪನೆ, ಜೇನುಸಾಕಣೆ , ತೋಟಗಾರಿಕೆ ಅಥವಾ ಮೀನುಗಾರಿಕೆ, ಅರಣ್ಯ ಉತ್ಪನ್ನ ಮತ್ತು ಇತರ ಯಾವುದೇ ಉತ್ಪನ್ನ , 

ಪಶುಸಂಗೋಪನೆ ಮತ್ತು ಕೋಳಿ ಸಾಕಣೆ - ಈ ಎಲ್ಲಾ ಉತ್ಪನ್ನಗಳನ್ನು ಒಳಗೊಳ್ಳುವ ಹಾಗೆ, ಕೃಷಿ ಉತ್ಪನ್ನ ಇದನ್ನು ಪರಿಭಾಷಿಸುವುದು ; 
(ii) ನಿರ್ದಿಷ್ಟಪಡಿಸಿದ ಪ್ರದೇಶದಲ್ಲಿ ಕೃಷಿ ಉತ್ಪನ್ನದ ಖರೀದಿ ಮತ್ತು ಮಾರಾಟವನ್ನು ವಿನಿಯಮನಗೊಳಿಸುವ ಮತ್ತು ಮಾರುಕಟ್ಟೆ ಪ್ರದೇಶ 

ಮತ್ತು ಮಾರುಕಟ್ಟೆ ಪ್ರಾಂಗಣ ಘೋಷಣೆಯನ್ನು ಮಾಡುವ ಸರ್ಕಾರದ ಉದ್ದೇಶವನ್ನು ಅಧಿಸೂಚಿಸುವುದಕ್ಕೆ ; 
ಕೃಷಿ ಉತ್ಪನ್ನದ ನಿರ್ದಿಷ್ಟ ಬಗೆಗಿನ ವ್ಯಾಪಾರಕ್ಕೆ ಮಾರುಕಟ್ಟೆ ಸಮಿತಿಗಳನ್ನು ಮತ್ತು ಅಲ್ಲದೆ, ಕೃಷಿ ಉತ್ಪನ್ನದ ಯಾವುದೇ ನಿರ್ದಿಷ್ಟ 

ಬಗೆಯ ಉತ್ಪನ್ನದ ವ್ಯಾಪಾರಕ್ಕೆ ಅದೇ ಮಾರುಕಟ್ಟೆ ಪ್ರದೇಶದೊಳಗೆ ಪ್ರತ್ಯೇಕ ಮಾರುಕಟ್ಟೆ ಪ್ರದೇಶಗಳನ್ನು ಸ್ಥಾಪಿಸುವುದು; 
(iv) ಮಾರುಕಟ್ಟೆ ಸಮಿತಿಗಳಲ್ಲಿ ಕೃಷಿ ಉತ್ಪನ್ನದ ಖರೀದಿದಾರರು, ಖರೀದಿದಾರರ ಸಹಕಾರ ಸಂಘಗಳ ಪ್ರತಿನಿಧಿಗಳು , ಕೃಷಿ ಸಹಕಾರ 

ಮಾರುಕಟ್ಟೆ ಮತ್ತು ಸಂಸ್ಕರಣ ಸಂಘಗಳ ಪ್ರತಿನಿಧಿಗಳು, ಪುರಸಭೆಗಳು, ತಾಲೂಕು ಮಂಡಲಿಗಳು ಮತ್ತು ಕೇಂದ್ರ ಉಗ್ರಾಣ ನಿಗಮ 
ಮತ್ತು ರಾಜ್ಯ ಉಗ್ರಾಣ ನಿಗಮ - ಇವುಗಳಿಗೆ ಪ್ರಾತಿನಿಧ್ಯ ಒದಗಿಸುವುದು; 
ಮಾರುಕಟ್ಟೆ ಸಮಿತಿಯು ಮಾರುಕಟ್ಟೆ ಫೀಜನ್ನು ವಿಧಿಸುವುದು ಮತ್ತು ಸಂಗ್ರಹಿಸುವುದು; 

ಮಾರುಕಟ್ಟೆ ಸಮಿತಿ ನಿಧಿಗಳು ಮತ್ತು ಕೇಂದ್ರೀಯ ಮಾರುಕಟ್ಟೆ - ಇವುಗಳನ್ನು ರಚಿಸುವುದು; 
( vii ) ಮಾರುಕಟ್ಟೆ ಸಮಿತಿಗೆ ಸಾಲ ಪಡೆಯುವ ಅಧಿಕಾರ ವಹಿಸುವುದು ; 
( viii) ಮಾರುಕಟ್ಟೆಯ ದಕ್ಷ ಆಡಳಿತ ಮತ್ತು ನಿಯಂತ್ರಣವನ್ನು ಖಾತರಿಪಡಿಸಿಕೊಳ್ಳಲು ಸರ್ಕಾರಿ ನೌಕರರನ್ನು ಮಾರುಕಟ್ಟೆ ಸಮಿತಿಗಳ 

ಕಾರ್ಯದರ್ಶಿಗಳು, ಸಹಾಯಕ ಕಾರ್ಯದರ್ಶಿಗಳು, ತಾಂತ್ರಿಕ ಲೆಕ್ಕಪತ್ರಗಳ ಮತ್ತು ಲೆಕ್ಕಪರಿಶೋಧನೆಯ ಸಿಬ್ಬಂದಿಗಳಾಗಿ ನೇಮಕ 

ಮಾಡುವುದು; 
(ix) ಮುಖ್ಯ ಮಾರುಕಟ್ಟೆ ಅಧಿಕಾರಿಯು ವಿಚಾರಣೆ ಮತ್ತು ಪರಿಶೀಲನೆ ಮಾಡುವುದು; ಮತ್ತು 

ಕರ್ತವ್ಯಗಳನ್ನು ನೆರವೇರಿಸಲು ತಪ್ಪಿದ್ದಕ್ಕಾಗಿ ಮಾರುಕಟ್ಟೆ ಸಮಿತಿಯನ್ನು ಅಮಾನತ್ತಿನಲ್ಲಿಡುವುದು. 
( ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ) ಭಾಗ -IV -2ಎ, ದಿನಾಂಕ 30 -3 -1963ರಲ್ಲಿ ಸಂಖ್ಯೆ: 47 ಆಗಿ ಪ್ರಕಟಿಸಲಾಗಿದೆ). 

- 

II 
1969ರ ತಿದ್ದುಪಡಿ ಮಾಡುವ ಅಧಿನಿಯಮ 19 - ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966, ಇದು 1ನೇ ಮೇ 
1968ರಂದು ಜಾರಿಗೆ ಬಂದಿದೆ. ಅಧಿನಿಯಮದ 154(1) ನೇ ಪ್ರಕರಣವು ಈ ವಿಷಯದಲ್ಲಿ ಜಾರಿಯಲ್ಲಿದ್ದ ಹಿಂದಿನ ಅಧಿನಿಯಮಗಳನ್ನು ನಿರಸನಗೊಳಿಸುತ್ತದೆ 
ಮತ್ತು ಆ ಅಧಿನಿಯಮಗಳ ಮೇರೆಗೆ ರಚಿಸಲಾದ ಮಾರುಕಟ್ಟೆ ಸಮಿತಿಗಳನ್ನು ಹೊಸ ಅಧಿನಿಯಮದ ಮೇರೆಗೆ ಮಾರುಕಟ್ಟೆ ಸಮಿತಿಗಳನ್ನು ರಚಿಸುವವರೆಗೆ, 
ಮುಂದುವರಿಕೆಗೆ ಅವಕಾಶ ಮಾಡಿಕೊಡುತ್ತದೆ. ಈ ಉಪಬಂಧದ ಮೂಲಕ ಹಳೆಯ ಮಾರುಕಟ್ಟೆ ಸಮಿತಿಯ ಸ್ಥಾನದಲ್ಲಿ ಹೊಸ ಅಧಿನಿಯಮದ ಮೇರೆಗಿನ 
ಚುನಾಯಿತ ಮಾರುಕಟ್ಟೆ ಸಮಿತಿಗಳನ್ನು ಅಸ್ತಿತ್ವಕ್ಕೆ ತರುವ ಉದ್ದೇಶವನ್ನು ಹೊಂದಿತ್ತು. ಆದರೆ , ಮರುಳಾರಾಧ್ಯ ವಿರುದ್ದ- ನಿಯಂತ್ರಿಕ ಮಾರುಕಟ್ಟೆ ಸಮಿತಿ, 
ಶಿವಮೊಗ್ಗ ಮತ್ತು ಇತರರು, 1969(1) ಕರ್ನಾಟಕ ಎಲ್. ಜೆ 533, ಇದರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು, ಅಧಿನಿಯಮದ 11ನೇ ಪ್ರಕರಣದ ಮೇರೆಗೆ 
ಒಂದು ಮಾರುಕಟ್ಟೆ ಸಮಿತಿಯ ಚುನಾವಣೆಗೆ ಮುನ್ನ 10ನೇ ಪ್ರಕರಣದ ಮೇರೆಗಿನ ಒಂದು ನಾಮನಿರ್ದೇಶಿತ ಮಾರುಕಟ್ಟೆ ಸಮಿತಿಯ ರಚನೆಯಾಗಬೇಕು 
ಮತ್ತು ಆ ಪ್ರಕ್ರಿಯೆಯ ಮೂಲಕ ಮಾತ್ರವೇ 154(1) ಪ್ರಕರಣದ ( ಸಿ) ಪರಂತುಕದ ಅಡಿಯಲ್ಲಿ ಕಾರ್ಯನಿರ್ವಹಣೆಯನ್ನು ಮುಂದುವರಿಸುತ್ತಿರುವ ಒಂದು 
ಹಳೆಯ ಮಾರುಕಟ್ಟೆ ಸಮಿತಿಯು ತನ್ನ ಪದವನ್ನು ತೆರವು ಮಾಡಬಹುದೆಂದು ನಿರ್ಣಯಿಸಿತು. 10ನೇ ಪ್ರಕರಣದ ಮೇರೆಗೆ ನಾಮನಿರ್ದೇಶನ ಮಾಡಲಾದ 
ಒಂದು ಮಾರುಕಟ್ಟೆ ಸಮಿತಿಯು ಎರಡು ವರ್ಷಗಳ ಅವಧಿಯವರೆಗೆ ಅಧಿಕಾರದಲ್ಲಿರುತ್ತದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ಎಲ್ಲಾ ಸಮಿತಿಗಳಿಗೆ 
ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದು ಅಪೇಕ್ಷಣೀಯವಲ್ಲವೆಂದು ಸರ್ಕಾರವು ಪರಿಗಣಿಸಿದೆ. 

ಈಗ ಅಸ್ತಿತ್ವದಲ್ಲಿರುವ ಕೆಲವು ಸಮಿತಿಗಳಲ್ಲಿ ಕೆಲಸವನ್ನು ಕಳೆದ 10 - 12 ವರ್ಷಗಳಿಂದಲೂ ಪುನರ್ ರಚನೆ ಮಾಡಿರುವಲ್ಲಿ, ಮತ್ತು ಸಮಿತಿಗಳ 
ಮೇಲಿನ ಪ್ರಾತಿನಿಧ್ಯದ ಮಾದರಿಯು ಹೊಸ ಅಧಿನಿಯಮದ ಅಡಿಯಲ್ಲಿ ಗೊತ್ತುಪಡಿಸಲಾದ ಮಾದರಿಗಿಂತ ಗಣನೀಯವಾಗಿ ಭಿನ್ನವಾಗಿತ್ತು ಮತ್ತು ಹೊಸ 
ಅಧಿನಿಯಮದ ಮೇರೆಗೆ ಗೊತ್ತುಪಡಿಸಲಾದ ಕೆಲವು ಮತಕ್ಷೇತ್ರಗಳು ಈ ಸಮಿತಿಗಳಲ್ಲಿ ಒಟ್ಟಾರೆ ಪ್ರಾತಿನಿಧ್ಯ ಹೊಂದಿರುವುದಿಲ್ಲ. ಅನೇಕ ಮಾರುಕಟ್ಟೆ 
ಸಮಿತಿಗಳಲ್ಲಿ ವ್ಯಾಪಾರಿಗಳ ಪ್ರತಿನಿಧಿಗಳು ಅಧ್ಯಕ್ಷರಂತೆ ಕಾರ್ಯನಿರ್ವಹಿಸುತ್ತಿದ್ದು ಅದು ಹೊಸ ಅಧಿನಿಯಮದ ಮೂಲಭೂತ ತತ್ವಗಳಿಗೆ 
ಅಸಂಗತವಾದುದಾಗಿತ್ತು. ಕೆಲವು ಸಮಿತಿಗಳಲ್ಲಿ ಮಂಡಲಿಗಳ ಅವಧಿಯು ಮುಕ್ತಾಯವಾಗಿದ್ದರಿಂದ ಅಸ್ತಿತ್ವದಲ್ಲಿರುವುದು ನಿಂತುಹೋಗಿತ್ತು ಮತ್ತು ಅಧ್ಯಕ್ಷರು 
ಮಾತ್ರವೇ ಸಮಿತಿಯ ಪರವಾಗಿ ಕಾರ್ಯ ನಿರ್ವಹಿಸುತಿದ್ದರು . ಮತದಾರರ ಪಟ್ಟಿಯನ್ನು ಸಿದ್ದಪಡಿಸುವುದಕ್ಕೆ , ಅದನ್ನು ಪ್ರಕಟಿಸುವುದಕ್ಕೆ ಹಾಗೂ 
ಚುನಾವಣೆಯನ್ನು ನಡೆಸುವುದಕ್ಕೆ ಸುಮಾರು ಒಂದು ವರ್ಷ ಹಿಡಿಯುತ್ತದೆ. ಆದುದರಿಂದ, ಈಗಿರುವ ಎಲ್ಲಾ ಮಾರುಕಟ್ಟೆ ಸಮಿತಿಗಳ ಪದಾವಧಿಯನ್ನು 
ಮುಕ್ತಾಯಗೊಳಿಸಲು ಮತ್ತು ಅವುಗಳ ಯುಕ್ತ ಕಾರ್ಯ ನಿರ್ವಹಣೆಯನ್ನು ಸುನಿಶ್ಚಿತಗೊಳಿಸುವ ಸಲುವಾಗಿ ಈಗಿರುವ ಮಾರುಕಟ್ಟೆ ಸಮಿತಿಗಳ ಸ್ಥಳದಲ್ಲಿ 
ಒಂದು ವರ್ಷವನ್ನು ಮೊರದ ಅವಧಿಗೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲು ನಿರ್ಧರಿಸಲಾಗಿತ್ತು. 

ಈ ಆಡಳಿತಾಧಿಕಾರಿಗಳು ಸಹ ಒಂದು ವರ್ಷದ ಅವಧಿಯೊಳಗೆ ಮಾರುಕಟ್ಟೆ ಸಮಿತಿಗಳನ್ನು ರಚಿಸುವುದಕ್ಕೆ ತ್ವರಿತಕ್ರಮವನ್ನು ತೆಗೆದುಕೊಳ್ಳುವರು. 


ಆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೭೮೧ 
ಹೊಸ ಅಧಿನಿಯಮದ ಮೇರೆಗೆ, ಪ್ರತಿಯೊಂದು ಮಾರುಕಟ್ಟೆ ಸಂಬಂಧದಲ್ಲಿ, ಅಲ್ಲಿ ಒಂದು ಮಾರುಕಟ್ಟೆ ಮತ್ತು ಒಂದು ಮಾರುಕಟ್ಟೆ 
ಪ್ರಾಂಗಣವಿರಬೇಕು, ಮತ್ತು ಒಬ್ಬ ವ್ಯಾಪಾರಿ ಅಥವಾ ಇತರ ವ್ಯಕ್ತಿ ಪ್ರಾಂಗಣದಲ್ಲಿ ತಂದ ಕೃಷಿ ಉತ್ಪನ್ನದ ಸಂಬಂಧದಲ್ಲಿ ಮಾರುಕಟ್ಟೆ ಶುಲ್ಕವನ್ನು ವಿಧಿಸಲು 
ಅವಕಾಶವಿರಬೇಕು. ಈಗಿರುವ ಅನೇಕ ಮಾರುಕಟ್ಟೆ ಪ್ರದೇಶಗಳಿಗೆ ಸಂಬಂಧಿಸಿ, ಮಾರುಕಟ್ಟೆ ಮತ್ತು ಮಾರುಕಟ್ಟೆ ಪ್ರಾಂಗಣಗಳನ್ನು ಕ್ರಮಬದ್ಧವಾಗಿ 
ಅಧಿಸೂಚಿಸಿಲ್ಲದಿರುವುದು ಕಂಡುಬಂದಿದೆ. ಆದ್ದರಿಂದ, ಈ ಸಂಬಂಧದಲ್ಲಿ ಅಗತ್ಯವಾದ ಅಧಿಸೂಚನೆಗಳನ್ನು ಹೊರಡಿಸಲು ಮುಖ್ಯ ಮಾರುಕಟ್ಟೆ ಅಧಿಕಾರಿಗೆ 
ಅಧಿಕಾರ ನೀಡಲು 152ನೇ ಪ್ರಕರಣದ ಅಡಿಯಲ್ಲಿ ತೊಂದರೆಗಳ ನಿವಾರಣೆಗೆ ಆದೇಶವನ್ನು ಹೊರಡಿಸಲಾಗಿದೆ. ವಿಷಯವನ್ನು ಸಂದೇಹಾತೀತಗೊಳಿಸಲು, 
ಅವನಿಂದ ಹೊರಡಿಸಲಾದ ಅಧಿಸೂಚನೆಗಳನ್ನು ಸಿಂಧುಗೊಳಿಸುವುದು ಅಪೇಕ್ಷಣೀಯವೆಂದು ಪರಿಗಣಿಸಲಾಗಿದೆ. 

ಕೆಲವು ವಿವರಣಾತ್ಮಕ ತಿದ್ದುಪಡಿ ಮಾಡಲು ಈ ಅವಕಾಶವನ್ನು ಬಳಸಿಕೊಳ್ಳಲಾಗಿದೆ. 
(ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ) ಭಾಗ -IV2ಎ, ದಿನಾಂಕ 16-8- 1969ರಲ್ಲಿ ಸಂಖ್ಯೆ 402 ಆಗಿ ಪ್ರಕಟವಾಗಿದೆ) 
( ಎಲ್ಎ ವಿಧೇಯಕ ಸಂಖ್ಯೆ 1969ರ 26ರಿಂದ ಪಡೆಯಲಾಗಿದೆ). 


III 


1970ರ ತಿದ್ದುಪಡಿ ಮಾಡುವ ಅಧಿನಿಯಮ 3 - ಮಾರುಕಟ್ಟೆ ಸಮಿತಿಗೆ ಚುನಾವಣೆಯನ್ನು 19ನೇ ಜುಲೈ 1969 ರಿಂದ ಒಂದು ವರ್ಷದೊಳಗಡೆ 
ನಡೆಸತಕ್ಕದ್ದು . ಮತದಾರರ ಪಟ್ಟಿಯನ್ನು ವಿಳಂಬವಿಲ್ಲದೆ ಸಿದ್ದಪಡಿಸಲು ಅನುಕೂಲವಾಗುವ ಹಾಗೆ ಕೃಷಿ ಭೂಮಿಯ ಅಧಿಭೋಗದಾರರು ಮತ್ತು ಸಾಗುವಳಿ 
ಮಾಡುವ ಗೇಣಿದಾರರು ಮಾತ್ರ ಕೃಷಿಕರ ಚುನಾವಣಾ ಕ್ಷೇತ್ರಗಳಲ್ಲಿ ಮತದಾರರಾಗಿ ನೋಂದಾಯಿಸಿಕೊಳ್ಳುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ. 

ಒಂದು ತಾಲೂಕಿನಲ್ಲಿ ಒಂದಕ್ಕಿಂತ ಹೆಚ್ಚು ತಾಲೂಕು ಮಾರುಕಟ್ಟೆ ಸಂಘಗಳಿರುವಲ್ಲಿ, ಯಾವುದೇ ಸಂಘದ ಸಮಿತಿಯ ಯಾರೇ ಸದಸ್ಯನನ್ನು 
ಮೊದಲನೇ ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶನ ಮಾಡಬಹುದೆಂಬುದು ಅಗತ್ಯವೆಂದು ಪರಿಗಣಿಸಲಾಯಿತು. ಎಲ್ಲಾ ಚುನಾಯಿತ ನಿರ್ದೇಶಕರು, 
ತಾಲೂಕು ಮಾರುಕಟ್ಟೆ ಸಂಘಗಳ ಸಂಬಂಧದಲ್ಲಿ ತಮ್ಮೊಳಗಿಂದ ಒಬ್ಬರನ್ನು ಒಂದು ಮಾರುಕಟ್ಟೆ ಸಮಿತಿಯ ಸದಸ್ಯನನ್ನಾಗಿ ಆಯ್ಕೆ ಮಾಡಲು ಒಂದು 
ಚುನಾಯಕ ಗಣವನ್ನು ರಚಿಸಿಕೊಳ್ಳುವಂತೆ ಉಪಬಂಧ ಕಲ್ಪಿಸುವುದು ಕೂಡ ಅಗತ್ಯವೆಂದು ಪರಿಗಣಿಸಲಾಗಿತ್ತು. 

ಒಬ್ಬ ವ್ಯಕ್ತಿಯು, ಒಂದಕ್ಕಿಂತ ಹೆಚ್ಚು ಮಾರುಕಟ್ಟೆ ಸಮಿತಿಗಳ ಸದಸ್ಯನಾಗದಂತೆ ನಿಷೇಧಿಸುವುದು ಅಗತ್ಯವೆಂದು ಪರಿಗಣಿಸಲಾಯಿತು. 
ಕೆಲವು ಅಗತ್ಯ ಸ್ಪಷ್ಟಿಕರಣ ತಿದ್ದುಪಡಿಗಳನ್ನು ಸಹ ಅಗತ್ಯವೆಂದು ಪರಿಗಣಿಸಲಾಗಿತ್ತು. 

ಈ ಉದ್ದೇಶಕ್ಕಾಗಿ ಒಂದು ಅಧ್ಯಾದೇಶವನ್ನು ಹೊರಡಿಸಲಾಗಿತ್ತು ಮತ್ತು ವಿಧೇಯಕವು ಸದರಿ ಅಧ್ಯಾದೇಶವನ್ನು ಬದಲಿಸುವ ಉದ್ದೇಶವನ್ನು 
ಹೊಂದಿದೆ. 

(ಕರ್ನಾಟಕ ರಾಜಪತ್ರ (ವಿಶೇಷ ಸಂಚಿಕೆ ) ಭಾಗ - IV 2ಎ, ದಿನಾಂಕ: 12 -1- 1970 , ಸಂಖ್ಯೆ:17 ಎಂದು ಪುಟ 5ರಲ್ಲಿ ಪ್ರಕಟವಾಗಿದೆ). 


IV 


1973ರ ತಿದ್ದುಪಡಿ ಮಾಡುವ ಅಧಿನಿಯಮ 20 - ಈ ಅಧಿನಿಯಮದ 65ನೇ ಪ್ರಕರಣದ ಮೇರೆಗೆ, ಮಾರುಕಟ್ಟೆ ಸಮಿತಿಯು, ಮಾರಾಟ ಮಾಡಿದ 
ಉತ್ಪನ್ನದ ಪ್ರತಿ 100 ರೂಪಾಯಿ ಬೆಲೆಗೆ 30 ಪೈಸೆಗಳವರೆಗೆ ಬೈಲಾದಲ್ಲಿ ಗೊತ್ತುಪಡಿಸಲಾದಂತೆ ಮಾರುಕಟ್ಟೆ ಫೀಜನ್ನು ವಿಧಿಸಬಹುದು. 

ರಾಜ್ಯದಲ್ಲಿ ನಿಯಂತ್ರಿತ ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲು, ಅಂತರ್ ರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆಯು ಇತರ ಷರತ್ತುಗಳೊಂದಿಗೆ, ಮಾರಾಟ 
ಮಾಡಿದ ಕೃಷಿ ಉತ್ಪನ್ನದ ಬೆಲೆಯ ಪ್ರತಿ ನೂರು ರೂಪಾಯಿಗೆ ಒಂದು ರೂಪಾಯಿವರೆಗೆ ಗರಿಷ್ಠ ಮಾರುಕಟ್ಟೆ ಫೀಜನ್ನು ವಿಧಿಸಬಹುದೆಂಬ ಷರತ್ತಿಗೊಳಪಟ್ಟು, 
ರಾಜ್ಯ ಸರ್ಕಾರಕ್ಕೆ ಹತ್ತು ಕೋಟಿರೂಪಾಯಿಗಳ ಸಾಲ ನೀಡಲು ಒಪ್ಪಿದೆ. 

ಸಾಲವನ್ನು ತ್ವರಿತವಾಗಿ ಪಡೆಯಬೇಕಾಗಿತ್ತು. ಈ ತುರ್ತು ದೃಷ್ಟಿಯಿಂದ ಮತ್ತು ವಿಧಾನಮಂಡಲದ ಉಭಯ ಸದನಗಳು ಅಧಿವೇಶನದಲ್ಲಿ 
ಇದ್ದಿಲ್ಲವಾದ್ದರಿಂದ ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) (ತಿದ್ದುಪಡಿ) ಅಧ್ಯಾದೇಶ, 1973 ಇದನ್ನು ಹೊರಡಿಸಲಾಗಿತ್ತು. ಸಾಲವನ್ನು ವಾಣಿಜ್ಯ 
ಬ್ಯಾಂಕುಗಳ ಮೂಲಕ ಕೊಡಬಹುದಾಗಿರುವುದರಿಂದ, ಮಾರುಕಟ್ಟೆ ಸಮಿತಿಗಳಿಗೆ ಅನುಸೂಚಿತ ಬ್ಯಾಂಕುಗಳಲ್ಲಿಯೂ ಕೂಡ ಹಣ ತೊಡಗಿಸುವುದಕ್ಕೆ ಅಧಿಕಾರ 
ನೀಡಲು ೨೦ನೇ ಪ್ರಕರಣಕ್ಕೆ ಮತ್ತೊಂದು ತಿದ್ದುಪಡಿಯನ್ನು ಮಾಡಲಾಗಿತ್ತು. 

ಈ ವಿಧೇಯಕವನ್ನು ಸದರಿ ಅಧ್ಯಾದೇಶವನ್ನು ಬದಲಾಯಿಸಲು ಮಂಡಿಸಲಾಗಿದೆ. 
( ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ ) ಭಾಗ IV -2ಎ , ದಿನಾಂಕ: 30-8 - 1973ರಲ್ಲಿ ಸಂಖ್ಯೆ: 690 ಆಗಿ ಪುಟ 3ರಲ್ಲಿ ಪ್ರಕಟವಾಗಿದೆ). 


1975ರ ತಿದ್ದುಪಡಿ ಮಾಡುವ ಅಧಿನಿಯಮ 24 - ಈ ಅಧಿನಿಯಮದ ಮೇರೆಗೆ ಒದಗಿಸಲಾದ ನಿಯಂತ್ರಿತ ಮಾರುಕಟ್ಟೆ ಸೌಲಭ್ಯಗಳನ್ನು ಕೃಷಿಕರು 
ಇನ್ನಷ್ಟು ಉತ್ತಮವಾಗಿ ಬಳಸಿಕೊಳ್ಳಲು ಅನುಕೂಲವಾಗುವ ಹಾಗೆ ರಾಜ್ಯದಲ್ಲಿನ ಎಲ್ಲ ಗ್ರಾಮಗಳಿಗೆ ಸಾಕಷ್ಟು ಸಂಪರ್ಕ ಸೌಲಭ್ಯಗಳನ್ನು ಒದಗಿಸುವಂತೆ 
ವಿಧಾನಮಂಡಲದ ಒಳಗೂ ಹೊರಗೂ ಪದೇ ಪದೇ ನಿರಂತರ ಬೇಡಿಕೆ ಇತ್ತು . ಕಾಲಕಾಲಕ್ಕೆ ತಾತ್ತೂರ್ತಿಕ ವ್ಯವಸ್ಥೆಯನ್ನು ಮಾಡಿದ್ದಾಗ್ಯೂ , ಮುಖ್ಯವಾಗಿ , ಈ 
ಉದ್ದೇಶದ ಸಲುವಾಗಿ ಇರುವ ನಿಧಿಗಳ ಕ್ರಮಬದ್ದ ಲಭ್ಯತೆಯ ಕೊರತೆಯಿಂದಾಗಿ ಗ್ರಾಮೀಣ ಪ್ರದೇಶಗಳ ರಸ್ತೆಗಳ ನಿರ್ಮಾಣದ ಬೇಡಿಕೆಯನ್ನು 
ಸಂಪೂರ್ಣವಾಗಿ ಪೂರೈಸಲು ಸಾಧ್ಯವಾಗಿಲ್ಲ. ಆದುದರಿಂದ ಮಾರಾಟಗಾರರ ಮೇಲೆ ಸಹ ಮಾರುಕಟ್ಟೆ ಫೀಜನ್ನು ವಿಧಿಸುವುದಕ್ಕೆ ಉಪಬಂಧ ಮತ್ತು 
ಅದರಿಂದ ಬಂದ ಉತ್ಪನ್ನಗಳನ್ನು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಬಳಸುವುದಕ್ಕೆ ಉಪಬಂಧ ಕಲ್ಪಿಸುವುದು ಅಗತ್ಯವೆಂದು ಪರಿಗಣಿಸಲಾಯಿತು. 

ಆದುದರಿಂದ ಈ ವಿಧೇಯಕ. 


( ಲಾ 25 ಎಲ್‌ಜಿಎನ್ 75 ಕಡತದಿಂದ ಪಡೆಯಲಾಗಿದೆ) . 


೭೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


VI 


1976ರ ತಿದ್ದುಪಡಿ ಮಾಡುವ ಅಧಿನಿಯಮ 14 - ಈಗಿರುವ 60ನೇ ಪ್ರಕರಣದ ಮೇರೆಗೆ, ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯ 
ವರ್ಗಾವಣೆಗಾಗಿ, ಸಮಿತಿಯ ಒಟ್ಟು ಸದಸ್ಯರ ಪೈಕಿ 3 /4 ರಷ್ಟು ಸದಸ್ಯರು ಮತ ನೀಡಿದರೆ ಮಾತ್ರವೇ ಮುಖ್ಯ ಮಾರುಕಟ್ಟೆ ಅಧಿಕಾರಿಯು ಅಂಥ ವರ್ಗಾವಣೆ 
ಮಾಡಬೇಕಾಗುತ್ತದೆ. ಮಾರುಕಟ್ಟೆ ಸಮಿತಿಗಳ ಕಾರ್ಯದರ್ಶಿಗಳು ಸರ್ಕಾರಿ ನೌಕರರಾಗಿರುವ ಕಾರಣದಿಂದಾಗಿ, ಅಂಥ ಕಾನೂನುಬದ್ದ ಹೊಣೆಗಾರಿಕೆಯನ್ನು 
ಮುಖ್ಯ ಮಾರುಕಟ್ಟೆ ಅಧಿಕಾರಿಗೆ ವಹಿಸಿಕೊಡುವುದು ಯುಕ್ತವಲ್ಲ . ಆದುದರಿಂದಾಗಿ, 60ನೇ ಪ್ರಕರಣವನ್ನು ಬಿಟ್ಟುಬಿಡುವುದಕ್ಕೆ ಪ್ರಸ್ತಾವಿಸಲಾಗಿದೆ. 

ಈಗಿರುವ ಅಧಿನಿಯಮದಲ್ಲಿ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಪ್ರಕಾರ್ಯಗಳು ಕೃಷಿ ಉತ್ಪನ್ನದ ಖರೀದಿ ಮತ್ತು ಮಾರಾಟ ನಿಯಂತ್ರಣಕ್ಕೆ 
ಸೀಮಿತವಾಗಿವೆ. ಉತ್ಪಾದಕ ಮತ್ತು ಬಳಕೆದಾರರಿಬ್ಬರ ಪ್ರಯೋಜನಕ್ಕಾಗಿ , ಯುಕ್ತ ದರಗಳಲ್ಲಿ ಬಳಕೆದಾರರಿಗೆ ಸಂಸ್ಕರಿಸಿದ ಕೃಷಿ ಉತ್ಪನ್ನದ ಸರಿಯಾದ ವಿತರಣೆ 
ಸಲುವಾಗಿ ಮಾರುಕಟ್ಟೆ ಪ್ರದೇಶಗಳಲ್ಲಿ ಮತ್ತು ಅವುಗಳ ಸುತ್ತಮುತ್ತ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸುವ ಮೂಲಕ ಬಳಕೆದಾರರು ಮತ್ತು ಉತ್ಪಾದಕರ 
ನಡುವೆ ಸಂಪರ್ಕ ಕಲ್ಪಿಸುವುದು ಅಗತ್ಯವೆಂದು ಭಾವಿಸಲಾಗಿದೆ. 

ಕೃಷಿ ಉತ್ಪನ್ನಗಳ ಸಂಬಂಧದಲ್ಲಿ ಮಾರುಕಟ್ಟೆ ಫೀಜನ್ನು ವಿಧಿಸುವ ಮತ್ತು ಸಂಗ್ರಹಿಸುವ ಬಗ್ಗೆ ಯಾವುದೇ ಮಾರುಕಟ್ಟೆ ಸಮಿತಿಗೆ ವಿನಾಯಿತಿ 
ನೀಡಲು ಈಗ ಅಸ್ತಿತ್ವದಲ್ಲಿರುವ ಅಧಿನಿಯಮದಲ್ಲಿ ಅಧಿಕಾರವಿಲ್ಲ. ಮಾರುಕಟ್ಟೆ ಪ್ರದೇಶದಲ್ಲಿ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡುವ ಮಾರಾಟಗಾರರನ್ನು 
ಅಂಥ ಯಾವುದೇ ಕೃಷಿ ಉತ್ಪನ್ನಕ್ಕೆ ಸಂಬಂಧಿಸಿದ ಮಾರುಕಟ್ಟೆ ಫೀಜನ್ನು ವಿಧಿಸುವ ಮತ್ತು ಸಂಗ್ರಹಿಸುವುದರಿಂದ ಪಿ 
ಶಕ್ತಗೊಳಿಸಲು ಉದ್ದೇಶಿಸಿಲಾಗಿದೆ. ನಿರ್ದಿಷ್ಟವಾಗಿ ರಾಜ್ಯದ ಗಡಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾರುಕಟ್ಟೆಯಲ್ಲಿ ಭಾರೀ ಪ್ರಮಾಣದ ವ್ಯಾಪಾರದ 
ಮಾರ್ಗಪಲ್ಲಟವನ್ನು ತಪ್ಪಿಸುವ ಉದ್ದೇಶದಿಂದ ಈ ಉಪಬಂಧವು ಅಗತ್ಯವೆಂದು ಪರಿಗಣಿಸಲಾಗಿದೆ. ಇದರಿಂದಾಗಿ ಆಗುವ ವರಮಾನದ ಕಡತವನ್ನು , 
ವ್ಯಾಪಾರದ ಮಾರ್ಗಪಲ್ಲಟ ತಡೆದಿದ್ದರೆ ಫಲಿತಾಂಶವಾಗಿ ಅಧಿಕ ಪ್ರಮಾಣದಲ್ಲಿ ತುಂಬಿಕೊಳ್ಳಬಹುದಾಗಿದೆ. 

ರಾಜ್ಯದಲ್ಲಿನ ಮಾರುಕಟ್ಟೆ ಸಮಿತಿಗಳಿಗೆ ಒಟ್ಟು ಆದಾಯದ ಮೇಲೆ ರಾಜ್ಯ ಸರ್ಕಾರವು ಈಗ ನೀಡುವ ಶೇಕಡಾ ಐದರ ದರದ ವಂತಿಗೆಯನ್ನು 
ವರ್ಷದ ಅವಧಿಯಲ್ಲಿ ಮಾರುಕಟ್ಟೆ ಫೀಜು ಮತ್ತು ಲೈಸೆನ್ಸ್ ಫೀಜು ಮೂಲಕ ಮಾರುಕಟ್ಟೆ ಸಮಿತಿಗಳ ಒಟ್ಟು ಸ್ವೀಕೃತಿಯಲ್ಲಿ ಶೇಕಡಾ ಒಂದರಷ್ಟಕ್ಕೆ ಇಳಿಸಲು 
ಪ್ರಸ್ತಾವಿಸಲಾಗಿದೆ. ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮೇಲಿನ ಆರ್ಥಿಕ ಹೊಣೆಗಾರಿಕೆಯ ಭಾಗವನ್ನು ಈ 
ಉಪಬಂಧವು ತಗ್ಗಿಸುತ್ತದೆ. 

ಆದುದರಿಂದ ಈ ವಿಧೇಯಕ. 
(ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ ) ಭಾಗ IV - 2ಎ , ದಿನಾಂಕ:5 - 2 -1976ರ ಸಂಖ್ಯೆ:689 ಆಗಿ ಪುಟ 3 - 4ರಲ್ಲಿ ಪ್ರಕಟವಾಗಿದೆ). 

VII 
1976ರ ತಿದ್ದುಪಡಿ ಮಾಡುವ ಅಧಿನಿಯಮ 43.- ಈ ವಿಷಯದ ಮೇಲಿನ ಪ್ರಸ್ತುತ ಚಿಂತನೆಯನ್ನು ಅನುಸರಿಸಿ, ಈ ಅಧಿನಿಯಮದ ಕಕ್ಷೆಯಲ್ಲಿ 
ಶ್ರೇಣೀಕರಣ , ಸಂಸ್ಕರಣ, ಸಾಗಣೆ, ಪ್ಯಾಕೇಜಿಂಗ್ ಮುಂತಾದವುಗಳ ವಿನಿಯಮನವನ್ನು ತರುವುದಕ್ಕಾಗಿ ಅದರ ಉದ್ದೇಶಗಳನ್ನು ವಿಸ್ತರಿಸುವುದಕ್ಕೆ 
ಪ್ರಸ್ತಾವಿಸಲಾಗಿದೆ. 

ವ್ಯಾಪಾರದ ಪರಿಣಾಮಕಾರಿ ವಿನಿಯಮನವನ್ನು ಮಾಡಲು ಮತ್ತು ಅದರಂತೆ ವ್ಯಾಪಾರಿಗಳಿಗೆ ಸ್ಥಳದಲ್ಲೇ ಸಂಸ್ಕರಣದ ಮತ್ತು ಪ್ಯಾಕೇಜಿಂಗ್ 
ಸೌಲಭ್ಯಗಳನ್ನು ಒದಗಿಸುವಂತೆ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಮತ್ತು ಉಪ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಮಾತ್ರವೇ ಅಧಿಸೂಚಿತ ಕೃಷಿ ಉತ್ಪನ್ನಗಳಲ್ಲಿನ ಸಗಟು 
ವ್ಯಾಪಾರವನ್ನು ನಡೆಸುವುದಕ್ಕೆ ಉಪಬಂಧ ಕಲ್ಪಿಸುವುದನ್ನು ಕೂಡ ಪ್ರಸ್ತಾವಿಸಲಾಗಿದೆ. 
(ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ) ಭಾಗ IV -2ಎ, ದಿನಾಂಕ:7-4-1976ರ ಸಂಖ್ಯೆ:1858 ಆಗಿ ಪುಟ 4ರಲ್ಲಿ ಪ್ರಕಟವಾಗಿದೆ). 

VIII 
1976ರ ತಿದ್ದುಪಡಿ ಮಾಡುವ ಅಧಿನಿಯಮ 47.- ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣಾ ಕಾರ್ಯವಿಧಾನಕ್ಕೆ ಸಂಬಂಧಿಸಿದ ಅಧಿನಿಯಮದ 
41ನೇ ಪ್ರಕರಣವು, ಸಭೆಯು ಗೊತ್ತುಪಡಿಸಲಾದ ಕಾಲಮಿತಿ ಒಳಗೆ ಸಭೆಯನ್ನು ಕರೆಯಲು ಸಾಧ್ಯವಾಗದಿದ್ದರೆ ಅಥವಾ ಕರೆಯಲಾದ ಸಭೆಯನ್ನು ಒಂದಲ್ಲ 
ಒಂದು ಕಾರಣಕ್ಕಾಗಿ ನಡೆಸಲು ಸಾಧ್ಯವಾಗದಿದ್ದರೆ ಆಗ ಏನು ಮಾಡಬೇಕು ಎಂಬ ಬಗ್ಗೆ ಉಪಬಂಧ ಕಲ್ಪಿಸಿರುವುದಿಲ್ಲ . ಇದರಿಂದಾಗಿ ಇಕ್ಕಟ್ಟಿನ ಪರಿಸ್ಥಿತಿ 
ಉಂಟಾಗಿ ಸಮಿತಿಯ ಕಾರ್ಯಕಲಾಪಗಳಿಗೆ ಅಡಚಣೆ ಉಂಟಾಗುತ್ತದೆ. ಆದ್ದರಿಂದ, ಸೂಕ್ತ ಉಪಬಂಧಗಳನ್ನು ಕಲಿಸಲು ಈ ಪ್ರಕರಣವನ್ನು ತಿದ್ದುಪಡಿ 
ಮಾಡುವುದು ಅಗತ್ಯವಾಗಿದೆ. 

ವಿನಾಯಿತಿಗಳಿಗೆ ಉಪಬಂಧ ಕಲ್ಪಿಸುವ ಈ ಅಧಿನಿಯಮದ 133ನೇ ಪ್ರಕರಣವು, ಯಾವ ವರ್ಗದ ಸಂಘಗಳ ಎಲ್ಲ ಸದಸ್ಯರು ಕೃಷಿಕರಾಗಲಿ 
ಅಥವಾ ಯಾವುದೇ ಅಧಿಸೂಚಿತ ಕೃಷಿ ಪ್ರಾಥಮಿಕ ಉತ್ಪಾದಕರಾಗಲಿ ಆಗಿರುವ ಆ ಎಲ್ಲ ಸಂಘಗಳ ಪರವಾಗಿ ಮಾತ್ರವೇ ವಿನಾಯಿತಿಗಳನ್ನು 
ಅನುಮತಿಸುತ್ತದೆ. ಈ ಅಧಿನಿಯಮದಲ್ಲಿ ಬರುವ “ ಮಾರುಕಟ್ಟೆ ವ್ಯವಹಾರ ” ಪದದ ಪರಿಭಾಷೆಯನ್ನು ಇತ್ತೀಚೆಗೆ ವಿಸ್ತ್ರತಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ, 
ಇತರ ಸಹಕಾರ ಸಂಘಗಳನ್ನು ಸಹ ವಿನಾಯಿತಿ ಖಂಡದಲ್ಲಿ ತರಬೇಕಾಗುತ್ತದೆ. ಹಾಗೆ ಮಾಡಲು ಪ್ರಸ್ತಾವಿಸಲಾಗಿದೆ. 

ಆದುದರಿಂದ ಈ ವಿಧೇಯಕ. 
( ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ ) ಭಾಗ IV -2ಎ , ದಿನಾಂಕ :24 -5-1976 ರಲ್ಲಿ ಸಂಖ್ಯೆ :2815 ಆಗಿ ಪುಟ 5ರಲ್ಲಿ ಪ್ರಕಟವಾಗಿದೆ). 

IX 
1980ರ ತಿದ್ದುಪಡಿ ಮಾಡುವ ಅಧಿನಿಯಮ 17.- ರಾಜ್ಯದಲ್ಲಿನ ಮಾರುಕಟ್ಟೆ ಪ್ರದೇಶಗಳಲ್ಲಿ ನಿಯಂತ್ರಣಗೊಳಿಸಬೇಕಾದ ಕೃಷಿ ಉತ್ಪನ್ನಗಳನ್ನು , 
ಒಂದು ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಬೇಕೆಂದು ಪ್ರಸ್ತಾವಿಸಲಾಗಿದೆ. ಮಾರುಕಟ್ಟೆ ಸಮಿತಿಗಳನ್ನು ಎಲ್ಲಾ ಉದ್ದೇಶಗಳಿಗಾಗಿ ಸ್ಥಳೀಯ ಪ್ರಾಧಿಕಾರಗಳೆಂದು 
ಪರಿಗಣಿಸಬೇಕೆಂದು ಕೂಡ ಪ್ರಸ್ತಾವಿಸಲಾಗಿದೆ. ಎಲ್ಲಾ ಮಾರುಕಟ್ಟೆ ಸಮಿತಿಗಳಲ್ಲಿ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳಿಗೆ ಕೃಷಿಕರ 
ಚುನಾವಣಾ ಕ್ಷೇತ್ರದಲ್ಲಿ ಒಂದು ಸ್ಥಾನವನ್ನು ಮೀಸಲಿಡಲು ಉಪಬಂಧ ಕಲ್ಪಿಸುವುದಕ್ಕೆ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಅನುಸೂಚಿತ ಜಾತಿ ಮತ್ತು 


NO 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೭೮೩ 
ಅನುಸೂಚಿತ ಪಂಗಡಕ್ಕೆ ಸೇರಿರತಕ್ಕ ಒಬ್ಬ ವ್ಯಕ್ತಿಯನ್ನು ಎಲ್ಲಾ ಮಾರುಕಟ್ಟೆ ಸಮಿತಿಗಳಲ್ಲಿ ನಾಮನಿರ್ದೇಶನ ಮಾಡುವುದಕ್ಕೆ ಅಧಿಕಾರವನ್ನು ಕೂಡ ಪಡೆಯಲು 
10 ಮತ್ತು 11ನೇ ಪ್ರಕರಣಗಳಿಗೆ ತಿದ್ದುಪಡಿ ಮಾಡಲು ಪ್ರಸ್ತಾವಿಸಲಾಗಿದೆ. 

ರಾಜ್ಯದ ಅಧಿಕಾರಿಗಳೆಂದು ಮತ್ತು ನೌಕರರೆಂದು ಸರ್ಕಾರವು ನಿರ್ದಿಷ್ಟಪಡಿಸಿದ ಅಧಿಕಾರಿಗಳ ಮತ್ತು ನೌಕರರ ವರ್ಗಗಳನ್ನು ಅಧಿಸೂಚಿಸುವುದಕ್ಕೆ 
ಮತ್ತು ಅವರಿಗೆ ಪ್ರತ್ಯೇಕ ಸೇವೆಯನ್ನು ರಚಿಸುವುದಕ್ಕೆ ಅಧಿಕಾರ ಪಡೆಯಲಾಗಿದೆ. ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವ ಮಾರುಕಟ್ಟೆ ಸಮಿತಿಗಳು ಅಗತ್ಯವಿರುವ 
ಇತರ ಮಾರುಕಟ್ಟೆ ಸಮಿತಿಗಳಿಗೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಲಿಗೆ ಸಾಲವನ್ನು ನೀಡುವುದಕ್ಕೆ ಕೂಡ ಉಪಬಂಧವನ್ನು ಕಲ್ಪಿಸಲಾಗಿದೆ. ಉಚ್ಚ 
ನ್ಯಾಯಾಲಯದ ಇತ್ತೀಚಿನ ತೀರ್ಪಿನ ಆಧಾರದ ಮೇಲೆ ಹಲವಾರು ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಬೇಕಾಗಿರುವುದರಿಂದ, 
ಮಾರಾಟಗಾರರಿಂದ ಮಾರುಕಟ್ಟೆ ಫೀಜನ್ನು ವಿಧಿಸುವುದನ್ನು ಮತ್ತು ಸಂಗ್ರಹಿಸುವುದನ್ನು ಸಿಂಧುಗೊಳಿಸುವುದಕ್ಕೆ ಪ್ರಸ್ತಾವಿಸಲಾಗಿದೆ. ಈ 
ಮರುಪಾವತಿಯಿಂದಾಗಿ ರಾಜ್ಯದ ಹಣಕಾಸು ಪರಿಸ್ಥಿತಿಯ ಮೇಲೆ ಗಣನೀಯ ಬಾಧಕವನ್ನು ಉಂಟು ಮಾಡಬಹುದಾಗಿತ್ತು . ಮಾರುಕಟ್ಟೆಗೆ ತರಲಾದ ಕೃಷಿ 
ಉತ್ಪನ್ನದ ಬೆಲೆಯ ಶೇಕಡಾ ಎರಡರಷ್ಟನ್ನು ಮೊರದ ದರದಲ್ಲಿ ಮಾತ್ರ ಖರೀದಿದಾರರ ಮೇಲೆ ಮಾರುಕಟ್ಟೆ ಕಮಿಷನ್ ವಿಧಿಸಲು ಮಾರುಕಟ್ಟೆ ಸಮಿತಿಗಳಿಗೆ 
ಅಧಿಕಾರ ನೀಡುವುದಕ್ಕೆ ಪ್ರಸ್ತಾವಿಸಲಾಗಿದೆ. ಕೆಲವು ಆನುಷಂಗಿಕ ತಿದ್ದುಪಡಿಗಳನ್ನು ಕೂಡ ಮಾಡಲಾಗಿದೆ. ದಲ್ಲಾಳಿ ಶುಲ್ಕವನ್ನು ಶೇಕಡಾ ಒಂದೂವರೆಯಿಂದ 
ಶೇಕಡಾ 2ಕ್ಕೆ ಮತ್ತು ಹಣ್ಣು ಮತ್ತು ತರಕಾರಿಗಳ ಸಂಬಂಧದಲ್ಲಿ ಶೇಕಡಾ 4ಕ್ಕೆ ಹೆಚ್ಚಿಸಲು ಕೂಡ ಪ್ರಸ್ತಾವಿಸಲಾಗಿದೆ. ಮಾರುಕಟ್ಟೆ ಪ್ರಾಂಗಣಕ್ಕೆ ಕೃಷಿ ಉತ್ಪನ್ನಗಳ 
ಸಾಗಣಿಗೆ ಸೌಲಭ್ಯಗಳನ್ನು ಒದಗಿಸುವುದು ಮಾರುಕಟ್ಟೆ ಸಮಿತಿಗಳ ಒಂದು ಕಡ್ಡಾಯ ಕರ್ತವ್ಯವನ್ನಾಗಿ ಮಾಡಲಾಗಿದೆ. ಎರಡು ಅಥವಾ ಹೆಚ್ಚು ಮಾರುಕಟ್ಟೆ 
ಪ್ರದೇಶಗಳನ್ನು ಒಂದೇ ಮಾರುಕಟ್ಟೆ ಪ್ರದೇಶವನ್ನಾಗಿ ಒಂದುಗೂಡಿಸಲು ಉಪಬಂಧ ಕಲ್ಪಿಸಲಾಗಿದೆ. ವಿಧಾನಪರಿಷತ್ತು ಅಧಿವೇಶನದಲ್ಲಿ ಇಲ್ಲದಿದ್ದುದರಿಂದ, 
ಒಂದು ಅಧ್ಯಾದೇಶವನ್ನು ಹೊರಡಿಸಲಾಗಿತ್ತು ಮತ್ತು ಆದುದರಿಂದ ಸದರಿ ಅಧ್ಯಾದೇಶದ ಬದಲಾಗಿ ಈ ವಿಧೇಯಕ. 

(ಕರ್ನಾಟಕ ರಾಜಪತ್ರ (ವಿಶೇಷ ಸಂಚಿಕೆ ) ಭಾಗ IV -2ಎ, ದಿನಾಂಕ:24 -9- 1979ರ ಸಂಖ್ಯೆ :955 ಆಗಿ ಪುಟ 18ರಲ್ಲಿ ಪ್ರಕಟವಾಗಿದೆ). 


1982ರ ತಿದ್ದುಪಡಿ ಮಾಡುವ ಅಧಿನಿಯಮ 4 - ಈ ವಿಧೇಯಕವು, ಮಾರುಕಟ್ಟೆ ಫೀಜುಗಳನ್ನು ವಿಧಿಸಿ ವಸೂಲು ಮಾಡುವ ವಿಷಯದಲ್ಲಿ, 
ಕೇವಲ ತಾಂತ್ರಿಕ ಮತ್ತು ಕಾರ್ಯವಿಧಾನಾತ್ಮಕ ಅನಿಯತತೆಗಳಿಂದ ನಿರರ್ಥಕಗೊಂಡ ಬೈಲಾಗಳನ್ನು ರಚಿಸುವ ವಿಷಯದಲ್ಲಿ ಮುಖ್ಯ ಮಾರುಕಟ್ಟೆ 
ಅಧಿಕಾರಿಯ ಮತ್ತು ಮಾರುಕಟ್ಟೆ ಸಮಿತಿಗಳ ಕೆಲವು ಕ್ರಮಗಳನ್ನು ಮಾಧೀಕರಿಸುವ ಉದ್ದೇಶ ಹೊಂದಿರುತ್ತದೆ. ವಿಧೇಯಕವು ಘಟನಾ ಪಟ್ಟಿಯನ್ನು 
ರದ್ದುಗೊಳಿಸುವ ಅಥವಾ ಮತದಾನವನ್ನು ಮುಂದೂಡುವ ವಿಷಯದಲ್ಲಿ ಚುನಾವಣೆಯ ಮೇಲಣ ನಿಯಂತ್ರಣವನ್ನು ಸರ್ಕಾರದಲ್ಲಿ ನಿಹಿತಗೊಳಿಸುವುದಕ್ಕೆ 
ಕೂಡಕೋರುತ್ತದೆ . 

ವಿಧೇಯಕದ ಇತರ ಮುಖ್ಯ ಲಕ್ಷಣಗಳು ಈ ಮುಂದಿನಂತಿವೆ : 

( ಎ) ಯಾವುದೇ ಮಾರುಕಟ್ಟೆ ಪ್ರದೇಶ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಸೂಚಿತ ಕೃಷಿ ಉತ್ಪನ್ನದಲ್ಲಿ ಬದಲಾವಣೆಯಾಗಿದ್ದರೆ, ಮಾರುಕಟ್ಟೆ 
ಅಥವಾ ಉಪ- ಮಾರುಕಟ್ಟೆಯು ಮುಂದುವರೆದಿದ್ದರೆ , ಆ ಮಾರುಕಟ್ಟೆ ಅಥವಾ ಉಪ- ಮಾರುಕಟ್ಟೆ , ಮುಂತಾದವುಗಳನ್ನು ಮತ್ತೊಮ್ಮೆ ಅಧಿಸೂಚಿಸುವುದು 
ಅಗತ್ಯವಿಲ್ಲವೆಂದು ಉಪಬಂಧಿಸಲಾಗಿದೆ; 

( ಬಿ) ಆ ಮಾರುಕಟ್ಟೆ ಸಮಿತಿಗಳಿಗೆ ಮಾಡಿದ ನಿವೇಶನಗಳ ಹಂಚಿಕೆಯ ಕಾರಣಗಳನ್ನು ಲಿಖಿತದಲ್ಲಿ ದಾಖಲು ಮಾಡಿ ರದ್ದುಪಡಿಸುವ 
ಅಧಿಕಾರವನ್ನು ಮುಖ್ಯ ಮಾರುಕಟ್ಟೆ ಅಧಿಕಾರಿಗೆ ಕೊಡಲಾಗಿದೆ; 

( ಸಿ) ಮಾರುಕಟ್ಟೆ ಸಮಿತಿಗಳು, ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ಸಲುವಾಗಿ ಹುದ್ದೆಗಳ 
ಮೀಸಲಾತಿಯನ್ನು ಮಾಡಬೇಕಾಗುತ್ತದೆ ; 

( ಡಿ) ಜಾನುವಾರುಗಳ ಮೇಲಿನ ಮಾರುಕಟ್ಟೆ ಫೀಜನ್ನು ಅವುಗಳ ಸಂಖ್ಯೆಯನ್ನಾಧರಿಸಿ ಮಾಡಬೇಕೇ ಹೊರತು ಅವುಗಳ ಮೌಲ್ಯದ ಆಧಾರದ 
ಮೇಲೆ ಅಲ್ಲ ; 

( ಇ ) ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಮಾಡಲಾದ ಮರ ಖರೀದಿಯ ಮೇಲೆ ಮಾರುಕಟ್ಟೆ ಫೀಜನ್ನು ಸಂದಾಯವಾಗುವಂತೆ ಉಪಬಂಧ 
ಕಲ್ಪಿಸಲಾಗಿದೆ; 

( ಎಫ್) ಸರ್ಕಾರವು ಒದಗಿಸಿದ ಸೇವೆಗಳ ಸಂಬಂಧದಲ್ಲಿ ಮಾರುಕಟ್ಟೆ ಸಮಿತಿಗಳಿಂದ ಮಾಡಬೇಕಾದ ವಂತಿಗೆಗಳನ್ನು ಪರಿಷ್ಕತಗೊಳಿಸಲು 
ಮುಖ್ಯ ಮಾರುಕಟ್ಟೆ ಅಧಿಕಾರಿಗೆ ಅಧಿಕಾರ ನೀಡಲಾಗಿದೆ; 

( ಜಿ) ಕೆಲವು ಇತರ ಆನುಷಂಗಿಕ ಮತ್ತು ಸಣ್ಣಪುಟ್ಟ ವಿಷಯಗಳು. 

ಈ ಸಂಬಂಧದಲ್ಲಿ ಎರಡು ಅಧ್ಯಾದೇಶಗಳನ್ನು ಹೊರಡಿಸಲಾಗಿತ್ತು. ಈ ವಿಧೇಯಕವನ್ನು ಸದರಿ ಎರಡು ಅಧ್ಯಾದೇಶಗಳನ್ನು 
ಬದಲಾಯಿಸುವುದಕ್ಕಾಗಿ ಮಂಡಿಸಲಾಗಿದೆ. 
(ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ) ಭಾಗ IV -2ಎ, ದಿನಾಂಕ :6-2-1982ರ ಸಂಖ್ಯೆ:89 ಆಗಿ ಪುಟ 7ರಲ್ಲಿ ಪ್ರಕಟವಾಗಿದೆ). 

XI 
1984ರ ತಿದ್ದುಪಡಿ ಮಾಡುವ ಅಧಿನಿಯಮ 2 .- ಕರ್ನಾಟಕ ವಿವಾಹಗಳ ( ನೋಂದಣಿ ಮತ್ತು ಸಂಕೀರ್ಣ ಉಪಬಂಧಗಳ) ಅಧಿನಿಯಮ , 1976 
( 1984ರ ಕರ್ನಾಟಕ ಅಧಿನಿಯಮ 2) ರಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966 ( 1966ರ ಕರ್ನಾಟಕ ಅಧಿನಿಯಮ 
27) ಇದಕ್ಕೆ ಕೆಲವು ಆನುಷಂಗಿಕ ತಿದ್ದುಪಡಿಗಳನ್ನು ಮಾಡಲಾಗಿತ್ತು. 

XII 
1986ರ ತಿದ್ದುಪಡಿ ಮಾಡುವ ಅಧಿನಿಯಮ 35.- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966 ಇದನ್ನು 
ಜಾರಿಗೊಳಿಸುವ ಕ್ರಮದಲ್ಲಿ , ಮಾರುಕಟ್ಟೆ ಸಮಿತಿ ಮತ್ತು ಮಾರುಕಟ್ಟೆ ಇಲಾಖೆಯು, ಅಧಿನಿಯಮದ ಈಗಿರುವ ಉಪಬಂಧಗಳಿಗೆ ತಿದ್ದುಪಡಿಗಳನ್ನು 


೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
ಮಾಡುವುದು ಅವಶ್ಯವೆಂದು ಅಭಿಪ್ರಾಯಪಟ್ಟಿದೆ. ಮಾರುಕಟ್ಟೆ ಶುಲ್ಕಗಳಲ್ಲಿನ ಸೋರಿಕೆಯನ್ನು ತಡೆಗಟ್ಟುವುದಕ್ಕೆ ಮತ್ತು ಅಧಿಸೂಚಿತ ವ್ಯಾಪಾರ ಸರಕುಗಳಲ್ಲಿ 
ವ್ಯಾಪಾರದ ಪರಿಣಾಮಕಾರಿ ನಿಯಂತ್ರಣಕ್ಕೆ ತಿದ್ದುಪಡಿಯ ಮೂಲಕ ಅಧಿನಿಯಮಕ್ಕೆ ಕೆಲವೊಂದು ಉಪಬಂಧಗಳನ್ನು ಸೇರಿಸುವುದೂ ಕೂಡ ಅಗತ್ಯವೆಂದು 
ಕಂಡುಬಂದಿದೆ. ಮುಖ್ಯ ತಿದ್ದುಪಡಿಗಳಲ್ಲಿ ಒಂದು ಕಮಿಷನ್ ಏಜೆಂಟರ ಮೇಲೆ ಕಮಿಷನ್ ವಿಧಿಸುವುದಕ್ಕೆ ಸಂಬಂಧಪಟ್ಟಿರುತ್ತದೆ. ಈಗ ಕಮಿಷನ್ ಏಜೆಂಟರು 
ಮಾರಾಟಗಾರರಿಂದ ಶೇಕಡಾ 2ರಷ್ಟು ತಮ್ಮ ಕಮಿಷನ್‌ನನ್ನು ವಸೂಲು ಮಾಡುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯ ಸದಸ್ಯರೂ 
ಆಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಬಹುತೇಕ ಅಧ್ಯಕ್ಷರುಗಳು ಪರಿನಿಯಮವು ಕಮಿಷನ್ ಚಾರ್ಜನ್ನು ಶೇಕಡಾ 2 ರಷ್ಟಕ್ಕೆ ನಿರ್ಬಂಧಿಸಿದ್ದರೂ 
ಉತ್ಪಾದಕರು/ ಮಾರಾಟಗಾರರು ಹೆಚ್ಚಾಗಿ ಅನಕ್ಷರಸ್ಥರಾಗಿರುವುದರಿಂದ ಕಮಿಷನ್ ಏಜೆಂಟರುಗಳು ಕೃಷಿಕರಿಂದ ಕಾರ್ಯತಃ ಹೆಚ್ಚು ವಸೂಲು 
ಮಾಡುತ್ತಿದ್ದಾರೆಂದು ತಿಳಿಸಿದ್ದಾರೆ. ಕಮಿಷನ್ ಮಾರಾಟಗಳನ್ನು ಪರಿಭಾಷಿಸುವುದು ಮತ್ತು ದಂಡನೆಯ ಉಪಬಂಧಗಳನ್ನು ಕಲ್ಪಿಸುವುದು ಅಗತ್ಯವೆಂದು ಸಹ 
ಭಾವಿಸಲಾಗಿದೆ. 
- 2 , ಈಗ ಪ್ರಸ್ತಾವಿಸಲಾದ ತಿದ್ದುಪಡಿಗಳಲ್ಲಿ , ರಾಜ್ಯದಲ್ಲಿ ಮಾರುಕಟ್ಟೆ ಸಮಿತಿಗಳು ಎದುರಿಸುತ್ತಿರುವ ಕೆಲವು ಪ್ರಾಯೋಗಿಕ ತೊಂದರೆಗಳನ್ನು 
ತೊಡೆದುಹಾಕಲು ಈಗ ಉದ್ದೇಶಿಸಲಾಗಿದೆ. ಮಾರುಕಟ್ಟೆ ಸಮಿತಿಯ ನೌಕರರನ್ನು ಸರ್ಕಾರಿ ಸೇವೆಯಲ್ಲಿ 1-3 - 1982 ರಿಂದ ಜಾರಿಗೆ ಬರುವಂತೆ 
ವಿಲೀನಗೊಳಿಸಿರುವುದರಿಂದ ಅಧಿನಿಯಮದ ಈಗಿನ ಉಪಬಂಧಗಳಲ್ಲಿ ಕೆಲವು ಬದಲಾವಣೆಗಳು ಅಗತ್ಯವೆನಿಸಿವೆ. 

3. ಆದುದರಿಂದ ಈ ವಿಧೇಯಕ. 
(ಕಡತ ಸಂಖ್ಯೆ ಲಾ 48 ಎಲ್‌ಜಿಎನ್ 86 ರಿಂದ ಪಡೆಯಲಾಗಿದೆ) (ಎಲ್‌ಎ ವಿಧೇಯಕ 1986ರ ಸಂಖ್ಯೆ 36) . 

XIII 
1987ರ ತಿದ್ದುಪಡಿ ಮಾಡುವ ಅಧಿನಿಯಮ 29.- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ , 1966ನ್ನು ತಿದ್ದುಪಡಿ 
ಮಾಡುವುದು ಅವಶ್ಯವೆಂದು ಪರಿಗಣಿಸಲಾಗಿದೆ: 

(i) ಕೆಲವು ಸಹಕಾರ ಸಂಘಗಳು ಮತ್ತು ಚಿಲ್ಲರೆ ವ್ಯಾಪಾರಿಯ ಮಾರಾಟದ ಪ್ರಕರಣಗಳನ್ನು ಹೊರತುಪಡಿಸಿ, ಅಧಿಸೂಚಿತ ಕೃಷಿ ಉತ್ಪನ್ನವು 
ಒಂದು ಮಾರುಕಟ್ಟೆ ಪ್ರಾಂಗಣಕ್ಕೆ, ಮಾರುಕಟ್ಟೆ ಉಪ ಪ್ರಾಂಗಣಕ್ಕೆ ಅಥವಾ ಉಪ ಮಾರುಕಟ್ಟೆ ಪ್ರಾಂಗಣಕ್ಕೆ ಮಾರಾಟ ಮತ್ತು ಖರೀದಿಯನ್ನು 
ನಿರ್ಬಂಧಿಸುವುದು; 

(ii ) ಒಂದು ಮಾರುಕಟ್ಟೆ ಸಮಿತಿಯ ಸದಸ್ಯತ್ವಕ್ಕೆ ಒಬ್ಬ ಕಮಿಷನ್ ಏಜಂಟನ ಅಥವಾ ಒಂದು ಮಾರುಕಟ್ಟೆ ಕಾರ್ಯ ನಿರ್ವಾಹಕನನ್ನು 
ಅನರ್ಹಗೊಳಿಸುವುದಕ್ಕೆ ಉಪಬಂಧ ಕಲ್ಪಿಸುವುದು ; 

(iii ) ಈಗಾಗಲೇ ಮಂಡಿಸಲಾದ ಅಂಥದೇ ಅವಿಶ್ವಾಸ ಸೂಚನೆಯು ವಿಫಲವಾದ ತರುವಾಯ ಒಂದು ವರ್ಷದ ಒಳಗೆ ಅವಿಶ್ವಾಸ ಸೂಚನೆಯ 
ಮಂಡನೆಯನ್ನು ನಿಷೇಧಿಸುವುದು ; 

(iv ) ಲೈಸೆನ್ಸುದಾರನು , ಮಾರುಕಟ್ಟೆ ಶುಲ್ಕ ಅಥವಾ ದಂಡನೆಯ ಬಾಕಿಯನ್ನು ಉಳಿಸಿಕೊಂಡಿದ್ದರೆ ಲೈಸೆನ್ನನ್ನು ರದ್ದುಗೊಳಿಸುವುದಕ್ಕೆ ಅಥವಾ 
ನಿಲಂಭನೆಯಲ್ಲಿರಿಸುವುದಕ್ಕೆ ಉಪಬಂಧ ಕಲ್ಪಿಸುವುದು; 

(v) ಭದ್ರತೆ ಪಡೆಯುವ ಉದ್ದೇಶಕ್ಕಾಗಿ ವ್ಯಾಪಾರಿಗಳ ಈಗಿನ ವರ್ಗಿಕರಣವನ್ನು ತೆಗೆದುಹಾಕುವುದು; 
(vi) 66ನೇ ಪ್ರಕರಣದ ಉಲ್ಲಂಘನೆಗೆ ದಂಡನೆ ವಿಧಿಸುವುದಕ್ಕೆ ಉಪಬಂಧ ಕಲ್ಪಿಸುವುದು. 
ಕೆಲವು ಆನುಷಂಗಿಕ ತಿದ್ದುಪಡಿಗಳನ್ನು ಮಾಡುವುದಕ್ಕೆ ಕೂಡ ಅವಕಾಶ ಕಲ್ಪಿಸುವುದು. 

ಕರ್ನಾಟಕ ವಿಧಾನ ಪರಿಷತ್ತು ಅಧಿವೇಶನದಲ್ಲಿ ಇದ್ದಿಲ್ಲವಾದ್ದರಿಂದ ಮತ್ತು ವಿಷಯವು ತುರ್ತಿನದ್ದಾಗಿರುವುದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ (ನಿಯಂತ್ರಣ) ( ತಿದ್ದುಪಡಿ) ಅಧ್ಯಾದೇಶ, 1987 ( 1987ರ ಕರ್ನಾಟಕ ಅಧ್ಯಾದೇಶ 5) ನ್ನು ಹೊರಡಿಸಲಾಗಿದೆ. 

ಈ ವಿಧೇಯಕವನ್ನು ಸದರಿ ಅಧ್ಯಾದೇಶಕ್ಕೆ ಬದಲಾಗಿ ಮಂಡಿಸಲಾಗಿದೆ. 
(ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ ) ಭಾಗ IV -2ಎ, ದಿನಾಂಕ:2 -9 - 1987ರ ಸಂಖ್ಯೆ :572 ಆಗಿ ಪುಟ 6ರಲ್ಲಿ ಪ್ರಕಟವಾಗಿದೆ). 

XIV 


1988ರ ತಿದ್ದುಪಡಿ ಮಾಡುವ ಅಧಿನಿಯಮ 6 .- ರಾಜ್ಯದಲ್ಲಿ ಕೃಷಿ ಇಂಜಿನಿಯರಿಂಗ್ ಮತ್ತು ಸಂಶೋಧನೆಯನ್ನು ಸಂವರ್ಧನೆಗೊಳಿಸಲು, 
ಸಹಾಯಕವಾಗುವಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ಶಕ್ತಗೊಳಿಸಲು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966 
(1966ರ ಕರ್ನಾಟಕ ಅಧಿನಿಯಮ 27 ) ರನ್ನು ಮತ್ತುಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿದೆ ಎಂದು ಪರಿಗಣಿಸಲಾಗಿದೆ. 

ವಿಷಯವು ತುರ್ತಿನದಾಗಿದ್ದರಿಂದ ಮತ್ತು ಕರ್ನಾಟಕ ವಿಧಾನಪರಿಷತ್ತು ಅಧಿವೇಶನದಲ್ಲಿಲ್ಲವಾದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ) ( ಎರಡನೇ ತಿದ್ದುಪಡಿ) ಅಧ್ಯಾದೇಶ, 1987 ( 1987ರ ಕರ್ನಾಟಕ ಅಧ್ಯಾದೇಶ 6) ನ್ನು ಹೊರಡಿಸಲಾಗಿದೆ. 

ಈ ವಿಧೇಯಕವನ್ನು ಸದರಿ ಅಧ್ಯಾದೇಶಕ್ಕೆ ಬದಲಾಗಿ ಮಂಡಿಸಲಾಗಿದೆ. 
( ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ) ಭಾಗ IV -2ಎ, ದಿನಾಂಕ:23 -1- 1988ರ ಸಂಖ್ಯೆ :53 ಆಗಿ ಪುಟ 4ರಲ್ಲಿ ಪ್ರಕಟವಾಗಿದೆ). 


XV 


1990ರ ತಿದ್ದುಪಡಿ ಮಾಡುವ ಅಧಿನಿಯಮ 14 - ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1976 (1990ರ ಕರ್ನಾಟಕ ಅಧಿನಿಯಮ 
14) ಇದರಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ಇದಕ್ಕೆ ಕೆಲವು ಆನುಷಂಗಿಕ ತಿದ್ದುಪಡಿಗಳನ್ನು 
ಮಾಡಲಾಗಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೭೮೫ 
XVI 
1991ರ ತಿದ್ದುಪಡಿ ಮಾಡುವ ಅಧಿನಿಯಮ 16 .- ತಿದ್ದುಪಡಿಗಳ ಬಗ್ಗೆ, ದಿನಾಂಕ:15 -10 - 87 ರಂದು ರಚಿತವಾದ ಸಮಿತಿಯು ನೀಡಲಾದ 
ಸಲಹೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡು, ಈ ಮುಂದಿನ ಬದಲಾವಣೆಗಳನ್ನು ಮಾಡುವುದು ಅಗತ್ಯವೆಂದು ಪರಿಗಣಿಸಲಾಯಿತು, ಎಂದರೆ: 

(1) ಮಾರುಕಟ್ಟೆ ಪ್ರದೇಶವನ್ನು ಒಂದು ತಾಲೂಕಿಗಿಂತ ಕಡಿಮೆಯಿಲ್ಲದಂತೆ ಮತ್ತು ಒಂದು ಜಿಲ್ಲೆಗಿಂತ ಹೆಚ್ಚಿಲ್ಲದಂತೆ ನಿರ್ದಿಷ್ಟಪಡಿಸುವುದು. 

( 2) ಕ ಷಿ ಮಾರುಕಟ್ಟೆಯ ನಿರ್ದೇಕರ ಅನುಮೋದನೆ ಪಡೆದು ಡೆಪ್ಯೂಟಿ ಕಮಿಷನರಿಂದ ಮೌಲ್ಯಮಾಪನ ಪ್ರಮಾಣ ಪತ್ರವನ್ನು ಪಡೆದ 
ತರುವಾಯ ಯಾವುದೇ ಭೂಮಿ ಅಥವಾ ಕಟ್ಟಡ ಮಾಲೀಕನೊಂದಿಗೆ, ಅಂಥ ಭೂಮಿ ಅಥವಾ ಕಟ್ಟಡದ ಖರೀದಿಗಾಗಿ ಮಾರುಕಟ್ಟೆ ಸಮಿತಿಯು ಒಂದು 
ಒಪ್ಪಂದಕ್ಕೆ ಬರುವುದನ್ನು ಸಾಧ್ಯಗೊಳಿಸುವುದು . 

(3) ಮಾರುಕಟ್ಟೆ ಸಮಿತಿಯಲ್ಲಿ ರೈತ ಪ್ರತಿನಿಧಿಗಳ ಸಂಖ್ಯೆಯನ್ನು 9ರಿಂದ 11ಕ್ಕೆ ಏರಿಸುವುದು ಮತ್ತು ಒಂದು ಸ್ಥಾನವನ್ನು ಮಹಿಳೆಗೆ ಮತ್ತು ಎರಡು 
ಸ್ಥಾನಗಳನ್ನು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ವ್ಯಕ್ತಿಗಳಿಗಾಗಿ ಮೀಸಲಿರಿಸಿ ತತ್ಪರಿಣಾಮವಾಗಿ ಅನುಸೂಚಿತ ಜಾತಿ ಮತ್ತು 
ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ಇಬ್ಬರು ವ್ಯಕ್ತಿಗಳ ನಾಮನಿರ್ದೇಶನಕ್ಕೆ ಸಂಬಂಧಪಟ್ಟ ಉಪಬಂಧವನ್ನು ಬಿಟ್ಟುಬಿಡುವುದು. 

(4) ಮಾರುಕಟ್ಟೆ ಸಮಿತಿಯಿಂದ ಕಮಿಷನ್ ಏಜೆಂಟರನ್ನು ಹೊರಚ್ಚು ಮಾಡುವುದು. 

(5) ತಾಲ್ಲೂಕು ಮಾರುಕಟ್ಟೆ ಸಂಘದ ಪ್ರತಿನಿಧಿಗಳಿಗೆ ಬದಲಾಗಿ, ಮಾರುಕಟ್ಟೆ ಪ್ರದೇಶದೊಳಗೆ ಅಧಿಸೂಚಿತ ವ್ಯವಸಾಯೋತ್ಪನ್ನದಲ್ಲಿ ವ್ಯವಹಾರ 
ನಡೆಸುವ ಸಹಕಾರಿ ಮಾರುಕಟ್ಟೆ ಸಂಘ ಮತ್ತು ಕೃಷಿ ಸಹಕಾರಿ ಸಂಸ್ಕರಣ ಸಂಘಗಳ ಪ್ರತಿನಿಧಿಗಳ ಪೈಕಿಯಿಂದ ಒಬ್ಬೊಬ್ಬ ಪ್ರತಿನಿಧಿಗಳನ್ನು ಹೊಂದಿರುವುದು. 

( 6) ರೈತ ಪ್ರತಿನಿಧಿಗಳು, ಚುನಾವಣಾ ದಿನಾಂಕಕ್ಕೆ ನಿಕಟಪೂರ್ವದ ಐದು ವರ್ಷಗಳಿಗೆ ಕಡಿಮೆಯಿಲ್ಲದಂಥ ದಿನಾಂಕದವರೆಗೆ ವ್ಯಾಪಾರಿ , ಕಮಿಷನ್ 
ಏಜೆಂಟ್, ದಳ್ಳಾಳಿ , ಆಮದುದಾರ, ರಫ್ತುದಾರನಂತೆ ವ್ಯವಹಾರ ನಡೆಸಿದರೆ ಅಂಥ ವ್ಯಕ್ತಿಗಳ ಸದಸ್ಯತ್ವವನ್ನು ಅನರ್ಹಗೊಳಿಸಲು ಉಪಬಂಧ ಕಲ್ಪಿಸುವುದು. 

( 7) ಏಳು ದಿನಗಳು ಅಥವಾ ಅದಕ್ಕೂ ಮೇಲ್ಪಟ್ಟು, ಮಾರಾಟಗಾರನಿಗೆ ಮಾರಾಟದ ಉತ್ಪತ್ತಿಯನ್ನು ಅಥವಾ ಬಾಕಿಯಿರುವ ಇತರ ಮೊಬಲಗನ್ನು 
ಸಂದಾಯ ಮಾಡಲು ತಪ್ಪಿದಲ್ಲಿ ಅನರ್ಹಗೊಳಿಸುವ ಬಗ್ಗೆ ಉಪಬಂಧ ಕಲ್ಪಿಸುವುದು. 

(8) ಸದಸ್ಯರ ಪದಾವಧಿಯು ಮುಕ್ತಾಯವಾಗುವುದಕ್ಕೆ ಮುಂಚೆ ಮಾರುಕಟ್ಟೆ ಸಮಿತಿಯ ಚುನಾವಣೆ ನಡೆಸುವುದನ್ನು ಕಡ್ಡಾಯಿಸುವುದು. 

(9) ಈಗ ಅಧ್ಯಕ್ಷರು ನಡೆಸುತ್ತಿರುವ ಚುನಾವಣೆಯನ್ನು ಉಪಾಧ್ಯಕ್ಷರೂ ಸಹ ನಡೆಸುವಂತೆ ನಿಯಮಿಸಲಾದ ಅಧಿಕಾರಿಗೆ ಸಾಧ್ಯವಾಗುವಂತೆ 
ಮಾಡುವುದು. 

(10) ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಬ್ಬರ ವಿರುದ್ಧವೂ ಅವಿಶ್ವಾಸ ಸೂಚನೆಯನ್ನು ಮಂಡಿಸಿದ್ದಲ್ಲಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಲು ಒಬ್ಬ ಅಧಿಕಾರಿಯ 
ನೇಮಕಾತಿಗಾಗಿ ಅವಕಾಶ ಕಲ್ಪಿಸುವುದು . 

(11) ಕರ್ನಾಟಕ ರಾಜ್ಯ ಮಾರುಕಟ್ಟೆ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ಮಾರುಕಟ್ಟೆ ಸೇವೆಗಳನ್ನು ಸಮ್ಮಿಲನಗೊಳಿಸಿ ಏಕಸೇವೆಗೆ ಅವಕಾಶ 
ಕಲ್ಪಿಸುವುದು. 

( 12 ) ಮಾರುಕಟ್ಟೆ ಪ್ರದೇಶದೊಳಗೆ ಅಧಿಸೂಚಿತ ವ್ಯವಸಾಯೋತ್ಪನ್ನದ ವ್ಯವಹಾರ ನಡೆಸುವ ಸಹಕಾರಿ ಮಾರುಕಟ್ಟೆ ಸಮಿತಿಗಳು ಮತ್ತು ಕೃಷಿ 
ಸಹಕಾರಿ ಸಂಸ್ಕರಣ ಸಂಘಗಳು ಮತ್ತು ಇತರ ಸಹಕಾರಿ ಸಂಘಗಳಿಗೆ ಸಾಲಗಳನ್ನು ಮಂಜೂರು ಮಾಡಲು ಮತ್ತು ಮಾರುಕಟ್ಟೆ ಪ್ರದೇಶದೊಳಗಿರುವ ಮತ್ತು 
ಅಧಿಸೂಚಿತ ವ್ಯವಸಾಯೋತ್ಪನ್ನದಲ್ಲಿ ವ್ಯವಹಾರ ನಡೆಸುವ ಸಹಕಾರಿ ಮಾರುಕಟ್ಟೆ ಸಮಿತಿಗಳು ಮತ್ತು ಕೃಷಿ ಸಹಕಾರಿ ಸಂಸ್ಕರಣ ಸಂಘಗಳಿಗೆ ಷೇರುಗಳನ್ನು 
ನೀಡಲು ಮಾರುಕಟ್ಟೆ ಸಮಿತಿಗೆ ಸಾಧ್ಯವಾಗುವಂತೆ ಮಾಡುವುದು. 

(13) ಮುಷ್ಕರದ ಕಾರಣದಿಂದಾಗಿ ಮಾರುಕಟ್ಟೆ ಯಾರ್ಡ್ ಅಥವಾ ಉಪ ಯಾರ್ಡ್‌ಗಳಲ್ಲಿ ಕರ್ತವ್ಯ ನಿರ್ವಹಿಸಲು ತಡೆಯುಂಟಾದ 
ಅವಧಿಯಲ್ಲಿ ವ್ಯವಸಾಯೋತ್ಪನ್ನಗಳ ಖರೀದಿ, ಮಾರಾಟ ಮುಂತಾದವುಗಳಿಗಾಗಿ ಕ್ರಮಕೈಗೊಳ್ಳಲು ಮಾರುಕಟ್ಟೆ ಸಮಿತಿಗೆ ಅಧಿಕಾರ ನೀಡುವುದು. 

(14) ಮಾರುಕಟ್ಟೆಯ ಬಳಕೆದಾರರ ಪ್ರಯೋಜನಕ್ಕಾಗಿ, ಮಾರುಕಟ್ಟೆಯೊಳಗೆ ಯಾವುದೇ ಪರಿಕರ ಸೌಲಭ್ಯಗಳ ವ್ಯವಸ್ಥೆ ಮಾಡಲು ಮಾರುಕಟ್ಟೆ 
ಸಮಿತಿಗೆ ಸಾಧ್ಯವಾಗುವಂತೆ ಮಾಡುವುದು. 

(15) ಕರ್ನಾಟಕ ಪೌರ ನಿಗಮ ಅಧಿನಿಯಮ , ಕರ್ನಾಟಕ ಮುನಿಸಿಪಾಲಿಟಿ ಅಧಿನಿಯಮ ಮತ್ತು ಕರ್ನಾಟಕ ಜಿಲ್ಲಾ ಪರಿಷತ್ತುಗಳು, 
ಮುಂತಾದವುಗಳ ಅಧಿನಿಯಮ - ಇವುಗಳ ಅಡಿಯಲ್ಲಿ ಕೆಲವು ಅಧಿಕಾರವನ್ನು ಚಲಾಯಿಸಲು ಮಾರುಕಟ್ಟೆ ಸಮಿತಿ ಹಾಗೂ ಮಾರುಕಟ್ಟೆ ಸಮಿತಿಯ 
ಕಾರ್ಯದರ್ಶಿಗೆ ಅಧಿಕಾರ ನೀಡುವುದು. 

(16 ) ಜಾನುವಾರುಗಳ ಸಂಬಂಧದಲ್ಲಿ , ಮಾರುಕಟ್ಟೆ ಶುಲ್ಕವನ್ನು , ತಲಾ ಒಂದಕ್ಕೆ ಒಂದು ರೂಪಾಯಿಯಿಂದ ಎರಡು ರೂಪಾಯಿಗಳಿಗೆ ಮತ್ತು 
ಕುರಿ ಅಥವಾ ಮೇಕೆಯ ಸಂದರ್ಭದಲ್ಲಿ , ತಲಾ ಒಂದಕ್ಕೆ ಇಪ್ಪತೈದು ಪೈಸೆಯಿಂದ ಒಂದು ರೂಪಾಯಿಗೆ ಏರಿಸುವುದು. 

(17) ಸಹಕಾರಿ ಸಂಘಗಳ ಸಂದರ್ಭದಲ್ಲಿ, ಮಾರುಕಟ್ಟೆ ಶುಲ್ಕವನ್ನು ಶೇ . ಎಂಟರ ದರದಲ್ಲಿ ವಿಧಿಸುವುದು. 

(18) ತೆಂಗಿನಕಾಯಿಗಳ ಸಂದರ್ಭದಲ್ಲಿ, ಪ್ರತಿ ಸಾವಿರಕ್ಕೆ ಹದಿನೈದು ರೂಪಾಯಿಯ ಗರಿಷ್ಠ ಕಮಿಷನ್ ಹಾಗೂ ಇತರ ಪ್ರಕರಣಗಳಲ್ಲಿ ಪ್ರತಿ 
ಕ್ವಿಂಟಾಲಿಗೆ ಹದಿನೈದು ರೂಪಾಯಿಯ ಗರಿಷ್ಠ ಕಮಿಷನನ್ನು ನಿರ್ದಿಷ್ಟಪಡಿಸುವುದು. 

(19 ) ವ್ಯಾಪಾರಿಗಳು ಮತ್ತು ಕಮಿಷನ್ ಏಜೆಂಟರುಗಳಿಂದ ಸಂದೇಯವಿರುವ ಭದ್ರತಾ ಮೊಬಲಗನ್ನು 10 ,000- 00 ರೂಪಾಯಿಗಳ ನಿರಂತರ 
ಬ್ಯಾಂಕ್ ಭದ್ರತೆಯ ಜೊತೆಗೆ 1, 000 ರೂಪಾಯಿಗಳಿಂದ 5,000 ರೂಪಾಯಿಗೆ ಅಥವಾ ವಾರ್ಷಿಕ ವ್ಯಾಪಾರ ಧನದ ಶೇ . ಎರಡಕ್ಕೆ ಸಮನಾದ ಒಂದು 
ಮೊಬಲಗಿಗೆ ಏರಿಸುವುದು . 

( 20) ಸರ್ಕಾರದ ಕಾರ್ಯದರ್ಶಿ , ಸಹಕಾರಿ ಇಲಾಖೆ ಅಥವಾ ಅವನಿಂದ ನಾಮನಿರ್ದೇಶನಗೊಂಡವನು, ಸರ್ಕಾರದ ಕಾರ್ಯದರ್ಶಿ , ಕೃಷಿ 
ಇಲಾಖೆ ಅಥವಾ ಅವನಿಂದ ನಾಮನಿರ್ದೇಶಿತಗೊಂಡವನು ಮತ್ತು ಕೃಷಿ ಮಾರುಕಟ್ಟೆಯ ನಿರ್ದೆಶಕರನ್ನು ರಾಜ್ಯ ಮಾರುಕಟ್ಟೆ ಮಂಡಲಿಯ ಸದಸ್ಯರನ್ನಾಗಿ 
ಸೇರಿಸುವುದು. 

( 21) ಮಂಡಲಿಯ ಮತ್ತು ಮಂಡಲಿಯ ವ್ಯವಸ್ಥಾಪಕ ನಿರ್ದೆಶಕರ ಪ್ರಕಾರ್ಯಗಳನ್ನು ನಿರ್ದಿಷ್ಟಪಡಿಸುವುದು. 


* ಟಕ 


೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(22) ಮಾರುಕಟ್ಟೆ ಸಮಿತಿಯನ್ನು ರದ್ದುಪಡಿಸುವ ನಿರ್ದೆಶಕರಿಗಿರುವ ಅಧಿಕಾರಗಳನ್ನು ರಾಜ್ಯ ಸರ್ಕಾರಕ್ಕೆ ಪುನಃ ನೀಡುವುದು. 
(23) ಮಾರುಕಟ್ಟೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ತೆಗೆದುಹಾಕುವ ನಿರ್ದೆಶಕರ ಅಧಿಕಾರಗಳನ್ನು ರಾಜ್ಯ ಸರ್ಕಾರಕ್ಕೆ ಪುನಃ ನೀಡುವುದು. 

( 24) ಈ ಅಧಿನಿಯಮದ ಪರಿಧಿಯಿಂದ ಮಾರುಕಟ್ಟೆ ಸಮಿತಿಯ ಆವರಣಗಳನ್ನು ಹೊರತುಪಡಿಸಲು ಕರ್ನಾಟಕ ಬಾಡಿಗೆ ನಿಯಂತ್ರಣ 
ಅಧಿನಿಯಮ , 1961ನ್ನು ತಿದ್ದುಪಡಿ ಮಾಡುವುದು . 

( 25) ಅಧಿನಿಯಮದ ಉಪಬಂಧಗಳನ್ನು ಮಾರುಕಟ್ಟೆ ಸಮಿತಿಯ ಆವರಣಗಳಿಗೆ ವಿಸ್ತರಿಸಲು ಕರ್ನಾಟಕ ಸಾರ್ವಜನಿಕ ಆವರಣಗಳ ( ಅನಧಿಕೃತ 
ಅಧಿಭೋಗದಾರರನ್ನು ಹೊರಹಾಕುವ) ಅಧಿನಿಯಮ, 1974ನ್ನು ತಿದ್ದುಪಡಿ ಮಾಡುವುದು. 

(26) ಕೆಲವು ಪ್ರಾಸಂಗಿಕ ಹಾಗೂ ಆನುಷಂಗಿಕ ಬದಲಾವಣೆಗಳನ್ನು ಸಹ ಮಾಡಲಾಗಿದೆ. 
ಆದ್ದರಿಂದ ಈ ವಿಧೇಯಕ. 
(ಕರ್ನಾಟಕ ರಾಜಪತ್ರ ( ವಿಶೇಷ ಸಂಚಿಕೆ) ಭಾಗ IV - 2ಎ , ದಿನಾಂಕ:26 -3- 1991ರ ಸಂಖ್ಯೆ: 137 ಆಗಿ ಪುಟ 499 -501ರಲ್ಲಿ ಪ್ರಕಟವಾಗಿದೆ). 

XVII 
1998ರ ತಿದ್ದುಪಡಿ ಮಾಡುವ ಅಧಿನಿಯಮ 16.- ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡುವ ರೈತರಿಗೆ ಅವರು ತಮ್ಮ ಉತ್ಪನ್ನವನ್ನು ಮಾರಾಟ 
ಮಾಡಿದ ದಿನದಂದೇ ಹಣ ಸಂದಾಯ ಮಾಡಬೇಕೆಂಬುದಾಗಿ 1959ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮವು 
ಗೊತ್ತುಪಡಿಸುತ್ತದೆ. ಆದರೂ ಮಾರುಕಟ್ಟೆ ಪ್ರವರ್ತಕರು ಮಾರಾಟಗಾರರಿಗೆ ಹಣ ಸಂದಾಯ ಮಾಡುವುದರಲ್ಲಿ ವಿಳಂಬವುಂಟು ಮಾಡುತ್ತಿರುವುದು ಹಾಗೂ 
ಮಾರಾಟ ಬೆಲೆಯಲ್ಲಿ ಕಮಿಷನ್ ಹಣವೆಂಬುದಾಗಿ ಅನಧಿಕೃತ ಕಳೆತಗಳನ್ನು ಮಾಡುತ್ತಿರುವುದು ಕಂಡುಬಂದಿದೆ. 

ಕಮಿಷನ್ ಏಜೆಂಟರು ಹಾಗೂ ಖರೀದಿದಾರರು ಮಾರುಕಟ್ಟೆ ಸಮಿತಿಯ ಮೂಲಕವಲ್ಲದೆ ಇತರ ರೀತಿಯಲ್ಲಿ ಹಣ ಸಂದಾಯ ಮಾಡುವ 
ಬದಲು ಮಾರುಕಟ್ಟೆ ಸಮಿತಿಗೆ ನೇರವಾಗಿ ಹಣ ಸಂದಾಯ ಮಾಡುವ ಅಗತ್ಯವಿದೆಯೆಂಬುದಾಗಿ ವಿಷಯ ಸಮಿತಿಯು ಸಲಹೆ ನೀಡಿದೆ . ಇದರಿಂದಾಗಿ 
ಮಾರುಕಟ್ಟೆ ಸಮಿತಿಯು ರೈತರಿಗೆ ಆ ಕೂಡಲೇ ಮತ್ತು ಕಳೆತಗಳಿಲ್ಲದೆ ಹಣ ಸಂದಾಯ ಮಾಡಬಹುದು. ಆದ್ದರಿಂದ ಮತ್ತು ಇತರ ಕೆಲವು ಉದ್ದೇಶಗಳಿಗಾಗಿ 
ಅಧಿನಿಯಮವನ್ನು ಸೂಕ್ತವಾಗಿ ತಿದ್ದುಪಡಿ ಮಾಡುವುದು ಅಗತ್ಯವೆಂದು ಭಾವಿಸಲಾಗಿದೆ. 

ಆದ್ದರಿಂದ ಈ ವಿಧೇಯಕ. 
(1997ರ ಎಲ್ ಎ ವಿಧೇಯಕ ಸಂಖ್ಯೆ 19 ರಿಂದ ಪಡೆಯಲಾಗಿದೆ). 

XVIII 


1998ರ ತಿದ್ದುಪಡಿ ಮಾಡುವ ಅಧಿನಿಯಮ 17 - 1966ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮದ 11ನೇ 
ಪ್ರಕರಣವು ಎರಡನೇ ಮತ್ತು ತರುವಾಯದ ಮಾರುಕಟ್ಟೆ ಸಮಿತಿಗಳ ರಚನೆಗೆ ಅವಕಾಶ ಕಲ್ಪಿಸುತ್ತದೆ . ಮಾರುಕಟ್ಟೆ ಸಮಿತಿಗೆ, ಕೃಷಿ ಮಾರುಕಟ್ಟೆ ನಿರ್ದೆಶಕರು 
ನಾಮನಿರ್ದೇಶನ ಮಾಡತಕ್ಕ ಒಬ್ಬ ಅಧಿಕಾರಿಯನ್ನು ಹೊರತುಪಡಿಸಿ, ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದಕ್ಕೆ ಯಾವುದೇ ಅವಕಾಶ ಇರಲಿಲ್ಲ , 
ಮಾರುಕಟ್ಟೆ ಶುಲ್ಕಗಳ ರೂಪದಲ್ಲಿ ವಸೂಲಾದ ಭಾರಿ ಮೊತ್ತದ ಸಾರ್ವಜನಿಕ ನಿಧಿಗಳನ್ನು ಮಾರುಕಟ್ಟೆ ಸಮಿತಿಗಳು ನಿರ್ವಹಿಸುವುದರಿಂದ, ವಿವಿಧ 
ಅಭಿವೃದ್ಧಿಪರ ಕಾರ್ಯಚಟುವಟಿಕೆಗಳಿಗೆ ನಿಧಿಗಳನ್ನು ಸೂಕ್ತ ರೀತಿಯಲ್ಲಿ ಬಳಸುವುದಕ್ಕೆ ರಚನಾತ್ಮಕವಾದ ಮಾರ್ಗದರ್ಶನ ಮತ್ತು ಜಾಗರೂಕತೆಯ 
ಅಗತ್ಯವಿದೆ. ಇದನ್ನು ನಿಶ್ಚಯಪಡಿಸಿಕೊಳ್ಳಲು 11ನೇ ಪ್ರಕರಣಕ್ಕೆ ತಿದ್ದುಪಡಿ ಮಾಡಿ ಮೂವರು ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದು ಅವಶ್ಯಕವೆಂದು 
ಭಾವಿಸಲಾಯಿತು. ಅದಕ್ಕನುಸಾರವಾಗಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ( ತಿದ್ದುಪಡಿ) ಅಧ್ಯಾದೇಶ, 1997ನ್ನು 1997ರ ಮೇ 
22 ರಂದು ಪ್ರಖ್ಯಾಪಿಸಲಾಯಿತು. ಅದರ ಅವಧಿ ಈಗ ಮುಗಿದಿದೆ. 

1997ರ ಅವಧಿಯಲ್ಲಿ ನಡೆದ ಕೊನೆಯ ಅಧಿವೇಶನದಲ್ಲಿ ಸದರಿ ಅಧ್ಯಾದೇಶದ ಬದಲಾಗಿ ವಿಧೇಯಕವನ್ನು ಮಂಡಿಸಲಾಯಿತು. ಆದರೆ ಇದನ್ನು 
ಪರಿಶೀಲನೆಗೆ ತೆಗೆದುಕೊಳ್ಳಲಿಲ್ಲ . ಸದರಿ ಅಧ್ಯಾದೇಶವನ್ನು ಪ್ರಖ್ಯಾಪಿಸಿದ ತರುವಾಯ ಸರ್ಕಾರವು ಕೆಲವು ಮಾರುಕಟ್ಟೆ ಸಮಿತಿಗಳಿಗೆ ಸದಸ್ಯರನ್ನು 
ನಾಮನಿರ್ದೇಶನ ಮಾಡಿತು . ಈ ಮಧ್ಯೆ ಉಚ್ಚ ನ್ಯಾಯಾಲಯದಲ್ಲಿ ಈ ಅಧ್ಯಾದೇಶವನ್ನು ಪ್ರಶ್ನಿಸಲಾಯಿತು ಹಾಗೂ ಉಚ್ಚ ನ್ಯಾಯಾಲಯವು ಈ 
ಅಧ್ಯಾದೇಶವನ್ನು ರದ್ದುಗೊಳಿಸಿತು. ಈ ತೀರ್ಪಿನ ವಿರುದ್ಧವಾಗಿ , ಸರ್ಕಾರವು, ರಿಟ್ ಅಪೀಲು ಸಂಖ್ಯೆ:5052 -5053:1997ನ್ನು ಸಲ್ಲಿಸಿತು ಮತ್ತು ಸದರಿ 
ಅಪೀಲುಗಳಲ್ಲಿ ಅಧ್ಯಾದೇಶವನ್ನು ರದ್ದುಗೊಳಿಸುವ ಏಕನ್ಯಾಯಾಧೀಶರ ಆಜ್ಞೆಯನ್ನು ತಳ್ಳಿಹಾಕಲಾಯಿತು. 

ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂ : 18486:1997ರಲ್ಲಿ , 1998ರ ಏಪ್ರಿಲ್ 30ಕ್ಕೆ ಮೊದಲು ಮಾರುಕಟ್ಟೆ ಸಮಿತಿಗಳ ಅಧ್ಯಕ್ಷ ಹಾಗೂ 
ಉಪಾಧ್ಯಕ್ಷ ಹುದ್ದೆಗಳಿಗೆ ಚುನಾವಣೆಯನ್ನು ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ವಿಧಾನ ಸಭೆಯಲ್ಲಿ ಪರಿಶೀಲನೆಗೆ ತೆಗೆದುಕೊಳ್ಳದೆ ಉಳಿದಿದ್ದ 
ವಿಧೇಯಕವನ್ನು ಕಳೆದ ಅಧಿವೇಶನದ ಅವಧಿಯಲ್ಲಿಯೂ ಸಹ ಪರಿಶೀಲನೆಗೆ ತೆಗೆದುಕೊಳ್ಳಲಿಲ್ಲ. 

ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹುದ್ದೆಗಳಿಗೆ ಚುನಾವಣೆಯನ್ನು ನಡೆಸುವುದಕ್ಕೆ ಮೊದಲು ರಾಜ್ಯದಲ್ಲಿರುವ ಎಲ್ಲ ಮಾರುಕಟ್ಟೆ ಸಮಿತಿಗಳಿಗೆ 
ನಾಮನಿರ್ದೇಶನ ಮಾಡುವುದು ಅವಶ್ಯಕವಾಗಿದೆ. 

ವಿಷಯವು ತುರ್ತುಸ್ವರೂಪದ್ದಾಗಿದ್ದುದರಿಂದ ಮತ್ತು ಕರ್ನಾಟಕ ವಿಧಾನ ಪರಿಷತ್ತು ಅಧಿವೇಶದಲ್ಲಿಲ್ಲದಿದ್ದುದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ( ತಿದ್ದುಪಡಿ) ಅಧ್ಯಾದೇಶ, 1998ನ್ನು ಪ್ರಖ್ಯಾಪಿಸಲಾಯಿತು. 

ಆದುದರಿಂದ ಈ ವಿಧೇಯಕ . 
( 1998ರ ಎಲ್. ಎ . ವಿಧೇಯಕ ಸಂಖ್ಯೆ 12ರ ಮೂಲಕ ಪಡೆಯಲಾಗಿದೆ). 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೭೮೭ 


XIX 
2000ರ ತಿದ್ದುಪಡಿ ಮಾಡುವ ಅಧಿನಿಯಮ 22.- ಟಿಪ್ಪಣಿ. - ಈ ಅಧಿನಿಯಮದ ಮೂಲಕ ಕೇಂದ್ರ ಅಪ್ರಸ್ತುತ ಕಾನೂನುಗಳನ್ನು 
ನಿರಸನಗೊಳಿಸಲಾಗಿದೆ ಮತ್ತು 1996ರ ಅಧಿನಿಯಮ 27 ಸೇರಿದಂತೆ ಕೆಲವು ಕಾನೂನುಗಳಿಗೆ ಕೆಲವು ಸಣ್ಣಪುಟ್ಟ ಮತ್ತು ಆನುಷಂಗಿಕ ತಿದ್ದುಪಡಿಗಳನ್ನು 
ಮಾಡಲಾಗಿದೆ. 


( ಎಲ್. ಎ . ವಿಧೇಯಕ 2000ದ 17 ರಿಂದ ಪಡೆಯಲಾಗಿದೆ) . 


XX 
2000ರ ತಿದ್ದುಪಡಿ ಮಾಡುವ ಅಧಿನಿಯಮ 31.- ಆರ್ಥಿಕ ಉದಾರೀಕರಣ ವ್ಯವಸ್ಥೆಯನ್ನು ಮತ್ತು ರಾಜ್ಯದ ಬಳಕೆದಾರರ ಬೇಡಿಕೆಗಳನ್ನು 
ಪೂರೈಸುವಲ್ಲಿ ತೋಟಗಾರಿಕೆಯ ಕ್ಷೇತ್ರದ ಮುಂದಿರುವ ಅವಕಾಶಗಳು ಮತ್ತು ಸವಾಲುಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಆಧುನಿಕ, ಆರೋಗ್ಯಕರ , ಪಾರದರ್ಶಕ 
ಹಾಗೂ ಆ ಕ್ಷೇತ್ರದಲ್ಲಿ ಅನುಭವವುಳ್ಳವರು ನಿರ್ವಹಿಸುವಂಥ ಮಾರುಕಟ್ಟೆಗಳನ್ನು ಹೊಂದಿರಬೇಕಾದ ಅಗತ್ಯವಿದೆ, ಜೊತೆಗೆ ಈ ಮಾರುಕಟ್ಟೆಗಳು 
ಕರ್ನಾಟಕದಲ್ಲಿ ಚಿಲ್ಲರೆ ವ್ಯಾಪಾರಿಗಳ ಮತ್ತು ಬಳಕೆದಾರರ ನಡುವೆ ಹಾಗೂ ಉತ್ಪಾದಕರೊಂದಿಗೆ ಉತ್ತಮ ಸಂಬಂಧವಿರಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ, 1966ಕ್ಕೆ ತಿದ್ದುಪಡಿ ಮಾಡಿ ಈ ಮುಂದಿನವುಗಳ ಬಗ್ಗೆ ಉಪಬಂಧ ಕಲ್ಪಿಸುವುದು 
ಅವಶ್ಯಕವೆಂದು ಪರಿಗಣಿಸಲಾಗಿದೆ, 


(i) ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಲಿ ಅಧಿನಿಯಮ, 1987 ( 1987ರ ಕೇಂದ್ರ ಅಧಿನಿಯಮ 37) ಅಡಿಯಲ್ಲಿ ನಿಗಮಿತವಾದ ರಾಷ್ಟ್ರೀಯ 
ಡೈರಿ ಅಭಿವೃದ್ಧಿ ಮಂಡಲಿಯ ಸ್ವಾಮ್ಯದಲ್ಲಿ ಮತ್ತು ವ್ಯವಸ್ಥಾಪನೆಯಲ್ಲಿರುವ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆಯನ್ನು 
ಸ್ಥಾಪನೆ ಮಾಡುವುದು; 

(ii) ರಾಜ್ಯದಲ್ಲಿ ಎನ್‌ಡಿಡಿಬಿಯ ಮೂಲಕ ಸಂಗ್ರಹಣಾ ಕೇಂದ್ರಗಳನ್ನು ಸ್ಥಾಪಿಸುವುದು ಅಥವಾ ಸಂಗ್ರಹಣಾ ಕೇಂದ್ರಗಳನ್ನು ಸ್ಥಾಪಿಸುವಲ್ಲಿ 
ಕೃಷಿಕರಿಗೆ ಅಥವಾ ಕೃಷಿಕರ ಸಂಘಗಳಿಗೆ ಹಣಕಾಸು ನೆರವು ನೀಡುವುದು ಅಥವಾ ಬೆಂಬಲ ನೀಡುವುದು ; 

(i ) ರಾಜ್ಯದ ವಿವಿಧ ಸ್ಥಳಗಳಲ್ಲಿ ವಿತರಣಾ ಚಾನಲ್‌ಗಳನ್ನು ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವುದು, ಬೆಂಬಲ ನೀಡುವುದು ಅಥವಾ ಇತರ ರೀತಿ 
ನೆರವು ನೀಡುವುದು; 

(iv ) ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಲ್ಲಿಸಿದ ಸೇವೆಗಳಿಗಾಗಿ, ಫೀಜುಗಳನ್ನು , ಭದ್ರತಾ ಠೇವಣಿಗಳನ್ನು , ಮುಂಗಡಗಳನ್ನು ಮತ್ತು 
ಇತರ ಶುಲ್ಕಗಳನ್ನು ವಿಧಿಸುವುದು ಮತ್ತು ಸಂಗ್ರಹಿಸುವುದು; 

(v) ಸಮಗ್ರ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಮಾಲೀಕತ್ವ, ವ್ಯವಸ್ಥಾಪನೆ ಮುಂತಾದವುಗಳ ಬಗ್ಗೆ ಎನ್‌ಡಿಡಿಬಿಯು 
ವಿನಿಯಮಗಳನ್ನು ರಚಿಸುವುದು ; 

( vi) ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳು, ಉಪಬಂಧಗಳು, ಸಮಗ್ರ ರಾಷ್ಟ್ರೀಯ ಮಾರುಕಟ್ಟೆಗೆ 
ಅನ್ವಯವಾಗದಿರುವುದು. 

ಇದರಲ್ಲಿ ಇತರ ಆನುಷಂಗಿಕ ಉಪಬಂಧಗಳನ್ನು ಸಹ ಮಾಡಲಾಗಿದೆ. 

ವಿಷಯವು ತುರ್ತುಸ್ವರೂಪದ್ದಾದ್ದರಿಂದ ಮತ್ತು ಕರ್ನಾಟಕ ವಿಧಾನ ಪರಿಷತ್ತು ಅಧಿವೇಶನದಲ್ಲಿಲ್ಲದಿದ್ದುದರಿಂದ ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ( ತಿದ್ದುಪಡಿ ) ಅಧ್ಯಾದೇಶ, 2000ವನ್ನು ಪ್ರಖ್ಯಾಪಿಸಲಾಯಿತು. 

ಸದರಿ ಅಧ್ಯಾದೇಶದ ಬದಲು ಈ ವಿಧೇಯಕವನ್ನು ಮಂಡಿಸಲಾಗಿದೆ. 
ಆದ್ದರಿಂದ ಈ ವಿಧೇಯಕ. 
(2000ದ ಎಲ್.ಎ. ವಿಧೇಯಕ ಸಂಖ್ಯೆ 26ರಿಂದ ಪಡೆಯಲಾಗಿದೆ). 

XXI 
2001ರ ತಿದ್ದುಪಡಿ ಮಾಡುವ ಅಧಿನಿಯಮ 8 - ಈ ಮುಂದಿನವುಗಳಿಗಾಗಿ ಉಪಬಂಧ ಕಲ್ಪಿಸಲು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ಕ್ಕೆ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಪ್ರಕರಣವು, ಎರಡು ವರ್ಷಗಳ ಅವಧಿಗಾಗಿ ಪ್ರಥಮ ಮಾರುಕಟ್ಟೆ ಸಮಿತಿಯ ರಚನೆಗೆ ಉಪಬಂಧ ಕಲ್ಪಿಸುತ್ತಿದ್ದು , ಈ ಅವಧಿಯನ್ನು 
ರಾಜ್ಯ ಸರ್ಕಾರವು ಇನ್ನೂ ಒಂದು ವರ್ಷದ ಅವಧಿಗಾಗಿ ವಿಸ್ತರಿಸಬಹುದಾಗಿದೆ. ಹಾಗೆ ವಿಸ್ತರಿಸಲಾದ ಒಂದು ವರ್ಷದ ಅವಧಿಯ ಒಳಗೆ ಸಕಾಲದಲ್ಲಿ 
ಚುನಾವಣೆಯನ್ನು ನಡೆಸಿರದಿದ್ದಲ್ಲಿ ಮಾರುಕಟ್ಟೆ ಸಮಿತಿಗೆ ಹಾಗೆ ಕಾರ್ಯ ನಿರ್ವಹಿಸಲು ಸಾಧ್ಯವಾಗುವಂತೆ ಈಗ ಇರುವ ಒಂದು ವರ್ಷದ ವಿಸ್ತರಣಾ 
ಅವಧಿಯನ್ನು, ಎರಡು ವರ್ಷಗಳಿಗೆ ಹೆಚ್ಚಿಸುವುದು ಅವಶ್ಯಕವೆಂದು ಭಾವಿಸಲಾಗಿದೆ. 

(ii) 44ನೇ ಪ್ರಕರಣವು, ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನ ವಿರುದ್ಧ ಅವಿಶ್ವಾಸ ಸೂಚನೆಯನ್ನು ಮಂಡಿಸುವುದಕ್ಕೆ ಅವಕಾಶ 
ಕಲ್ಪಿಸುತ್ತಿದ್ದು, ಮಾರುಕಟ್ಟೆ ಸಮಿತಿಯ ಸದಸ್ಯರ ಮೂರನೇ ಎರಡರಷ್ಟಕ್ಕೆ ಕಡಿಮೆಯಿಲ್ಲದಷ್ಟು ಸದಸ್ಯರ ಬಹುಮತದಿಂದ ಮಾತ್ರವೇ ಇದನ್ನು 
ಅಂಗೀಕರಿಸಬಹುದಾಗಿದೆ. ತಾಲ್ಲೂಕು ಪಂಚಾಯಿತಿಗಳ ಮತ್ತು ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಸಾಮಾನ್ಯಬಹುಮತದಿಂದ 
ಅಂಗೀಕರಿಸಲಾದ ಅವಿಶ್ವಾಸ ಸೂಚನೆಯ ಮೂಲಕ ತೆಗೆದುಹಾಕಬಹುದಾಗಿದೆ. ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸಂಬಂಧದಲ್ಲಿ ಕೂಡ 
ಇದೇ ರೀತಿಯ ಉಪಬಂಧಗಳನ್ನು ತರುವುದು ಸೂಕ್ತವಾಗಿದೆ. 


೭೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


(iii) ಕೃಷಿಕರಿಗೆ ಪ್ರಯೋಜನಕಾರಿಯಾದ ಫೋರ್ ಪೈಸ್ ಸೀಮಿಗೆ ಮತ್ತು ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಗೆ ವಂತಿಗೆ ನೀಡಲು 
ಮಾರುಕಟ್ಟೆಯ ಸಮಿತಿಗಳಿಗೆ ಸಾಧ್ಯವಾಗುವಂತೆ ಉಪಬಂಧ ಕಲ್ಪಿಸುವುದು ಅವಶ್ಯಕವೆಂದು ಕಂಡುಬಂದಿದೆ. 

ರಾಜ್ಯಾದ್ಯಂತ ವಿವಿಧ ಕೃಷಿ ಉತ್ಪನ್ನಗಳ ಬೆಲೆಯು ನಿರಂತರವಾಗಿ ಕುಸಿಯುತ್ತಿದೆ. ಇದರಿಂದಾಗಿ ಕೃಷಿಕರಿಗೆ ಹೆಚ್ಚಿನ ತೊಂದರೆಯುಂಟಾಗುತ್ತಿದ್ದು 
ವ್ಯಾಪಕವಾಗಿ ಪ್ರತಿಭಟನೆಗೆ ಅವಕಾಶವಾಗಿದೆ. ಅನೇಕ ಸ್ಥಳಗಳಲ್ಲಿ ಪ್ರತಿಭಟನೆಯಿಂದಾಗಿ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಯುಂಟಾಗಿದೆ. ಫೋರ್ 
ಪ್ರೆಸ್ ಕ್ರೀಮನ್ನು, ಕೃಷಿ ಸರಕುಗಳ ಕುಸಿಯುತ್ತಿರುವ ಬೆಲೆಯನ್ನು ನಿಯಂತ್ರಿಸುವುದಕ್ಕಾಗಿ ರೂಪಿಸಲಾಗಿದೆ . ಇದು ಕೃಷಿಕರಿಗೆ ಸ್ವಲ್ಪಮಟ್ಟಿನ ಪರಿಹಾರವನ್ನು 
ಒದಗಿಸುವಲ್ಲಿ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಫೋರ್ ಪೈಸ್ ಸೀಮಿಗೆ ಸಾಧ್ಯವಾದಷ್ಟು ಬೇಗನೆ ವಂತಿಗೆಗಳನ್ನು ನೀಡಲು ಮಾರುಕಟ್ಟೆ 
ಸಮಿತಿಗಳಿಗೆ ಅಧಿಕಾರ ನೀಡಬೇಕಾಗಿದೆ. 

ವಿಷಯವು ತುರ್ತು ಸ್ವರೂಪದ್ದಾದ್ದರಿಂದ ಮತ್ತು ಕರ್ನಾಟಕ ವಿಧಾನ ಪರಿಷತ್ತು ಅಧಿವೇಶನದಲ್ಲಿಲ್ಲದಿದ್ದುರಿಂದ, ಮೇಲ್ಕಂಡ ಉದ್ದೇಶವನ್ನು 
ಈಡೇರಿಸುವುದಕ್ಕಾಗಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) (ತಿದ್ದುಪಡಿ) ಅಧ್ಯಾದೇಶ, 2001ನ್ನು (2001ರ ಕರ್ನಾಟಕ ಅಧ್ಯಾದೇಶ 
1) ಪ್ರಖ್ಯಾಪಿಸಲಾಯಿತು. 

ಆದ್ದರಿಂದ ಈ ವಿಧೇಯಕ. 
( 2001ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ 4 ರಿಂದ ಪಡೆಯಲಾಗಿದೆ ಸಂವ್ಯಶಾಇ 3 ಶಾಸನ 2001 ) 

XXII 


2001ರ ತಿದ್ದುಪಡಿ ಮಾಡುವ ಅಧಿನಿಯಮ 10.- 2001- 2002ನೇ ವರ್ಷದ ಬಜೆಟ್ ಭಾಷಣದಲ್ಲಿ ಮಾಡಿದ ಪ್ರಸ್ತಾವಗಳನ್ನು 
ಜಾರಿಗೊಳಿಸುವುದಕ್ಕಾಗಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966ನ್ನು ತಿದ್ದುಪಡಿ ಮಾಡುವುದು ಅವಶ್ಯವೆಂದು 
ಪರಿಗಣಿಸಲಾಗಿದೆ. 

ಆದ್ದರಿಂದ ಈ ವಿಧೇಯಕ. 


( 2001ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ 10 ರಿಂದ ಪಡೆಯಲಾಗಿದೆ. ಸಂವ್ಯಶಾಇ 15 ಶಾಸನ 2001) 

XXIII 


2002ರ ತಿದ್ದುಪಡಿ ಮಾಡುವ ಅಧಿನಿಯಮ 13 - ಮಾರುಕಟ್ಟೆ ಸಮಿತಿಗಳಲ್ಲಿ, ಹಿಂದುಳಿದ ವರ್ಗಗಳಿಗೆ ಸೇರಿದ ಕೃಷಿಕರಿಗೆ ಪ್ರಾತಿನಿಧ್ಯ ಒದಗಿಸುವ 
ಮತ್ತು ಅವರಿಗೆ ಸಾಮಾಜಿಕ ನ್ಯಾಯ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) 
ಅಧಿನಿಯಮ, 1966ಕ್ಕೆ ತಿದ್ದುಪಡಿ ಮಾಡಲು ಪ್ರಸ್ತಾವಿಸಲಾಗಿದೆ. 

ಚುನಾವಣೆ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗಳಿಗಾಗಿ 1997ರಲ್ಲಿ ಚುನಾವಣೆ ನಡೆದಿದ್ದು , ಅದಕ್ಕಾಗಿ ನಡೆಸಲಾದ ಪ್ರಥಮ 
ಸಭೆಯ ದಿನಾಂಕದಿಂದ ಆ ಪದಾವಧಿಯ ಪ್ರಾರಂಭದ ಬಗ್ಗೆ ಉಪಬಂಧ ಕಲ್ಪಿಸಲು, ಕೆಲವು ತೊಂದರೆಗಳನ್ನು ನಿವಾರಿಸುವ ಸಲುವಾಗಿ, ಸದರಿ 
ಅಧಿನಿಯಮಕ್ಕೆ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಸಹ ಪರಿಗಣಿಸಲಾಗಿದೆ. 

ಬೆಳೆ ಋತುಮಾನ ಯಾವುದೇ ಇದ್ದರೂ , ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ವರ್ಷವಿಡೀ ನಡೆಸಲಾಗುವುದರಿಂದ, ಬೆಳೆಯ ಋತುಮಾನದ ” 
ಎಂಬ ಪದಗಳಿಗೆ “ ಅವಧಿಯ ” ಎಂಬ ಪದವನ್ನು ಪ್ರತಿಯೋಜಿಸುವುದಕ್ಕಾಗಿ ಸದರಿ ಅಧಿನಿಯಮದ 65ನೇ ಪ್ರಕರಣದ ( 3) ನೇ ಉಪಪ್ರಕರಣವನ್ನು ಮತ್ತೆ 
ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಬೆಳೆ ಋತುಮಾನ ಏನೇ ಇದ್ದರೂ , ಕೃಷಿ ಉತ್ಪನ್ನಗಳನ್ನು ಪ್ರಸಕ್ತ ಇರುವ ಮಾರುಕಟ್ಟೆ ದರಗಳ 
ಆಧಾರದ ಮೇಲೆ ರೈತರು ಮಾರಾಟ ಮಾಡುವರು. 

ವಿಷಯವು ತುರ್ತು ಸ್ವರೂಪದ್ದಾದ್ದರಿಂದ ಮತ್ತು ಕರ್ನಾಟಕ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿದ್ದುದರಿಂದ ಮೇಲಿನ ಉದ್ದೇಶಗಳನ್ನು 
ಸಾಧಿಸುವುದಕ್ಕಾಗಿ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) (ತಿದ್ದುಪಡಿ) ಅಧ್ಯಾದೇಶ 2002ನ್ನು ( 2002ರ ಕರ್ನಾಟಕ ಅಧ್ಯಾದೇಶ 
ಸಂಖ್ಯೆ 4) ಪ್ರಖ್ಯಾಪಿಸಲಾಯಿತು. 

ಈ ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನ ಮಂಡಲದ ಒಂದು ಅಧಿನಿಯಮವನ್ನು ಮಂಡಿಸಬೇಕಾಗಿದೆ. 
ಆದ್ದರಿಂದ ಈ ವಿಧೇಯಕ. 
( 2002ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ 26 ರಿಂದ ಪಡೆಯಲಾಗಿದೆ.) 

XXIV 
2004ರ ತಿದ್ದುಪಡಿ ಮಾಡುವ ಅಧಿನಿಯಮ 22 .- ಚಿಲ್ಲರೆ ಮಾರಾಟಕ್ಕೆ ಮತ್ತು ಚಿಲ್ಲರೆ ವ್ಯಾಪಾರಿಗೆ ಸಂಬಂಧಪಟ್ಟಂತೆ, ಚಿಲ್ಲರೆ ವ್ಯಾಪಾರಿಯು 
ದಾಸ್ತಾನಿಡಬಹುದಾದ ಕೃಷಿ ಉತ್ಪನ್ನದ ಗರಿಷ್ಠ ಪರಿಮಾಣವನ್ನು ಗೊತ್ತುಪಡಿಸಲು, ಕಾಲಕಾಲಕ್ಕೆ ಉದ್ಭವಿಸುವ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕಾಗಿ 
ಪಾರದರ್ಶಕತೆಯನ್ನು ಮತ್ತು ಹೊಂದಾಣಿಕೆಗಳನ್ನು ತರಲು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮದಲ್ಲಿ ಈಗ ಇರುವ 
ಉಪಬಂಧಗಳನ್ನು ಪುನರವಲೋಕಿಸುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ , ಈ ಮುಂದಿನವುಗಳನ್ನು ಉಪಬಂಧಿಸುವುದಕ್ಕಾಗಿ 
ಅಧಿನಿಯಮವನ್ನು ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ: 

(1) ರಾಜ್ಯದಲ್ಲಿನ ಚಿಲ್ಲರೆ ವ್ಯಾಪಾರಿಗಳು ದಾಸ್ತಾನಿಡಬೇಕಾದ ಕೃಷಿ ಉತ್ಪನ್ನದ ಅಥವಾ ಸರಕುಗಳ ಗರಿಷ್ಠ ಪರಿಮಾಣವನ್ನು ರಾಜ್ಯ ಸರ್ಕಾರವು 
ಕಾಲಕಾಲಕ್ಕೆ ಅಧಿಸೂಚನೆಯ ಮೂಲಕ ನಿಗದಿಪಡಿಸುವುದು . 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೭೮೯ 
(2) ಗೃಹಬಳಕೆಗಾಗಿ ಸರಕುಗಳನ್ನು ಖರೀದಿಸಲು ಗ್ರಾಹಕರನ್ನು ಸಶಕ್ತಗೊಳಿಸುವ ಅವುಗಳ ಉಪವಿಧಿಗಳಲ್ಲಿ ಗೊತ್ತುಪಡಿಸಿದ ಗರಿಷ್ಠ ಮಿತಿಯೊಳಗೆ 
ಮಾರುಕಟ್ಟೆ ಸಮಿತಿಗಳು ಚಿಲ್ಲರೆ ಮಾರಾಟ ಮಾಡುವುದಕ್ಕಾಗಿ ಪರಿಮಾಣವನ್ನು ನಿಗದಿಪಡಿಸುವುದು ಮತ್ತು ತರುವಾಯದ ಮಾರಾಟ ಅಥವಾ ಸಂಸ್ಕರಣೆಗಾಗಿ 
ನಿರ್ಬಂಧಿಸುವುದು. 

ಅಲ್ಲದೆ, ಯಾವುದೇ ಮಾರುಕಟ್ಟೆ ಸಮಿತಿಯು, ಮೊದಲ ಮಾರಾಟದ ಮೇಲೆ ಒಂದು ಸಲಕ್ಕೆ ಒಂದು ಹಂತದ ಮಾರುಕಟ್ಟೆ ಫೀಜನ್ನು 
ವಿಧಿಸುವುದಕ್ಕೆ ಉಪಬಂಧಿಸಲು, ಅಧಿಸೂಚಿತ ಕೃಷಿ ಉತ್ಪನ್ನದ ಮಾರಾಟದ ಮೇಲೆ ಮಾರುಕಟ್ಟೆ ಫೀಜನ್ನು ವಿಧಿಸುವ ವ್ಯವಸ್ಥೆಯನ್ನು 
ಕ್ರಮಬದ್ದಗೊಳಿಸಲಾಗಿದೆ. ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ತರುವಾಯ ಮಾರಾಟ ಮಾಡುವ ಸರಕಿನ ಮೇಲೆ ಮಾರುಕಟ್ಟೆ ಫೀಜನ್ನು ವಿಧಿಸದಂತೆ 
ವಿನಾಯಿತಿಗೊಳಿಸಲಾಗುವುದು. ಅಲ್ಲದೆ, ಕೃಷಿ ಉತ್ಪನ್ನಕ್ಕೆ ಹೆಚ್ಚಿನ ಮೌಲ್ಯ ಒದಗಿಸುವುದನ್ನು ಸುನಿಶ್ಚಿತಪಡಿಸುವ, ಹಾಗಾಗಿ, ರೈತರು ತಮ್ಮ ಉತ್ಪನ್ನಕ್ಕೆ ಉತ್ತಮ 
ಬೆಲೆ ಪಡೆಯುವುದಕ್ಕೆ ಸಾಧ್ಯವಾಗಿ ಆಗೊ ಸಂಸ್ಕರಣಾ ವಲಯಕ್ಕೆ ಚಾಲನೆ ನೀಡಲು ಮತ್ತು ಕೃಷಿ ಮಾರುಕಟ್ಟೆ ಕಾರ್ಯಾಚರಣೆಗಳನ್ನು ಹೆಚ್ಚು 
ಪರಿಣಾಮಕಾರಿಯನ್ನಾಗಿ ಮಾಡುವ ಆಗೋ ಸಂಸ್ಕರಣಾ ವಲಯಕ್ಕೆ ಖಾಸಗಿ ವಲಯದಿಂದ ಹೂಡಿಕೆಗಳನ್ನು ಆಕರ್ಷಿಸಲು ಈ ಮುಂದಿನದಕ್ಕೆ ಉಪಬಂಧ 
ಕಲ್ಪಿಸುವುದಕ್ಕಾಗಿ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮವನ್ನು ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು 
ಭಾವಿಸಲಾಗಿದೆ, 

(1) ಯಾವ ಕೃಷಿ ಉತ್ಪನ್ನದ ಮೇಲೆ ರಾಜ್ಯದಲ್ಲಿನ ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ , ಈಗಾಗಲೇ ಮಾರುಕಟ್ಟೆ ಫೀಜನ್ನು ವಿಧಿಸಲಾಗಿದೆಯೋ 
ಮತ್ತು ಸಂಗ್ರಹಿಸಲಾಗಿದೆಯೋ ಮತ್ತು ಅಂಥ ಕೃಷಿ ಉತ್ಪನ್ನವನ್ನು ಸಂಸ್ಕರಿಸಲಾಗಿದೆಯೋ ಮತ್ತು ರಾಜ್ಯದಲ್ಲಿರುವ ಯಾವುದೇ ಇತರ ಮಾರುಕಟ್ಟೆ ಪ್ರದೇಶದಲ್ಲಿ 
ಮಾರಾಟ ಮಾಡಲಾಗಿದೆಯೋ ಅಥವಾ ರಾಜ್ಯದ ಹೊರಗೆ ರಫ್ತು ಮಾಡಲಾಗಿದೆಯೋ ಆ ಕೃಷಿ ಉತ್ಪನ್ನದ ಮೇಲೆ ಮಾರುಕಟ್ಟೆ ಫೀಜನ್ನು ವಿಧಿಸದಂತೆ 
ವಿನಾಯಿತಿ ನೀಡುವುದು. 

ಆದ್ದರಿಂದ ಈ ವಿಧೇಯಕ 
( 2004ರ ವಿ . ಸ. ವಿಧೇಯಕ ಸಂ . 8) 


( ಭಾರತ ಸಂವಿಧಾನದ ಏಳನೇ ಅನುಸೂಚಿಯ ಪಟ್ಟಿಯ 14ನೇ ಮತ್ತು 28ನೇ ನಮೂದುಗಳು). 

XXV 


2007ರ ತಿದ್ದುಪಡಿ ಮಾಡುವ ಅಧಿನಿಯಮ 23.- ಅಭಿವೃದ್ಧಿಯಲ್ಲಿ ಏಕರೂಪತೆ ತರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣದಲ್ಲಿ 
ಸುಧಾರಣೆ ಮಾಡುವ ಗುರಿಹೊಂದಿರುವ ಮಾದರಿ ಅಧಿನಿಯಮ , 2003 ರಲ್ಲಿ ಭಾರತ ಸರ್ಕಾರವು ಮಾಡಿದ ಶಿಫಾರಸುಗಳನ್ನು ಜಾರಿಗೊಳಿಸುವುದಕ್ಕಾಗಿ ಈ 
ಮುಂದಿನವುಗಳಿಗೆ ಉಪಬಂಧ ಕಲ್ಪಿಸಲು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ನ್ನು ತಿದ್ದುಪಡಿ ಮಾಡುವುದು 
ಅವಶ್ಯಕವೆಂದು ಪರಿಗಣಿಸಲಾಗಿದೆ: 

(1) ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರದಲ್ಲಿ ಉತ್ತಮ ನಿಯಂತ್ರಣವನ್ನು ತರುವುದು ಮತ್ತು ರಾಜ್ಯದಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗಳ 
ಸ್ಥಾಪನೆ ಹಾಗೂ ನಿರ್ವಹಣೆ , ದಕ್ಷ ಮಾರುಕಟ್ಟೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು, ಕೃಷಿ ಉತ್ಪನ್ನಗಳ ಸಂಸ್ಕರಣೆಗೆ ಹಾಗೂ ಕೃಷಿ ಉತ್ಪನ್ನದ ರಪ್ತಿಗೆ 
ಉತ್ತೇಜನ ನೀಡುವುದು ಮತ್ತು ಕೃಷಿ ಮಾರುಕಟ್ಟೆಗಳ ಸ್ಥಾಪನೆ ಹಾಗೂ ಸೂಕ್ತ ನಿರ್ವಹಣೆ ಹಾಗೂ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರವನ್ನು 
ನಿಯಂತ್ರಿಸುವುದರ ಜೊತೆಗೆ ಮಾರುಕಟ್ಟೆ ವ್ಯವಹಾರಕ್ಕಾಗಿ ಪರಿಣಾಮಕಾರಿ ಮೂಲ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಉಪಬಂಧಗಳನ್ನು ಅದರಲ್ಲಿ 
ಸೇರಿಸುವುದು ಅವಶ್ಯವೆಂದು ಭಾವಿಸಲಾಗಿದೆ. 

(2) ಕೃಷಿಕ , ಕೊಂಡುಕೊಳ್ಳುವವನು , ಮಾರುಕಟ್ಟೆ ವ್ಯವಹಾರ ಮತ್ತು ಸಂಸ್ಕರಿಸುವುದು ಎಂಬ ಪರಿಭಾಷೆಗಳಿಗೆ ಮಾದರಿ ಅಧಿನಿಯಮದಲ್ಲಿ 
ಕೊಟ್ಟಂತೆ ವ್ಯಾಪಕವಾದ ಅರ್ಥವನ್ನು ನೀಡುವುದು; 

(3) ಕಷ್ಟಕಾಲೀನ ಮಾರಾಟವನ್ನು ತಪ್ಪಿಸಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಜಾರಿಗೊಳಿಸುವುದಕ್ಕಾಗಿ 
“ ಆವರ್ತಕ ನಿಧಿ ” ಯನ್ನು ಸ್ಥಾಪಿಸುವುದು; 

(4) ಹೊಸ ಕೈಗಾರಿಕಾ ನೀತಿಗೆ ಅನುಸಾರವಾಗಿ ಕೃಷಿ ಉತ್ಪನ್ನ ಸಂಸ್ಕರಣದ ಹೊಸ ಕೈಗಾರಿಕೆಗಳಿಗೆ ಮಾರುಕಟ್ಟೆ ಶುಲ್ಕ ವಿನಾಯಿತಿ ನೀಡುವುದು; 

(5) ರೈತರಿಗೆ ಪ್ರತಿಫಲದಾಯಕ ಬೆಲೆ ದೊರೆಯುವಂತೆ ಮಾಡುವ ಸಲುವಾಗಿ ಸ್ಪರ್ಧಾತ್ಮಕ ಮಾರುಕಟ್ಟೆ ಮೂಲ ಸೌಲಭ್ಯಗಳನ್ನು 
ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳನ್ನು , ಕೃಷಿಕ- ಗ್ರಾಹಕ ಮಾರುಕಟ್ಟೆಗಳನ್ನು ಸ್ಥಾಪಿಸುವುದು ಮತ್ತು ಕೃಷಿ ಮಾರುಕಟ್ಟೆ 
ನಿರ್ದೇಶಕನಿಗೆ / ಆಯುಕ್ತನಿಗೆ ಲೈಸೆನ್ಸ್ ನೀಡುವ ಹಾಗೂ ಅಂಥ ಮಾರುಕಟ್ಟೆಗಳಲ್ಲಿಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ಅಧಿಕಾರವನ್ನು ನೀಡುವುದು; 

(6) ಕೃಷಿ ಸಂಸ್ಕರಣ ವಲಯಗಳಿಗೆ ಕೃಷಿ ಉತ್ಪನ್ನಗಳು ನಿರಂತರವಾಗಿ ಸರಬರಾಜಾಗುವಂತೆ ಖಚಿತಪಡಿಸಿಕೊಳ್ಳಲು ಪೂರ್ವ ನಿರ್ಧಾರಿತ 
ಅಂಗೀಕೃತ ಬೆಲೆಗೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರಕ್ಕೆ ಉತ್ತೇಜನ ನೀಡಿ ಅದರಿಂದ ಬೆಳೆಗಾರರು , ಆ ಮೌಲ್ಯವರ್ಧನೆಯಿಂದ ಸೂಕ್ತ ಪ್ರತಿಫಲದಾಯಕ 
ಬೆಲೆಯನ್ನು ಪಡೆಯಲು ನೆರವಾಗುವಂತೆ ಮಾಡುವುದಕ್ಕಾಗಿ ಕರಾರು ವ್ಯವಸಾಯ ಪದ್ಧತಿಯನ್ನು ಉತ್ತೇಜಿಸುವುದು ಹಾಗೂ ಕರಾರು ವ್ಯವಸಾಯ 
ಚಟುವಟಿಕೆಗಳನ್ನು ಮತ್ತು ಕರಾರು ವ್ಯವಸಾಯ ಒಪ್ಪಂದಗಳನ್ನು ನಿಯಂತ್ರಿಸಲು ಮಾರುಕಟ್ಟೆ ಸಮಿತಿಗಳಿಗೆ ಅಧಿಕಾರವನ್ನು ನೀಡುವುದು; 

(7) ಕೃಷಿ ಉತ್ಪನ್ನ ಮಾರಾಟ ಕ್ಷೇತ್ರದಲ್ಲಿ ರಫ್ತು ಆಧಾರಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವುದಕ್ಕಾಗಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನಕ 
ಸಂಸ್ಥೆಯು, ಗುಣಮಟ್ಟ-ಪ್ರಮಾಣೀಕರಣ ಹಾಗೂ ಸರಕುಗಳಿಗೆ ಬ್ರಾಂಡ್ ನೀಡಿಕೆ ಕಾರ್ಯವನ್ನು ಕೈಗೊಳ್ಳುವುದು; 

- (8) ಮಾರಾಟಗಾರ ಮುಂತಾದವರಿಗೆ ಮಾರಾಟದ ಹಣವು ತ್ವರಿತವಾಗಿ ಸಂದಾಯವಾಗುವಂತೆ ಖಚಿತಪಡಿಸಿಕೊಳ್ಳಲು ವಿವಾದಗಳ ಇತ್ಯರ್ಥ 
ಮಾಡುವುದು ; 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


(9) ಒಂದಾದಮೇಲೊಂದರಂತೆ ಬರುವ ಮೂರು ಸಭೆಗಳಿಗೆ ಹಾಜರಾಗದ ಸಮಿತಿ ಸದಸ್ಯರನ್ನು ಅನರ್ಹಗೊಳಿಸುವುದು; 

(10 ) ಕೊಂಡುಕೊಳ್ಳುವವನು ಅಥವಾ ಕಮಿಷನ್ ಏಜೆಂಟನು ಮಾರಾಟಗಾರನಿಗೆ ಹಣ ಸಂದಾಯ ಮಾಡದೇ ಇದ್ದರೆ ಮತ್ತು ವಿಳಂಬವಾಗಿ 
ಸಂದಾಯ ಮಾಡಿದರೆ ತೆರಬೇಕಾದ ದಂಡವನ್ನು ಹೆಚ್ಚಿಸುವುದು; 

(11) ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಿದ್ಯುನ್ಮಾನ ವ್ಯಾಪಾರಕ್ಕೆ ಅನುಕೂಲ ಕಲ್ಪಿಸಲು ಸ್ಥಳೀಯ ವಿನಿಮಯ ಕೇಂದ್ರವನ್ನು ಸ್ಥಾಪಿಸುವುದು; 

(12) ಅಧಿಸೂಚಿಸಬಹುದಾದಂಥ ಸರಕುಗಳ ಸಂಬಂಧದಲ್ಲಿ ಮಾರುಕಟ್ಟೆ ಸಮಿತಿಯ ಮೂಲಕ ಮಾರಾಟಗಾರರಿಗೆ ಹಣ ಸಂದಾಯ 
ಮಾಡುವುದು; 

(13) ಕೆಲವು ಆನುಷಂಗಿಕ ತಿದ್ದುಪಡಿಗಳನ್ನು ಸಹ ಮಾಡುವುದು. 
ಆದ್ದರಿಂದ ಈ ವಿಧೇಯಕ. 
[ 2007 ರ ಎಲ್ ಎ ವಿಧೇಯಕ ಸಂಖ್ಯೆ 11 ] 
[ ಭಾರತ ಸಂವಿಧಾನದ ಏಳನೇ ಅನುಸೂಚಿಯ ಪಟ್ಟಿ IIರ 14 ಮತ್ತು 28ನೇ ನಮೂದು] 

XXVI 
2010ರ ತಿದ್ದುಪಡಿ ಮಾಡುವ ಅಧಿನಿಯಮ 18 .- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) 
ಅಧಿನಿಯಮ , 1966ನ್ನು , 

(1) " ದಿವಾಳಿ ” ಎಂಬ ಪರಿಭಾಷೆಯಲ್ಲಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಮಾರುಕಟ್ಟೆ ಕಾರ್ಯನಿರ್ವಾಹಕರಿಗೆ ಸಂಬಂಧಿಸಿದ 
ಹಣಕಾಸು ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ತನ್ನ ಸಾಲಗಳನ್ನು ತೀರಿಸಲಾಗದ ವ್ಯಕ್ತಿಯು ಒಳಗೊಳ್ಳಲು; 

(2) ಅಧ್ಯಕ್ಷನ ಹಾಗೂ ಉಪಾಧ್ಯಕ್ಷನ ಪದಾವಧಿಯನ್ನು ಇಪ್ಪತ್ತು ತಿಂಗಳುಗಳಿಗೆ ನಿಗದಿಪಡಿಸಲು; 
(3) ( ) ಅವಿಶ್ವಾಸ ಸೂಚನೆಯನ್ನು ಮಂಡಿಸುವುದಕ್ಕೆ ಸದಸ್ಯರ ಕನಿಷ್ಠ ಸಂಖ್ಯೆಯನ್ನು ನಿಗದಿಪಡಿಸಲು; 

( ii) ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ಪದವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಆರು ತಿಂಗಳ ಅವಧಿಯೊಳಗೆ ಅವಿಶ್ವಾಸ ಸೂಚನೆಯನ್ನು 
ಮಂಡಿಸದಿರಲು; ಮತ್ತು 

(iii) ಅವಿಶ್ವಾಸ ಸೂಚನೆಯನ್ನು ಅಂಗೀಕರಿಸುವುದಕ್ಕಾಗಿ , ಮಾರುಕಟ್ಟೆ ಸಮಿತಿಯ ಸದಸ್ಯರ ಒಟ್ಟು ಸಂಖ್ಯೆಯ ಮೂರನೇ ಎರಡಕ್ಕಿಂತ ಕಡಿಮೆ 
ಇಲ್ಲದ ಸದಸ್ಯರ ಬಹುಮತ ಅವಶ್ಯಕವಾಗಿರಲು; 

ನಿರ್ದೇಶಕನು ಹೊರಡಿಸಿದ ಆದೇಶಗಳ ವಿರುದ್ಧದ ಅಪೀಲನ್ನು ವಿಚಾರಣೆ ಮಾಡುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲು 
- ಉಪಬಂಧ ಕಲ್ಪಿಸುವುದಕ್ಕೆ ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಆದ್ದರಿಂದ ಈ ವಿಧೇಯಕ. 
[2009ರ ಎಲ್ಎ ವಿಧೇಯಕ ಸಂಖ್ಯೆ 44. ಡಿಪಿಎಎಲ್ 40 ಶಾಸನ 2009 ] 
[ ಭಾರತ ಸಂವಿಧಾನದ ಏಳನೇ ಅನುಸೂಚಿಯ ಪಟ್ಟಿ IIರ 14 ಮತ್ತು 28ನೇ ನಮೂದು]. 

XXVII 
2011ರ ತಿದ್ದುಪಡಿ ಮಾಡುವ ಅಧಿನಿಯಮ ಸಂಖ್ಯೆ 18 

* ರಾಜ್ಯದಲ್ಲಿ ಹೊಸ ಕೈಗಾರಿಕಾ ಕಾರ್ಯನೀತಿಗಳಿಗೆ ಅನುಸಾರವಾಗಿ ವಿಸ್ತರಣೆ ಕಾರ್ಯವನ್ನು ಅಥವಾ ಆಧುನೀಕರಣ ಕಾರ್ಯವನ್ನು ಕೈಕೊಳ್ಳುವ 
ಹೊಸ ಅಹಾರ ಸಂಸ್ಕರಣಾ ಕೈಗಾರಿಕೆಗಳು ಮತ್ತು ಅಸ್ತಿತ್ವದಲ್ಲಿರುವ ಕೈಗಾರಿಕೆಗಳು ಮಾಡಿದ ಕೃಷಿ ಉತ್ಪನ್ನದ ಖರೀದಿಗಳಿಗೆ ಸಂಬಂಧಿಸಿದಂತೆ, ಅಂಥ ಆಹಾರ 
ಸಂಸ್ಕರಣಾ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಮಾರುಕಟ್ಟೆ ಶುಲ್ಕವನ್ನು ಸಂದಾಯ ಮಾಡದಂತೆ ವಿನಾಯಿತಿ ನೀಡುವುದಕ್ಕಾಗಿ ಒಂದು ಉಪಬಂಧವನ್ನು 
ಕಲ್ಪಿಸಲು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ನ್ನು ತಿದ್ದುಪಡಿ ಮಾಡುವುದು 
ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಆದ್ದರಿಂದ ಈ ವಿಧೇಯಕ. 
(2011ರ ಎಲ್. ಸಿ. ವಿಧೇಯಕ ಸಂಖ್ಯೆ. 2, ಕಡತ ಸಂಖ್ಯೆ : ಸಂವ್ಯಶಾಇ 43 ಶಾಸನ 2010 ) 
( ಭಾರತ ಸಂವಿಧಾನದ ಏಳನೆಯ ಅನುಸೂಚಿಯ ಪಟ್ಟಿ || ರ 14 ಮತ್ತು 28ನೇ ನಮೂದು) 


ಕಸ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೭೯೧ 
[ಕರ್ನಾಟಕ] ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ, 1966 

(1966ರ [ಕರ್ನಾಟಕ] ಅಧಿನಿಯಮ ಸಂಖ್ಯೆ 27 ) 
( 1966ರ ಸೆಪ್ಟೆಂಬರ್ ಹದಿನೈದನೇ ದಿವಸದಂದು [ಕರ್ನಾಟಕ] ರಾಜ್ಯಪತ್ರದಲ್ಲಿ ಮೊದಲು ಪ್ರಕಟವಾಯಿತು) 

( 1966ರ ಆಗಸ್ಟ್ ಹತ್ತೊಂಬತ್ತನೇ ದಿವಸದಂದು ರಾಷ್ಟ್ರಪತಿಯವರ ಅನುಮತಿ ಪಡೆದಿದೆ) 
(1969ರ 19, 1970ರ 3 , 1973ರ 20, 1975ರ 24 , 1976ರ 14, 1976ರ 43, 1976ರ 47 , 1980ರ 17 , 1982ರ 4, 1984ರ 2, 1986ರ 35 , 1987ರ 
29, 1988ರ 6 , 1990ರ 14, 1991ರ 16, 1998ರ 16, 1998ರ 17, 2000ದ 22 , 2000ದ 31, 2001ರ 8, 2001ರ 10, 2002ರ 13, 2004ರ 22 , 

2007ರ 23, 2010ರ 18 ಮತ್ತು 2011ರ 18 - ಈ ಅಧಿನಿಯಮಗಳ ಮೂಲಕ ತಿದ್ದುಪಡಿಯಾದಂತೆ). 
*[ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ, ಪರಿಣಾಮಕಾರಿ ಮಾರುಕಟ್ಟೆ ವ್ಯವಸ್ಥೆಯ ಅಭಿವೃದ್ಧಿ, ಕೃಷಿ ಸಂಸ್ಕರಣೆಗೆ ಪ್ರೋತ್ಸಾಹ, ಕೃಷಿ ಸಂಬಂಧಿತ 
ರಪ್ತಿನಲ್ಲಿ ಸುಧಾರಿತ ನಿಯಂತ್ರಣಕ್ಕಾಗಿ ಮತ್ತು ಕೃಷಿ ಉತ್ಪನ್ನಗಳಿಗಾಗಿ ಮಾರುಕಟ್ಟೆಗಳ ಸ್ಥಾಪನೆ ಮತ್ತು ಸೂಕ್ತ ಆಡಳಿತಕ್ಕಾಗಿ ಹಾಗೂ ಈ ಉದ್ದೇಶಕ್ಕಾಗಿ ಕೃಷಿ 
ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರಕ್ಕಾಗಿ ಪರಿಣಾಮಕಾರಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಬಗ್ಗೆ 
ಕಾರ್ಯವಿಧಾನಗಳನ್ನು ಮತ್ತು ವ್ಯವಸ್ಥೆಗಳನ್ನು ಗೊತ್ತುಪಡಿಸುವುದಕ್ಕಾಗಿ ಉಪಬಂಧ ಕಲ್ಪಿಸುವ ಅಧಿನಿಯಮ ; 
ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ , ಪರಿಣಾಮಕಾರಿ ಮಾರುಕಟ್ಟೆ ವ್ಯವಸ್ಥೆಯ ಅಭಿವೃದ್ಧಿ, ಕೃಷಿ ಸಂಸ್ಕರಣೆಗೆ ಪ್ರೋತ್ಸಾಹ, ಕೃಷಿ ಸಂಬಂಧಿತ ರಪ್ತಿನಲ್ಲಿ 
ಸುಧಾರಿತ ನಿಯಂತ್ರಣಕ್ಕಾಗಿ ಮತ್ತು ಕೃಷಿ ಉತ್ಪನ್ನಗಳಿಗಾಗಿ ಮಾರುಕಟ್ಟೆಗಳ ಸ್ಥಾಪನೆ ಮತ್ತು ಸೂಕ್ತ ಆಡಳಿತಕ್ಕಾಗಿ ಹಾಗೂ ಈ ಉದ್ದೇಶಕ್ಕಾಗಿ ಕೃಷಿ ಉತ್ಪನ್ನಗಳ 
ಮಾರುಕಟ್ಟೆ ವ್ಯವಹಾರಕ್ಕಾಗಿ ಪರಿಣಾಮಕಾರಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಬಗ್ಗೆ 
ಕಾರ್ಯವಿಧಾನಗಳನ್ನು ಮತ್ತು ವ್ಯವಸ್ಥೆಗಳನ್ನು ಗೊತ್ತುಪಡಿಸುವುದಕ್ಕಾಗಿ ಉಪಬಂಧ ಕಲ್ಪಿಸುವುದು ಯುಕ್ತವಾಗಿರುವುದರಿಂದ.]* 

ಭಾರತ ಗಣರಾಜ್ಯದ ಹದಿನೇಳನೇ ವರ್ಷದಲ್ಲಿ [ಕರ್ನಾಟಕ] ರಾಜ್ಯ ವಿಧಾನಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮಿತವಾಗತಕ್ಕದ್ದು: 
1.1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1 -11-1973ರಿಂದ ಜಾರಿಗೆಬರುವಂತೆ ಅಳವಡಿಸಲಾಗಿದೆ. 
2.2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಅಧ್ಯಾಯ - I 

ಪ್ರಾರಂಭಿಕ 
1. ಚಿಕ್ಕ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು [ ಕರ್ನಾಟಕ] ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ °I (ನಿಯಂತ್ರಣ 
ಮತ್ತು ಅಭಿವೃದ್ಧಿ) 1² ಅಧಿನಿಯಮ , 1966 ಎಂದು ಕರೆಯತಕ್ಕದ್ದು . 

1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1-11 -1973ರಿಂದ ಜಾರಿಗೆಬರುವಂತೆ ಅಳವಡಿಸಲಾಗಿದೆ. 
2. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16. 08.2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(2) ಇದು ಇಡೀ [ಕರ್ನಾಟಕ ರಾಜ್ಯಕ್ಕೆ ವ್ಯಾಪ್ತವಾಗುತ್ತದೆ. 
1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1-11-1973ರಿಂದ ಜಾರಿಗೆಬರುವಂತೆ ಅಳವಡಿಸಲಾಗಿದೆ. 
( 3) ಇದು ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದಂಥ [ ದಿನಾಂಕ] ದಂದು ಜಾರಿಗೆ ಬರತಕ್ಕದ್ದು . 
1. ಅಧಿನಿಯಮವು 1-5- 1968 ರಂದು ಅಧಿಸೂಚನೆಯ ಮೂಲಕ ಜಾರಿಗೆ ಬಂದಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. 
2 . ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 
[ (1) ಕೃಷಿ ಉತ್ಪನ್ನ ” ಎಂದರೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಉತ್ಪನ್ನ ಅಥವಾ ಸರಕುಗಳು;] 
1. 1980ರ ಅಧಿನಿಯಮ ಸಂಖ್ಯೆ 17 ರ ಮೂಲಕ 30-6 - 1979 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[(2) “ಕೃಷಿಕ” ಎಂದರೆ ಕೃಷಿ ಭೂಮಿಯ ಅಧಿಭೋಗದಾರನಾಗಿ ಅಥವಾ ಅಧಿಭೋಗದಾರನ ಗೇಣಿದಾರನಾಗಿ ಸಾಗುವಳಿ ಮಾಡುವ ವ್ಯಕ್ತಿ; 

ವಿವರಣೆ: ಈ ಖಂಡದ ಉದ್ದೇಶಕ್ಕಾಗಿ ಅಧಿಭೋಗದಾರ ಮತ್ತು ಗೇಣಿದಾರ ಎಂಬ ಪದಗಳು 1964 ರ °[ಕರ್ನಾಟಕ] ಭೂ ಕಂದಾಯ 
ಅಧಿನಿಯಮದಲ್ಲಿ (1964ರ [ಕರ್ನಾಟಕ] ಅಧಿನಿಯಮ 12) ಅವುಗಳಿಗೆ ಕೊಡಲಾದ ಅರ್ಥವನ್ನೇ ಹೊಂದಿರತಕ್ಕದ್ದು.] 

1. 1970ರ ಅಧಿನಿಯಮ ಸಂಖ್ಯೆ 3 ರ ಮೂಲಕ 17 -10 -1969 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1- 11 - 1973ರಿಂದ ಜಾರಿಗೆಬರುವಂತೆ ಅಳವಡಿಸಲಾಗಿದೆ. 

[(2ಎ) “ಕೃಷಿ ಸಹಕಾರ ಸಂಸ್ಕರಣ ಸಂಘ ” ಎಂದರೆ, ಮಾರುಕಟ್ಟೆ ಪ್ರದೇಶದಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣ ಉದ್ದೇಶಕ್ಕಾಗಿ ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ , 1959 ರ ಮೇರೆಗೆ ನೋಂದಾಯಿತವಾದ ಅಥವಾ ನೋಂದಾಯಿತವಾಗಿದೆ ಎಂದು ಭಾವಿಸಲಾದ ಕೃಷಿ ಸಹಕಾರ ಸಂಸ್ಕರಣ 
ಸಂಘ ;] 

1. 1991ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಅಧಿಸೂಚನೆಯ ಮೂಲಕ ಸೇರಿಸಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ 

ಕೊನೆಯ ಭಾಗದಲ್ಲಿದೆ. 

[(2ಬಿ) ಹಿಂದುಳಿದ ವರ್ಗಗಳು ” ಎಂದರೆ ಮಾರುಕಟ್ಟೆ ಸಮತಿಗಳಲ್ಲಿ ಸ್ಥಾನಗಳ ಮೀಸಲಾತಿ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ 
“ ಎ ” ಮತ್ತು “ ಬಿ ” ಪ್ರವರ್ಗಗಳೆಂದು ವರ್ಗಿಕರಿಸಬಹುದಾದಂತೆ ಮತ್ತು ಅಧಿಸೂಚಿಸಬಹುದಾದಂತೆ ನಾಗರಿಕರ ಅಂಥ ವರ್ಗ ಅಥವಾ ವರ್ಗಗಳು:] 

1. 2002ರ ಅಧಿನಿಯಮ ಸಂಖ್ಯೆ 13ರ ಮೂಲಕ 11-4-2002ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(3) “ ಮಂಡಲಿ ” ಎಂದರೆ ಈ ಅಧಿನಿಯಮದ ಮೇರೆಗೆ ಸ್ಥಾಪಿತವಾದ [ ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿ;11 
1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 01- 11 - 1973ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 

( 4) ದಲ್ಲಾಳಿ ” ಎಂದರೆ ಕಮಿಷನ್ , ಫೀಜು ಅಥವಾ ಪ್ರತಿಫಲಕ್ಕಾಗಿ, ತನ್ನ ಮುಖ್ಯಸ್ಥನ ಪರವಾಗಿ ಅಧಿಸೂಚಿತ ಕೃಷಿ ಉತ್ಪನ್ನದ ಖರೀದಿ ಅಥವಾ 
ಮಾರಾಟದ ಬಗ್ಗೆ ವ್ಯವಹಾರ ಮಾತ್ರ ಮಾಡುವ ಮತ್ತು ಕರಾರು ಏರ್ಪಡಿಸುವ ಏಜೆಂಟ್, ಆದರೆ , ಅವನು ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಖರೀದಿಗಾಗಿ 
ಸ್ವೀಕರಿಸುವುದಿಲ್ಲ , ವಶಾವಣೆ ಮಾಡುವುದಿಲ್ಲ, ವರ್ಗಾವಣೆ ಮಾಡುವುದಿಲ್ಲ, ಸಂದಾಯ ಮಾಡುವುದಿಲ್ಲ ಅಥವಾ ಮಾರಾಟದ ಹಣವನ್ನು ವಸೂಲು 
ಮಾಡುವುದಿಲ್ಲ; 

[(5) “ಕೊಂಡುಕೊಳ್ಳುವವನು ” ಅಥವಾ “ ಖರೀದಿದಾರನು ” ಎಂದರೆ , ಮಾರುಕಟ್ಟೆ ಪ್ರದೇಶದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಸ್ವತಃ ಅಥವಾ 
ಯಾರೇ ಇತರ ವ್ಯಕ್ತಿಯ ಅಥವಾ ಏಜೆಂಟನ ಪರವಾಗಿ ಕೊಂಡುಕೊಳ್ಳುವ ಅಥವಾ ಕೊಂಡುಕೊಳ್ಳಲು ಒಪ್ಪಿಕೊಂಡಿರುವ ವ್ಯಕ್ತಿ.] 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16. 08.2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(6) “ಉಪ ವಿಧಿಗಳು ” ಎಂದರೆ ಈ ಅಧಿನಿಯಮದ ಮೇರೆಗೆ ರಚಿಸಲಾದ ಉಪವಿಧಿಗಳು; 

[(6ಎ) " ದನಕರು ” ಎಂಬುದು, ಕೋಣ ಅಥವಾ ಎಮ್ಮೆ , ಹೋರಿ, ಹಸು, *[ಎತ್ತು, ಮೇಕೆ, ಕುರಿ ಮತ್ತು ಅವುಗಳ ಕರು] ಗಳನ್ನು 
ಒಳಗೊಳ್ಳುತ್ತದೆ;] 

1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[( 7) XXX;j 
1.1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 -1986ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[(8) “ಕಮಿಷನ್ ಏಜೆಂಟ್ ” ಎಂದರೆ ಕೃಷಿ ಉತ್ಪನ್ನದ ಮಾಲೀಕನ ಅಥವಾ ಮಾರಾಟಗಾರನ ಅಥವಾ ಖರೀದಿದಾರನ ಪರವಾಗಿ 
ಕಮಿಷನ್ನಿಗಾಗಿ ಸಾಮಾನ್ಯ ವ್ಯವಹಾರ ಕ್ರಮದಲ್ಲಿ ಅಂಥ ಕೃಷಿ ಉತ್ಪನ್ನದ ಖರೀದಿ ಅಥವಾ ಮಾರಾಟ ಮಾಡುವ ಅಥವಾ ಆ ಬಗ್ಗೆ ಪ್ರಸ್ತಾವಿಸುವ ವ್ಯಕ್ತಿ ] 

1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17-6 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(9) “ವ್ಯಾಪಾರ ಸರಕು ” ಎಂದರೆ, ಮಾರಾಟಕ್ಕಾಗಿ ಇರುವ ಯಾವುದೇ ಬಗೆಯ ಕೃಷಿ ಉತ್ಪನ್ನ ; 

[( ) “ಕರಾರು ವ್ಯವಸಾಯ ” ಎಂದರೆ, ಒಬ್ಬ ಕೃಷಿಕನು ಅಥವಾ “ಕರಾರು ವ್ಯವಸಾಯ ಉತ್ಪಾದಕ ” ಎಂದು ಯಾವುದೇ ಹೆಸರಿನಿಂದ 
ಕರೆಯಲಾಗುತ್ತಿರುವ ಕೃಷಿಕರ ಸಂಘವು ಲಿಖಿತ ಕರಾರು ವ್ಯವಸಾಯ ಒಪ್ಪಂದದಲ್ಲಿ “ಕರಾರು ವ್ಯವಸಾಯ ಪ್ರಾಯೋಜಕ ” ಎಂದು ಕರೆಯಲಾಗುವ ಇನ್ನೊಬ್ಬ 
ವ್ಯಕ್ತಿಯೊಂದಿಗೆ ಆ ಒಪ್ಪಂದದಲ್ಲಿ ನಿರ್ದಿಷ್ಟಪಡಿಸಿರಬಹುದಾದಂತೆ ಅಂಥ ಕರಾರು ವ್ಯವಸಾಯ ಪ್ರಾಯೋಜಕನು ಅವನ ಕೃಷಿ ಉತ್ಪನ್ನವನ್ನು ಖರೀದಿಸತಕ್ಕದ್ದು 
ಎಂಬ ಬಗೆಗಿನ ವ್ಯವಸಾಯ ; 

(9ಬಿ) “ಕರಾರು ವ್ಯವಸಾಯ ಒಪ್ಪಂದ ” ಎಂದರೆ, ಕರಾರು ವ್ಯವಸಾಯ ಉತ್ಪಾದಕನು ಮತ್ತು ಕರಾರು ವ್ಯವಸಾಯ ಪ್ರಾಯೋಜಕನು 
ಒಪ್ಪಂದದಲ್ಲಿ ನಿರ್ದಿಷ್ಟಪಡಿಸಿರಬಹುದಾದಂತೆ ಕರಾರು ವ್ಯವಸಾಯಕ್ಕಾಗಿ ಮಾಡಿಕೊಂಡ ಒಪ್ಪಂದ ಎಂದು ಅರ್ಥ] ; 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(10) "ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘ ” ಎಂದರೆ ಮಾರುಕಟ್ಟೆ ಪ್ರದೇಶದಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರದ ಉದ್ದೇಶಕ್ಕಾಗಿ 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಮೇರೆಗೆ ನೋಂದಾಯಿತವಾದ ಅಥವಾ ನೋಂದಾಯಿತವಾಗಿದೆ ಎಂದು ಭಾವಿಸಲಾದ ಸಹಕಾರ 
ಮಾರುಕಟ್ಟೆ ವ್ಯವಹಾರ ಸಂಘ;] 

1.1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿತ್ತು ಮತ್ತು 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 01-8- 1991 

ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
( 1 ) “ ವಶಾವಣೆ ” ಎಂದರೆ ಸ್ವಾಧೀನತೆಯನ್ನು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸ್ವಇಚ್ಛೆಯಿಂದ ವರ್ಗಾಯಿಸುವುದು; 

(12 ) ಡೆಪ್ಯುಟಿ ಕಮಿಷನರ್ ” ಎಂಬುದು, ತಹಶೀಲ್ದಾರನ ದರ್ಜೆಗೆ ಕಡಿಮೆಯಲ್ಲದ ದರ್ಜೆಯ ಮತ್ತು ಡೆಪ್ಯುಟಿ ಕಮಿಷನರನಿಗೆ ಅಧೀನನಾದ 
ಯಾವ ಅಧಿಕಾರಿಯನ್ನು ರಾಜ್ಯ ಸರ್ಕಾರವು ಈ ಅಧಿನಿಯಮದ ಮೇರೆಗೆ , ಅಂಥ ಅಧಿಕಾರಿಯ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯೊಳಗಿನ ಯಾವುದೇ 
ಮಾರುಕಟ್ಟೆ ಪ್ರದೇಶದ ಸಂಬಂಧದಲ್ಲಿ ಡೆಪ್ಯುಟಿ ಕಮಿಷನರನ ಅಧಿಕಾರಗಳನ್ನು ಚಲಾಯಿಸುವುದಕ್ಕೆ ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸುವುದಕ್ಕೆ 
ಅಧಿಸೂಚನೆಯ ಮೂಲಕ ಪ್ರಾಧಿಕೃತಗೊಳಿಸುವುದೋ ಆ ಅಧಿಕಾರಿಯನ್ನು ಒಳಗೊಳ್ಳುತ್ತದೆ; 

[(12ಎ) ಕೃಷಿ ಮಾರುಕಟ್ಟೆ ನಿರ್ದೆಶಕ ” ಎಂದರೆ ಹಾಗೆಂದು ರಾಜ್ಯ ಸರ್ಕಾರ ನೇಮಕ ಮಾಡಿದ ಅಧಿಕಾರಿ ಮತ್ತು *[ಕೃಷಿ ಮಾರುಕಟ್ಟೆ ಆಯುಕ್ತ 
ಅಥವಾ] ಆ ಪದವು ಈ ಅಧಿನಿಯಮ ಅಥವಾ ನಿಯಮಗಳ ಉಪಬಂಧಗಳ ಮೇರೆಗೆ ಕೃಷಿ ಮಾರುಕಟ್ಟೆ ನಿರ್ದೆಶಕನು ಹೊಂದಿರುವ ಅಧಿಕಾರಗಳು 
ಅಥವಾ ಪ್ರಕಾರ್ಯಗಳ ಪೈಕಿ ರಾಜ್ಯ ಸರ್ಕಾರವು ಅಧಿಸೂಚನೆ ಹೊರಡಿಸಿ ಅದರಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅಧಿಕಾರಗಳನ್ನು ಚಲಾಯಿಸಲು ಅಥವಾ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ಅಧಿಕಾರ ಪಡೆದ ಯಾವನೇ ಇತರ ಅಧಿಕಾರಿ ಅಥವಾ ಅಧಿಕಾರಿಗಳನ್ನು ಒಳಗೊಳ್ಳುತ್ತದೆ ;] 

1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17-6 -1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08 .2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೭೯೩ 


(13) “ ರಫ್ತುದಾರ ” ಎಂದರೆ ತನ್ನ ಸ್ವಂತದ ಗೃಹಬಳಕೆಯ ಉದ್ದೇಶದ ಹೊರತು, ಮಾರಾಟ, ಸಂಸ್ಕರಣ, ತಯಾರಿಕೆ ಅಥವಾ ಇತರ ಯಾವುದೇ 
ಉದ್ದೇಶಕ್ಕಾಗಿ ಮಾರುಕಟ್ಟೆಯ ಪ್ರದೇಶದಿಂದ ಹೊರಗೆ ಇರುವಂಥ ಪ್ರದೇಶಕ್ಕೆ ತಾನೇ ಸ್ವತಃ ಅಥವಾ ಮತ್ತೊಬ್ಬ ವ್ಯಕ್ತಿಯ ಏಜೆಂಟನಾಗಿ ಸರಕುಗಳನ್ನು ರಫ್ತು 
ಮಾಡುವ ಅಥವಾ ಮಾಡಿಸುವ ಉತ್ಪಾದಕನ ಹೊರತಾದ ಒಬ್ಬ ವ್ಯಕ್ತಿ; ಆದರೆ ಇದರಲ್ಲಿ ಸಾರ್ವಜನಿಕ ವಾಹನವು ಒಳಗೊಳ್ಳುವುದಿಲ್ಲ [ XXX] ; 

1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
(14 ) " ಸರಕು ” ಎಂದರೆ ಯಾವುದೇ ಬಗೆಯ ಅಧಿಸೂಚಿತ ಕೃಷಿ ಉತ್ಪನ್ನ ; 
[(14ಎ) “ಸರ್ಕಾರ ” ಎಂದರೆ ರಾಜ್ಯ ಸರ್ಕಾರ:] 
1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

rf (14ಬಿ)] “ ಆಮದುದಾರ ” ಎಂದರೆ, ತನ್ನ ಸ್ವಂತ ಗೃಹ ಬಳಕೆಯ ಉದ್ದೇಶದ ಹೊರತು, ಮಾರಾಟ , ಸಂಸ್ಕರಣೆ, ತಯಾರಿಕೆ ಅಥವಾ ಇತರ 
ಯಾವುದೇ ಉದ್ದೇಶಕ್ಕಾಗಿ, ಮಾರುಕಟ್ಟೆ ಪ್ರದೇಶದ ಹೊರಗಿನಿಂದ ಮಾರುಕಟ್ಟೆ ಪ್ರದೇಶದೊಳಗೆ ತಾನೇ ಸ್ವತಃ ಅಥವಾ ಮತ್ತೊಬ್ಬ ವ್ಯಕ್ತಿಯ ಏಜೆಂಟನಾಗಿ 
ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಅಥವಾ ಮಾಡಿಸಿಕೊಳ್ಳುವ ವ್ಯಕ್ತಿ. ಆದರೆ ಇದರಲ್ಲಿ ಸಾರ್ವಜನಿಕ ವಾಹನವು ಒಳಗೊಳ್ಳುವುದಿಲ್ಲ: 

1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2 . 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಮರುಸಂಖ್ಯೆ ನೀಡಲಾಗಿದೆ. 

( 15) “ ದಿವಾಳಿ ” ಎಂದರೆ , ದಿವಾಳಿತನದ ಕೃತ್ಯವನ್ನು ಮಾಡಿರಲಿ ಅಥವಾ ಮಾಡಿಲ್ಲದಿರಲಿ ವ್ಯವಹಾರದ ಸಾಮಾನ್ಯ ಕ್ರಮದಲ್ಲಿ ತನ್ನ ಸಾಲಗಳನ್ನು 
ಸಂದಾಯ ಮಾಡುವುದನ್ನು ನಿಲ್ಲಿಸಿರುವ ಅಥವಾ [ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಮಾರುಕಟ್ಟೆ ಕಾರ್ಯನಿರ್ವಾಹಕರಿಗೆ ಸಂಬಂಧಪಟ್ಟ ಹಣಕಾಸು 
ವ್ಯವಹಾರಗಳಿಗೆ ಸಂಬಂಧಿಸಿದಂತೆ] ಬಾಕಿಯಾಗುವ ಸಾಲಗಳನ್ನು ತೀರಿಸಲಾಗದ ವ್ಯಕ್ತಿ; 

1. 2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16 -04 -2010 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[(16 ) XXXj | 
1. 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1 -8 - 1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
[(17 ) XXXj 
1. 1980 ರ ಅಧಿನಿಯಮ ಸಂಖ್ಯೆ 17 ರ ಮೂಲಕ 3 - 11 -1979 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(18) “ ಮಾರುಕಟ್ಟೆ ” ಎಂದರೆ [ ಈ ಅಧಿನಿಯಮದ] ಮೇರೆಗೆ ಮಾರುಕಟ್ಟೆ ಎಂದು ಘೋಷಿಸಲಾದ [ ಅಥವಾ ಘೋಷಿಸಲಾಗಿದೆ ಎಂದು 
ಭಾವಿಸಲಾದ]* ಯಾವುದೇ ಅಧಿಸೂಚಿತ ಪ್ರದೇಶ; 

1. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1 -5 -1968 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5-1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(18 ) “ ಮಾರುಕಟ್ಟೆ ವ್ಯವಹಾರ ” ಎಂದರೆ, ಕೊಂಡುಕೊಳ್ಳುವುದು, ಮಾರಾಟ ಮಾಡುವುದು, ಆಮದು ಮಾಡಿಕೊಳ್ಳುವುದು, ರಫ್ತು 
ಮಾಡುವುದು, ಶ್ರೇಣೀಕರಿಸುವುದು, ಸಂಸ್ಕರಿಸುವುದು, ದಾಸ್ತಾನು ಮಾಡುವುದು, ಸಾಗಣೆ ಮಾಡುವುದು, ಬ್ರಾಂಡ್ ಮಾಡುವುದು, ಪ್ಯಾಕ್ ಮಾಡುವುದು, 
ಮಾರುಕಟ್ಟೆ ಮಾಹಿತಿ ಮತ್ತು ವಿತರಣಾ ಮಾರ್ಗಗಳು ಎಂದು ಅರ್ಥ ಮತ್ತು ಇದು ಸುಗ್ಗಿಯ ಹಂತದಿಂದ ಪ್ರಾರಂಭಿಸಿ ಅಂಥ ಅಧಿಸೂಚಿತ ಕೃಷಿ ಉತ್ಪನ್ನವು 
ಬಳಕೆದಾರರಿಗೆ ತಲುಪುವವರೆಗಿನ, ಅಧಿಸೂಚಿತ ಕೃಷಿ ಉತ್ಪನ್ನದ ಉತ್ಪಾದನೆಯಲ್ಲಿ ಒಳಗೊಂಡಿರುವ ಎಲ್ಲ ಚಟುವಟಿಕೆಗಳನ್ನು ಒಳಗೊಳ್ಳುತ್ತದೆ;] 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(19) " ಮಾರುಕಟ್ಟೆ ಪ್ರದೇಶ” ಎಂದರೆ 4ನೇ ಪ್ರಕರಣದ ಮೇರೆಗೆ ಮಾರುಕಟ್ಟೆ ಪ್ರದೇಶವೆಂದು ಘೋಷಿಸಲಾಗುವ ಯಾವುದೇ ಪ್ರದೇಶ; 

[( 19ಎ ) “ ಮಾರುಕಟ್ಟೆ ವೆಚ್ಚಗಳು ” ಎಂದರೆ ಕೃಷಿ ಉತ್ಪನ್ನಗಳನ್ನು ಸಾಗಿಸುವುದಕ್ಕೆ ಸಂಬಂಧಿಸಿದಂತೆ ಕಮೀಷನ್ ಏಜೆಂಟರ ಕಮೀಷನ್ , ದಲ್ಲಾಳಿ , 
ಕೃಷಿ ಉತ್ಪನ್ನಗಳನ್ನು ತೂಕ ಮಾಡುವುದು, ಹೇರುವುದು, ಇಳಿಸುವುದು, ಸ್ವಚ್ಛಮಾಡುವುದು, ಬೇರ್ಪಡಿಸುವುದು, ಎಣಿಕೆ ಮಾಡುವುದು, ಜರಡಿ 
ಹಿಡಿಯುವುದು ಮತ್ತು ಕಟ್ಟುವುದು - ಇವುಗಳ ಬಗ್ಗೆ ಪರಿಶ್ರಮಧನಗಳಂತಹ ವೆಚ್ಚಗಳು;] 

1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17-6 -1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( 20) " ಮಾರುಕಟ್ಟೆ ಸಮಿತಿ ” ಅಥವಾ “ಸಮಿತಿ ” ಎಂದರೆ ಈ ಅಧಿನಿಯಮದ ಮೇರೆಗೆ ಮಾರುಕಟ್ಟೆಯ ಪ್ರದೇಶಕ್ಕಾಗಿ ರಚಿಸಲಾದ ಮಾರುಕಟ್ಟೆ 
ಸಮಿತಿ; 

(21) " ಮಾರುಕಟ್ಟೆ ಕಾರ್ಯನಿರ್ವಾಹಕ ” ಅಥವಾ “ಕಾರ್ಯನಿರ್ವಾಹಕ ” ಎಂಬುದರಲ್ಲಿ ದಲ್ಲಾಳಿ , ಕಮೀಷನ್ ಏಜೆಂಟ್, ರಫ್ತುದಾರ , ಜಿನ್ನರ್‌, 
ಆಮದುದಾರ , ಪ್ರೆಸ್ಟರ್‌, ಸಂಸ್ಕರಣಕಾರ, ದಾಸ್ತಾನುಗಾರ, ವ್ಯಾಪಾರಿ ಮತ್ತು ಮಾರುಕಟ್ಟೆಯ ಕಾರ್ಯನಿರ್ವಾಹಕನೆಂದು ನಿಯಮಗಳ ಅಥವಾ ಉಪವಿಧಿಗಳ 
ಮೇರೆಗೆ ಘೋಷಿಸಬಹುದಾದಂಥ ಇತರ ವ್ಯಕ್ತಿ - ಇವರು ಒಳಗೊಳ್ಳುತ್ತಾರೆ; 
( 22 ) " ಮಾರುಕಟ್ಟೆ ಉಪಪ್ರಾಂಗಣ ” ಎಂದರೆ [ ಈ ಅಧಿನಿಯಮದ] ಮೇರೆಗೆ ಒಂದು ಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸಿದ *[ ಅಥವಾ 
ಘೋಷಿಸಲಾಗಿದೆ ಎಂದು ಭಾವಿಸಲಾದ] ನಿರ್ದಿಷ್ಟ ಸ್ಥಳ; 

1. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5- 1968 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5 -1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


೭೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


- ೭೦ 


(23 ) “ ಮಾರುಕಟ್ಟೆ ಪ್ರಾಂಗಣ ” ಎಂದರೆ [ ಈ ಅಧಿನಿಯಮದ] ಮೇರೆಗೆ ಒಂದು ಮಾರುಕಟ್ಟೆ ಉಪಪ್ರಾಂಗಣವೆಂದು ಘೋಷಿಸಿದ [ಅಥವಾ 
ಘೋಷಿಸಲಾಗಿದೆ ಎಂದು ಭಾವಿಸಲಾದ] ನಿರ್ದಿಷ್ಟ ಸ್ಥಳ: 

1. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5- 1968 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5 -1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
( 24) " ಮಾರುಕಟ್ಟೆ ವರ್ಷ ” ಎಂದರೆ [ ಏಪ್ರಿಲ್ ] ಮೊದಲನೆ ದಿನದಂದು ಪ್ರಾರಂಭವಾಗುವ ವರ್ಷ; 
1.1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-4-1992 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(25) ಸದಸ್ಯ ” ಎಂದರೆ ಒಂದು ಮಾರುಕಟ್ಟೆ ಸಮಿತಿಯ ಸದಸ್ಯ ; 

( 26) ಮಾರುಕಟ್ಟೆಯ ಕಾರ್ಯನಿರ್ವಾಹಕನ ಸಂಬಂಧದಲ್ಲಿ “ ದುರ್ನಡತೆ ” ಎಂಬುದು, ಈ ಅಧಿನಿಯಮದ, ನಿಯಮಗಳ, ಉಪವಿಧಿಗಳ 
ಅಥವಾ ಸ್ಥಾಯಿ ಆದೇಶಗಳ ಯವುದೇ ಉಪಬಂಧಗಳಿಗೆ ವಿರುದ್ಧವಾದ ಅಥವಾ ಈ ಅಧಿನಿಯಮದ ಧೇಯಗಳಿಗೆ ಮತ್ತು ಉದ್ದೇಶಗಳಿಗೆ 
ಅಸಂಗತವಾದಂಥ ಕಾರ್ಯನಿರ್ವಾಹಕನ ಯಾವುದೇ ನಡತೆಯನ್ನು ಒಳಗೊಳ್ಳುತ್ತದೆ; 

(27) ಅಧಿಸೂಚನೆ ” ಎಂದರೆ, ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ ಅಧಿಸೂಚನೆ; 

( 28) “ ಅಧಿಸೂಚಿತ ಕೃಷಿ ಉತ್ಪನ್ನ ” ಎಂದರೆ ಯಾವ ಕೃಷಿ ಉತ್ಪನ್ನವನ್ನು ರಾಜ್ಯ ಸರ್ಕಾರವು 4ನೇ ಮತ್ತು 5ನೇ ಪ್ರಕರಣದ ಮೇರೆಗೆ 
ಹೊರಡಿಸಿದ ಅಧಿಸೂಚನೆಯ ಮೂಲಕ ಕೃಷಿ ಉತ್ಪನ್ನವೆಂದು ಘೋಷಿಸಿರುವುದೋ ಮತ್ತು ಯಾವುದರ ಕ್ರಯವಿಕ್ರಯವು ಮಾರುಕಟ್ಟೆ ಪ್ರದೇಶದಲ್ಲಿ 
ನಿಯಂತ್ರಿತವಾಗುವುದೋ ಆ ಯಾವುದೇ ಕೃಷಿ ಉತ್ಪನ್ನ ; 

(29) ಒಬ್ಬ ವ್ಯಾಪಾರಿಗೆ ಸಂಬಂಧಿಸಿದಂತೆ “ ಅಧಿಕಕಾಲಿಕ ವ್ಯಾಪಾರ ” ಎಂದರೆ, 
- (i) ಅವನು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿದ್ದ ಅಥವಾ ಅವನು ಮಾರುಕಟ್ಟೆ ಸಮಿತಿಗೆ ಒದಗಿಸಿದ ಬ್ಯಾಂಕ್ ಭದ್ರತೆಯ ಮೊಬಲಗಿನ 

ಪವಿಧಿಗಳಿಗನುಸಾರ ಯಾವುದೇ ಕಾಲದಲ್ಲಿ ಮಾರುಕಟ್ಟೆ ಪ್ರದೇಶದಲ್ಲಿ ಕಮೀಷನ್ ಏಜೆಂಟರಿಗೆ [ ಅಥವಾ ಮಾರಾಟಗಾರರಿಗೆ] 
ಸಂದಾಯ ಮಾಡತಕ್ಕೆ ಒಟ್ಟು ಮೊಬಲಗು ಕಮೀಷನ್ ಏಜೆಂಟನಿಗೆ [ಅಥವಾ ಮಾರಾಟಗಾರನಿಗೆ] ಋಣಿಯಾಗಿರಲು ಅನುಮತಿಸಲಾದ 
ಮಿತಿಯನ್ನು ಮೀರುವಷ್ಟು ಮಟ್ಟಿಗೆ ಸಾಲದ ಮೇಲೆ ಸರಕುಗಳನ್ನು ಕೊಂಡುಕೊಳ್ಳುವುದು; 
1. 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8- 1991 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ii) ಬಾಕಿ ಇರುವ ಮೊಬಲಗನ್ನು ಸಂದಾಯ ಮಾಡಲು ಅಥವಾ ಕೃಷಿ ಉತ್ಪನ್ನಗಳ ಸಂಬಂಧದಲ್ಲಿ ಅವುಗಳಿಗೆ ಹಕ್ಕುಳ್ಳ ವ್ಯಕ್ತಿಗಳಿಗೆ 
ಅವುಗಳನ್ನು ನಿಗದಿತ ದಿನಾಂಕಗಳಂದು ಬಡವಾಡೆ ಮಾಡಲು ಸಾಧ್ಯವಾಗದ ರೀತಿಯಲ್ಲಿ ವ್ಯಾಪಾರ ಮಾಡುವುದು; 

(30) " ವ್ಯಕ್ತಿ ” ಎಂಬುದು, [ಒಂದು ಹಿಂದೂ ಅವಿಭಕ್ತ ಕುಟುಂಬ , ಕಂಪನಿ ಅಥವಾ ಫರ್ಮು ಅಥವಾ ಸಂಘ ಅಥವಾ ನಿಗಮಿತವಾಗಿರುವ 
ಅಥವಾ ನಿಗಮಿತವಾಗಿಲ್ಲದ ವ್ಯಕ್ತಿಗಳ ನಿಕಾಯ ] ವನ್ನು ಒಳಗೊಳ್ಳುತ್ತದೆ; 

1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17- 6 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(31) " ಗೊತ್ತುಪಡಿಸಲಾದುದು ” ಎಂದರೆ ಈ ಅಧಿನಿಯಮದ ಮೇರೆಗೆ ನಿಯಮಗಳ ಮೂಲಕ ಗೊತ್ತುಪಡಿಸಲಾದುದು; 

[(31ಎ ) " ಖಾಸಗಿ ಮಾರುಕಟ್ಟೆ ಪ್ರಾಂಗಣ ” ಎಂದರೆ ಮಾರುಕಟ್ಟೆ ಪ್ರದೇಶದಲ್ಲಿರುವ ಮಾರುಕಟ್ಟೆ ಪ್ರಾಂಗಣವನ್ನು , ಮಾರುಕಟ್ಟೆ ಉಪ 
ಪ್ರಾಂಗಣವನ್ನು ಹಾಗೂ ಉಪ ಮಾರುಕಟ್ಟೆ ಪ್ರಾಂಗಣವನ್ನು ಹೊರತುಪಡಿಸಿ ಅಧಿಸೂಚಿತ ಕೃಷಿ ಉತ್ಪನ್ನದ ಮಾರಾಟ ವ್ಯವಹಾರಕ್ಕಾಗಿ ಈ ಅಧಿನಿಯಮದ 
ಮೇರೆಗೆ ಲೈಸೆನ್ಸನ್ನು ಹೊಂದಿರುವ ವ್ಯಕ್ತಿಯು ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿದಂಥ, ನಿರ್ವಹಿಸಿದಂಥ ಹಾಗೂ ನಿಯಂತ್ರಿಸಿದಂಥ ಸ್ಥಳ] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08. 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(32) "ಸಂಸ್ಕರಣೆ ” ಎಂದರೆ ಕಚ್ಚಾ ಕೃಷಿ ಉತ್ಪನ್ನವನ್ನು [ಉಪಯೋಗಕ್ಕೆ ಅಥವಾ ಬಳಕೆಗೆ] ಯೋಗ್ಯವನ್ನಾಗಿ ಮಾಡಲು ಒಳಪಡಿಸಿದ ಸಂಸ್ಕರಣ 
ಪ್ರಕ್ರಿಯೆಗಳಲ್ಲಿನ ಯಾವುದೇ ಸಂಸ್ಕರಣೆ; 

1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
( 33) " ಸಂಸ್ಕರಣಕಾರ ” ಎಂದರೆ ಯಾಂತ್ರಿಕ ವಿಧಾನಗಳಿಂದ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಸಂಸ್ಕರಣ ಮಾಡುವ ಯಾವನೇ ವ್ಯಕ್ತಿ; 

I( 33ಎ) “ಸಂಸ್ಕರಣೆ ಮಾಡುವುದು ” ಎಂದರೆ, ಅಧಿಸೂಚಿತ ಕಚ್ಚಾ ಕೃಷಿ ಉತ್ಪನ್ನವನ್ನು ಉಪಯೋಗಕ್ಕೆ ಅಥವಾ ಬಳಕೆಗೆ ಯೋಗ್ಯವನ್ನಾಗಿ 
ಮಾಡಲು ಪುಡಿಮಾಡುವ, ಅರೆಯುವ, ಪೇಸ್ಟ್ ಮಾಡುವ, ತೊಗಟೆ ತೆಗೆಯುವ , ಶುದ್ಧಮಾಡುವ, ಮಾಗಿಸುವ, ಹೊಟ್ಟು ತೆಗೆಯುವ, ಅರೆ ಬೇಯಿಸುವ, 
ಪಾಲೀಶ್ ಮಾಡುವ, ಬೀಜ ತೆಗೆಯುವ, ಒತ್ತುವ, ಹದಗೊಳಿಸುವುದಕ್ಕೆ ಸಂಬಂಧಿಸಿದ ಒಂದು ಅಥವಾ ಅದಕ್ಕೂ ಹೆಚ್ಚಿನ ಸರಣಿ ಉಪಚಾರಗಳು ಅಥವಾ 
ಯಾವುದೇ ಇತರ ಕೈ ಕೆಲಸದ, ಯಾಂತ್ರಿಕ, ರಾಸಾಯನಿಕ ಅಥವಾ ಭೌತಿಕ ಉಪಚಾರ ಎಂದು ಅರ್ಥ ] 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08 .2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
(34) "ಉತ್ಪಾದಕ ” ಎಂದರೆ ತಾನೇ , 

(i) ತನ್ನ ಸ್ವಂತ ಶ್ರಮದಿಂದ, ಅಥವಾ 
(ii ) ತನ್ನ ಕುಟುಂಬದ ಯಾವನೇ ಸದಸ್ಯನ ಶ್ರಮದಿಂದ, ಅಥವಾ 

(iii) ತನ್ನ ಅಥವಾ ತನ್ನ ಕುಟುಂಬದ ಯಾವನೇ ಸದಸ್ಯನ ಮೇಲ್ವಿಚಾರಣೆಯಲ್ಲಿ ಕೂಲಿ ಕಾರ್ಮಿಕರ ಮೂಲಕ ಅಥವಾ ಹಣ 
ಅಥವಾ ವಸ್ತು ರೂಪದಲ್ಲಿ ಸಂದಾಯ ಮಾಡಬಹುದಾದ ಮಜೂರಿ ಮೇಲೆ, ಆದರೆ, ಉತ್ಪಾದನೆಯ ಪಾಲನ್ನು ಕೊಡದೆ ನೌಕರರ ಮೂಲಕ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

உ2 
- ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಉತ್ಪಾದಿಸುವ ವ್ಯಕ್ತಿ; 

ವಿವರಣೆ:- ಈ ಖಂಡದ ಉದ್ದೇಶಕ್ಕಾಗಿ, ಉತ್ಪಾದಕರ ಸಂಘವನ್ನು, ಒಬ್ಬ ಉತ್ಪಾದಕ ಎಂದು ಭಾವಿಸತಕ್ಕದ್ದು. 
[( 35) XXXj | 
1. 1986 ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

( 36) ಸಹಕಾರ ಸಂಘಗಳ ನಿಬಂಧಕ ” ಎಂಬ ಪದವು, [ ಕರ್ನಾಟಕ] ರಾಜ್ಯದ ಸಹಕಾರ ಸಂಘಗಳ ನಿಬಂಧಕನಿಂದ ಅಧಿಕೃತನಾದ ಮತ್ತು 
ಅವನಿಗೆ ಅಧೀನನಾದ ಯಾವನೇ ಅಧಿಕಾರಿಯನ್ನು ಒಳಗೊಳ್ಳುತ್ತದೆ; 

1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1 -11-1973ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 

[(36 ) ( ನೋಂದಣಿ ” ಎಂದರೆ ಈ ಅಧಿನಿಯಮದ ಮೇರೆಗೆ ಮಾಡಿದ ನೋಂದಣಿ ಎಂದು ಅರ್ಥ; 
(36ಬಿ ) “ ಆವರ್ತಕ ನಿಧಿ ” ಎಂದರೆ, ಕನಿಷ್ಠ ಬೆಲೆ ಯೋಜನೆಯನ್ನು ಜಾರಿಗೊಳಿಸುವ ಉದ್ದೇಶಕ್ಕಾಗಿ 64ಬಿ ಪ್ರಕರಣದ ಮೇರೆಗೆ ಸ್ಥಾಪಿಸಿದ ಆವರ್ತಕ ನಿಧಿ 
ಎಂದು ಅರ್ಥ:] 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08. 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(37 ) ಚಿಲ್ಲರೆ ಮಾರಾಟ ಎಂದರೆ, ಸಂಬಂಧಿಸಿದ ಮಾರುಕಟ್ಟೆ ಪ್ರದೇಶದಲ್ಲಿ ಯಾವ ಗೊತ್ತುಪಡಿಸಿದ ಗರಿಷ್ಠ ಮಿತಿಯ ಮೇಲೆ ಮಾರುಕಟ್ಟೆ 
ಶುಲ್ಕವನ್ನು ಈಗಾಗಲೇ ವಿಧಿಸಲಾಗಿದೆಯೋ ಮತ್ತು ಸಂಗ್ರಹಿಸಲಾಗಿದೆಯೋ ಆ ಯಾವುದೇ ಗೊತ್ತುಪಡಿಸಿದ ಗರಿಷ್ಠ ಮಿತಿಗೆ ಒಳಪಟ್ಟು, ಮಾರುಕಟ್ಟೆ 
ಸಮಿತಿಯು ಉಪವಿಧಿಗಳ ಮೂಲಕ ನಿರ್ಧರಿಸಬಹುದಾದಂತೆ ಗೃಹಬಳಕೆಯ ಗ್ರಾಹಕನಿಗೆ, ಅಧಿಸೂಚಿತ ಕೃಷಿ ಉತ್ಪನ್ನದ ಅಂಥ ಪ್ರಮಾಣದ ಮಾರಾಟ 
ಮತ್ತು ತರುವಾಯದ ಮಾರಾಟ ಅಥವಾ ಸಂಸ್ಕರಣೆಗಾಗಿ ಅಲ್ಲ ಎಂದು ಅರ್ಥ; 
*[(37ಎ) ಚಿಲ್ಲರೆ ವ್ಯಾಪಾರಿ ಎಂದರೆ, ಯಾವ ಅಧಿಸೂಚಿತ ಕೃಷಿ ಉತ್ಪನ್ನದ ಮೇಲೆ ಸಂಬಂಧಪಟ್ಟ ಮಾರುಕಟ್ಟೆ ಪ್ರದೇಶದಲ್ಲಿ ಈಗಾಗಲೇ ಮಾರುಕಟ್ಟೆ 
ಶುಲ್ಕವನ್ನು ವಿಧಿಸಲಾಗಿದೆಯೋ ಮತ್ತು ಸಂಗ್ರಹಿಸಲಾಗಿದೆಯೋ ಆ ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನದ ಚಿಲ್ಲರೆ ಮಾರಾಟದಲ್ಲಿ ತೊಡಗಿರುವ ಮತ್ತು 
ಕಾಲಕಾಲಕ್ಕೆ ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸಬಹುದಾದಂಥ ಅಧಿಸೂಚಿತ ಕೃಷಿ ಉತ್ಪನ್ನದ ಅಂಥ ಪ್ರಮಾಣವನ್ನು ಮೀರದಂತೆ 
ಒಂದು ಬಾರಿಗೆ ದಾಸ್ತಾನು ಇಟ್ಟುಕೊಂಡಿರುವ ಒಬ್ಬ ವ್ಯಕ್ತಿ;] | 

(37ಬಿ) ಗ್ರಾಮದ ಸಂತೆ ” ಎಂದರೆ ಯಾವ ಸ್ಥಳದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಚಿಲ್ಲರೆ ಮಾರಾಟ ನಡೆಯುವುದೋ ಮತ್ತು ಈ 
ಅಧಿನಿಯಮದ, ನಿಯಮಗಳ ಮತ್ತು ಮಾರುಕಟ್ಟೆ ಸಮಿತಿಯ ಉಪ ವಿಧಿಗಳ ಹಾಗೂ ಸ್ಥಾಯಿ ಆದೇಶಗಳ ಉಪಬಂಧಗಳಿಗನುಸಾರ ಮಾರುಕಟ್ಟೆ 
ಕಾರ್ಯನಿರ್ವಾಹಕನು ಕಾರ್ಯನಿರ್ವಹಿಸುವುದಿಲ್ಲವೋ ಆ ಸ್ಥಳ; 1² 

1. 2004ರ ಅಧಿನಿಯಮ ಸಂಖ್ಯೆ 22ರ ಮೂಲಕ 14.05.2004 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8 -1991 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
(38) “ನಿಯಮಗಳು ” ಎಂದರೆ ಅಧಿನಿಯಮದ ಮೇರೆಗೆ ರಚಿಸಲಾದ ನಿಯಮಗಳು; 
[( 38ಎ) “ ಅನುಸೂಚಿ” ಎಂದರೆ ಈ ಅಧಿನಿಯಮದ ಅನುಸೂಚಿ;] | 
1. 1980 ರ ಅಧಿನಿಯಮ ಸಂಖ್ಯೆ 17 ರ ಮೂಲಕ 30-6 -1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(38ಬಿ ) “ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ” ಎಂದರೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಸಂವಿಧಾನ (ಅನುಸೂಚಿತ 
ಜಾತಿಗಳು ) ಆದೇಶ, 1950ರಲ್ಲಿ ಮತ್ತು ಸಂವಿಧಾನ ( ಅನುಸೂಚಿತ ಪಂಗಡಗಳು) ಆದೇಶ, 1950ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 
ನಿರ್ದಿಷ್ಟಪಡಿಸಲಾದ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ;] " 

1. 2002ರ ಅಧಿನಿಯಮ ಸಂಖ್ಯೆ 13ರ ಮೂಲಕ 11-4 - 2002ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(39) “ಕಾರ್ಯದರ್ಶಿ ” ಎಂದರೆ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಮತ್ತು ಅದರಲ್ಲಿ ಮಾರುಕಟ್ಟೆ ಸಮಿತಿಯ ಅಡಿಷನಲ್ 
ಕಾರ್ಯದರ್ಶಿಯ ಅಥವಾ ಸಹಾಯಕ ಕಾರ್ಯದರ್ಶಿಯ ಮತ್ತು ಕಾರ್ಯದರ್ಶಿಯ ಅಧಿಕಾರ ಚಲಾಯಿಸಲು ಮತ್ತು ಕಾರ್ಯ ನಿರ್ವಹಿಸಲು ಕೃಷಿ 
ಮಾರುಕಟ್ಟೆ ನಿರ್ದೇಶಕನು ಅಧಿಕೃತಗೊಳಿಸಿದ ಯಾವನೇ ಅಧಿಕಾರಿ - ಇವರು ಸೇರುತ್ತಾರೆ;] 

1. 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1- 8- 1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(40) " ಮಾರಾಟಗಾರ ” ಎಂದರೆ ಸರಕುಗಳನ್ನು ಮಾರುವ ಅಥವಾ ಮಾರಾಟ ಮಾಡಲು ಒಪ್ಪುವ ವ್ಯಕ್ತಿ; 
( 41) "ಸಾಲ ತೀರಿಸಲು ಸಮರ್ಥನಾದವ ” ಎಂದರೆ ದಿವಾಳಿಯಲ್ಲದ ವ್ಯಕ್ತಿ ; 
( 42 ) "ಸ್ಥಾಯೀ ಆದೇಶ ” ಎಂದರೆ 151ನೇ ಪ್ರಕರಣದ ಮೇರೆಗೆ ಮಾಡಲಾದ ಸ್ಥಾಯೀ ಆದೇಶ; 

(43) " ದಾಸ್ತಾನುಗಾರ ” ಎಂದರೆ ಲೈಸನ್ನು ಪಡೆದ ಕಮೀಷನ್ ಏಜೆಂಟನ ಹೊರತಾಗಿ, ಇತರ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸರಕುಗಳನ್ನು 
ದಾಸ್ತಾನಿಟ್ಟುಕೊಳ್ಳುವ ವ್ಯಕ್ತಿ ಮತ್ತು ಇದು ಉಗ್ರಾಣ ಪಾಲಕನನ್ನು ಒಳಗೊಳ್ಳುತ್ತದೆ; 

(44 ) ಉಪ ಸಮಿತಿ ” ಎಂದರೆ ಮಾರುಕಟ್ಟೆ ಸಮಿತಿಯ ಉಪಸಮಿತಿ; 

( 45 ) “ಉಪ ಮಾರುಕಟ್ಟೆ ” ಎಂದರೆ [ ಈ ಅಧಿನಿಯಮದ] ಮೇರೆಗೆ ಉಪ ಮಾರುಕಟ್ಟೆ ಎಂದು ಘೋಷಿಸಲಾದ *[ ಅಥವಾ 
ಘೋಷಿಸಲಾಗಿದೆಯೆಂದು ಭಾವಿಸಲಾದ]* ನಿರ್ದಿಷ್ಟ ಪ್ರದೇಶ; 

1. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5 - 1968 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5 -1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


೭೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
( 46 ) “ಉಪ ಮಾರುಕಟ್ಟೆ ಪ್ರಾಂಗಣ ” ಎಂದರೆ, [ಈ ಅಧಿನಿಯಮದ] ಮೇರೆಗೆ ಒಂದು ಉಪ ಮಾರುಕಟ್ಟೆ ಪ್ರದೇಶವೆಂದು ಘೋಷಿಸಲಾದ 
*[ ಅಥವಾ ಘೋಷಿಸಲಾಗಿದೆಯೆಂದು ಭಾವಿಸಲಾದ] ನಿರ್ದಿಷ್ಟ ಸ್ಥಳ; 

1. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5- 1968 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1969 ರ ಅಧಿನಿಯಮ ಸಂಖ್ಯೆ 19 ರ ಮೂಲಕ 1-5-1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(46ಎ) “ಸ್ಥಳೀಯ ವಿನಿಮಯ ಕೇಂದ್ರ (ಸ್ಪಾಟ್ ಎಕ್ಸೆಂಜ್) ” ಎಂದರೆ, 131ಡಿ ಪ್ರಕರಣದ ಮೇರೆಗೆ ಲೈಸೆನ್ನು ನೀಡಲಾದ ವಿದ್ಯುನ್ಮಾನ 
ಮಾಧ್ಯಮದ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯಾಪಾರಕ್ಕಾಗಿ ಸ್ಥಾಪಿಸಿದ ವಿನಿಮಯ ಕೇಂದ್ರ ಎಂದು ಅರ್ಥ;] 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16. 08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
[(47) XXXj 
1. 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8- 1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(48 ) “ ವ್ಯಾಪಾರಿ ” ಎಂದರೆ ಗೃಹಬಳಕೆಯ ಉದ್ದೇಶದ ಹೊರತಾಗಿ, ಮಾರಾಟ, ಸಂಸ್ಕರಣ, ತಯಾರಿಕೆ ಅಥವಾ ಇತರ ಯಾವುದೇ 
ಉದ್ದೇಶಗಳಿಗಾಗಿ ತನಗಾಗಿ ಅಥವಾ ಒಬ್ಬ ಅಥವಾ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ಏಜೆಂಟನಾಗಿ ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಖರೀದಿಸುವ ವ್ಯಕ್ತಿ; 

( 49 ) “ವಾಹನ ” ಎಂಬುದು, ದೋಣಿ ಅಥವಾ ಇತರ ನೌಕೆ ಅಥವಾ ಯಾವುದೇ ಬಗೆಯ ಸಾಗಣೆ ವಾಹನವನ್ನು ಒಳಗೊಳ್ಳುತ್ತದೆ; 

(50) “ ಉಗ್ರಾಣ ” ಎಂದರೆ, ಠೇವಣಿದಾರರ ಪರವಾಗಿ ಕೃಷಿ ಉತ್ಪನ್ನ ಸರಕುಗಳನ್ನು ಸಂಗ್ರಹಿಸುವ ಉದ್ದೇಶಕ್ಕಾಗಿ ಉಪಯೋಗಿಸುತ್ತಿರುವ ಅಥವಾ 
ಉಪಯೋಗಿಸಬಹುದಾದ ಯಾವುದೇ ಕಟ್ಟಡ, ರಚನೆ ಅಥವಾ ಇತರ ಸಂರಕ್ಷಿತ ಆವರಣ , ಆದರೆ ಅದು ಹೋಟೆಲು ಮತ್ತು ರೈಲ್ವೆ ಸ್ಟೇಷನ್‌ಗಳ 
ಸಾಮಾನಿಡುವ ಕೋಣೆಗಳನ್ನು ಮತ್ತು ಸಾರ್ವಜನಿಕ ವಾಹನಗಳ ಆವರಣಗಳನ್ನು ಮತ್ತು ಅದೇ ಬಗೆಯ ಸ್ಥಳಗಳನ್ನು ಒಳಗೊಳ್ಳುವುದಿಲ್ಲ; 

(51) "ತೂಕ ಮಾಡುವುದು ” ಎಂಬುದು, ಎಣಿಕೆ ಮಾಡುವುದು ಅಥವಾ ಅಳತೆ ಮಾಡುವುದನ್ನು ಒಳಗೊಳ್ಳುತ್ತದೆ; 
(52 ) " ಪ್ರಾಂಗಣ ” ಎಂಬುದು, ಮಾರುಕಟ್ಟೆ ಪ್ರಾಂಗಣ , ಮಾರುಕಟ್ಟೆ ಉಪಪ್ರಾಂಗಣ ಮತ್ತು ಉಪ ಮಾರುಕಟ್ಟೆ ಪ್ರಾಂಗಣವನ್ನು ಒಳಗೊಳ್ಳುತ್ತದೆ. 

(53) " ದಿವಾಳಿ ” ಎಂದರೆ ದಿವಾಳಿತನದ ಕೃತ್ಯವನ್ನು ನೋಡಿರಲಿ ಅಥವಾ ಮಾಡಿಲ್ಲದಿರಲಿ , ವ್ಯವಹಾರದ ಸಾಮಾನ್ಯಕ್ರಮದಲ್ಲಿ ತನ್ನ ಸಾಲಗಳನ್ನು 
ಸಂದಾಯ ಮಾಡುವುದನ್ನು ನಿಲ್ಲಿಸಿರುವ ಅಥವಾ [ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಮಾರುಕಟ್ಟೆ ಕಾರ್ಯನಿರ್ವಾಹಕರಿಗೆ ಸಂಬಂಧಪಟ್ಟ ಹಣಕಾಸು 
ವ್ಯವಹಾರಗಳ ಸಂಬಂಧದಲ್ಲಿ ] ಬಾಕಿ ಯಾಗುವ ಸಾಲಗಳನ್ನು ತೀಸಲಾಗದ ವ್ಯಕ್ತಿ. 

ಅಧ್ಯಾಯ -II 

ಮಾರುಕಟ್ಟೆಗಳ ಸ್ಥಾಪನೆ 
3. ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕೃಷಿ ಉತ್ಪನ್ನದ ಕ್ರಯವಿಕ್ರಯವನ್ನು ನಿಯಂತ್ರಿಸುವ ಉದ್ದೇಶದ ಅಧಿಸೂಚನೆ:- (1) ರಾಜ್ಯ ಸರ್ಕಾರವು, 
ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದ ಸ್ಥಳದಲ್ಲಿ , ನಿರ್ದಿಷ್ಟ ಕೃಷಿ ಉತ್ಪನ್ನದ ಕ್ರಯವಿಕ್ರಯವನ್ನು ನಿಯಂತ್ರಿಸುವ ತನ್ನ ಉದ್ದೇಶವನ್ನು ಆ 
ಅಧಿಸೂಚನೆಯ ಮೂಲಕ ಘೋಷಿಸಬಹುದು. ಆ ಅಧಿಸೂಚನೆಯನ್ನು ಅಂಥ ಪ್ರದೇಶದಲ್ಲಿ ಪ್ರಸಾರವಾಗುವ ಕನ್ನಡ ವೃತ್ತಪತ್ರಿಕೆಯಲ್ಲಿ ಪ್ರಕಟಿಸಬಹುದು. 

(2) ಅಧಿಸೂಚನೆಯಲ್ಲಿ ನಿರ್ದಿಷ್ಟ ಪಡಿಸಬಹುದಾದ, ಮೂವತ್ತು ದಿನಗಳಿಗೆ ಮೀರದ ಅವಧಿಯೊಳಗೆ ರಾಜ್ಯ ಸರ್ಕಾರಕ್ಕೆ ಬರಬಹುದಾದ 
ಯಾವುದೇ ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ರಾಜ್ಯಸರ್ಕಾರವು ಪರಿಗಣಿಸುತ್ತದೆಯೆಂದು ಆ ಅಧಿಸೂಚನೆಯಲ್ಲಿ ತಿಳಿಸಿರತಕ್ಕದ್ದು. 

4. ಮಾರುಕಟ್ಟೆ ಪ್ರದೇಶದ ಘೋಷಣೆ ಮತ್ತು ಅದರಲ್ಲಿ ನಿರ್ದಿಷ್ಟಪಡಿಸಿದ ಕೃಷಿ ಉತ್ಪನ್ನದ ಕ್ರಯವಿಕ್ರಯದ ನಿಯಂತ್ರಣ.- 3ನೇ ಪ್ರಕರಣದ ಮೇರೆಗೆ 
ಹೊರಡಿಸಲಾದ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾದ ಅವಧಿಯು ಮುಕ್ತಾಯವಾದ ತರುವಾಯ ಮತ್ತು ಅಂಥ ಮುಕ್ತಾಯಕ್ಕೆ ಮೊದಲು ಬಂದ 
ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಪರಿಶೀಲಿಸಿದ ತರುವಾಯ , ರಾಜ್ಯ ಸರ್ಕಾರವು ಮತ್ತೊಂದು ಅಧಿಸೂಚನೆಯ ಮೂಲಕ, 3ನೇ ಪ್ರಕರಣದ ಮೇರೆಗೆ 
ಹೊರಡಿಸಲಾದ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾದ ಯಾವುದೇ ಪ್ರದೇಶವನ್ನು ಅಥವಾ ಅದರ ಯಾವುದೇ ಭಾಗವನ್ನು ಒಂದು ಮಾರುಕಟ್ಟೆ 
ಪ್ರದೇಶವೆಂಬುದಾಗಿ ಘೋಷಿಸಬಹುದು ಮತ್ತು 3ನೇ ಪ್ರಕರಣದ ಮೇರೆಗೆ ಹೊರಡಿಸಲಾದ ಅಧಿಸೂಚನೆಯಲ್ಲಿ ನಿರ್ದಿಷ್ಟ ಪಡಿಸಲಾದ ಎಲ್ಲಾ ಬಗೆಯ ಕೃಷಿ 
ಉತ್ಪನ್ನಗಳನ್ನು ಅಥವಾ ಯಾವುದೇ ಬಗೆಯ ಕೃಷಿ ಉತ್ಪನ್ನಗಳನ್ನು ಅಂಥ ಮಾರುಕಟ್ಟೆಯ ಪ್ರದೇಶದಲ್ಲಿ ಈ ಅಧಿನಿಯಮದ ಮೇರೆಗೆ ನಿಯಂತ್ರಿಸತಕ್ಕುದೆಂದು 
ಘೋಷಿಸಬಹುದು. ಈ ಪ್ರಕರಣದ ಮೇರೆಗಿನ ಅಧಿಸೂಚನೆಯನ್ನು ಆ ಪ್ರದೇಶದಲ್ಲಿ ಪ್ರಸಾರವಾಗುವ ಕನ್ನಡದ ವೃತ್ತಪತ್ರಿಕೆಯಲ್ಲಿ ಪ್ರಕಟಿಸತಕ್ಕದ್ದು: 

[ ಪರಂತು, ಮಾರುಕಟ್ಟೆ ಪ್ರದೇಶವು ತಾಲ್ಲೂಕು ಪ್ರದೇಶಕ್ಕಿಂತ ಕಡಿಮೆ ಇರತಕ್ಕುದಲ್ಲ ಮತ್ತು ಜಿಲ್ಲಾ ಪ್ರದೇಶಕ್ಕಿಂತ ಹೆಚ್ಚಾಗಿರತಕ್ಕದ್ದಲ್ಲ: 

ಮತ್ತೂ ಪರಂತು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ ಮತ್ತು ಕೆಲವು ಇತರ ಕಾನೂನುಗಳ 
(ತಿದ್ದುಪಡಿ) ಅಧಿನಿಯಮ , 1991 ರ ಪ್ರಾರಂಭದ ದಿನಾಂಕದಂದು ಯಾವುದೇ ಮಾರುಕಟ್ಟೆ ಪ್ರದೇಶವು ಜಿಲ್ಲಾ ಪ್ರದೇಶಕ್ಕಿಂತ ಹೆಚ್ಚಾಗಿದ್ದರೆ ಅಥವಾ ತಾಲ್ಲೂಕು 
ಪ್ರದೇಶಕ್ಕಿಂತ ಕಡಿಮೆ ಇದ್ದರೆ ಅಂಥ ಮಾರುಕಟ್ಟೆ ಪ್ರದೇಶವು ಜಿಲ್ಲಾ ಪ್ರದೇಶಕ್ಕಿಂತ ಹೆಚ್ಚಾಗಿರದಂತೆ ಅಥವಾ ತಾಲ್ಲೂಕು ಪ್ರದೇಶಕ್ಕಿಂತ ಕಡಿಮೆ ಇರದಂತೆ 
ಅದನ್ನು ಬದಲಾಯಿಸತಕ್ಕದ್ದು ಅಥವಾ ಅಂಥ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ ಸಮಿತಿಗಳನ್ನು ಸಮ್ಮಿಲನಗೊಳಿಸತಕ್ಕದ್ದು ಮತ್ತು 5ನೇ , 412ನೇ ಮತ್ತು 
144ನೇ ಪ್ರಕರಣಗಳ ಉಪಬಂಧಗಳು ಎಲ್ಲೆಗಳ ಅಂಥ ಬದಲಾವಣೆಗೆ ಮತ್ತು ಸಮ್ಮಿಲನ ಕ್ರಮಕ್ಕೆ ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು . | 

1. 1991 ರ ಅಧಿನಿಯಮ ಸಂಖ್ಯೆ16 ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

5. ಮಾರುಕಟ್ಟೆ ಪ್ರದೇಶದ ಮತ್ತು ನಿಯಂತ್ರಿತ ಕೃಷಿ ಉತ್ಪನ್ನ ಬಾಬುಗಳ ಬದಲಾವಣೆ - 3ನೇ ಮತ್ತು 4ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಲಾದ 
ಕಾರ್ಯವಿಧಾನಕ್ಕೊಳಪಟ್ಟು, ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ, ಯಾವುದೇ ಕಾಲದಲ್ಲಿ ಯಾವುದೇ ಮಾರುಕಟ್ಟೆ ಪ್ರದೇಶದಿಂದ ಯಾವುದೇ 
ಪ್ರದೇಶವನ್ನು ಹೊರತುಪಡಿಸಬಹುದು ಅಥವಾ ಅದರಲ್ಲಿ ಒಂದು ಹೆಚ್ಚಿನ ಪ್ರದೇಶವನ್ನು ಸೇರಿಸಬಹುದು ಅಥವಾ ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೭೯೭ 


ಯಾವುದೇ ಕೃಷಿ ಉತ್ಪನ್ನದ ಕ್ರಯ ವಿಕ್ರಯದ ನಿಯಂತ್ರಣವು ಕೊನೆಗೊಳ್ಳತಕ್ಕದ್ದೆಂದು ಅಥವಾ (ಈವರೆಗೆ ನಿಯಂತ್ರಿಸದಿರುವ) ಯಾವುದೇ ಕೃಷಿ ಉತ್ಪನ್ನದ 
ಕ್ರಯ ವಿಕ್ರಯವನ್ನು ಅಂಥ ಮಾರುಕಟ್ಟೆ ಪ್ರದೇಶದಲ್ಲಿ ನಿಯಂತ್ರಿಸತಕ್ಕದ್ದೆಂದು ಘೋಷಿಸಬಹುದು. 

6. ಮಾರುಕಟ್ಟೆಗಳು , ಮಾರುಕಟ್ಟೆ ಪ್ರಾಂಗಣಗಳು , ಮಾರುಕಟ್ಟೆ ಉಪ- ಪ್ರಾಂಗಣಗಳು, ಉಪ- ಮಾರುಕಟ್ಟೆಗಳು ಮತ್ತು ಉಪ- ಮಾರುಕಟ್ಟೆ 
ಪ್ರಾಂಗಣಗಳು.- (1) ( ಎ ) ಪ್ರತಿಯೊಂದು ಮಾರುಕಟ್ಟೆ ಪ್ರದೇಶಕ್ಕಾಗಿ, 

(i) ಒಂದು ಮಾರುಕಟ್ಟೆ ಇರತಕ್ಕದ್ದು; ಮತ್ತು 

(ii) ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉಪ- ಮಾರುಕಟ್ಟೆಗಳಿರಬಹುದು; 
( ಬಿ) ಪ್ರತಿಯೊಂದು ಮಾರುಕಟ್ಟೆಗಾಗಿ, 

(i) ಒಂದು ಮಾರುಕಟ್ಟೆ ಪ್ರಾಂಗಣವಿರತಕ್ಕದ್ದು; ಮತ್ತು 

(ii ) ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಮಾರುಕಟ್ಟೆ ಉಪ- ಪ್ರಾಂಗಣಗಳಿರಬಹುದು; 
( ಸಿ) ಪ್ರತಿಯೊಂದು ಉಪ- ಮಾರುಕಟ್ಟೆಗೆ [ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉಪ- ಮಾರುಕಟ್ಟೆ ಪ್ರಾಂಗಣಗಳು] ಇರಬಹುದು. 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(1ಎ) ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ಮಾರುಕಟ್ಟೆ ಸಮಿತಿಯನ್ನು ಹೊರತುಪಡಿಸಿ ಖಾಸಗಿ ಮಾರುಕಟ್ಟೆ ಲೈಸೆನ್ಸುದಾರನಾದ ಅಥವಾ 
ರೈತ - ಗ್ರಾಹಕ ಮಾರುಕಟ್ಟೆ ಲೈಸನ್ನುದಾರನಾದ ವ್ಯಕ್ತಿಯು ನಿರ್ವಹಿಸುವ ಒಂದು ಅಥವಾ ಹೆಚ್ಚು ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಅಥವಾ ರೈತ- ಗ್ರಾಹಕ 
ಮಾರುಕಟ್ಟೆ ಪ್ರಾಂಗಣ ಇರಬಹುದು.] 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( 2) ( ಎ) [ಕೃಷಿ ಮಾರುಕಟ್ಟೆ ನಿರ್ದೆಶಕನು,] 4ನೇ ಪ್ರಕರಣದ ಮೇರೆಗೆ ಅಧಿಸೂಚನೆಯನ್ನು ಹೊರಡಿಸಿದ ತರುವಾಯ ಸಾಧ್ಯವಾದಷ್ಟು ಬೇಗನೆ 
ಅಧಿಸೂಚನೆಯ ಮೂಲಕ, ಮಾರುಕಟ್ಟೆ ಪ್ರದೇಶದಲ್ಲಿನ ಯಾವುದೇ ನಿರ್ದಿಷ್ಟ ಪ್ರದೇಶವನ್ನು ಮಾರುಕಟ್ಟೆ ಪ್ರದೇಶವೆಂದು ಘೋಷಿಸತಕ್ಕದ್ದು ಮತ್ತು ಅವನು 
ಅದೇ ಅಧಿಸೂಚನೆಯ ಮೂಲಕ ಅಥವಾ ತರುವಾಯದ ಯಾವುದೇ ಅಧಿಸೂಚನೆಯ ಮೂಲಕ ಮಾರುಕಟ್ಟೆ ಪ್ರದೇಶದಲ್ಲಿನ ಯಾವುದೇ ಇತರ ನಿರ್ದಿಷ್ಟ 
ಪ್ರದೇಶವನ್ನು ಒಂದು ಉಪ ಮಾರುಕಟ್ಟೆ ಎಂದು ಘೋಷಿಸಬಹುದು; 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಬಿ) [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ( ಎ) ಖಂಡದ ಮೇರೆಗಿನ ಅಧಿಸೂಚನೆಯ ಮೂಲಕ, ಮಾರುಕಟ್ಟೆಯಲ್ಲಿ [ XXXj 
ನಿರ್ದಿಷ್ಟಪಡಿಸಲಾದ ಒಂದು ಸ್ಥಳವನ್ನು ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾದ ಅಧಿಸೂಚಿತ ಕಷಿ ಉತ್ಪನ 
ಪ್ರಾಂಗಣವೆಂದು ಕೂಡ ಘೋಷಿಸತಕ್ಕದ್ದು ಮತ್ತು ಅವನು, ಅದೇ ಅಧಿಸೂಚನೆಯ ಅಥವಾ ತರುವಾಯದ ಯಾವುದೇ ಅಧಿಸೂಚನೆಯ ಅಥವಾ 
ಯಾವುದೇ ಅಧಿಸೂಚನೆಗಳ ಮೂಲಕ ಸಂದರ್ಭಾನುಸಾರ, [ XXXj² ಮಾರುಕಟ್ಟೆ ಪ್ರದೇಶದಲ್ಲಿಯ `[ನಿರ್ದಿಷ್ಟಪಡಿಸಲಾದ ಯಾವುದೇ ಇತರ 
ಪ್ರದೇಶವನ್ನು ಅಥವಾ ಪ್ರದೇಶಗಳನ್ನು ] ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಲಾದ ಅಧಿಸೂಚಿತ ಕೃಷಿ ಉತ್ಪನ್ನದ ನಿಯಂತ್ರಿತ ಮಾರಾಟದ ಮಾರುಕಟ್ಟೆ 
ಉಪಪ್ರಾಂಗಣವೆಂದು ಅಥವಾ ಉಪಪ್ರಾಂಗಣಗಳೆಂದು ಘೋಷಿಸಬಹುದು; 

1. 1986ರ ಅಧಿನಿಯಮ ಸಂಖ್ಯೆ35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1969ರ ಅಧಿನಿಯಮ ಸಂಖ್ಯೆ19ರ ಮೂಲಕ 1 -5 -1968 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
3. 1969ರ ಅಧಿನಿಯಮ ಸಂಖ್ಯೆ19ರ ಮೂಲಕ 1-5 - 1968 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಸಿ) ( ಎ) ಖಂಡದ ಮೇರೆಗೆ ಅಧಿಸೂಚನೆಯ ಮೂಲಕ ಯಾವುದೇ ನಿರ್ದಿಷ್ಟ ಪ್ರದೇಶವನ್ನು ಉಪ ಮಾರುಕಟ್ಟೆಯೆಂದು ಘೋಷಿಸಲಾಗಿರುವಲ್ಲಿ, 
[ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಅದೇ ಅಧಿಸೂಚನೆಯ ಮೂಲಕ ಉಪ ಮಾರುಕಟ್ಟೆಯಲ್ಲಿನ ನಿರ್ದಿಷ್ಟ ಪ್ರದೇಶವನ್ನು ಅಧಿಸೂಚನೆಯಲ್ಲಿ 
ನಿರ್ದಿಷ್ಟಪಡಿಸಲಾದ [ XXXj² ಅಧಿಸೂಚಿತ ಕೃಷಿ ಉತ್ಪನ್ನದ ನಿಯಂತ್ರಿತ ಮಾರಾಟದ ಉಪ ಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸತಕ್ಕದ್ದು: 

1. 1986ರ ಅಧಿನಿಯಮ ಸಂಖ್ಯೆ35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1969ರ ಅಧಿನಿಯಮ ಸಂಖ್ಯೆ19ರ ಮೂಲಕ 1-5- 1968 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

ಪರಂತು, ಮಾರುಕಟ್ಟೆ ಅಥವಾ ಸಂದರ್ಭಾನುಸಾರ ಉಪ ಮಾರುಕಟ್ಟೆಯ ಪರಿಮಿತಿಗಳು ಮಾರುಕಟ್ಟೆ ಪ್ರಾಂಗಣ ಅಥವಾ ಸಂದರ್ಭಾನುಸಾರ 
ಉಪಮಾರುಕಟ್ಟೆ ಪ್ರಾಂಗಣ ಇರುವ ನಗರದ, ಪಟ್ಟಣದ ಅಥವಾ ಗ್ರಾಮ ಪ್ರದೇಶದ ಪರಿಮಿತಿಗಳನ್ನು ಮೀರಿದ ಯಾವುದೇ ಪ್ರದೇಶವನ್ನು ಒಳಗೊಳ್ಳತಕ್ಕದ್ದಲ್ಲ: 

[ ಮತ್ತೂ ಪರಂತು, ಯಾವುದೇ ಮಾರುಕಟ್ಟೆ ಪ್ರದೇಶದ ಸಂಬಂಧದಲ್ಲಿ, ಮಾರುಕಟ್ಟೆ ಅಥವಾ ಉಪಮಾರುಕಟ್ಟೆ ಎಂದು ಘೋಷಿಸಲು 
ಪ್ರಸ್ತಾವಿಸಿದ, ನಗರದ, ಪಟ್ಟಣದ ಅಥವಾ ಗ್ರಾಮ ಪ್ರದೇಶದ ಪರಿಮಿತಿಗಳೊಳಗೆ ಮಾರುಕಟ್ಟೆ ಪ್ರಾಂಗಣ ಅಥವಾ ಉಪಮಾರುಕಟ್ಟೆ ಪ್ರಾಂಗಣಕ್ಕಾಗಿ ಸೂಕ್ತ ಸ್ಥಳ 
ದೊರಕುತ್ತಿಲ್ಲವೆಂದು [ಕೃಷಿ ಮಾರುಕಟ್ಟೆ ನಿರ್ದೆಶಕನು]> ಅಭಿಪ್ರಾಯಪಟ್ಟರೆ, ನಗರದ, ಪಟ್ಟಣದ ಅಥವಾ ಗ್ರಾಮದ ಪರಿಮಿತಿಗಳ ಹೊರಗಿರುವ ಒಂದು 
ಅಥವಾ ಹೆಚ್ಚು ಗ್ರಾಮಗಳು ಸೇರಿದ ಪ್ರದೇಶವನ್ನು ಮಾರುಕಟ್ಟೆ ಅಥವಾ ಉಪಮಾರುಕಟ್ಟೆ ಎಂದು ಅವನು ಘೋಷಿಸಬಹುದು ಮತ್ತು ಯಾವುದೇ ಅಂಥ 
ಗ್ರಾಮದಲ್ಲಿಯ ಯಾವುದೇ ಸ್ಥಳವನ್ನು ಅಂಥ ಮಾರುಕಟ್ಟೆಯ ಅಥವಾ ಉಪ ಮಾರುಕಟ್ಟೆಯ ಮಾರುಕಟ್ಟೆ ಪ್ರಾಂಗಣ ಅಥವಾ ಉಪ ಮಾರುಕಟ್ಟೆ 
ಪ್ರಾಂಗಣವೆಂದು ಘೋಷಿಸಬಹುದು.] 

1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5-1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ರ, °[XXXy ಮನೆಯ ಅಥವಾ ತರುಜದ ನಿಯಂತ್ರಿತ ಮಾರಯಲ್ಲಿ [XXXj² 


೭೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಹಾ 


[( ಡಿ) ಕೃಷಿ ಮಾರುಕಟ್ಟೆ ನಿರ್ದೇಶಕನು, ಅಧಿಸೂಚನೆಯ ಮೂಲಕ, 72ಸಿ ಪ್ರಕರಣದ ಮೇರೆಗೆ ಲೈಸನ್ನು ನೀಡಿದ ಮಾರುಕಟ್ಟೆ ಪ್ರದೇಶದಲ್ಲಿರುವ 
ಪ್ರದೇಶವನ್ನು , ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಮಾರಾಟಕ್ಕಾಗಿ ಖಾಸಗಿ ಮಾರುಕಟ್ಟೆ ಪ್ರಾಂಗಣವೆಂದು 
ಅಥವಾ ಸಂದರ್ಭಾನುಸಾರ, ರೈತ - ಗ್ರಾಹಕ ಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸಬಹುದು] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[ (2ಎ) 154ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ನಿರಸಿತವಾದ ಯಾವುದೇ ಅಧಿನಿಯಮಿತಿಯ ಮೇರೆಗೆ ಘೋಷಿಸಲಾದ ಯಾವುದೇ 
ಮಾರುಕಟ್ಟೆಯ ಸಂಬಂಧದಲ್ಲಿ [ಕೃಷಿ ಮಾರುಕಟ್ಟೆ ನಿರ್ದೆಶಕನು ] ಈ ಅಧಿನಿಯಮವು ಪ್ರಾರಂಭವಾದ ಕೂಡಲೇ ಸಾಧ್ಯವಾದಷ್ಟು ಬೇಗನೆ , ಮತ್ತು ( 2) ನೇ 
ಉಪಪ್ರಕರಣದ ಉಪಬಂಧಗಳಿಗೊಳಪಟ್ಟು , ಅಂಥ ಮಾರುಕಟ್ಟೆ ಪ್ರದೇಶದಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ಪ್ರದೇಶವನ್ನು ಮಾರುಕಟ್ಟೆಯೆಂದು ಮತ್ತು ಅಂಥ 
ಮಾರುಕಟ್ಟೆ ಪ್ರದೇಶದಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ಇತರ ಪ್ರದೇಶವನ್ನು ಉಪಮಾರುಕಟ್ಟೆಯೆಂದು ಮತ್ತು ಮಾರುಕಟ್ಟೆಯಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳವನ್ನು 
ಮಾರುಕಟ್ಟೆ ಪ್ರಾಂಗಣವೆಂದು ಮತ್ತು ಯಾವುದೇ ಇತರ ಸ್ಥಳ ಅಥವಾ ಸ್ಥಳಗಳನ್ನು ಮಾರುಕಟ್ಟೆ ಉಪಪ್ರಾಂಗಣ ಅಥವಾ ಮಾರುಕಟ್ಟೆ ಉಪಪ್ರಾಂಗಣಗಳೆಂದು, 
ಹಾಗೂ ಉಪಮಾರುಕಟ್ಟೆಯಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳವನ್ನು ಉಪಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸಬಹುದು.] 

1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 - 1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2 . 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 3) 3ನೇ ಮತ್ತು 4ನೇ ಪ್ರಕರಣಗಳಲ್ಲಿ ಗೊತ್ತುಪಡಿಸಿದ ಕಾರ್ಯವಿಧಾನಕ್ಕೊಳಪಟ್ಟು [ಕೃಷಿ ಮಾರುಕಟ್ಟೆ ನಿರ್ದೆಶಕನು ] , ಅಧಿಸೂಚನೆಯ 
ಮೂಲಕ ಯಾವುದೇ ಕಾಲದಲ್ಲಿ [ ಯಾವುದೇ ಮಾರುಕಟ್ಟೆ ಅಥವಾ ಉಪ - ಮಾರುಕಟ್ಟೆ ಅಥವಾ ಯಾವುದೇ ಮಾರುಕಟ್ಟೆ ಪ್ರಾಂಗಣವನ್ನು ಅಥವಾ 
ಮಾರುಕಟ್ಟೆ ಉಪ- ಪ್ರಾಂಗಣವನ್ನು ಅಥವಾ ಉಪ- ಮಾರುಕಟ್ಟೆ ಪ್ರಾಂಗಣವನ್ನು ಬದಲಾಯಿಸಬಹುದು ಅಥವಾ]* ಯಾವುದೇ ಮಾರುಕಟ್ಟೆ ಅಥವಾ ಉಪ 
ಮಾರುಕಟ್ಟೆಯ ಯಾವುದೇ ಪ್ರದೇಶವನ್ನು ಅಥವಾ ಯಾವುದೇ ಮಾರುಕಟ್ಟೆ ಪ್ರಾಂಗಣ, ಮಾರುಕಟ್ಟೆ ಉಪ- ಪ್ರಾಂಗಣ ಅಥವಾ ಉಪ- ಮಾರುಕಟ್ಟೆ 
ಪ್ರಾಂಗಣದಿಂದ ಯಾವುದೇ ಸ್ಥಳವನ್ನು ಹೊರತು ಪಡಿಸಬಹುದು ಅಥವಾ (2 ) ನೇ ಉಪ- ಪ್ರಕರಣದ `[ ಪರಂತುಕ ] ಗಳಿಗೊಳಪಟ್ಟು ಸಂದರ್ಭಾನುಸಾರ 
ಅವುಗಳಿಗೆ ಹೆಚ್ಚಿನ ಪ್ರದೇಶವನ್ನು ಅಥವಾ ಸ್ಥಳವನ್ನು ಸೇರಿಸಬಹುದು ಅಥವಾ ಯಾವುದೇ ಮಾರುಕಟ್ಟೆ ಪ್ರಾಂಗಣ ಅಥವಾ ಮಾರುಕಟ್ಟೆ ಉಪ- ಪ್ರಾಂಗಣ 
ಅಥವಾ ಉಪ- ಮಾರುಕಟ್ಟೆ ಪ್ರಾಂಗಣದಲ್ಲಿ ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನದ ನಿಯಂತ್ರಿತ ಕ್ರಯ ವಿಕ್ರಯವು ಕೊನೆಗೊಳ್ಳತಕ್ಕದ್ದೆಂದು ಅಥವಾ 
ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಯಾವುದೇ ಅಂಥ ಪ್ರಾಂಗಣ ಅಥವಾ ಉಪ- ಪ್ರಾಂಗಣದಲ್ಲಿಯ ಕ್ರಯವಿಕ್ರಯದ ನಿಯಂತ್ರಣದಲ್ಲಿ 
ಸೇರಿಸತಕ್ಕದ್ದೆಂದು ನಿರ್ದೆಶಿಸಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5- 1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
3. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1 -5 -1968 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

`[ವಿವರಣೆ:- ಈ ಪ್ರಕರಣದಲ್ಲಿ “ ಸ್ಥಳ ” ಎಂಬ ಪದವು, ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ ಸಮಿತಿಯಲ್ಲಿ ನಿಹಿತವಾಗಿರಲಿ ಅಥವಾ 
ನಿಹಿತವಾಗಿಲ್ಲದಿರಲಿ , ಯಾವುದೇ ರಚನೆ, ಆವರಣ , ಖಾಲಿ ಸ್ಥಳ , ನಿರ್ದಿಷ್ಟ ಸ್ಥಳ ಅಥವಾ ಬೀದಿಯನ್ನು ಒಳಗೊಳ್ಳುತ್ತದೆ.] 

1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 -1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[( 4) 5ನೇ ಪ್ರಕರಣದ ಮೇರೆಗೆ ಮಾರುಕಟ್ಟೆ ಪ್ರದೇಶವನ್ನು ಅಥವಾ ನಿಯಂತ್ರಿತ ಕೃಷಿ ಉತ್ಪನ್ನದ ಬಾಬುಗಳು ಯಾವುವಾದರೂ ಇದ್ದರೆ 
ಅವುಗಳನ್ನು ಬದಲಾವಣೆ ಮಾಡಿದ ತರುವಾಯ , *[ಕೃಷಿ ಮಾರುಕಟ್ಟೆ ನಿರ್ದೆಶಕನು] , ಈಗಿರುವ ಮಾರುಕಟ್ಟೆ, ಉಪ ಮಾರುಕಟ್ಟೆ, ಮಾರುಕಟ್ಟೆ ಪ್ರಾಂಗಣ, 
ಮಾರುಕಟ್ಟೆ ಉಪ ಪ್ರಾಂಗಣ ಅಥವಾ ಉಪ ಮಾರುಕಟ್ಟೆ ಪ್ರಾಂಗಣದ ಹೊರತಾಗಿ ಇತರ ಯಾವುದೇ ಪ್ರದೇಶವನ್ನು ಸಂದರ್ಭಾನುಸಾರ ಮಾರುಕಟ್ಟೆ , 
ಉಪಮಾರುಕಟ್ಟೆ , ಮಾರುಕಟ್ಟೆ ಪ್ರಾಂಗಣ, ಮಾರುಕಟ್ಟೆ ಉಪ ಪ್ರಾಂಗಣ ಅಥವಾ ಉಪಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸುವುದು ಅಗತ್ಯವಿದೆ ಎಂದು 
ಅಭಿಪ್ರಾಯಪಟ್ಟ ಹೊರತು, ಈ ಪ್ರಕರಣದ ಮೇರೆಗೆ ಯಾವುದೇ ಘೋಷಣೆಯನ್ನು ಮಾಡುವುದು ಅವಶ್ಯಕವಿಲ್ಲವೆಂದು ಸಂದೇಹಗಳ ನಿವಾರಣೆಗಾಗಿ ಈ 
ಮೂಲಕ ಘೋಷಿಸಲಾಗಿದೆ.] 

1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 4- 11 -1981 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2 . 1986ರ ಅಧಿನಿಯಮ ಸಂಖ್ಯೆ 35 ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

7. ಮಾರುಕಟ್ಟೆಗಳ ಸ್ಥಾಪನೆ.- 6ನೇ ಪ್ರಕರಣದ ( 2 ) ನೇ ಉಪ ಪ್ರಕರಣದ ಮೇರೆಗೆ ಅಧಿಸೂಚನೆಯನ್ನು ಹೊರಡಿಸಿದ ತರುವಾಯ ಮತ್ತು 149 
ನೇ ಪ್ರಕರಣದ ಮೇರೆಗೆ ಮೊದಲ ಸಲ ಉಪ ವಿಧಿಗಳನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ [ಕೃಷಿ ಮಾರುಕಟ್ಟೆ ನಿರ್ದೆಶಕನು,] ಮಾರುಕಟ್ಟೆ 
ಪ್ರದೇಶದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನದ ಕ್ರಯವಿಕ್ರಯವನ್ನು ನಿಯಂತ್ರಿಸುವುದಕ್ಕಾಗಿ ಮಾರುಕಟ್ಟೆ ಸಮಿತಿಯು ವ್ಯವಸ್ಥೆ ಮಾಡಿದೆ ಎಂದು ಮನದಟ್ಟು 
ಮಾಡಿಕೊಂಡ ತರುವಾಯ , ಅಧಿಸೂಚನೆ ಮೂಲಕ ಆ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದಿಂದ ಮೂವತ್ತು ದಿನಗಳಿಗಿಂತ ಕಡಿಮೆಯಲ್ಲದ ಒಂದು 
ದಿನಾಂಕವನ್ನು ಮಾರುಕಟ್ಟೆ ಮತ್ತು ಉಪಮಾರುಕಟ್ಟೆ ಯಾವುದಾದರೂ ಇದ್ದರೆ, ಅದನ್ನು ಸ್ಥಾಪಿಸತಕ್ಕೆ ದಿನಾಂಕ 26 ಎಂಬುದಾಗಿ ಘೋಷಿಸತಕ್ಕದ್ದು. ಈ 
ಅಧಿನಿಯಮದ ಎಲ್ಲಾ ಉದ್ದೇಶಗಳಿಗಾಗಿ ಮಾರುಕಟ್ಟೆ ಮತ್ತು ಉಪ ಮಾರುಕಟ್ಟೆಗಳು, ಯುವುವಾದರೂ ಇದ್ದರೆ, ಅವುಗಳನ್ನು ಹಾಗೆ ಅಧಿಸೂಚಿಸಲಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ ಮಾರುಕಟ್ಟೆ ಪ್ರದೇಶಕ್ಕಾಗಿ ಸ್ಥಾಪಿಸಲಾಗಿದೆ ಎಂದು ಭಾವಿಸತಕ್ಕದ್ದು: 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ ಪರಂತು, 6ನೇ ಪ್ರಕರಣದ (2ಎ) ಉಪ ಪ್ರಕರಣದ ಮೇರೆಗೆ ಅಧಿಸೂಚಿಸಲಾದ ಮಾರುಕಟ್ಟೆ ಅಥವಾ ಉಪ ಮಾರುಕಟ್ಟೆಯ ಸಂಬಂಧದಲ್ಲಿ, 
ಮಾರುಕಟ್ಟೆ ಅಥವಾ ಉಪ ಮಾರುಕಟ್ಟೆಯನ್ನು [ಕಷಿ ಮಾರುಕಟ್ಟೆ ನಿರ್ದೆಶಕನು ]ಿ ಹೊರಡಿಸಿದ ಅಧಿಸೂಚನೆಯ ದಿನಾಂಕದಂದು ಸ್ಥಾಪಿಸಲಾಗಿದೆ ಎಂದು 
ಭಾವಿಸತಕ್ಕದ್ದು.] 

1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1 -5 -1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೭೯೯ 


8. ಕೃಷಿ ಉತ್ಪನ್ನದ ಕ್ರಯವಿಕ್ರಯದ ನಿಯಂತ್ರಣ:- (1) [ ಮಾರುಕಟ್ಟೆ ಸ್ಥಾಪನೆಯ] ತರುವಾಯ , 
1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 -1968 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಎ) ಯಾವ ಸ್ಥಳೀಯ ಪ್ರಾಧಿಕಾರವೂ , ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ , ಅಧಿಸೂಚಿಸಲಾದ 
ಯಾವುದೇ ಕೃಷಿ ಉತ್ಪನ್ನದ ಕ್ರಯ ವಿಕ್ರಯಕ್ಕಾಗಿ ಮಾರುಕಟ್ಟೆ ಪ್ರದೇಶದಲ್ಲಿ ಯಾವುದೇ ಸ್ಥಳವನ್ನು ಸ್ಥಾಪಿಸತಕ್ಕದ್ದಲ್ಲ , ಸ್ಥಾಪಿಸಲು ಅಧಿಕಾರ ನೀಡತಕ್ಕದ್ದಲ್ಲ 
ಅಥವಾ ಸ್ಥಾಪಿಸಿರುವಲ್ಲಿ ಮುಂದುವರಿಸತಕ್ಕದ್ದಲ್ಲ ಅಥವಾ ಸ್ಥಾಪಿಸುವುದಕ್ಕೆ, ಸ್ಥಾಪಿಸಲು ಅಧಿಕಾರ ನೀಡುವುದಕ್ಕೆ ಅಥವಾ ಸ್ಥಾಪಿಸಿರುವಲ್ಲಿ 
ಮುಂದುವರಿಸುವುದಕ್ಕೆ ಅನುಮತಿಸತಕ್ಕದ್ದಲ್ಲ: 

ಪರಂತು, ಸ್ಥಳೀಯ ಪ್ರಾಧಿಕಾರವು, ಈ ಅಧಿನಿಯಮದ ಉಪಬಂಧಗಳು ಮತ್ತು ನಿಯಮಗಳು ಮತ್ತು ಉಪವಿಧಿಗಳು ಮತ್ತು ಮಾರುಕಟ್ಟೆ 
ಸಮಿತಿಯ ಸ್ಥಾಯಿ ಆದೇಶಗಳಿಗೆ ಅನುಸಾರವಾಗಿ ಹೊರತು, ಅಂಥ ಸ್ಥಳದಲ್ಲಿ ಮಾರುಕಟ್ಟೆ ಕಾರ್ಯನಿರ್ವಾಹಕನು ವ್ಯವಹಾರ ನಡೆಸತಕ್ಕದ್ದಲ್ಲ ಎಂಬ 
ಷರತ್ತುಗಳಿಗೊಳಪಟ್ಟು [ ದನಕರು, ಕುರಿ, ಮತ್ತು ಆಡುಗಳ ಹೊರತಾಗಿ ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನದ ಚಿಲ್ಲರೆ ಮಾರಾಟಕ್ಕಾಗಿ ಯಾವುದೇ 
ಸ್ಥಳವನ್ನು ಸ್ಥಾಪಿಸಬಹುದು ಅಥವಾ ಮುಂದುವರಿಸಬಹುದು; 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6-1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ಬಿ) ಈ ಸಂಬಂಧದಲ್ಲಿ ಮಾರುಕಟ್ಟೆ ಸಮಿತಿಯು ಮಂಜೂರು ಮಾಡಿದ ಲೈಸೆನ್ಸಿನ ಹೊರತು ಅಥವಾ ಅನ್ಯಥಾ ಅಂಥ ಲೈಸನ್ಸಿನ ನಿಬಂಧನೆಗಳ 
ಮತ್ತು ಷರತ್ತುಗಳ ಅನುಸಾರವಾಗಿ ಹೊರತು ಯಾವನೇ ವ್ಯಕ್ತಿಯು, 

(i) ಅಧಿಸೂಚಿತ ಕೃಷಿ ಉತ್ಪನ್ನದ ಕ್ರಯವಿಕ್ರಯಕ್ಕಾಗಿ ಮಾರುಕಟ್ಟೆ ಪ್ರದೇಶದಲ್ಲಿನ ಯಾವುದೇ ಸ್ಥಳವನ್ನು ಉಪಯೋಗಿಸತಕ್ಕದ್ದಲ್ಲ; 
ಅಥವಾ 

(ii) ಅಧಿಸೂಚಿತ ಕೃಷಿ ಉತ್ಪನ್ನದ ಕ್ರಯವಿಕ್ರಯಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಾಪಾರಿ , ಕಮೀಷನ್ ಏಜೆಂಟ್, ದಳ್ಳಾಳಿ, 
ಸಂಸ್ಕರಣಕಾರ, ತೂಕ ಮಾಡುವವ, ಉಗ್ರಾಣಪಾಲಕ ಎಂಬವನಾಗಿ ಅಥವಾ ಯಾವುದೇ ಅಧಿಕಾರ ಸಾಮರ್ಥ್ಯದಲ್ಲಿ ಮಾರುಕಟ್ಟೆ ಪ್ರದೇಶದಲ್ಲಿ 
ಅಥವಾ ಅದರಲ್ಲಿರುವ ಯಾವುದೇ ಮಾರುಕಟ್ಟೆಯಲ್ಲಿ ವ್ಯವಹರಿಸತಕ್ಕದ್ದಲ್ಲ : 
ಪರಂತು ( ಬಿ) ಖಂಡದಲ್ಲಿರುವುದಾವುದೂ , 

(1) ಅಂಥ ಉತ್ಪನ್ನದ ಉತ್ಪಾದಕನು ತಾನೇ ಮಾರಾಟಗಾರನಾಗಿದ್ದಲ್ಲಿ ಅಂಥ ಕೃಷಿ ಉತ್ಪನ್ನದ ಮಾರಾಟಕ್ಕೆ; ಅಥವಾ 

[( ii) ಅಂಥ ಉತ್ಪನ್ನದ ಖರೀದಿದಾರನು ತನ್ನ ಗೃಹಬಳಕೆಗಾಗಿ ಅಂಥ ಉತ್ಪನ್ನವನ್ನು ಖರೀದಿಸುವ ವ್ಯಕ್ತಿಯಾಗಿದ್ದಲ್ಲಿ, ಅಂಥ ಕೃಷಿ 
ಉತ್ಪನ್ನದ ಮಾರಾಟಕ್ಕೆ 
- ಅನ್ವಯವಾಗತಕ್ಕದ್ದಲ್ಲ . 
1. 1976ರ ಅಧಿನಿಯಮ ಸಂಖ್ಯೆ 43ರ ಮೂಲಕ 1-6 -1976 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(2) ಸಂದರ್ಭಾನುಸಾರ ಮಾರುಕಟ್ಟೆ ಪ್ರಾಂಗಣದ, ಮಾರುಕಟ್ಟೆ ಉಪಪ್ರಾಂಗಣದ, [ಉಪ ಮಾರುಕಟ್ಟೆ ಪ್ರಾಂಗಣದ, ಖಾಸಗಿ ಮಾರುಕಟ್ಟೆ 
ಪ್ರಾಂಗಣದ ಅಥವಾ ರೈತ- ಗ್ರಾಹಕ ಮಾರುಕಟ್ಟೆ ಪ್ರಾಂಗಣದ] ಹೊರತಾಗಿ ಯಾವುದೇ ಸ್ಥಳವನ್ನು ಅಧಿಸೂಚಿತ ಕೃಷಿ ಉತ್ಪನ್ನಗಳ ಖರೀದಿಗಾಗಿ ಅಥವಾ 
ಮಾರಾಟಕ್ಕಾಗಿ ಉಪಯೋಗಿಸತಕ್ಕದ್ದಲ್ಲ. 
(3) ( 2) ನೇ ಉಪಪ್ರಕರಣದಲ್ಲಿರುವ ಯಾವುದೂ , 
(ಎ) ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು, 

(1) ಒಂದು ತಾಲ್ಲೂಕು ಕೃಷಿ ಉತ್ಪನ್ನ ಸಹಕಾರ ಕ್ರಯ ವಿಕ್ರಯ ಸಂಘ; 
(ii ) ಒಂದು ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘ ; ಮತ್ತು 

( iii ) ರಾಜ್ಯ ಸರ್ಕಾರದ ಅನುಮತಿ ಪಡೆದ ಇತರ ಯಾವುದೇ ಸಹಕಾರ ಸಂಘ - ಇವುಗಳ ಮೂಲಕ ಖರೀದಿ ಅಥವಾ 
ಮಾರಾಟ ಮಾಡುವುದಕ್ಕೆ ; 

( ಬಿ ) ಒಬ್ಬ ಚಿಲ್ಲರೆ ವ್ಯಾಪಾರಿಯು ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದಕ್ಕೆ 
- ಅನ್ವಯವಾಗತಕ್ಕದ್ದಲ್ಲ.] 

1. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8-1987 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(ಸಿ) ಕರಾರು ವ್ಯವಸಾಯದ ಒಪ್ಪಂದದ ಮೇರೆಗೆ ಕರಾರು ವ್ಯವಸಾಯ ಉತ್ಪಾದಕನು ಕರಾರು ವ್ಯವಸಾಯ ಪ್ರಾಯೋಜಕನಿಗೆ ಮಾರಾಟ 
ಮಾಡುವುದಕ್ಕೆ ; 

( ಡಿ) ಕೃಷಿಕನಿಂದ 72ಎ, ಪ್ರಕರಣದ ಮೇರೆಗೆ ಲೈಸೆನ್ಸುದಾರನು ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ನೇರವಾಗಿ ಖರೀದಿ ಮಾಡಿರುವುದಕ್ಕೆ . 
1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16. 08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


M 


eSoo 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಅಧ್ಯಾಯ – III 

ಮಾರುಕಟ್ಟೆ ಸಮಿತಿಗಳ ರಚನೆ 
9. ಮಾರುಕಟ್ಟೆ ಸಮಿತಿಯ ಸ್ಥಾಪನೆ ಮತ್ತು ಅದರ ನಿಗಮನ.- (1) IXನೇ ಅಧ್ಯಾಯದಲ್ಲಿ ಉಪಬಂಧಿಸಿರುವುದನ್ನುಳಿದು ಪ್ರತಿಯೊಂದು ಮಾರುಕಟ್ಟೆ 
ಪ್ರದೇಶಕ್ಕಾಗಿ ಸಮಗ್ರ ಮಾರುಕಟ್ಟೆ ಪ್ರದೇಶದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಒಂದು ಮಾರುಕಟ್ಟೆ ಸಮಿತಿಯು ಇರತಕ್ಕದ್ದು . 

( 2) ಈ ಅಧಿನಿಯಮದ ಮೇರೆಗೆ ಸ್ಥಾಪಿತವಾದ ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯು- ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ 
ನಿರ್ದಿಷ್ಟಪಡಿಸಬಹುದಾದ ಹೆಸರಿನ ನಿಗಮಿತ ನಿಕಾಯವಾಗಿರತಕ್ಕದ್ದು. ಅದು ನಿರಂತರ ಉತ್ತರಾಧಿಕಾರಿಯನ್ನು ಮತ್ತು ಸಾಮಾನ್ಯವಾದ ಮೊಹರನ್ನು 
ಹೊಂದಿರತಕ್ಕದ್ದು ಮತ್ತು ಆ ನಿಗಮಿತ ಹೆಸರಿನಿಂದ ದಾವೆ ಹೂಡತಕ್ಕದ್ದು ಮತ್ತು ದಾವೆಗೆ ಗುರಿಯಾಗತಕ್ಕದ್ದು ಮತ್ತು ಈ ಅಧಿನಿಯಮದ ಮೂಲಕ ಅಥವಾ 
ಅದರ ಮೇರೆಗೆ ವಿಧಿಸಲಾದ ನಿರ್ಬಂಧಗಳಿಗೊಳಪಟ್ಟು ಯಾವುದೇ ಸ್ವತ್ತನ್ನು ಕುರಿತು ಕರಾರು ಮಾಡಿಕೊಳ್ಳಲು ಮತ್ತು ಆರ್ಜಿಸಲು , ಧಾರಣ ಮಾಡಲು, 
ಗುತ್ತಿಗೆ, ಮಾರಾಟ ಅಥವಾ ಬೇರೆ ರೀತಿಯಲ್ಲಿ ವರ್ಗಾಯಿಸಲು ಮತ್ತು ಅದು ಯಾವ ಉದ್ದೇಶಗಳಿಗಾಗಿ ಸ್ಥಾಪಿತವಾಗಿದೆಯೋ ಆ ಉದ್ದೇಶಕ್ಕಾಗಿ 
ಅಗತ್ಯವಿರುವ ಎಲ್ಲಾ ಇತರ ಕೆಲಸಗಳನ್ನು ಮಾಡುವುದಕ್ಕೆ ಸಕ್ಷಮವಾಗಿರತಕ್ಕದ್ದು: 

ಪರಂತು, [ಕೃಷಿ ಮಾರುಕಟ್ಟೆ ನಿರ್ದೆಶಕನ] ಅನುಮತಿ ಇಲ್ಲದೆ ಸ್ಥಿರ ಸ್ವತ್ತನ್ನು ಆರ್ಜಿಸತಕ್ಕದ್ದಲ್ಲ ಅಥವಾ ವರ್ಗಾವಣೆ ಮಾಡತಕ್ಕದ್ದಲ್ಲ: 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ ಮತ್ತೂ ಪರಂತು, [ಕೃಷಿ ಮಾರುಕಟ್ಟೆ ನಿರ್ದೆಶಕನು,]> ಕಾರಣಗಳನ್ನು ಲಿಖಿತದಲ್ಲಿ ದಾಖಲಾಡಿ, ಸ್ವಾಧೀನವು ಪೂರ್ತಿಗೊಳ್ಳುವುದಕ್ಕೆ ಮುಂಚೆ 
ಅಥವಾ ಸಂದರ್ಭಾನುಸಾರ ವರ್ಗಾವಣೆ ಪತ್ರವನ್ನು ಬರೆದುಕೊಡುವುದಕ್ಕೆ ಮುಂಚೆ ಅಂಥ ಅನುಮತಿಯನ್ನು ರದ್ದುಪಡಿಸಬಹುದು:] 

1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 4 - 11 -1981ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ ಅಲ್ಲದೆ ಪರಂತು, ಮಾರುಕಟ್ಟೆ ಸಮಿತಿಯು, ಕೃಷಿ ಮಾರುಕಟ್ಟೆ ನಿರ್ದೆಶಕನ ಪೂರ್ವಾನುಮತಿ ಪಡೆದು ಮತ್ತು ಡೆಪ್ಯೂಟಿ ಕಮಿಷನರನ ಮೌಲ್ಯ 
ನಿರ್ಣಯ ಪ್ರಮಾಣ ಪತ್ರವನ್ನು ಪಡೆದು ಯಾವುದೇ ಭೂಮಿಯ ಅಥವಾ ಕಟ್ಟಡದ ಮಾಲೀಕನೊಂದಿಗೆ ಒಪ್ಪಂದ ಮಾಡಿಕೊಳ್ಳಬಹುದು ಮತ್ತು ಆ 
ಭೂಮಿಯನ್ನು ಅಥವಾ ಕಟ್ಟಡವನ್ನು ಖರೀದಿಸಬಹುದು: 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(3) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯನ್ನು ಸ್ಥಳೀಯ 
ಪ್ರಾಧಿಕಾರ ಎಂದು ಭಾವಿಸತಕ್ಕದ್ದು.] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30-6-1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

* 10. ಮೊದಲನೇ ಮಾರುಕಟ್ಟೆ ಸಮಿತಿಯ ರಚನೆ.- (1) 11ನೇ ಪ್ರಕರಣದಲ್ಲಿ ಏನೇ ಅಡಕವಾಗಿದ್ದಾಗ್ಯೂ , [ ಈ ಅಧಿನಿಯಮದ ಪ್ರಾರಂಭದ 
ತರುವಾಯ 4ನೇ ಪ್ರಕರಣದ ಮೇರೆಗೆ ಘೋಷಿಸಲಾದ ಮಾರುಕಟ್ಟೆ ಪ್ರದೇಶಕ್ಕಾಗಿ ರಚಿಸಲಾಗುವ ಮೊದಲನೇ ಮಾರುಕಟ್ಟೆ ಸಮಿತಿಯು] ರಾಜ್ಯ ಸರ್ಕಾರವು 
ಅಧಿಸೂಚನೆಯ ಮೂಲಕ ನಾಮ ನಿರ್ದೇಶಿಸುವ ಈ ಮುಂದಿನ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು, 

* 1998ರ ಅಧಿನಿಯಮ ಸಂಖ್ಯೆ 16ರ ಮೂಲಕ ಈ ಪ್ರಕರಣವನ್ನು ಮತ್ತು 11, 63 (2) ಮತ್ತು 15ನೇ ಪ್ರಕರಣಗಳನ್ನು ತಿದ್ದುಪಡಿ ಮಾಡಲಾಗಿದ್ದು, ಹೊಸ ಪ್ರಕರಣ 77ಎ 
ಸೇರಿಸಲಾಗಿದೆ ಮತ್ತು 78ನೇ ಪ್ರಕರಣವನ್ನು ಪ್ರತಿಯೋಜಿಸಲಾಗಿದೆ, ಆದರೆ ಸದರಿ ತಿದ್ದುಪಡಿಗಳನ್ನು ಇನ್ನೂ ಜಾರಿಗೆ ತಂದಿಲ್ಲ. ಮಾಡಲಾದ ತಿದ್ದುಪಡಿಗಳು ಇತ್ಯಾದಿ ಅಧಿನಿಯಮದ ಕೊನೆಯ 
ಭಾಗದಲ್ಲಿದೆ. 

1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 - 1968ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(i) 16ನೇ ಪ್ರಕರಣದ (1) ನೇ ಖಂಡದ ( ಎ) ಉಪಖಂಡದ ಅಥವಾ (2) ನೇ ಖಂಡದ ಮೇರೆಗೆ ಅನರ್ಹಗೊಳಿಸಿಲ್ಲದ ಮತ್ತು ಮಾರುಕಟ್ಟೆ 
ಪ್ರದೇಶದಲ್ಲಿ ವಾಸಿಸುವ [ [ ಹನ್ನೊಂದು ಜನ ಕಷಿಕರು, ಆ ಪೈಕಿ ಒಬ್ಬ ಮಹಿಳೆ ಇರತಕ್ಕದ್ದು .] [ ಅನುಸೂಚಿತ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿ, ಅನುಸೂಚಿತ 
ಪಂಗಡಕ್ಕೆ ಸೇರಿದ ಒಬ್ಬ ವ್ಯಕ್ತಿ, "ಎ ಪ್ರವರ್ಗದ ಅಡಿಯಲ್ಲಿ ಬರುವ ಒಬ್ಬ ವ್ಯಕ್ತಿ ಮತ್ತು ಬಿ ಪ್ರವರ್ಗದ ಅಡಿಯಲ್ಲಿ ಬರುವ ಒಬ್ಬ ವ್ಯಕ್ತಿಯಾಗಿರತಕ್ಕದ್ದು;] ] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6-1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3. 2002ರ ಅಧಿನಿಯಮ ಸಂಖ್ಯೆ 13ರ ಮೂಲಕ 11-4-2002ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ii ) 16ನೇ ಪ್ರಕರಣದ ( 2) ನೇ ಖಂಡದ ಮೇರೆಗೆ ಅನರ್ಹಗೊಳಿಸಿಲ್ಲದ ಮಾರುಕಟ್ಟೆ ಪ್ರದೇಶದಲ್ಲಿ ವಾಸಿಸುವ [ ಚಿಲ್ಲರೆ ವ್ಯಾಪಾರಿಯಾಗಿರದ] 
*[ ಒಬ್ಬ ವ್ಯಾಪಾರಿ;] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30- 06-1979 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
( iii) [ XXX] ; 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[ (iv ) ಮಾರುಕಟ್ಟೆ ಪ್ರದೇಶದೊಳಗೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯವಹಾರ ನಡೆಸುವ ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘದ ಆಡಳಿತ 
ಸಮಿತಿಗೆ ಸದಸ್ಯನಾಗಿರುವ ಮತ್ತು 16ನೇ ಪ್ರಕರಣದ ಮೇರೆಗೆ ಅನರ್ಹನಾಗಿರದ ಒಬ್ಬ ವ್ಯಕ್ತಿ: 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೮೦೧ 
[(v) ಮಾರುಕಟ್ಟೆ ಪ್ರದೇಶದೊಳಗೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯವಹಾರ ನಡೆಸುವ ಕೃಷಿ ಸಹಕಾರ ಸಂಸ್ಕರಣ ಸಂಘದ ಆಡಳಿತ ಸಮಿತಿಯ 
ಸದಸ್ಯನಾಗಿರುವ ಮತ್ತು 16ನೆಯ ಪ್ರಕರಣದ ಮೇರೆಗೆ ಅನರ್ಹನಾಗಿರದ ಒಬ್ಬ ವ್ಯಕ್ತಿ;] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
[( vi ) & (vii ) XXX] 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11 -1979ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[( viii ) ಕೃಷಿ ಮಾರುಕಟ್ಟೆ ನಿರ್ದೆಶಕನು ನಾಮ ನಿರ್ದೇಶನ ಮಾಡಿದ, ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯ ದರ್ಜೆಗಿಂತ 
ಕಡಿಮೆಯಲ್ಲದ 44ನೇ ಪ್ರಕರಣದ ಮೇರೆಗೆ ಮತ ಚಲಾಯಿಸಲು ಹಕ್ಕಿಲ್ಲದ ಒಬ್ಬ ಅಧಿಕಾರಿ;] 

1. 1991ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ . 
[(ix) XXXj : 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
ಪರಂತು, 

[(ii), (iv) ಮತ್ತು (v) ನೆಯ ಖಂಡಗಳ] (ಎಲ್ಲಾ ಖಂಡಗಳನ್ನು ಒಳಗೊಂಡು) ವರೆಗಿನ ಯಾವುದೇ ಪ್ರವರ್ಗಗಳಲ್ಲಿ ನಿರ್ದಿಷ್ಟಪಡಿಸಲಾದ 
ಪ್ರವರ್ಗದ ಸೂಕ್ತ ವ್ಯಕ್ತಿಗಳು ದೊರೆಯದಿದ್ದಲ್ಲಿ, ಸಮಿತಿಯು ಲಭ್ಯವಿರುವ ಪ್ರವರ್ಗಗಳ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ನಾಮನಿರ್ದೇಶಿಸಿದ ವ್ಯಕ್ತಿಗಳನ್ನು 
ಮಾತ್ರ ಒಳಗೊಂಡಿರತಕ್ಕದ್ದು: 

1. 1991ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1- 8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಮತ್ತೂ ಪರಂತು, ಈ ಮೊದಲು ನಾಮ ನಿರ್ದೇಶಿಸಿರದ ಪ್ರವರ್ಗಗಳ ಸೂಕ್ತ ವ್ಯಕ್ತಿಗಳು ತರುವಾಯ ಲಭ್ಯವಾದರೆ, ಅವರನ್ನು ಸದಸ್ಯರೆಂದು 
ನಾಮ ನಿರ್ದೆಶಿಸತಕ್ಕದ್ದು ಮತ್ತು ಅಂಥ ವ್ಯಕ್ತಿಗಳು ಮೊದಲು ನಾಮ ನಿರ್ದೇಶನ ಮಾಡಲಾದ ಸದಸ್ಯರು ಪದಧಾರಣ ಅವಧಿಯವರೆಗೆ ಪದಧಾರಣ 
ಮಾಡತಕ್ಕದ್ದು. 

[(1ಎ) XXX.] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(2) ರಾಜ್ಯ ಸರ್ಕಾರವು (1) ನೇ ಉಪಪ್ರಕರಣದ ( ) ನೇ ಖಂಡದ ಮೇರೆಗೆ ನಾಮ ನಿರ್ದೇಶಿತರಾದ ಸದಸ್ಯರೊಳಗಿಂದ ಅಧ್ಯಕ್ಷನನ್ನು ಮತ್ತು 
ಉಪಾಧ್ಯಕ್ಷನನ್ನು ಅಧಿಸೂಚನೆಯ ಮೂಲಕ ನಾಮ ನಿರ್ದೇಶನ ಮಾಡತಕ್ಕದ್ದು. 

(3) ಯಾವುದೇ ನಿರ್ದಿಷ್ಟ ಪ್ರದೇಶವನ್ನು ಮಾರುಕಟ್ಟೆ ಎಂದು ಘೋಷಿಸಿ 6ನೇ ಪ್ರಕರಣದ (2) ನೇ ಉಪ ಪ್ರಕರಣದ ಮೇರೆಗೆ 
ಅಧಿಸೂಚನೆಯನ್ನು ಹೊರಡಿಸಿದ ತರುವಾಯ ಸಾಧ್ಯವಾದಷ್ಟು ಬೇಗನೆ (1) ಮತ್ತು ( 2) ನೇ ಉಪ ಪ್ರಕರಣಗಳ ಮೇರೆಗಿನ ಅಧಿಸೂಚನೆಯನ್ನು 
ಹೊರಡಿಸತಕ್ಕದ್ದು. 

( 4) ( ಎ) ಈ ಅಧಿನಿಯಮದಲ್ಲಿ ಅನ್ಯಥಾ ಉಪಬಂಧಿಸಿರುವುದನ್ನು ಉಳಿದು [ ಆದರೆ ಸರ್ಕಾರದ ಇಚ್ಛೆಗೊಳಪಟ್ಟು] ಮೊದಲನೇ ಮಾರುಕಟ್ಟೆ 
ಸಮಿತಿಯ ಸದಸ್ಯರು (1) ನೇ ಉಪ ಪ್ರಕರಣದ ಮೇರೆಗಿನ ಅಧಿಸೂಚನೆಯ ದಿನಾಂಕದಿಂದ ಎರಡು ವರ್ಷಗಳ ಅವಧಿಯವರೆಗೆ ಪದಧಾರಣ ಮಾಡತಕ್ಕದ್ದು : 

ಪರಂತು, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಮೂಲಕ ಒಟ್ಟಾರೆ [ ಎರಡು] ವರ್ಷಕ್ಕೆ ಮೀರದ ಅವಧಿಯವರೆಗೆ ಅಥವಾ ಅವಧಿಗಳವರೆಗೆ 
ಸದಸ್ಯರ ಪದಾವಧಿಯನ್ನು ವಿಸ್ತರಿಸಬಹುದು. 

1. 1980 ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30-6 -1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2 . 2001ರ ಅಧಿನಿಯಮ ಸಂಖ್ಯೆ 8ರ ಮೂಲಕ 24 -1-2001ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[( ಬಿ ) (1) ನೇ ಉಪಪ್ರಕರಣದ *r( iv) ನೇ ಖಂಡದ ಅಥವಾ ( V) ನೇ ಖಂಡದ] ಮೇರೆಗೆ ನಾಮ ನಿರ್ದೇಶಿತನಾದ ವ್ಯಕ್ತಿಯು, [ಸಹಕಾರ 
ಮಾರುಕಟ್ಟೆ ಸಂಘದ ಅಥವಾ ಕೃಷಿ ಸಹಕಾರ ಸಂಸ್ಕರಣ ಸಂಘದ] ಸದಸ್ಯನಾಗಿ ಮುಂದುವರಿಯುವವರೆಗೆ ಮಾತ್ರವೇ ಪದಧಾರಣ ಮಾಡತಕ್ಕದ್ದು.] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11 -1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1- 8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಸಿ) ಮರಣದ ಅಥವಾ ರಾಜೀನಾಮೆಯ ಕಾರಣದಿಂದ ಅಥವಾ ಅನ್ಯಥಾ ಸ್ಥಾನವು ಖಾಲಿಯಾದ ಸಂದರ್ಭದಲ್ಲಿ, ರಾಜ್ಯ ಸರ್ಕಾರವು ನಾಮ 
ನಿರ್ದೇಶನ ಮಾಡುವ ಮೂಲಕ ಆ ಖಾಲಿ ಸ್ಥಾನವನ್ನು ಭರ್ತಿ ಮಾಡತಕ್ಕದ್ದು ಮತ್ತು ನಾಮ ನಿರ್ದೇಶಿತನಾದ ವ್ಯಕ್ತಿಯು ಯಾವ ಸದಸ್ಯನ ಸ್ಥಾನದಲ್ಲಿ 
ನಾಮನಿರ್ದೇಶಿತನಾಗಿರುವನೋ ಆ ಸದಸ್ಯನು ಅಂಥ ಸ್ಥಾನವನ್ನು ಧಾರಣ ಮಾಡಬಹುದಾಗಿದ್ದ ಅವಧಿಯವರೆಗೆ ಮಾತ್ರವೇ ಪದಧಾರಣ ಮಾಡತಕ್ಕದ್ದು. 

*11. ಎರಡನೇ ಮತ್ತು ತರುವಾಯದ ಮಾರುಕಟ್ಟೆ ಸಮಿತಿಯ ರಚನೆ.- (1) 10ನೇ ಪ್ರಕರಣದಲ್ಲಿ ಉಪಬಂಧಿಸಿರುವುದನ್ನು ಉಳಿದು, ಪ್ರತಿಯೊಂದು 
ಮಾರುಕಟ್ಟೆ ಸಮಿತಿಯು ಈ ಕೆಳಕಂಡ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 
* 10ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿಯನ್ನು ನೋಡಿ. 

[(i) ಮಾರುಕಟ್ಟೆ ಪ್ರದೇಶದಲ್ಲಿನ ಕೃಷಿಕರು ಚುನಾಯಿಸಿದ ಹನ್ನೊಂದು ಜನ ಸದಸ್ಯರು, ಅವರಲ್ಲಿ ಒಬ್ಬರು ಮಹಿಳೆಯಾಗಿರತಕ್ಕದ್ದು, 
ಒಬ್ಬರು ಅನುಸೂಚಿತ ಜಾತಿಗಳಿಗೆ ಸೇರಿದವರಾಗಿರತಕ್ಕದ್ದು, ಒಬ್ಬರು ಅನುಸೂಚಿತ ಪಂಗಡಗಳಿಗೆ ಸೇರಿದವರಾಗಿರತಕ್ಕದ್ದು ಮತ್ತು ಇಬ್ಬರು ವ್ಯಕ್ತಿಗಳು 
ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿರತಕ್ಕದ್ದು. ಅದರಲ್ಲಿ ಒಬ್ಬರು ಎ ಪ್ರವರ್ಗದ ಅಡಿಯಲ್ಲಿ ಬರುವ ವ್ಯಕ್ತಿಯಾಗಿರತಕ್ಕದ್ದು ಮತ್ತು ಒಬ್ಬರು ಬಿ 
ಪ್ರವರ್ಗದ ಅಡಿಯಲ್ಲಿ ಬರುವ ವ್ಯಕ್ತಿಯಾಗಿರತಕ್ಕದ್ದು: 


- 


1 


/ ² 


೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
ಪರಂತು, ಅನುಸೂಚಿತ ಜಾತಿಗಳಿಗೆ ಸೇರಿದ ವ್ಯಕ್ತಿಯು ಲಭ್ಯವಿಲ್ಲದಿದ್ದಲ್ಲಿ, ಆ ಪ್ರವರ್ಗಕ್ಕಾಗಿ ಮೀಸಲಿರಿಸಿದ ಸ್ಥಾನವನ್ನು ಅನುಸೂಚಿತ 
ಪಂಗಡಗಳಿಗೆ ಸೇರಿದ ವ್ಯಕ್ತಿಯಿಂದಲೂ ಸಹ ತುಂಬತಕ್ಕದ್ದು ಮತ್ತು ಅನುಸೂಚಿತ ಪಂಗಡಗಳಿಗೆ ಸೇರಿದ ವ್ಯಕ್ತಿಯೂ ಲಭ್ಯವಿಲ್ಲದಿದ್ದಲ್ಲಿ ಆ 
ಪ್ರವರ್ಗಕ್ಕಾಗಿ ಮೀಸಲಿರಿಸಿದ ಸ್ಥಾನವನ್ನು ಅನುಸೂಚಿತ ಜಾತಿಗಳಿಗೆ ಸೇರಿದ ವ್ಯಕ್ತಿಯಿಂದ ತುಂಬತಕ್ಕದ್ದು: 

ಮತ್ತೂ ಪರಂತು, `ಎ ಪ್ರವರ್ಗಕ್ಕೆ ಸೇರಿದ ವ್ಯಕ್ತಿಯು ಲಭ್ಯವಿಲ್ಲದಿದ್ದಲ್ಲಿ, ಆ ಪ್ರವರ್ಗಕ್ಕೆ ಮೀಸಲಿರಿಸಿದ ಸ್ಥಾನವನ್ನು ಬಿ ಪ್ರವರ್ಗಕ್ಕೆ 
ಸೇರಿದ ವ್ಯಕ್ತಿಯಿಂದಲೂ ಸಹ ತುಂಬತಕ್ಕದ್ದು ಮತ್ತು ಬಿ ಪ್ರವರ್ಗಕ್ಕೆ ಸೇರಿದ ವ್ಯಕ್ತಿಯು ಲಭ್ಯವಿಲ್ಲದಿದ್ದಲ್ಲಿ ಆ ಪ್ರವರ್ಗಕ್ಕೆ ಮೀಸಲಿರಿಸಿದ 
ಸ್ಥಾನವನ್ನು ಎ ಪ್ರವರ್ಗದ ವ್ಯಕ್ತಿಯಿಂದ ತುಂಬತಕ್ಕದ್ದು;] 
1. 2002ರ ಅಧಿನಿಯಮ ಸಂಖ್ಯೆ 13ರ ಮೂಲಕ 11-4-2002ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

* [(ii) ಮಾರುಕಟ್ಟೆ ಪ್ರದೇಶದಲ್ಲಿನ ಚಿಲ್ಲರೆ ವ್ಯಾಪಾರಿಗಳಲ್ಲದ ಇತರ ವ್ಯಾಪಾರಿಗಳು ಚುನಾಯಿಸಿದ ಒಬ್ಬ ಸದಸ್ಯ ] 
* 10ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿಯನ್ನು ನೋಡಿ. 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(iii) XXXj 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[( iv ) ಮಾರುಕಟ್ಟೆ ಪ್ರದೇಶದೊಳಗೆ ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯವಹಾರ ನಡೆಸುವ ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ 
ಪ್ರತಿನಿಧಿಯಾಗಿರುವ ಮತ್ತು 16ನೇ ಪ್ರಕರಣದ ಮೇರೆಗೆ ಅನರ್ಹನಾಗಿರದ ಹಾಗೂ ಅಂಥ ಸಂಘಗಳ ಆಡಳಿತ ಸಮಿತಿಗಳಿಂದ ಚುನಾಯಿತನಾದ 
ಒಬ್ಬ ಸದಸ್ಯ :) | 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(v ) ಮಾರುಕಟ್ಟೆ ಪ್ರದೇಶದೊಳಗೆ ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯವಹಾರ ನಡೆಸುವ ಕೃಷಿ ಸಹಕಾರ ಸಂಸ್ಕರಣ ಸಂಘಗಳ 
ಪ್ರತಿನಿಧಿಯಾಗಿರುವ ಮತ್ತು 16ನೆಯ ಪ್ರಕರಣದ ಮೇರೆಗೆ ಅನರ್ಹನಾಗಿರದ ಹಾಗೂ ಅಂಥ ಸಂಘಗಳ ಆಡಳಿತ ಸಮಿತಿಗಳಿಂದ 
ಚುನಾಯಿತನಾದ ಒಬ್ಬ ಸದಸ್ಯ;] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ ಪರಂತುಕಗಳ ಸಹಿತ (V) ನೇ ಖಂಡವನ್ನು 3- 11 -1979ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ ಮತ್ತು 1991ರ ಅಧಿನಿಯಮ 
ಸಂಖ್ಯೆ 16ರ ಮೂಲಕ (V) ನೇ ಖಂಡವನ್ನು 1-8- 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[( vi ) XXX] 

(vii )XXX ;] 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11 - 1979ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[(viii ) ಕೃಷಿ ಮಾರುಕಟ್ಟೆ ನಿರ್ದೆಶಕನು ನಾಮ ನಿರ್ದೇಶನ ಮಾಡಿದ, ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯ 
ದರ್ಜೆಗಿಂತ ಕಡಿಮೆಯಲ್ಲದ 41 ಮತ್ತು 44ನೇ ಪ್ರಕರಣದ ಮೇರೆಗೆ ಮತ ಚಲಾಯಿಸಲು ಹಕ್ಕಿಲ್ಲದ ಒಬ್ಬ ಅಧಿಕಾರಿ;] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(ix ) ಮಾರುಕಟ್ಟೆ ಸಮಿತಿಯ ಎಲ್ಲಾ ಸಭೆಗಳಲ್ಲಿ ಮತ ಚಲಾಯಿಸಲು ಹಕ್ಕನ್ನು ಹೊಂದಿರುವ, ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೆಶಿತರಾದ ಮೂವರು ಸದಸ್ಯರು ಮತ್ತು ಅವರು ರಾಜ್ಯ ಸರ್ಕಾರದ ಇಚ್ಛಾನುಸಾರ ಪದಧಾರಣ ಮಾಡತಕ್ಕದ್ದು:] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ ಮತ್ತು 1998 ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 31 -3- 1998 ರಿಂದ 

ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

ಪರಂತು, [(ii ) ನೇ , (iv) ನೇ ಮತ್ತು ( v) ನೇ ಖಂಡಗಳ ] ( ಎಲ್ಲಾ ಖಂಡಗಳೂ ಒಳಗೊಂಡು) ಯಾವುದೇ ವರ್ಗದಲ್ಲಿ ನಿರ್ದಿಷ್ಟಪಡಿಸಿದ 
ವರ್ಗಗಳ ವ್ಯಕ್ತಿಗಳು ಲಭ್ಯವಿಲ್ಲದಿದ್ದರೆ, ಸಮಿತಿಯು ಲಭ್ಯವಿರುವ ವರ್ಗಗಳ ವ್ಯಕ್ತಿಗಳನ್ನು ಮಾತ್ರ ಒಳಗೊಂಡಿರತಕ್ಕದ್ದು: 

1. 1991 ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಮತ್ತೂ ಪರಂತು, ಆ ವರ್ಗಗಳ ವ್ಯಕ್ತಿಗಳು ಲಭ್ಯವಿರುವಲ್ಲಿ ಅವರನ್ನು ಸದಸ್ಯರನ್ನಾಗಿ ಚುನಾಯಿಸಬಹುದು ಮತ್ತು ಅಂಥ ಸದಸ್ಯರುಗಳು ಈ 
ಮೊದಲು ಚುನಾಯಿತ ಸದಸ್ಯರು ಪದಧಾರಣ ಮಾಡಿರುವ ಸದಸ್ಯರಂತೆ ಆವರೆಗೆ ಮಾತ್ರ ಪದಧಾರಣ ಮಾಡಿರತಕ್ಕದ್ದು. 

[ ಪರಂತುಕ XXX.] 
1. 1991 ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
[ ವಿವರಣೆ XXX.] 
1. 1980 ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3-11 -1979 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[( 2) (1) ನೇ ಉಪ- ಪ್ರಕರಣದ (1) ನೇ ಖಂಡದ ಅಡಿಯಲ್ಲಿ ಸದಸ್ಯರುಗಳಿಗಾಗಿ ಮೀಸಲಿರಿಸಿದ ಸ್ಥಾನಗಳನ್ನು ಮಾರುಕಟ್ಟೆ ಪ್ರದೇಶದಲ್ಲಿರುವ 
ವಿವಿಧ ಮತಕ್ಷೇತ್ರಗಳಿಗೆ ಸರದಿಯ ಪ್ರಕಾರ ಹಂಚಿಕೆ ಮಾಡತಕ್ಕದ್ದು: 

ಪರಂತು, (1) ನೇ ಉಪ- ಪ್ರಕರಣದ (1) ನೇ ಖಂಡದ ಅಡಿಯಲ್ಲಿ ಸದಸ್ಯರಿಗಾಗಿ ಸ್ಥಾನಗಳ ಮೀಸಲಾತಿಯ ಉದ್ದೇಶಕ್ಕಾಗಿ ಸರದಿಯ ತತ್ವವು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ) ( ತಿದ್ದುಪಡಿ) ಅಧಿನಿಯಮ , 2002ರ ಪ್ರಾರಂಭದ ತರುವಾಯ ನಡೆಸಲಾಗುವ ಪ್ರಥಮ ಸಾರ್ವತ್ರಿಕ 
ಚುನಾವಣೆಯಿಂದ ಪ್ರಾರಂಭವಾಗತಕ್ಕದ್ದು. 


ಅಡಿಯಲ್ಲಿ ಸದಸ್ಯರಿಗಾಗಿ ಸ್ಥಾನಗಳ ಮೀಸಲಾತಿಯ ಉದ್ದೇಶಕ್ಕಾಗಿ ಸರದಿಯ ತತ್ವವು 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೮೦೩ 


( 3) ಈ ಪ್ರಕರಣದಲ್ಲಿರುವುದಾವುದೂ , (1) ನೇ ಉಪಪ್ರಕರಣದ (1) ನೇ ಖಂಡದ ಅಡಿಯಲ್ಲಿ ಒಂದು ಮಾರುಕಟ್ಟೆ ಸಮಿತಿಯಲ್ಲಿ ಅನುಸೂಚಿತ 
ಜಾತಿಗಳಿಗೆ ಅಥವಾ ಅನುಸೂಚಿತ ಪಂಗಡಗಳಿಗೆ ಅಥವಾ ಹಿಂದುಳಿದ ವರ್ಗಗಳಿಗೆ ಸೇರಿದ ವ್ಯಕ್ತಿಗಳಿಗಾಗಿ ಅಥವಾ ಮಹಿಳೆಯರಿಗೆ ಸ್ಥಾನಗಳನ್ನು 
ಮೀಸಲಿರಿಸಿದ್ದರೆ ಅವರುಗಳು ಅಂಥ ಮಾರುಕಟ್ಟೆ ಸಮಿತಿಯಲ್ಲಿನ ಮೀಸಲಿಟ್ಟಿರದ ಸ್ಥಾನಗಳಿಗೆ ಚುನಾವಣೆಗೆ ನಿಲ್ಲುವುದನ್ನು ತಡೆಯುವುದೆಂದು 
ಭಾವಿಸತಕ್ಕದ್ದಲ್ಲ. 

ವಿವರಣೆ: ಈ ಪ್ರಕರಣದ, 10ನೇ ಪ್ರಕರಣದ ಮತ್ತು 14ನೇ ಪ್ರಕರಣದ ಉದ್ದೇಶಕ್ಕಾಗಿ ಎ ಮತ್ತು ಬಿ ಪ್ರವರ್ಗಗಳು 2ನೇ ಪ್ರಕರಣದ ( 2ಬಿ) 
ಖಂಡದಲ್ಲಿ ಉಲ್ಲೇಖಿಸಿದ ಎ ಮತ್ತು ಬಿ ಪ್ರವರ್ಗಗಳಾಗಿರತಕ್ಕದ್ದು.] 

1. 2002 ರ ಅಧಿನಿಯಮ ಸಂಖ್ಯೆ 13ರ ಮೂಲಕ 11 -4 -2002 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
12 . ಚುನಾವಣೆಗಳ ಬಗ್ಗೆ ಏರ್ಪಾಡು.- ಈ ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು ಮಾರುಕಟ್ಟೆ ಸಮಿತಿಯ ಸದಸ್ಯರನ್ನು ನಿಯಮಗಳ ಮೂಲಕ 
ಗೊತ್ತುಪಡಿಸಲಾದ ರೀತಿಯಲ್ಲಿ ಚುನಾಯಿಸತಕ್ಕದ್ದು, ಅಂಥ ನಿಯಮಗಳು ಮತದಾರರ ಪಟ್ಟಿಯ ತಯಾರಿಕೆ ಮತ್ತು ನಿರ್ವಹಣೆ, ಮತದಾರರ ಅರ್ಹತೆಗಳು 
ಮತ್ತು ಅನರ್ಹತೆಗಳು, ಅಭ್ಯರ್ಥಿಗಳು ಠೇವಣಿಗಳನ್ನು ಸಂದಾಯ ಮಾಡುವುದು ಮತ್ತು ಠೇವಣಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಮತ್ತು ಅಂಥ 
ಚುನಾವಣೆಗಳಿಗೆ ಸಂಬಂಧಿಸಿದ ಇತರ ಎಲ್ಲ ವಿಷಯಗಳ ಬಗ್ಗೆ ಸಹ ಏರ್ಪಾಟು ಮಾಡತಕ್ಕದ್ದು . 

13. ಚುನಾವಣೆಗಳ ಅಧೀಕ್ಷಣೆ, ನಿರ್ದೇಶನ ಮತ್ತು ನಿಯಂತ್ರಣ:- (1) [ಕೃಷಿ ಮಾರುಕಟ್ಟೆ ನಿರ್ದೆಶಕನ] ಆಜ್ಞೆಗಳಿಗೊಳಪಟ್ಟು ಮಾರುಕಟ್ಟೆ 
ಸಮಿತಿಯು ಚುನಾವಣೆಗಳ ಮತದಾರರ ಪಟ್ಟಿಗಳ ತಯಾರಿಕೆ ಮತ್ತು ಆ ಚುನಾವಣೆಗಳ ಅಧೀಕ್ಷಣೆ, ನಿರ್ದೇಶನ ಮತ್ತು ನಿಯಂತ್ರಣವು ಡೆಪ್ಯುಟಿ 
ಕಮೀಷನರನಲ್ಲಿ ನಿಹಿತವಾಗಿರತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[ ಪರಂತುಕ XXX.] 
1. 1991ರ ಅಧಿನಿಯಮ ಸಂಖ್ಯೆ16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(2) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಮೇರೆಗೆ ಡೆಪ್ಯುಟಿ ಕಮಿಷನರಿಗೆ ವಹಿಸಿಕೊಟ್ಟ ಪ್ರಕಾರ್ಯಗಳ ಮತ್ತು ಹೊಣೆಗಾರಿಕೆಗಳ ನಿರ್ವಹಣೆಗೆ 
ಅಗತ್ಯವಿರುವ ಸಿಬ್ಬಂದಿ ಮತ್ತು ನಿಧಿಗಳನ್ನು ಆ ಡೆಪ್ಯುಟಿ ಕಮಿಷನರನಿಗೆ ಒದಗಿಸಿ ಕೊಡುವ ವ್ಯವಸ್ಥೆ ಮಾಡತಕ್ಕದ್ದು. 

(3) ಮಾರುಕಟ್ಟೆಯ ಸಮಿತಿಯ ಸದಸ್ಯರ ಚುನಾವಣೆಗೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾದ ಎಲ್ಲಾ ವೆಚ್ಚಗಳನ್ನು ರಾಜ್ಯದ ಸಂಚಿತ 
ನಿಧಿಯಿಂದ ಭರಿಸತಕ್ಕದ್ದು. 

[(4 ) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ , ರಾಜ್ಯ ಸರ್ಕಾರವು ಚುನಾವಣಾ ವೇಳಾಪಟ್ಟಿಯನ್ನು 
ರದ್ದುಪಡಿಸುವ ಬಗ್ಗೆ ಅಥವಾ ಚುನಾವಣೆಯನ್ನು ಮುಂದೂಡುವ ಬಗ್ಗೆ ಹೊರಡಿಸುವ ನಿರ್ದೆಶನಗಳು ಸೇರಿ ಮಾರುಕಟ್ಟೆ ಸಮಿತಿಗಳ ಚುನಾವಣೆಗೆ 
ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ಆಜ್ಞೆಗಳನ್ನು ಹೊರಡಿಸಬಹುದು.] 

1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 4- 11 - 1981ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

14 . ಕೆಲವು ಸದಸ್ಯರ ಚುನಾವಣೆಯ ಚುನಾವಣಾ ಕ್ಷೇತ್ರಗಳು.- (1) ಮಾರುಕಟ್ಟೆ ಸಮಿತಿಗೆ 11ನೇ ಪ್ರಕರಣದ (1) ನೇ ಉಪಪ್ರಕರಣದ [(i), ( ii) ನೇ 
ಖಂಡಗಳಲ್ಲಿ] ಉಲ್ಲೇಖಿಸಲಾದ ಸದಸ್ಯರನ್ನು ಚುನಾಯಿಸುವ ಉದ್ದೇಶಗಳಿಗಾಗಿ, ಪ್ರತಿಯೊಂದು ಮಾರುಕಟ್ಟೆ ಪ್ರದೇಶದಲ್ಲಿ ಈ ಕೆಳಕಂಡ ಚುನಾವಣಾ 
ಕ್ಷೇತ್ರಗಳಿರತಕ್ಕದ್ದು: 
1. 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8 -1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(i) ಕೃಷಿಕರ ಪ್ರತಿನಿಧಿಗಳನ್ನು ಚುನಾಯಿಸಲು [ ಹನ್ನೊಂದು] ಕೃಷಿಕರ ಚುನಾವಣಾ ಕ್ಷೇತ್ರಗಳು, ಅವುಗಳಲ್ಲಿ ಪ್ರತಿಯೊಂದು 
ಏಕಸದಸ್ಯ ಚುನಾವಣಾ ಕ್ಷೇತ್ರವಾಗಿರುತ್ತದೆ; 
1. 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8 -1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(ii) ಲೈಸನ್ಸನ್ನು ಪಡೆದ ವ್ಯಾಪಾರಿಗಳ [ ಒಬ್ಬ ಪ್ರತಿನಿಧಿ] ಯನ್ನು ಚುನಾಯಿಸಲು ಇಡೀ ಮಾರುಕಟ್ಟೆ ಪ್ರದೇಶಕ್ಕೆ ವ್ಯಾಪಾರಿಗಳ ಒಂದು 
ಚುನಾವಣಾ ಕ್ಷೇತ್ರ; ಮತ್ತು 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30-6-1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(iii ) XXXj . 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

( 2) (1) ನೇ ಉಪಪ್ರಕರಣದ (1) ನೇ ಖಂಡದ ಉದ್ದೇಶಕ್ಕಾಗಿ, ಡೆಪ್ಯುಟಿ ಕಮೀಷನರನು, ಅಧಿಸೂಚನೆಯ ಮೂಲಕ [ [ ಹನ್ನೊಂದು ಕೃಷಿಕರ 
ಚುನಾವಣಾ ಕ್ಷೇತ್ರಗಳ] ಪ್ರಾದೇಶಿಕ ವ್ಯಾಪ್ತಿಯನ್ನು ನಿರ್ಧರಿಸತಕ್ಕದ್ದು [ ಮತ್ತು ಆ ಪೈಕಿ ಒಂದು ಚುನಾವಣಾ ಕ್ಷೇತ್ರವನ್ನು ಮಹಿಳೆಯರಿಗಾಗಿ `[ ಒಂದನ್ನು 
ಅನುಸೂಚಿತ ಜಾತಿಗಳಿಗೆ ಸೇರಿದ ವ್ಯಕ್ತಿಗಳಿಗೆ, ಒಂದನ್ನು ಅನುಸೂಚಿತ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ, ಒಂದನ್ನು ಎ ಪ್ರವರ್ಗದ ಅಡಿಯಲ್ಲಿ ಬರುವ 
ವ್ಯಕ್ತಿಗಳಿಗೆ ಮತ್ತು ಒಂದನ್ನು ಬಿ ಪ್ರವರ್ಗದ ಅಡಿಯಲ್ಲಿ ಬರುವ ವ್ಯಕ್ತಿಗಳಿಗೆ ಮೀಸಲಿಡತಕ್ಕದ್ದು.]}]}] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30-6- 1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1 -8-1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3. 2002ರ ಅಧಿನಿಯಮ ಸಂಖ್ಯೆ 13ರ ಮೂಲಕ 11 -4 -2002 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೮೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


15. ಚುನಾವಣಾ ಅಭ್ಯರ್ಥಿಗಳ ಅರ್ಹತೆ - ಪ್ರತಿಯೊಬ್ಬ ವ್ಯಕ್ತಿಯು, ಈ ಅಧಿನಿಯಮದ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ 
ಕಾನೂನಿನ ಉಪಬಂಧಗಳ ಮೇರೆಗೆ ಅನರ್ಹನಾಗಿರುವ ಹೊರತು, ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿ ಕೆಳಕಂಡ ಚುನಾವಣಾ ಕ್ಷೇತ್ರಗಳಿಂದ 
ಚುನಾಯಿತನಾಗಲು ಅರ್ಹನಾಗಿರತಕ್ಕದ್ದು , ಎಂದರೆ: 

(1) ಮಾರುಕಟ್ಟೆ ಪ್ರದೇಶದ ಕೃಷಿಕರ ಚುನಾವಣಾ ಕ್ಷೇತ್ರಗಳ ಪೈಕಿ ಯಾವುದೇ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅವನ 
ಹೆಸರು ಇದ್ದರೆ, ಆ ಕೃಷಿಕರ ಚುನಾವಣಾ ಕ್ಷೇತ್ರ: 

[ ಪರಂತು, ಒಬ್ಬ ವ್ಯಕ್ತಿಯು ಅನುಸೂಚಿತ ಜಾತಿಗಳು ಅಥವಾ ಅನುಸೂಚಿತ ಪಂಗಡಗಳು ಅಥವಾ ಹಿಂದುಳಿದ ವರ್ಗಗಳಿಗೆ ಸೇರಿದ 
ವ್ಯಕ್ತಿಗಳಿಗಾಗಿ ಅಥವಾ ಮಹಿಳೆಯರಿಗಾಗಿ ಮೀಸಲಿಡಲಾದ ಕೃಷಿಕರ ಚುನಾವಣಾ ಕ್ಷೇತ್ರಗಳಿಂದ ಚುನಾಯಿತನಾಗುವುದಕ್ಕೆ, ಅಂಥ ವ್ಯಕ್ತಿಯು, ಆ 
ಜಾತಿಗಳಿಗೆ, ಪಂಗಡಗಳಿಗೆ ಅಥವಾ ವರ್ಗಗಳಿಗೆ ಸೇರಿದವನಾಗಿದ್ದ ಹೊರತು ಅಥವಾ ಮಹಿಳೆಯಾಗಿದ್ದ ಹೊರತು, ಅರ್ಹನಾಗಿರತಕ್ಕದ್ದಲ್ಲ;] 
1. 2002ರ ಅಧಿನಿಯಮ ಸಂಖ್ಯೆ 13ರ ಮೂಲಕ 11 - 4 -2002 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(ii) ಮಾರುಕಟ್ಟೆ ಪ್ರದೇಶದ ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅವನ ಹೆಸರು ಇದ್ದರೆ , ವ್ಯಾಪಾರಿಗಳ 
ಚುನಾವಣಾ ಕ್ಷೇತ್ರ; ಮತ್ತು 

[( iii ) XXX] . 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
16. ಸದಸ್ಯತ್ವಕ್ಕೆ ಅನರ್ಹತೆಗಳು .- ಈ ಅಧಿನಿಯಮದಲ್ಲಿ ಉಪಬಂಧಿಸಲಾದ ಯಾವುದೇ ಇತರ ಅನರ್ಹತೆಗಳಿಗೆ ಪ್ರತಿಕೂಲವಾಗದಂತೆ, 
(1) ಒಬ್ಬ ವ್ಯಕ್ತಿಯು, 

( ಎ) ಅವನು ಅಥವಾ ಅವನು ಪಾಲುಗಾರನಾಗಿರುವಂತಹ ಸಂಸ್ಥೆ ಅಥವಾ ಅವನು ನಿರ್ದೇಶಕನಾಗಿರುವ ನಿಗಮಿತ ನಿಕಾಯವು 
(ಸಹಕಾರ ಸಂಘದ ಹೊರತಾಗಿ) ಅಥವಾ ಅವನು ಸದಸ್ಯನಾಗಿರುವಂತಹ ಅವಿಭಕ್ತ ಕುಟುಂಬವು [ ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ] 
ವ್ಯಾಪಾರಿಯಾಗಿ, [ಕಮಿಷನ್ ಏಜೆಂಟನಾಗಿ , ಬೋಕರ್‌ನಾಗಿ, ಆಮದುದಾರ ಅಥವಾ ರಫ್ತುದಾರನಾಗಿ ] ವ್ಯವಹಾರ ಮಾಡಿದರೆ [ ಅಥವಾ 
ಚುನಾವಣೆಯ ದಿನಾಂಕದ ನಿಕಟ ಪೂರ್ವದ ಐದು ವರ್ಷಗಳ ಅವಧಿಗೆ ಕಡಿಮೆಯಲ್ಲದ ದಿನಾಂಕದವರೆಗೆ ವ್ಯಾಪಾರಿಯಾಗಿ, ಕಮೀಷನ್ 
ಏಜೆಂಟನಾಗಿ, ದಲ್ಲಾಳಿಯಾಗಿ, ಆಮದುದಾರ ಅಥವಾ ರಫ್ತುದಾರನಾಗಿ ವ್ಯವಹಾರ ಮಾಡುತ್ತಿದ್ದರೆ, ಕೃಷಿಕರ ಒಬ್ಬ ಪ್ರತಿನಿಧಿಯಾಗಿ; 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ಬಿ) ಅವನು ಲೈಸನ್ಸ್ ಪಡೆದ ವ್ಯಾಪಾರಿಯಾಗಿರುವುದು ಕೊನೆಗೊಂಡಿದ್ದರೆ , ವ್ಯಾಪಾರಿಗಳ ಪ್ರತಿನಿಧಿಯಾಗಿ 
- ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿ ಚುನಾಯಿತನಾಗಲು ಅಥವಾ ಸದಸ್ಯನಾಗಿರಲು ಅನರ್ಹನಾಗತಕ್ಕದ್ದು. 

[( ಸಿ) XXX] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
(2) ಒಬ್ಬ ವ್ಯಕ್ತಿಯು, 

( ಎ) ಅವನು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವನಾಗಿದ್ದರೆ; ಅಥವಾ 

*( ಬಿ ) ಅವನು ನೈತಿಕ ಅಧಃಪತನವನ್ನು ಒಳಗೊಂಡಿರುವ ಮತ್ತು ಆರು ತಿಂಗಳಿಗೆ ಮೀರುವ ಅವಧಿಯ ಕಾರಾವಾಸ ಶಿಕ್ಷೆಯಿಂದ 
ದಂಡನೀಯವಾಗುವಂಥ ಅಪರಾಧಕ್ಕಾಗಿ ಕ್ರಿಮಿನಲ್ ನ್ಯಾಯಾಲಯದಿಂದ, ಕಾರಾವಾಸ ಶಿಕ್ಷೆಗೆ ಒಳಗಾಗಿದ್ದು, ಆ ತರುವಾಯ ಅಂಥ ಶಿಕ್ಷೆಯನ್ನು 
ವ್ಯತಿರಿಕ್ತಗೊಳಿಸಿರದಿದ್ದರೆ ಅಥವಾ ಮಾಫಿ ಮಾಡಿರದಿದ್ದರೆ; ಅಥವಾ 

* ಈ ಖಂಡವನ್ನು 1984ರ ಅಧಿನಿಯಮ ಸಂಖ್ಯೆ 2ರ ಮೂಲಕ ತಿದ್ದುಪಡಿ ಮಾಡಲಾಗಿದೆ. ಆದರೆ ಸದರಿ ತಿದ್ದುಪಡಿಯನ್ನು ಇದುವರೆಗೂ ಜಾರಿಗೆ ತಂದಿಲ್ಲ. ಈ ತಿದ್ದುಪಡಿಯು 
ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. 

[(ಬಿಎ) ಈ ಅಧಿನಿಯಮದ °[ 114 , 117 ಮತ್ತು 118ನೇ ]* ಪ್ರಕರಣಗಳ ಮೇರೆಗೆ ದಂಡನೀಯವಾದ ಅಪರಾಧದ ಬಗ್ಗೆ ಅಪರಾಧಿ 
ಎಂದು ನಿರ್ಣಿತನಾಗಿದ್ದು ಅಂಥ ಅಪರಾಧ ನಿರ್ಣಯವನ್ನು ತರುವಾಯ ತಳ್ಳಿಹಾಕಿರದಿದ್ದರೆ; ಅಥವಾ] 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11 - 1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2 . 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10- 8- 1987ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಸಿ) [ ದಂಡ ಪ್ರಕ್ರಿಯಾ ಸಂಹಿತೆ, 1973 ರ (1974 ರ ಕೇಂದ್ರ ಅಧಿನಿಯಮ 2)] 110ನೇ ಪ್ರಕರಣದ ಮೇರೆಗೆ ಹೂಡಲಾದ 
ವ್ಯವಹರಣೆಗಳಲ್ಲಿ ಆ ಸಂಹಿತೆಯ 108ನೇ ಪ್ರಕರಣದ ಮೇರೆಗೆ ಅವನ ವಿರುದ್ದ ಆದೇಶವನ್ನು ಹೊರಡಿಸಲಾಗಿದ್ದು, ಆ ತರುವಾಯ ಅಂತಹ 
ಆದೇಶವನ್ನು ರದ್ದುಗೊಳಿಸಿರದಿದ್ದರೆ ಅಥವಾ ತಳ್ಳಿಹಾಕಿರದಿದ್ದರೆ; ಅಥವಾ 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11-1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಡಿ) ಅವನು ಅನನುಕ್ತ ದಿವಾಳಿಯಾಗಿದ್ದರೆ; ಅಥವಾ 
( ಇ) ಅವನು ಅಸ್ವಸ್ಥಚಿತ್ತನಾಗಿದ್ದರೆ ಮತ್ತು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟಿದ್ದರೆ; ಅಥವಾ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೮೦೫ 


(ಎಫ್) ಅವನು ಯಾವುದೇ ಮಾರುಕಟ್ಟೆ ಸಮಿತಿಯ , ಸ್ಥಳೀಯ ಪ್ರಾಧಿಕಾರದ ಅಥವಾ ಸಹಕಾರ ಸಂಘದ ನೌಕರನಾಗಿದ್ದರೆ ಅಥವಾ 
ತೂಕ ಮಾಡುವವನೆಂದು, ಅಳತೆಗಾರನೆಂದು [ಸರ್ವೆಯರ್‌ನೆಂದು ಅಥವಾ ಹಮಾಲನೆಂದು] ಮಾರುಕಟ್ಟೆ ಸಮಿತಿಯಿಂದ ಲೈಸೆನ್ಸ್ 
ಪಡೆದವನಾಗಿದ್ದರೆ; ಅಥವಾ 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಜಿ ) ಇದರಲ್ಲಿ ಇನ್ನು ಮುಂದೆ ಉಪಬಂಧಿತವಾದಂತೆ ಹೊರತು, ಮಾರುಕಟ್ಟೆ ಸಮಿತಿಯ ಆದೇಶದ ಮೂಲಕ ಮಾಡಲಾದ 
ಯಾವುದೇ ಕಾಮಗಾರಿಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಪಾಲು ಅಥವಾ ಹಿತಾಸಕ್ತಿಯನ್ನು ಹೊಂದಿದ್ದರೆ , ಅಥವಾ 
ಮಾರುಕಟ್ಟೆ ಸಮಿತಿಯೊಂದಿಗೆ ಅಥವಾ ಅದರ ಮೇರೆಗೆ ಅಥವಾ ಅದರ ಮೂಲಕ ಅಥವಾ ಅದರ ಪರವಾಗಿ ನಿಯೋಜನೆಯ ಯಾವುದೇ 
ಕರಾರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹೊಂದಿದ್ದರೆ; ಅಥವಾ 

( ಹೆಚ್ ) ಮಾರುಕಟ್ಟೆ ಸಮಿತಿಯ ಪರವಾಗಿ ಅವನು ನ್ಯಾಯವಾದಿಯಾಗಿ ನಿಯೋಜಿತನಾಗಿದ್ದರೆ ಅಥವಾ ಮಾರುಕಟ್ಟೆ ಸಮಿತಿಯ 
ವಿರುದ್ಧ ನ್ಯಾಯವಾದಿಯಾಗಿ ನಿಯೋಜನೆಯನ್ನು ಒಪ್ಪಿಕೊಂಡಿದ್ದರೆ; ಅಥವಾ 

[( ಹೆಚ್‌ಹೆಚ್) ಮಾರಾಟದ ದಿನಾಂಕದಿಂದ ಮಾರಾಟದ ಉತ್ಪತ್ತಿಯ ಮೊತ್ತವನ್ನು ಅಥವಾ ಮಾರಾಟಗಾರನಿಗೆ ಬಾಕಿ ಇರುವ ಇತರ 
ಮೊತ್ತವನ್ನು ಏಳು ದಿನಗಳು ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಅವಧಿಯವರೆಗೆ ಸಂದಾಯ ಮಾಡಲು ತಪ್ಪಿದ ಬಾಕಿದಾರನಾದರೆ;j ಅಥವಾ 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ . 

( ಐ ) ಮಾರುಕಟ್ಟೆ ಸಮಿತಿಗೆ ಬಾಕಿ ಇರುವ ಯಾವುದೇ ಫೀಜು ಅಥವಾ ಇತರ ಮೊತ್ತವನ್ನು ಸಂದಾಯ ಮಾಡುವ ಬಗ್ಗೆ ಅವನಿಗೆ 
ಬಿಲ್ಲನ್ನು ಒಪ್ಪಿಸಿದ ದಿನಾಂಕದಿಂದ ಹದಿನೈದು ದಿನಗಳ ಅವಧಿ ಮೀರಿದ ನಂತರವೂ ಅದನ್ನು ಸಂದಾಯ ಮಾಡಲು ತಪ್ಪಿದರೆ, ಅವನು 
ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿ ಚುನಾಯಿತನಾಗಲು ಅಥವಾ ಸದಸ್ಯನಾಗಿರಲು ಅನರ್ಹನಾಗತಕ್ಕದ್ದು : 
ಪರಂತು, 

- (i) [ ಸಂದರ್ಭಾನುಸಾರ] ಅಂತಹ ಶಿಕ್ಷೆಯ [ ಅಥವಾ ಅಪರಾಧ ನಿರ್ಣಯ ] ದ ದಿನಾಂಕದಿಂದ ಐದು ವರ್ಷಗಳು 
ಮುಗಿದ ತರುವಾಯ [ ( ಬಿ) ಮತ್ತು ( ಬಿಎ) ಉಪಖಂಡ] * ಗಳಲ್ಲಿ ಹೇಳಿದ ಅನರ್ಹತೆಯು, ಪರಿಣಾಮಕಾರಿಯಾಗಿರುವುದು 

ನಿಂತುಹೋಗತಕ್ಕದ್ದು; 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11 - 1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3 - 11 -1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ii) ಯಾವ ಅವಧಿಗೆ ಸಂಬಂಧಿಸಿ ಭದ್ರತೆಯನ್ನು ಒದಗಿಸುವಂತೆ ಒಬ್ಬ ವ್ಯಕ್ತಿಗೆ ಆದೇಶ ನೀಡಲಾಗಿತ್ತೋ ಆ ಅವಧಿಯು 
ಮುಕ್ತಾಯವಾದ ತರುವಾಯ ( ಸಿ) ಉಪಖಂಡದಲ್ಲಿ ಹೇಳಿದ ಅನರ್ಹತೆಯು ಪರಿಣಾಮಕಾರಿಯಾಗಿರುವುದು ನಿಂತುಹೋಗತಕ್ಕದ್ದು; 
(iii) ಒಬ್ಬ ವ್ಯಕ್ತಿಯು, 

( ಎ) ಯಾವುದೇ ಜಂಟಿ ಸ್ಟಾಕ್ ಕಂಪನಿಯಲ್ಲಿ ಷೇರನ್ನು ಹೊಂದಿರುವ ಅಥವಾ [ಕರ್ನಾಟಕ] ಸಂಘಗಳ 
ನೋಂದಣಿ ಅಧಿನಿಯಮ , 1960ರ ಮೇರೆಗೆ ನೋಂದಾಯಿತವಾದ ಯಾವುದೇ ಸಂಘದಲ್ಲಿ ಷೇರನ್ನು ಅಥವಾ 
ಹಿತಾಸಕ್ತಿಯನ್ನು ಹೊಂದಿರುವ ಅಥವಾ ಮಾರುಕಟ್ಟೆ ಸಮಿತಿಯೊಂದಿಗೆ ಕರಾರು ಮಾಡಿಕೊಂಡಿರುವ ಅಥವಾ ಅದರಿಂದ 
ಅಥವಾ ಅದರ ಪರವಾಗಿ ನಿಯೋಜಿತವಾದ ಯಾವುದೇ ಸಹಕಾರ ಸಂಘದಲ್ಲಿ ಷೇರನ್ನು ಅಥವಾ ಹಿತಾಸಕ್ತಿಯನ್ನು 
ಹೊಂದಿರುವ ಕಾರಣ; ಅಥವಾ 


1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1 - 11 - 1973ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 


( ಬಿ) ಮಾರುಕಟ್ಟೆ ಸಮಿತಿಯಿಂದ ಅಥವಾ ಅದರ ಪರವಾಗಿ ಎತ್ತಲಾಗುವ ಯಾವುದೇ ಡಿಬೆಂಚರನ್ನು 
ಹೊಂದಿರುವ ಅಥವಾ ಸಾಲದ ಸಂಬಂಧದಲ್ಲಿ ಅನ್ಯಥಾ ಸಂಬಂಧಪಡುವ ಕಾರಣ 
- ( ಜಿ) ಖಂಡದ ಮೇರೆಗೆ ಅನರ್ಹತೆಗೆ ಒಳಗಾಗಿದ್ದಾನೆಂದು ಭಾವಿಸತಕ್ಕದ್ದಲ್ಲ. 
[( 3) XXX] 


1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
17 . ಹಾಲಿ ಸದಸ್ಯರ ಅನರ್ಹತೆ - (1) ಮಾರುಕಟ್ಟೆ ಸಮಿತಿಯ ಯಾವನೇ ಸದಸ್ಯನು, 

( ಎ ) 16ನೇ ಪ್ರಕರಣದಲ್ಲಿ ನಮೂದಿಸಿದ ಯಾವುದೇ ಅನರ್ಹತೆಗಳಿಗೆ ಒಳಪಟ್ಟರೆ; ಅಥವಾ 

[ ( ಬಿ ) [ ಪದನಿಮಿತ್ತ ಸದಸ್ಯನನ್ನು ಹೊರತುಪಡಿಸಿ ಯಾರೇ ]* ಒಬ್ಬ ಸದಸ್ಯನು ಮಾರುಕಟ್ಟೆ ಸಮಿತಿಯ ಅನುಮತಿ ಪಡೆಯದೆ, 
ಸತತವಾಗಿ ಮೂರಕ್ಕಿಂತ ಹೆಚ್ಚು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದರೆ ಅವನ ಸ್ಥಾನವು ಸಂದರ್ಭಾನುಸಾರ ಖಾಲಿಯಾಗುವುದೆಂದು ಅಥವಾ 
ಖಾಲಿಯಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಆ ಸಂಗತಿಯನ್ನು ಮಾರುಕಟ್ಟೆ ಸಮಿತಿಯು ಆ ಕೂಡಲೇ ಆ ಸದಸ್ಯನಿಗೆ ಲಿಖಿತದಲ್ಲಿ 
ತಿಳಿಸತಕ್ಕದ್ದು: 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1- 8- 1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೮೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


9 


ಪರಂತು, ಸದಸ್ಯನು ತಾನು ಗೈರು ಹಾಜರಾಗಲು ಅನುಮತಿ ಕೋರಿ ಮಾರುಕಟ್ಟೆ ಸಮಿತಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಮಾರುಕಟ್ಟೆ ಸಮಿತಿಯು, 
ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಿಂದ ಎರಡು ತಿಂಗಳ ಅವಧಿಯೊಳಗೆ ಆ ಬಗ್ಗೆ ತನ್ನ ನಿರ್ಣಯವನ್ನು ಅರ್ಜಿದಾರನಿಗೆ ತಿಳಿಸುವುದಕ್ಕೆ ತಪ್ಪಿದಲ್ಲಿ , 
ಕೋರಿರುವ ರಜೆಯನ್ನು ಮಾರುಕಟ್ಟೆ ಸಮಿತಿಯು ಮಂಜೂರು ಮಾಡಿದೆ ಎಂದು ಭಾವಿಸತಕ್ಕದ್ದು. 

( 2) ಯಾವನೇ [ ಸದಸ್ಯನು (1) ನೆಯ ಉಪಪ್ರಕರಣದ ಮೇರೆಗೆ ಅನರ್ಹನಾಗಿರುವನೇ ಅಥವಾ ಅನರ್ಹತೆಗೆ ಗುರಿಯಾಗಿರುವನೇ ಎಂಬ ಪ್ರಶ್ನೆ 
ಉದ್ಭವಿಸಿದಾಗಲೆಲ್ಲ ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಸ್ವಪ್ರೇರಣೆಯಿಂದ ಅಥವಾ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯ ವರದಿಯ ಮೇಲೆ ಅಥವಾ 
ಅನ್ಯಥಾ ಮತ್ತು ಆ ಬಗ್ಗೆ ಸಂಬಂಧಪಟ್ಟ ಸದಸ್ಯರಿಗೆ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟ ತರುವಾಯ ಮತ್ತು ತಾನು ಸೂಕ್ತವೆಂದು 
ಭಾವಿಸುವಂತಹ ವಿಚಾರಣೆಯನ್ನು ನಡೆಸಿದ ನಂತರ ಆ ಪ್ರಶ್ನೆಯನ್ನು ತೀರ್ಮಾನಿಸತಕ್ಕದ್ದು ಮತ್ತು ಅವನ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 

1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(3) ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ ಮತ್ತು ಇತರ ಕಾನೂನುಗಳ ( ತಿದ್ದುಪಡಿ) ಅಧಿನಿಯಮ , 
1991 ಜಾರಿಗೆ ಬಂದ ದಿನಾಂಕದಂದು ಡೆಪ್ಯೂಟಿ ಕಮೀಷನರ್‌ನ ಮುಂದೆ 2ನೇ ಉಪಪ್ರಕರಣದ ಮೇರೆಗೆ ಇತ್ಯರ್ಥದಲ್ಲಿರುವ ಯಾವುದೇ ಪ್ರಶ್ನೆಯು 
ಕೃಷಿಮಾರುಕಟ್ಟೆ ನಿರ್ದೆಶಕನಿಗೆ ವರ್ಗಾವಣೆಯಾಗಿರತಕ್ಕದ್ದು ಮತ್ತು ಅಂಥ ಪ್ರಶ್ನೆಯನ್ನು ಅವನಿಗೆ ವರದಿ ಮಾಡಿದ್ದರೆ ಅಥವಾ ಆ ಕುರಿತು ಅವನೇ ಕ್ರಮ 
ಪ್ರಾರಂಭಿಸಿದ್ದರೆ ಹೇಗೋ ಹಾಗೆ ಅದು ಇತ್ಯರ್ಥವಾಗತಕ್ಕದ್ದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

18. ಪ್ರತಿನಿಧಿಯನ್ನು ಚುನಾಯಿಸಲು ತಪ್ಪುವ ಚುನಾವಣಾ ಕ್ಷೇತ್ರ ಅಥವಾ ಸಂಸ್ಥೆ.- (1) ಯಾವುದೇ ಚುನಾವಣಾ ಕ್ಷೇತ್ರದಲ್ಲಿ ಅಗತ್ಯ ಸಂಖ್ಯೆಯ 
ಅಭ್ಯರ್ಥಿಗಳ ನಾಮನಿರ್ದೇಶನಗಳು ಇಲ್ಲದಿದ್ದ ಕಾರಣ ಅದಕ್ಕೆ ಅಗತ್ಯವಾದಷ್ಟು ಪ್ರತಿನಿಧಿಗಳನ್ನು ಚುನಾಯಿಸಲು ತಪ್ಪಿದರೆ, ಆಗ ರಾಜ್ಯ ಸರ್ಕಾರವು, ಅಂತಹ 
ಚುನಾವಣಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಸದಸ್ಯರಾಗಿ ಚುನಾಯಿತರಾಗಲು ಅರ್ಹರಾಗಿರಬಹುದಾದಂಥ ವ್ಯಕ್ತಿಗಳನ್ನು , ಸದಸ್ಯರ ಅಗತ್ಯ ಸಂಖ್ಯೆಗೆ 
ಕಡಿಮೆಯಿರುವಷ್ಟು ಸದಸ್ಯರನ್ನು ಭರ್ತಿ ಮಾಡಲು ಅಗತ್ಯವಿರುವ ವ್ಯಕ್ತಿಗಳನ್ನು ನಾಮ ನಿರ್ದೇಶನ ಮಾಡತಕ್ಕದ್ದು ಮತ್ತು ಹಾಗೆ ನಾಮನಿರ್ದೇಶಿತರಾದ 
ವ್ಯಕ್ತಿಗಳು ಅಂಥ ಚುನಾವಣಾ ಕ್ಷೇತ್ರದಿಂದ ಕ್ರಮಬದ್ದವಾಗಿ ಚುನಾಯಿತರಾಗಿದ್ದಾರೆಂದು ಭಾವಿಸತಕ್ಕದ್ದು. ನಾಮಪತ್ರಗಳ ಪರಿಶೀಲನೆಯ ಕಾಲದಲ್ಲಿ ಯಾವುದೇ 
ನಾಮಪತ್ರಗಳನ್ನು ನಿರಾಕರಿಸಿರುವ ಕಾರಣ ಅಗತ್ಯವಾದಷ್ಟು ಪ್ರತಿನಿಧಿಗಳನ್ನು ಚುನಾವಣಾ ಕ್ಷೇತ್ರದಿಂದ ಚುನಾಯಿಸಲು ಸಾಧ್ಯವಾಗದಿದ್ದರೆ ಆಗ ಡೆಪ್ಯುಟಿ 
ಕಮಿಷನರನು, ಆ ಚುನಾವಣಾ ಕ್ಷೇತ್ರದಲ್ಲಿ ಮತ್ತೊಂದು ಚುನಾವಣೆಯನ್ನು ನಡೆಸತಕ್ಕದ್ದು. 

(2) ಯಾವುದೇ ಸಂಸ್ಥೆಯು ತನ್ನ ಪ್ರತಿನಿಧಿಯನ್ನು ಚುನಾಯಿಸಲು ತಪ್ಪಿದಲ್ಲಿ, ಆಗ ರಾಜ್ಯ ಸರ್ಕಾರವು, ಅಂಥ ಪ್ರತಿನಿಧಿಯಾಗಿ 
ಚುನಾಯಿತನಾಗಲು ಅರ್ಹನಾದ ಆ ಸಂಸ್ಥೆಯ ಸದಸ್ಯನನ್ನು ನಾಮ ನಿರ್ದೇಶನ ಮಾಡತಕ್ಕದ್ದು . 

19 . ಏಕಕಾಲದಲ್ಲಿ ಅನೇಕ ಸದಸ್ಯತ್ವದ ನಿಷೇಧ - I(1)] ] ಒಬ್ಬ ವ್ಯಕ್ತಿಯು, ಒಂದಕ್ಕಿಂತ ಹೆಚ್ಚು ಚುನಾವಣಾ ಕ್ಷೇತ್ರಗಳಿಂದ 
ಚುನಾಯಿತನಾಗಿದ್ದರೆ , ತಾನು ರುಜು ಮಾಡಿದ ಲಿಖಿತ ನೋಟೀಸನ್ನು ಗೊತ್ತುಪಡಿಸಿದ ಅವಧಿಯೊಳಗೆ ಡೆಪ್ಯುಟಿ ಕಮೀಷನರನಿಗೆ ಕೊಟ್ಟು ತಾನು ಸೇವೆ 
ಸಲ್ಲಿಸಬೇಕೆಂದಿರುವ ಯಾವುದಾದರೂ ಒಂದು ಚುನಾವಣಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಮತ್ತು ಆ ಆಯ್ಕೆಯು ಅಂತಿಮವಾಗಿರತಕ್ಕದ್ದು. 

1. 1970ರ ಅಧಿನಿಯಮ ಸಂಖ್ಯೆ 3ರ ಮೂಲಕ 17-10 -1969ರಿಂದ ಜಾರಿಗೆ ಬರುವಂತೆ ಪುನರ್ ಸಂಖ್ಯೆ ನೀಡಲಾಗಿದೆ. 

[(ii )] ಯಾವುದೇ ಅಂತಹ ಆಯ್ಕೆಯನ್ನು ಮಾಡಿರುವಾಗ, ಅಂತಹ ವ್ಯಕ್ತಿಯು ಸೇವೆ ಮಾಡಲು ಆಯ್ಕೆ ಮಾಡಿಕೊಂಡ ಚುನಾವಣಾ ಕ್ಷೇತ್ರದ 
ಹೊರತಾಗಿ, ಇತರ ಚುನಾವಣಾ ಕ್ಷೇತ್ರವು ಅಥವಾ ಪ್ರತಿಯೊಂದು ಇತರ ಚುನಾವಣಾ ಕ್ಷೇತ್ರವು ಮತ್ತೊಬ್ಬ ವ್ಯಕ್ತಿಯನ್ನು ಚುನಾಯಿಸುವಂತೆ ಆ ಕ್ಷೇತ್ರವನ್ನು 
ಅಥವಾ ಕ್ಷೇತ್ರಗಳನ್ನು ಕೋರತಕ್ಕದ್ದು . 

1. 1970ರ ಅಧಿನಿಯಮ ಸಂಖ್ಯೆ 3ರ ಮೂಲಕ 17-10- 1969ರಿಂದ ಜಾರಿಗೆ ಬರುವಂತೆ ಪುನರ್ ಸಂಖ್ಯೆ ನೀಡಲಾಗಿದೆ. 
* [ [(iii)] ಅಭ್ಯರ್ಥಿಯು, (1) ನೇ ಖಂಡದಲ್ಲಿ ಉಲ್ಲೇಖಿಸಿರುವ ಆಯ್ಕೆಯನ್ನು ಆ ಖಂಡದಡಿಯಲ್ಲಿ ಗೊತ್ತುಪಡಿಸಿದ ಅವಧಿಯು 
ಮುಕ್ತಾಯವಾಗುವ ಮೊದಲು ಮಾಡದಿದ್ದಲ್ಲಿ, ಎಲ್ಲಾ ಚುನಾವಣಾ ಕ್ಷೇತ್ರಗಳಲ್ಲಿನ ಅವನ ಸ್ಥಾನಗಳು ಖಾಲಿಯಾಗತಕ್ಕದ್ದು.] 

1. 1970ರ ಅಧಿನಿಯಮ ಸಂಖ್ಯೆ 3ರ ಮೂಲಕ 17 - 10 - 1969ರಿಂದ ಜಾರಿಗೆ ಬರುವಂತೆ ಪುನರ್ ಸಂಖ್ಯೆ ನೀಡಲಾಗಿದೆ. 
2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3 -11 -1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ವಿವರಣೆ:- [ ಈ ಉಪಪ್ರಕರಣ] ದ ಉದ್ದೇಶಗಳಿಗಾಗಿ ಚುನಾವಣಾ ಕ್ಷೇತ್ರ” ಎಂಬುದರಲ್ಲಿ 11ನೇ ಪ್ರಕರಣದ (1) ನೇ ಉಪಪ್ರಕರಣದ [(iv ) ನೇ 
ಖಂಡದಲ್ಲಿ ಉಲ್ಲೇಖಿಸಿರುವ ಸಂಸ್ಥೆಯು]* ಒಳಗೊಳ್ಳತಕ್ಕದ್ದು. 

1. 1970ರ ಅಧಿನಿಯಮ ಸಂಖ್ಯೆ 3ರ ಮೂಲಕ 17-10 -1969ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3-11-1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(2 ) ಯಾವ ವ್ಯಕ್ತಿಯೂ ಎರಡು ಅಥವಾ ಹೆಚ್ಚು ಮಾರುಕಟ್ಟೆ ಸಮಿತಿಗಳ ಸದಸ್ಯನಾಗಿರತಕ್ಕದ್ದಲ್ಲ ಮತ್ತು ಒಬ್ಬ ವ್ಯಕ್ತಿಯು ಎರಡು ಅಥವಾ ಹೆಚ್ಚು 
ಮಾರುಕಟ್ಟೆ ಸಮಿತಿಗಳಿಗೆ ಸದಸ್ಯನಾಗಿ ಆಯ್ಕೆಗೊಂಡಿದ್ದರೆ, ಆಗ ಅವನು ಅಂಥ ಮಾರುಕಟ್ಟೆ ಸಮಿತಿಗಳಲ್ಲಿ ಒಂದನ್ನು ಬಿಟ್ಟು ಇತರ ಮಾರುಕಟ್ಟೆ ಸಮಿತಿಗಳಲ್ಲಿನ 
ತನ್ನ ಸ್ಥಾನಕ್ಕೆ ಮುಂಚೆಯೇ ರಾಜೀನಾಮೆ ನೀಡಿದ್ದ ಹೊರತು ಗೊತ್ತುಪಡಿಸಬಹುದಾದಂಥ ಅವಧಿಯು ಮುಕ್ತಾಯವಾದಾಗ ಎಲ್ಲ ಮಾರುಕಟ್ಟೆ ಸಮಿತಿಗಳಲ್ಲಿನ 
ಅವನ ಸ್ಥಾನಗಳು ಖಾಲಿಯಾಗತಕ್ಕದ್ದು. 

(3) ಯಾವ ವ್ಯಕ್ತಿಯು, ಈಗಾಗಲೇ ಒಂದು ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿರುವನೋ ಮತ್ತು ಅಂಥ ಸಮಿತಿಯ ಸದಸ್ಯನಾಗಿ ಅವನ 
ಪದಾವಧಿಯು ಪ್ರಾರಂಭವಾಗಿರುವುದೋ ಆ ವ್ಯಕ್ತಿಯು ಮತ್ತೊಂದು ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿ ಆಯ್ಕೆಯಾದರೆ ಮೊದಲು ಹೇಳಿರುವ ಮಾರುಕಟ್ಟೆ 
ಸಮಿತಿಯಲ್ಲಿನ ಅವನ ಸ್ಥಾನವು ಅವನು ಹಾಗೆ ಆಯ್ಕೆಯಾದ ದಿನಾಂಕದಿಂದ ಖಾಲಿಯಾಗತಕ್ಕದ್ದು. 

1. 1970ರ ಅಧಿನಿಯಮ ಸಂಖ್ಯೆ 3ರ ಮೂಲಕ 17-10-1969ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೮೦೭ 


_ 20. ಚುನಾವಣೆಯ ಸಿಂಧುತ್ವವನ್ನು ನಿರ್ಧರಿಸುವುದು.- (1) 27ನೇ ಪ್ರಕರಣದ ಮೇರೆಗೆ ಚುನಾವಣೆಯ ಫಲಿತಾಂಶವನ್ನು ಪ್ರಕಟಿಸಿದ 
ದಿನಾಂಕದಿಂದ ಹದಿನೈದು ದಿವಸಗಳೊಳಗೆ ಯಾವುದೇ ಸಮಯದಲ್ಲಿ, ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಯಾವನೇ ಅಭ್ಯರ್ಥಿಯು ಅಥವಾ ಆ 
ಚುನಾವಣೆಯಲ್ಲಿ ಮತ ನೀಡಲು ಅರ್ಹನಾದ ಯಾವನೇ ವ್ಯಕ್ತಿಯು, ಆ ಚುನಾವಣೆಯ ಸಿಂಧುತ್ವವನ್ನು ನಿರ್ಧರಿಸುವುದಕ್ಕಾಗಿ ಮತ್ತು ಈ ಕೆಳಕಂಡ ಎರಡು 
ಪರಿಹಾರಗಳಲ್ಲಿ ಯಾವುದೇ ಒಂದನ್ನು ಅಥವಾ ಆ ಎರಡೂ ಪರಿಹಾರಗಳನ್ನು ಕ್ಷೇಮು ಮಾಡುವುದಕ್ಕಾಗಿ ಸಂಬಂಧಪಟ್ಟ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ 
ಪ್ರಾಂಗಣವು ಯಾವ ಮುನ್ಸಿಫ್‌ನ ಅಧಿಕಾರ ವ್ಯಾಪ್ತಿಯೊಳಗೆ ಬರುವುದೋ ಅವನಿಗೆ ಗೊತ್ತುಪಡಿಸಿದ ರೀತಿಯಲ್ಲಿ ವೆಚ್ಚಗಳ ಬಗ್ಗೆ , ಭದ್ರತೆಯಾಗಿ ಎರಡು 
ನೂರು ರೂಪಾಯಿಗಳನ್ನು ಠೇವಣಿ ಮಾಡಿ ಚುನಾವಣೆಯಲ್ಲಿನ ಅಭ್ಯರ್ಥಿಗಳನ್ನು ಪಕ್ಷಕಾರರನ್ನಾಗಿ ಮಾಡಿ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸಿ ಆ 
ಚುನಾವಣೆಯನ್ನು ಪ್ರಶ್ನಿಸಬಹುದು, 

( ಎ ) ಚುನಾಯಿತರಾದ ಎಲ್ಲ ಅಭ್ಯರ್ಥಿಗಳ ಚುನಾವಣೆಯು ಅಥವಾ ಅವರ ಪೈಕಿ ಯಾವನೇ ಅಭ್ಯರ್ಥಿಯ ಚುನಾವಣೆಯು 
ಶೂನ್ಯವಾಗಿದೆ ಎಂಬ ಘೋಷಣೆ; 

( ಬಿ) ತಾನೇ ಅಥವಾ ಯಾವನೇ ಇತರ ಅಭ್ಯರ್ಥಿಯು ಕ್ರಮಬದ್ಧವಾಗಿ ಚುನಾಯಿತ ನಾಗಿದ್ದಾನೆಂಬ ಘೋಷಣೆ. 
(2) ಮುನ್ಸಿಫನು, ತಾನು ಅವಶ್ಯವೆಂದು ಭಾವಿಸುವಂತಹ ವಿಚಾರಣೆಯನ್ನು ನಡೆಸಿದ ಅನಂತರ, 

( ಎ) ಚುನಾವಣಾ ಅರ್ಜಿಯನ್ನು ವಜಾ ಮಾಡುವ; ಅಥವಾ 

( ಬಿ ) ಚುನಾಯಿತರಾದ ಎಲ್ಲಾ ಅಭ್ಯರ್ಥಿಗಳ ಅಥವಾ ಅವರಲ್ಲಿ ಯಾವನೇ ಅಭ್ಯರ್ಥಿಯ ಚುನಾವಣೆಯು ಶೂನ್ಯವೆಂದು 
ಘೋಷಿಸುವ; ಅಥವಾ 

( ಸಿ) ಚುನಾಯಿತರಾದ ಎಲ್ಲಾ ಅಭ್ಯರ್ಥಿಗಳ ಅಥವಾ ಅವರಲ್ಲಿ ಯಾವನೇ ಅಭ್ಯರ್ಥಿಯ ಚುನಾವಣೆಯು ಶೂನ್ಯವಾಗಿದೆ ಎಂದು ಮತ್ತು 
ಅರ್ಜಿದಾರನು ಅಥವಾ ಇತರ ಯಾವನೇ ಅಭ್ಯರ್ಥಿಯು ಕ್ರಮಬದ್ಧವಾಗಿ ಚುನಾಯಿತನಾಗಿದ್ದಾನೆಂದು ಘೋಷಿಸುವ 
- ಆದೇಶವನ್ನು ಮಾಡತಕ್ಕದ್ದು . 

ಸದರಿ ವಿಚಾರಣೆಯ ಉದ್ದೇಶಕ್ಕಾಗಿ, ಮುನ್ಸಿಫನು ಸಿವಿಲ್ ನ್ಯಾಯಾಲಯದ ಅಧಿಕಾರಗಳ ಪೈಕಿ ಯಾವುದೇ ಅಧಿಕಾರಗಳನ್ನು 
ಚಲಾಯಿಸಬಹುದು ಮತ್ತು ಅವನು ಸೂಕ್ತವೆಂದು ಭಾವಿಸಬಹುದಾದಂತಹ ರೀತಿಯಲ್ಲಿ ಖರ್ಚುಗಳನ್ನು ಕೊಡುವಂತೆ ಆದೇಶ ಮಾಡಬಹುದು ಮತ್ತು 
ಅಂತಹ ಖರ್ಚುಗಳನ್ನು ನೀಡುವಂತೆ 1908ರ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ( 1908ರ ಕೇಂದ್ರ ಅಧಿನಿಯಮ 5) ಮೇರೆಗೆ ಆದೇಶ ಮಾಡಲಾಗಿದ್ದರೆ 

ಲು ಮಾಡತಕ್ಕದ್ದು ಮತ್ತು ಅವನ ಆದೇಶದ ಪರಿಣಾಮವಾಗಿ, ಘೋಷಿತ ಚುನಾವಣಾ ಫಲಿತಾಂಶವನ್ನು ತಿದ್ದುಪಡಿ 
ಮಾಡಿದ್ದರೆ ಅಥವಾ ರದ್ದುಗೊಳಿಸಿದ್ದರೆ , ಹಾಗೆ ಚುನಾವಣೆಯನ್ನು ರದ್ದುಗೊಳಿಸಿದ ಬಗ್ಗೆ ಅವನು ಕೂಡಲೇ ಡೆಪ್ಯುಟಿ ಕಮಿಷನರನಿಗೆ ತಿಳಿಸತಕ್ಕದ್ದು, ಡೆಪ್ಯುಟಿ 
ಕಮಿಷನರನು ಹೊಸ ಚುನಾವಣೆಯನ್ನು ನಡೆಸುವುದಕ್ಕಾಗಿ ಅವಶ್ಯ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು. 
21. ಚುನಾವಣೆ ಶೂನ್ಯವೆಂದು ಘೋಷಿಸುವುದಕ್ಕೆ ಆಧಾರಗಳು.- ಮುನ್ಸಿಫನು, 

( ಎ) ಚುನಾಯಿತ ಅಭ್ಯರ್ಥಿಯು, ಚುನಾವಣೆಯ ದಿನಾಂಕದಂದು, ಆ ಸ್ಥಾನವನ್ನು ಭರ್ತಿ ಮಾಡುವುದಕ್ಕೆ ಆಯ್ಕೆಯಾಗಲು 
ಅರ್ಹನಾಗಿರಲಿಲ್ಲವೆಂದು ಅಥವಾ ಅನರ್ಹನಾಗಿದ್ದಾನೆಂದು, ಅಥವಾ 

( ಬಿ ) ಚುನಾಯಿತ ಅಭ್ಯರ್ಥಿಯು ಅಥವಾ ಅವನ ಚುನಾವಣಾ ಏಜೆಂಟನು ಅಥವಾ ಚುನಾಯಿತ ಅಭ್ಯರ್ಥಿಯ ಅಥವಾ ಅವನ 
ಚುನಾವಣಾ ಏಜೆಂಟನ ಸಮ್ಮತಿಯಿಂದ ಯಾವನೇ ಇತರ ವ್ಯಕ್ತಿಯು ಯಾವುದೇ ಭ್ರಷ್ಟಾಚಾರ ಎಸಗಿದ್ದಾನೆಂದು, ಅಥವಾ 

( ಸಿ) ಯಾವುದೇ ನಾಮಪತ್ರವನ್ನು ಅನುಚಿತವಾಗಿ ತಿರಸ್ಕರಿಸಲಾಗಿದೆ ಎಂದು, ಅಥವಾ 
( ಡಿ) ಚುನಾವಣೆಯ ಫಲಿತಾಂಶವು, 

(i) ಯಾವುದೇ ನಾಮಪತ್ರವನ್ನು ಅನುಚಿತವಾಗಿ ಸ್ವೀಕರಿಸುವ, ಅಥವಾ 

( ii) ಅಭ್ಯರ್ಥಿಯ ಹೊರತಾಗಿ ಯಾವನೇ ವ್ಯಕ್ತಿಯು ಅಥವಾ ಅವನ ಚುನಾವಣಾ ಏಜೆಂಟನು ಅಥವಾ ಅಂತಹ 
ಅಭ್ಯರ್ಥಿಯ ಅಥವಾ ಅವನ ಚುನಾವಣಾ ಏಜೆಂಟನ ಸಮ್ಮತಿಯಿಂದ ಕೆಲಸ ಮಾಡುತ್ತಿರುವ ವ್ಯಕ್ತಿಯು ಚುನಾಯಿತ ಅಭ್ಯರ್ಥಿಯ 
ಹಿತಾಸಕ್ತಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿರುವ, ಅಥವಾ 

( iii) ಯಾವುದೇ ಮತವನ್ನು ಅನುಚಿತವಾಗಿ ಸ್ವೀಕರಿಸುವ, ನಿರಾಕರಿಸುವ ಅಥವಾ ತಿರಸ್ಕರಿಸುವ ಅಥವಾ ಶೂನ್ಯವಾದ 
ಯಾವುದೇ ಮತವನ್ನು ಸ್ವೀಕರಿಸುವ, ಅಥವಾ 

(iv ) ಈ ಅಧಿನಿಯಮ ಅಥವಾ ಅದರ ಮೇರೆಗೆ ರಚಿಸಲಾದ ಯಾವುದೇ ನಿಯಮಗಳ ಅಥವಾ ಮಾಡಲಾದ 
ಯಾವುದೇ ಆದೇಶಗಳ ಉಪಬಂಧಗಳನ್ನು ಪಾಲಿಸದಿರುವ 
- ಕಾರಣದಿಂದಾಗಿ ಚುನಾಯಿತ ಅಭ್ಯರ್ಥಿಗೆ ಸಂಬಂಧಪಡುವಷ್ಟರ ಮಟ್ಟಿಗೆ ಗಣನೀಯವಾಗಿ ಬಾಧಿತವಾಗಿದೆ ಎಂದು ಅಭಿಪ್ರಾಯ ಪಟ್ಟರೆ, 
ಚುನಾಯಿತನಾದ ಯಾವನೇ ಅಭ್ಯರ್ಥಿಯ ಅಥವಾ ಎಲ್ಲಾ ಅಭ್ಯರ್ಥಿಗಳ ಚುನಾವಣೆಯು ಶೂನ್ಯವಾಗಿದೆ ಎಂದು ಘೋಷಿಸತಕ್ಕದ್ದು. 

22 . ಚುನಾಯಿತ ಅಭ್ಯರ್ಥಿಯ ಹೊರತಾಗಿ ಇತರ ಅಭ್ಯರ್ಥಿಯು ಚುನಾಯಿತನಾಗಿದ್ದಾನೆಂದು ಘೋಷಿಸಲು ಆಧಾರ - ಚುನಾವಣಾ ಅರ್ಜಿಯನ್ನು 
ಸಲ್ಲಿಸಿರುವ ಯಾವನೇ ವ್ಯಕ್ತಿಯು, ಚುನಾಯಿತನಾದ ಅಭ್ಯರ್ಥಿಯ ಚುನಾವಣೆಯನ್ನು ಪ್ರಶ್ನಿಸುವುದರ ಜೊತೆಗೆ ತಾನು ಅಥವಾ ಯಾವನೇ ಇತರ ವ್ಯಕ್ತಿಯು 
ಕ್ರಮವಾಗಿ ಚುನಾಯಿತನಾಗಿದ್ದಾನೆಂಬ ಬಗ್ಗೆ ಘೋಷಣೆ ಕೋರಿಕ್ಷೇಮು ಮಾಡಿದ್ದರೆ, ಮತ್ತು ಮುನ್ಸಿಫನು 

( ಎ) ಅರ್ಜಿದಾರನು ಅಥವಾ ಅಂಥ ಇತರ ಅಭ್ಯರ್ಥಿಯು ಅಧಿಕ ಸಂಖ್ಯೆಯ ಸಿಂಧುವಾದ ಮತಗಳನ್ನು ವಾಸ್ತವವಾಗಿ 
ಪಡೆದಿದ್ದಾನೆಂದು ; ಅಥವಾ 


esoes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


( ಬಿ ) ಚುನಾಯಿತ ಅಭ್ಯರ್ಥಿಯು ಭ್ರಷ್ಟಾಚಾರದ ಮೂಲಕ ಮತಗಳನ್ನು ಪಡೆಯದೆ ಹೋಗಿದ್ದರೆ ಅರ್ಜಿದಾರನು ಅಥವಾ ಅಂಥ 
ಇತರ ಅಭ್ಯರ್ಥಿಯು ಅಧಿಕ ಸಂಖ್ಯೆಯ ಸಿಂಧುವಾದ ಮತಗಳನ್ನು ಪಡೆಯಬಹುದಾಗಿತ್ತೆಂದು ಅಭಿಪ್ರಾಯಪಟ್ಟರೆ ಮುನ್ಸಿಫ್‌ನು ಆ ಚುನಾಯಿತ 
ಅಭ್ಯರ್ಥಿಯ ಚುನಾವಣೆಯು ಶೂನ್ಯವಾಗಿರುವುದಾಗಿ ಘೋಷಿಸಿದ ತರುವಾಯ ಸಂದರ್ಭಾನುಸಾರ ಅರ್ಜಿದಾರನು ಅಥವಾ ಅಂಥ ಇತರ 
ಅಭ್ಯರ್ಥಿಯು ಕ್ರಮಬದ್ಧವಾಗಿ ಚುನಾಯಿತನಾಗಿದ್ದಾನೆಂದು ಘೋಷಿಸತಕ್ಕದ್ದು. 

23. ಸಮಮತಗಳ ಸಂದರ್ಭದಲ್ಲಿ ಕಾರ್ಯವಿಧಾನ - ಚುನಾವಣಾ ಅರ್ಜಿಯ ಅಧಿವಿಚಾರಣೆಯ ಕಾಲದಲ್ಲಿ ಆ ಚುನಾವಣೆಯಲ್ಲಿ ಯಾರೇ 
ಅಭ್ಯರ್ಥಿಗಳ ನಡುವೆ ಸಮಮತಗಳು ಇವೆಯೆಂದು ಮತ್ತು ಒಂದು ಮತವನ್ನು ಸೇರಿಸಿದರೆ, ಆ ಅಭ್ಯರ್ಥಿಗಳಲ್ಲಿ ಯಾವನಾದರೂ ಚುನಾಯಿತನಾಗಿದ್ದಾನೆಂದು 
ಘೋಷಿಸಲ್ಪಡಲು ಹಕ್ಕುಳ್ಳವನಾಗುತ್ತಾನೆಂದು ಕಂಡುಬಂದ ಸಂದರ್ಭದಲ್ಲಿ , 

( ಎ ) ಈ ಅಧಿನಿಯಮದ ಅಥವಾ ಅದರ ಮೇರೆಗೆ ರಚಿಸಲಾದ ನಿಯಮಗಳ ಉಪಬಂಧಗಳ ಮೇರೆಗೆ ಚುನಾವಣಾ ಅಧಿಕಾರಿಯು 
ಕೈಕೊಂಡ ಯಾವುದೇ ತೀರ್ಮಾನವು, ಆ ಅಭ್ಯರ್ಥಿಗಳ ನಡುವಣ ಪ್ರಶ್ನೆಯನ್ನು ನಿರ್ಧರಿಸುವಷ್ಟರ ಮಟ್ಟಿಗೆ ಅದು ಆ ಅರ್ಜಿಯ ಉದ್ದೇಶಗಳ 
ಬಗ್ಗೆ ಸಹ ಪರಿಣಾಮಕಾರಿಯಾಗತಕ್ಕದ್ದು; ಮತ್ತು 

( ಬಿ ) ಅಂತಹ ತೀರ್ಮಾನದಿಂದ ಆ ಪ್ರಶ್ನೆಯು ನಿರ್ಧಾರವಾಗದಿರುವ ಸಂದರ್ಭದಲ್ಲಿ ಮುನ್ಸಿಫ್‌ನು, ಚೀಟಿ ಎತ್ತುವ ಮೂಲಕ ಆ 
ಪ್ರಶ್ನೆಯನ್ನು ನಿರ್ಧರಿಸತಕ್ಕದ್ದು ಮತ್ತು ಯಾವ ಅಭ್ಯರ್ಥಿಯ ಪರವಾಗಿ ಚೀಟಿ ಬರುವುದೋ ಅವನು ಒಂದು ಹೆಚ್ಚು ಮತವನ್ನು ಪಡೆದಿದ್ದರೆ 
ಹೇಗೋ ಹಾಗೆ ಎಂದು ತೀರ್ಮಾನಿಸಿ ಕ್ರಮ ಕೈಕೊಳ್ಳತಕ್ಕದ್ದು . 
24 . ಭ್ರಷ್ಟ ಆಚರಣೆಗಳು.- (1) ಯಾವನೇ ವ್ಯಕ್ತಿಯು, 

( ಎ) ಯಾವನೇ ಮತದಾರನನ್ನು ಯಾವನೇ ಅಭ್ಯರ್ಥಿಯ ಪರವಾಗಿ ಮತವನ್ನು ಕೊಡುವಂತೆ ಪ್ರೇರೇಪಿಸಲು ಅಥವಾ ಮತವನ್ನು 
ಕೊಡದಂತೆ ತಡೆಯಲು, ಹಣವನ್ನು ಅಥವಾ ಬೆಲೆಯುಳ್ಳ ಪ್ರತಿಫಲವನ್ನು ಕೊಡಮಾಡುವುದಾಗಿ ಹೇಳಿದರೆ ಅಥವಾ ಕೊಟ್ಟರೆ ಅಥವಾ ಯಾವನೇ 
ವ್ಯಕ್ತಿಗೆ ಹಾನಿ ಉಂಟು ಮಾಡುವುದಾಗಿ ಬೆದರಿಕೆ ಹಾಕಿದರೆ; ಅಥವಾ 

( ಬಿ) ಅಂಥ ಮತವನ್ನು ನೀಡುವವನಾಗಿಲ್ಲದ ಮತದಾರನ ಹೆಸರಿನಲ್ಲಿ ಮತವನ್ನು ಕೊಟ್ಟರೆ, ಕೊಡಿಸಿದರೆ ಅಥವಾ ಕೊಡುವಂತೆ 
ದುಷ್ಪರಿಸಿದರೆ; ಅಥವಾ 

( ಸಿ) ಯಾವನೇ ಮತದಾರನು ( ಸ್ವತಃ ಅವನ ಕುಟುಂಬದ ಸದಸ್ಯರ ಅಥವಾ ಅವನ ಏಜೆಂಟನ ಹೊರತಾಗಿ) ಯಾವುದೇ ಮತದಾನ 
ಕೇಂದ್ರಕ್ಕೆ ಹೋಗಿ ಬರಲು ಅವನಿಗಾಗಿ ಯಾವುದೇ ವಾಹನವನ್ನು ಅಥವಾ ನೌಕೆಯನ್ನು ಹಣ ಸಂದಾಯದ ಮೇಲೆ ಅಥವಾ ಅನ್ಯಥಾ ಬಾಡಿಗೆಗೆ 
ತೆಗೆದುಕೊಂಡರೆ ಅಥವಾ ದೊರಕಿಸಿಕೊಟ್ಟರೆ ಭ್ರಷ್ಟ ಆಚರಣೆಯನ್ನು ಮಾಡಿರುವುದಾಗಿ ಭಾವಿಸತಕ್ಕದ್ದು: 

ಪರಂತು, ಮತದಾರನು ಅಥವಾ ಹಲವು ಮತದಾರರು ಅಂಥ ಮತದಾನ ಕೇಂದ್ರಕ್ಕೆ ಹೋಗಿ ಬರಲು ಅಥವಾ ಅವನನ್ನು ಅಥವಾ ಅವರನ್ನು 
ಕರೆದುಕೊಂಡು ಹೋಗುವ ಉದ್ದೇಶಕ್ಕಾಗಿ ಅವರ ಜಂಟಿ ಖರ್ಚಿನಲ್ಲಿ ಒಂದು ವಾಹನವನ್ನು ಅಥವಾ ನೌಕೆಯನ್ನು ಬಾಡಿಗೆಗೆ ತೆಗೆದುಕೊಂಡಲ್ಲಿ , ಹಾಗೆ 
ಬಾಡಿಗೆಗೆ ತೆಗೆದುಕೊಳ್ಳಲಾದ ವಾಹನ ಅಥವಾ ನೌಕೆಯು ಯಾಂತ್ರಿಕ ಶಕ್ತಿಯಿಂದ ನಡೆಸಲಾಗುವ ಒಂದು ವಾಹನ ಅಥವಾ ನೌಕೆಯಾಗಿರದಿದ್ದಲ್ಲಿ, ಆ 
ಆಚರಣೆಯನ್ನು ಈ ಖಂಡದ ಮೇರೆಗೆ ಭ್ರಷ್ಟ ಆಚರಣೆ ಎಂದು ಭಾವಿಸತಕ್ಕದ್ದಲ್ಲ: 

ಮತ್ತೂ ಪರಂತು, ಅಂಥ ಯಾವುದೇ ಮತದಾನ ಕೇಂದ್ರಕ್ಕೆ ಅಥವಾ ಮತದಾನಕ್ಕಾಗಿ ನಿಗದಿಪಡಿಸಿರುವ ಸ್ಥಳಕ್ಕೆ ಹೋಗಿಬರುವ ಉದ್ದೇಶಕ್ಕಾಗಿ ತನ್ನ 
ಸ್ವಂತ ಖರ್ಚಿನಲ್ಲಿ ಯಾವುದೇ ಸಾರ್ವಜನಿಕ ಸಾರಿಗೆ ವಾಹನ ಅಥವಾ ನೌಕೆ ಅಥವಾ ಯಾವುದೇ ರೈಲ್ವೆ ಕ್ಯಾರೇಜನ್ನು ಮತದಾರನು ಉಪಯೋಗಿಸಿದರೆ ಆ 
ಆಚರಣೆಯನ್ನು ಈ ಖಂಡದ ಮೇರೆಗೆ ಭ್ರಷ್ಟ ಆಚರಣೆಯೆಂದು ಭಾವಿಸತಕ್ಕದ್ದಲ್ಲ. 

ಅಭ್ಯರ್ಥಿಯ ತಿಳುವಳಿಕೆ ಮತ್ತು ಸಮ್ಮತಿಯಿಂದ ಅಥವಾ ಚುನಾವಣೆಯ ಸಂಬಂಧದಲ್ಲಿ ಅಂತಹ ಅಭ್ಯರ್ಥಿಯ ಸಾಮಾನ್ಯ ಅಥವಾ ವಿಶೇಷ 
ಅಧಿಕಾರದ ಮೇರೆಗೆ ಕಾರ್ಯನಿರ್ವಹಿಸುವ ವ್ಯಕ್ತಿಯು ಭ್ರಷ್ಟಾಚಾರವನ್ನು ಮಾಡಿದ್ದರೆ ಆ ಅಭ್ಯರ್ಥಿಯು ಅದನ್ನು ಮಾಡಿರುವುದಾಗಿ ಭಾವಿಸತಕ್ಕದ್ದು. 
ವಿವರಣೆ I - “ ವೈಯಕ್ತಿಕ ಲಾಭದ ಭರವಸೆ ” ಎಂಬ ಪದಾವಳಿಯಲ್ಲಿ, 

( ) ಮಾರುಕಟ್ಟೆ ಸಮಿತಿಯ ಪರ್ಯಾಲೋಚನೆಗೆ ಬರಬಹುದಾದಂತಹ ಯಾವುದೇ ನಿರ್ದಿಷ್ಟ ಕ್ರಮದ ಪರವಾಗಿ ಅಥವಾ ಅದರ 
ವಿರುದ್ದ ಮತನೀಡುವ ಭರವಸೆಯು ಒಳಗೊಳ್ಳುವುದಿಲ್ಲ ; ಆದರೆ 

(ii) ಮೇಲಿನದಕ್ಕೊಳಪಟ್ಟು ಸ್ವತಃ ತನ್ನ ಅಥವಾ ತಾನು ಆಸಕ್ತನಾಗಿರುವ ಯಾವನೇ ವ್ಯಕ್ತಿಯ ಪ್ರಯೋಜನಕ್ಕಾಗಿರುವ ಭರವಸೆಯು 
ಒಳಗೊಳ್ಳುತ್ತದೆ. 

ವಿವರಣೆ II :- (1) “ ವಾಹನ ” ಎಂದರೆ ರಸ್ತೆ ಸಾರಿಗೆಯ ಉದ್ದೇಶಕ್ಕಾಗಿ ಉಪಯೋಗಿಸಿದ ಅಥವಾ ಉಪಯೋಗಿಸಲು ಸಮರ್ಥವಾದ 
ಯಾವುದೇ ವಾಹನ , ಅದು ಯಂತ್ರಚಾಲಿತವಾಗಿರಬಹುದು, ಅನ್ಯಥಾ ಆಗಿರಬಹುದು ಮತ್ತು ಅದನ್ನು ಇತರ ವಾಹನಗಳನ್ನು ಎಳೆಯುವುದಕ್ಕಾಗಿ ಅಥವಾ 
ಅನ್ಯಥಾ ಉಪಯೋಗಿಸಬಹುದು. 

(2 ) ಚುನಾವಣೆಗಳಿಗೆ ಸಂಬಂಧಪಟ್ಟ ನಿಯಮಗಳನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಜವಾಬ್ದಾರನಾದ ಅಧಿಕಾರಿಯು ಮಾಡಿದ ತಪ್ಪಿನ ಅಥವಾ 
ಭ್ರಷ್ಟ ರೀತಿಯಲ್ಲಿ ಉಂಟಾಗಿರದ ಅಕ್ರಮ ಅಥವಾ ಅನೌಪಚಾರಿಕತೆಯ ಆಧಾರದ ಮೇಲೆ ಮಾತ್ರವೇ ಚುನಾವಣೆಯ ಸಿಂಧುತ್ವವನ್ನು ಪ್ರಶ್ನಿಸಿದರೆ , 
ಮುನ್ಸಿಫ್‌ನು ಆ ಚುನಾವಣೆಯನ್ನು ರದ್ದುಗೊಳಿಸತಕ್ಕದ್ದಲ್ಲ. 

ವಿವರಣೆ III:- ಈ ಉಪಪ್ರಕರಣದಲ್ಲಿ “ ತಪ್ಪು ” ಎಂಬ ಪದವು, ಈ ಅಧಿನಿಯಮ ಅಥವಾ ಅದರ ಮೇರೆಗೆ ರಚಿಸಿದ ನಿಯಮಗಳ 
ಉಪಬಂಧಗಳ ಯಾವ ಉಲ್ಲಂಘನೆಯಿಂದ ಅಥವಾ ಅವುಗಳನ್ನು ಕಾರ್ಯಗತಗೊಳಿಸುವಲ್ಲಿನ ಯಾವ ಲೋಪದಿಂದ ಅಥವಾ ಯಾವ 
ಅನನುಪಾಲನೆಯಿಂದ ಚುನಾವಣೆಯ ಫಲಿತಾಂಶದ ಮೇಲೆ ಗಣನೀಯ ಪರಿಣಾಮ ಉಂಟಾಗಿದೆಯೋ ಆ ಯಾವುದೇ ಉಲ್ಲಂಘನೆಯನ್ನು ಅಥವಾ 
ಲೋಪವನ್ನು ಅಥವಾ ಅನನುಪಾಲನೆಯನ್ನು ಒಳಗೊಳ್ಳುವುದಿಲ್ಲ . 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೦೯ 


ಕ 


25 . ಮುನ್ಸಿಫನು ಮಾಡಬೇಕಾದ ಇತರ ಆದೇಶಗಳು - ಮುಸ್ಟೀಫನು, 21ನೇ ಪ್ರಕರಣದ ಮೇರೆಗೆ ತನ್ನ ಆದೇಶದ ಮೂಲಕ ಆ ಪ್ರಕರಣದ ( ಬಿ) 
ಖಂಡದಲ್ಲಿ ನಿರ್ದಿಷ್ಟಪಡಿಸಿರುವ ಆಧಾರದ ಮೇಲೆ ಯಾವನೇ ಅಭ್ಯರ್ಥಿಯ ಚುನಾವಣೆಯು ಶೂನ್ಯವಾಗಿದೆಯೆಂದು ಘೋಷಿಸಿದರೆ, ಅವನು ಸೂಕ್ತವೆಂದು 
ಯೋಚಿಸಿದಲ್ಲಿ ಈ ಪ್ರಕರಣದ ಅರ್ಥ ವ್ಯಾಪ್ತಿಯೊಳಗೆ ಯಾವುದೇ ಭ್ರಷ್ಟಾಚಾರವನ್ನು ಮಾಡಿರುವ ಯಾವನೇ ವ್ಯಕ್ತಿಯು, ಐದು ವರ್ಷಗಳು ಮೀರದ 
ಅವಧಿಯವರೆಗೆ ಯಾವುದೇ ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿರಲು ಅನರ್ಹನಾಗಿರುವನೆಂದು ಘೋಷಿಸಬಹುದು: 

ಪರಂತು, ಚುನಾಯಿತ ಅಭ್ಯರ್ಥಿಯ ಹೊರತಾಗಿ ಇತರ ಯಾವನೇ ವ್ಯಕ್ತಿಯ ಸಂಬಂಧದಲ್ಲಿ , ಅಂತಹ ಘೋಷಣೆಯನ್ನು ಏಕೆ ಮಾಡಬಾರದು 
ಎಂಬುದಕ್ಕೆ ಕಾರಣ ತೋರಿಸಲು ಅವಕಾಶವನ್ನು ಕೊಟ್ಟ ಹೊರತು ಅಂತಹ ಘೋಷಣೆಯನ್ನು ಮಾಡತಕ್ಕದ್ದಲ್ಲ: 

ಮತ್ತೂ ಪರಂತು, ಈ ಬಗ್ಗೆ ರಾಜ್ಯ ಸರ್ಕಾರದ ಆದೇಶದ ಮೂಲಕ ಯಾವುದೇ ಕಾಲದಲ್ಲಿ ಯಾವನೇ ವ್ಯಕ್ತಿಯನ್ನು ಅಂತಹ ಅನರ್ಹತೆಯಿಂದ 
ಮುಕ್ತಗೊಳಿಸಬಹುದು. 

26. ಮುನೀಫನ ಆದೇಶಗಳ ವಿರುದ್ದ ಅಪೀಲು.- (1) 20 , 21 , 22 , 23 ಅಥವಾ 25ನೇ ಪ್ರಕರಣಗಳ ಮೇರೆಗೆ ಮುನೀಫನ ಯಾವುದೇ 
ತೀರ್ಮಾನ ಅಥವಾ ಆದೇಶದಿಂದ ಬಾಧಿತನಾದ ಯಾವನೇ ವ್ಯಕ್ತಿಯು, ಅಂತಹ ತೀರ್ಮಾನ ಅಥವಾ ಆದೇಶದ ದಿನಾಂಕದಿಂದ ಮೂವತ್ತು 

ನ್ಯಾಯಾಧೀಶನ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯೊಳಗೆ ಸಂಬಂಧಪಟ್ಟ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ ಪ್ರಾಂಗಣವು 
ಇರುವುದೋ ಆ ಜಿಲ್ಲಾ ನ್ಯಾಯಾಧೀಶನಿಗೆ ಗೊತ್ತುಪಡಿಸಿದ ರೀತಿಯಲ್ಲಿ ಅಪೀಲನ್ನು ಸಲ್ಲಿಸಬಹುದು, ಅಂತಹ ಅಪೀಲಿನ ಸಂಬಂಧದಲ್ಲಿ ಜಿಲ್ಲಾ 
ನ್ಯಾಯಾಧೀಶನ ತೀರ್ಮಾನವು ಅಂತಿಮ ಮತ್ತು ನಿರ್ಣಾಯಕವಾಗಿರತಕ್ಕದ್ದು, ಜಿಲ್ಲಾ ನ್ಯಾಯಾಧೀಶನು ತನ್ನ ತೀರ್ಮಾನ ಅಥವಾ ಆದೇಶದ ಪರಿಣಾಮವನ್ನು 
ಡೆಪ್ಯುಟಿ ಕಮಿಷನರನಿಗೆ ಆ ಕೂಡಲೇ ತಿಳಿಸತಕ್ಕದ್ದು; ಡೆಪ್ಯುಟಿ ಕಮಿಷನರನು ಸಂದರ್ಭಾನುಸಾರ, ಚುನಾಯಿತರಾದವರೆಂದು ಘೋಷಿಸಲಾದ ವ್ಯಕ್ತಿಗಳ 
ಹೆಸರುಗಳನ್ನು ಪ್ರಕಟಿಸಲು ಅಥವಾ ಹೊಸ ಚುನಾವಣೆಯನ್ನು ನಡೆಸಲು ಕ್ರಮ ತೆಗೆದುಕೊಳ್ಳತಕ್ಕದ್ದು. 

( 2) (1) ನೇ ಉಪಪ್ರಕರಣದಲ್ಲಿ ಉಪಬಂಧಿಸಲಾದ ಅಪೀಲಿನ ಹಕ್ಕನ್ನು ಚಲಾಯಿಸಲು ಉದ್ದೇಶಿಸುವ ಯಾವನೇ ವ್ಯಕ್ತಿಯು, 20ನೇ ಪ್ರಕರಣದ 
(1) ನೇ ಉಪಪ್ರಕರಣದ ಮೇರೆಗೆ ಮಾಡಲಾದ ಠೇವಣಿ ಮೊಬಲಗು ಯಾವುದಾದರೂ ಇದ್ದರೆ ಅದನ್ನು ಹೊರತುಪಡಿಸಿ, ಮುಫ್ ನ್ಯಾಯಾಲಯದಲ್ಲಿ 
ವೆಚ್ಚಗಳಿಗೆ ಭದ್ರತೆಯಾಗಿ ನಾಲ್ಕು ನೂರು ರೂಪಾಯಿಗಳ ಮೊಬಲಗನ್ನು ಗೊತ್ತುಪಡಿಸಿದ ರೀತಿಯಲ್ಲಿ ಠೇವಣಿ ಇಟ್ಟು 20, 21, 22 , 23 ಅಥವಾ 25ನೇ 
ಪ್ರಕರಣಗಳ ಮೇರೆಗೆ ಹೊರಡಿಸಿದ ಮುಫ್‌ನ ಆದೇಶದಿಂದಾಗಿ ಉಂಟಾಗುವ ಯಾವುದೇ ಪರಿಣಾಮಗಳನ್ನು ತಡೆಹಿಡಿಯುವ ಆದೇಶವನ್ನು 
ಪಡೆಯಬಹುದು. ಅಂತಹ ಠೇವಣಿ ಇಟ್ಟ ಮೇಲೆ ಮುನ್ನೀಫ್‌ನು ತನ್ನ ಆದೇಶದ ದಿನಾಂಕದಿಂದ ಎರಡು ತಿಂಗಳು ಮೀರದ ಅವಧಿಯವರೆಗೆ ಅಂಥ 
ತಡೆಯಾಜ್ಞೆಯನ್ನು ನೀಡತಕ್ಕದ್ದು. ಅಂತಹ ಅವಧಿಯ ಮುಕ್ತಾಯಕ್ಕೆ ಮುಂಚೆ ಜಿಲ್ಲಾ ನ್ಯಾಯಾಧೀಶನಿಂದ ಇನ್ನೂ ಹೆಚ್ಚಿನ ಅವಧಿಯ ತಡೆಯಾಜ್ಞೆಯನ್ನು 
ಪಡೆಯದಿದ್ದರೆ ಅಥವಾ ಜಿಲ್ಲಾ ನ್ಯಾಯಾಧೀಶನಿಂದ ಅಂಥ ತಡೆಯಾಜ್ಞೆಯನ್ನು ಪಡೆದುಕೊಂಡಿದ್ದು, ಆ ತಡೆಯಾಜ್ಞೆಯ ಅವಧಿಯು ಮುಕ್ತಾಯಗೊಂಡಿದ್ದರೆ 
ಅಥವಾ ಅಂಥ ತಡೆಯಾಜ್ಞೆಯನ್ನು ಅಂತಿಮವಾಗಿ ರದ್ದುಗೊಳಿಸಲಾಗಿದ್ದರೆ, ಠೇವಣಿ ಇಟ್ಟ ಮೊಬಲಗನ್ನು ಅಥವಾ ಆ ಅಪೀಲನ್ನು ಅಥವಾ 
ತಡೆಯಾಜ್ಞೆಯನ್ನು ವಿರೋಧಿಸಿರುವ ಪಕ್ಷಕಾರರಿಗೆ ಜಿಲ್ಲಾ ನ್ಯಾಯಾಧೀಶನು ಅಂಥ ಅಪೀಲಿನಲ್ಲಿ ತನ್ನ ಆದೇಶದ ಮೂಲಕ ನೀಡಿದ ಖರ್ಚುಗಳು 
ಯಾವುವಾದರೂ ಇದ್ದರೆ ಅವುಗಳ ಮೊಬಲಗನ್ನು ಅಂಥ ಠೇವಣಿ ಇಟ್ಟ ಮೊಬಲಗಿನಿಂದ ವಜಾ ಮಾಡಿದ ತರುವಾಯ ಯಾವುದಾದರೂ ಶಿಲ್ಕು ಉಳಿದರೆ, 
ಆ ಶಿಲ್ಕನ್ನು ಜಿಲ್ಲಾ ನ್ಯಾಯಾಧೀಶನು ಅಪೀಲಿನಲ್ಲಿ ಅಥವಾ ಆ ತರುವಾಯ ತನ್ನ ತೀರ್ಮಾನವನ್ನು ಕೊಡುವ ಕಾಲದಲ್ಲಿ ಆ ಬಗ್ಗೆ ಮಾಡಿದ ಆದೇಶದ 
ಮೂಲಕ ಸಂದರ್ಭಾನುಸಾರ ಠೇವಣಿ ಮೊಬಲಗನ್ನು ಅಥವಾ ಆ ಮೊಬಲಗಿನ ಶಿಲ್ಕನ್ನು ಅಥವಾ ಅದರ ಯಾವುದೇ ಭಾಗವನ್ನು ಮರುಪಾವತಿ ಮಾಡಲು 
ಆದೇಶಿಸಿರುವ ಮತ್ತು ಅಂಥ ಆದೇಶವನ್ನು ಮುನ್ಸಿಫನಿಗೆ ತಿಳಿಸಿರುವ ಹೊರತು, ಮುನ್ಸಿಫನು ಈ ಬಗ್ಗೆ ಮಾಡಿದ ಆದೇಶದ ಮೂಲಕ ರಾಜ್ಯ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು. 

(3) ಈ ಪ್ರಕರಣದ ಮೇರೆಗಿನ ಪ್ರತಿಯೊಂದು ಅಪೀಲನ್ನು , ಸಾಧ್ಯವಾದಷ್ಟು ಬೇಗನೆ ತೀರ್ಮಾನಿಸತಕ್ಕದ್ದು ಮತ್ತು ಜಿಲ್ಲಾ ನ್ಯಾಯಾಧೀಶನಿಗೆ 
ಸಲ್ಲಿಸಲಾಗುವ ಅಪೀಲು ಜ್ಞಾಪನ ಪತ್ರದ ದಿನಾಂಕದಿಂದ ಮೂರು ತಿಂಗಳೊಳಗೆ ಆ ಅಪೀಲನ್ನು ಅಂತಿಮವಾಗಿ ನಿರ್ಧರಿಸಲು ಪ್ರಯತ್ನಿಸತಕ್ಕದ್ದು . 

27 . ಚುನಾಯಿತ ಸದಸ್ಯರ ಹೆಸರುಗಳ ಪ್ರಕಟಣೆ - ಡೆಪ್ಯುಟಿ ಕಮಿಷನರನು, ಎಲ್ಲಾ ಚುನಾಯಿತ ಸದಸ್ಯರ ಹೆಸರುಗಳನ್ನು ರಾಜಪತ್ರದಲ್ಲಿ 
ಅಧಿಸೂಚನೆಯ ಮೂಲಕ [ ಎರಡು ಕೆಲಸದ ದಿನಗಳೊಳಗೆ] ಪ್ರಕಟಿಸತಕ್ಕದ್ದು . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16. 08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

28, ಆಕಸ್ಮಿಕ ಖಾಲಿಸ್ಥಾನಗಳು - ಸದಸ್ಯನಾಗಿ ಚುನಾಯಿತನಾದ ಅಥವಾ ನಾಮ ನಿರ್ದೇಶಿತನಾದ ವ್ಯಕ್ತಿಯು ಪದಕ್ಕೆ ರಾಜೀನಾಮೆ ನೀಡುವ ಅಥವಾ 
ಅವನನ್ನು ತೆಗೆದುಹಾಕುವ ಅಥವಾ ಅವನು ಆ ಪದವನ್ನು ಸ್ವೀಕರಿಸದಿರುವ ಕಾರಣದಿಂದ ಅಥವಾ ಅಂಥ ವ್ಯಕ್ತಿಯು ಸದಸ್ಯನಾಗಿರುವುದಕ್ಕೆ ಅನರ್ಹನಾಗಿರುವ 
ಕಾರಣದಿಂದ ಅಥವಾ ಯಾವುದೇ ಚುನಾವಣೆಯನ್ನು ತಳ್ಳಿಹಾಕಿರುವ ಕಾರಣದಿಂದ ಅಥವಾ ಅವನ ಪದಾವಧಿಯು ಮುಗಿಯುವುದಕ್ಕೆ ಮುಂಚೆ ಅವನ 
ಮರಣದ ಕಾರಣದಿಂದ ಅಥವಾ ಅನ್ಯಥಾ ಸ್ಥಾನವು ಖಾಲಿಯಾದಲ್ಲಿ ಸಂದರ್ಭಾನುಸಾರ ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ಚುನಾಯಿಸುವ ಅಥವಾ ನಾಮ 
ನಿರ್ದೇಶನ ಮಾಡುವ ಮೂಲಕ ಆ ಖಾಲಿ ಸ್ಥಾನವನ್ನು ಸಾಧ್ಯವಾದಷ್ಟು ಬೇಗನೆ ಭರ್ತಿ ಮಾಡತಕ್ಕದ್ದು. ಅಂಥ ವ್ಯಕ್ತಿಯು ಯಾವ ಸದಸ್ಯನ ಸ್ಥಾನದಲ್ಲಿ ತಾನು 
ಚುನಾಯಿತನಾಗಿರುವನೋ ಅಥವಾ ನಾಮ ನಿರ್ದೇಶಿತನಾಗಿರುವನೋ ಆ ಸದಸ್ಯನ ಸ್ಥಾನವು ಖಾಲಿಯಾಗಿರದಿದ್ದಲ್ಲಿ ಪದಧಾರಣ ಮಾಡಬಹುದಾಗಿದ್ದಂಥ 
ಅವಧಿಯವರೆಗೆ ಮಾತ್ರ ಪದಧಾರಣ ಮಾಡತಕ್ಕದ್ದು: 

ಪರಂತು, ಮಾರುಕಟ್ಟೆ ಸಮಿತಿಯ ಸದಸ್ಯರ ಪದಾವಧಿಯು ಮುಗಿಯುವ ದಿನಾಂಕಕ್ಕೆ ಆರು ತಿಂಗಳಿಗಿಂತ ಮುಂಚೆ ಒಬ್ಬ ಸದಸ್ಯನ ಸ್ಥಾನವು 
ಖಾಲಿಯಾದರೆ, ಯಾವ ಸದಸ್ಯನ ಸ್ಥಾನವು ಖಾಲಿಯಾಗಿದೆಯೋ ಆ ಸದಸ್ಯನ ಸ್ಥಾನದಲ್ಲಿ ಸದಸ್ಯನಾಗಿ ಚುನಾಯಿತನಾಗಲು ಅರ್ಹನಾದ ಒಬ್ಬ ವ್ಯಕ್ತಿಯನ್ನು 
ಸಹಯೋಜಿಸುವ ಮೂಲಕ ಮಾರುಕಟ್ಟೆ ಸಮಿತಿಯು ಆ ಖಾಲಿ ಸ್ಥಾನವನ್ನು ಭರ್ತಿ ಮಾಡಬಹುದು. 

29 . ಮತದಾನ ಕೇಂದ್ರಗಳಲ್ಲಿ ಅಥವಾ ಅವುಗಳ ಸಮೀಪದಲ್ಲಿ ಮತ ಕೋರಿಕೆಯ ನಿಷೇಧ - (1) ಯಾವನೇ ವ್ಯಕ್ತಿಯು, ಯಾವುದೇ ಮತದಾನ 
ಕೇಂದ್ರದಲ್ಲಿ ಮತದಾನ ನಡೆಯುವ ದಿನಾಂಕದಂದು ಅಥವಾ ದಿನಾಂಕಗಳಂದು, ಆ ಮತದಾನ ಕೇಂದ್ರದಿಂದ ಒಂದು ನೂರು ಮೀಟರ್ ಅಂತರದೊಳಗೆ 
ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಸ್ಥಳದಲ್ಲಿ ಈ ಕೆಳಕಂಡ ಯಾವುದೇ ಕಾರ್ಯಗಳನ್ನು ಮಾಡತಕ್ಕದ್ದಲ್ಲ, ಎಂದರೆ, 

( ಎ) ಮತಗಳನ್ನು ಕೋರುವುದು; ಅಥವಾ 


೮೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


( ಬಿ ) ಯಾವನೇ ಮತದಾರನ ಮತವನ್ನು ಯಾಚಿಸುವುದು; ಅಥವಾ 
( ಸಿ) ಚುನಾವಣೆಯಲ್ಲಿ ಮತಹಾಕದಂತೆ ಯಾವನೇ ಮತದಾರನನ್ನು ಮನ ಒಲಿಸುವುದು; ಅಥವಾ 

( ಡಿ ) ಚುನಾವಣೆಗೆ ಸಂಬಂಧಿಸಿದ ಅಧಿಕತ ನೋಟೀಸಿನ ಹೊರತಾಗಿ ಯಾವುದೇ ಇತರ ನೋಟೀಸು ಅಥವಾ ಚಿಹ್ನೆಯನ್ನು 
ಪ್ರದರ್ಶಿಸುವುದು. 

( 2) (1) ನೇ ಉಪಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವನೇ ವ್ಯಕ್ತಿಯು ಅಪರಾಧ ನಿರ್ಣಿತನಾದ ಮೇಲೆ, ಎರಡು ನೂರು 
ಐವತ್ತು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದಂತಹ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು . 

(3) ಈ ಪ್ರಕರಣದ ಮೇರೆಗೆ ದಂಡನೀಯವಾದ ಅಪರಾಧವು ಸಂಜೇಯವಾಗಿರತಕ್ಕದ್ದು. 

30. ಮತದಾನ ಕೇಂದ್ರದಲ್ಲಿ ಅಥವಾ ಅದರ ಸಮೀಪ ಅವ್ಯವಸ್ಥಿತ ನಡತೆಗಾಗಿ ದಂಡನೆ.- (1) ಯಾವನೇ ವ್ಯಕ್ತಿಯು ಯಾವುದೇ ಮತದಾನ 
ಕೇಂದ್ರದಲ್ಲಿ ಮತದಾನ ನಡೆಯುವ ದಿನಾಂಕದಂದು ಅಥವಾ ದಿನಾಂಕಗಳಂದು, 

( ಎ) ಯಾವುದೇ ಮತದಾನ ಕೇಂದ್ರದೊಳಗೆ ಅಥವಾ ಪ್ರವೇಶದ್ವಾರದಲ್ಲಿ , ಅಥವಾ ಅದರ ಅಕ್ಕಪಕ್ಕದ ಯಾವುದೇ ಸಾರ್ವಜನಿಕ 
ಅಥವಾ ಖಾಸಗಿ ಸ್ಥಳದಲ್ಲಿ , ಮೆಗಾಫೋನ್ ಅಥವಾ ಧ್ವನಿವರ್ಧಕದಂಥ ಸಲಕರಣೆಯನ್ನು ಮಾನವ ಧ್ವನಿಯನ್ನು ವರ್ಧಿಸುವುದಕ್ಕಾಗಿ ಅಥವಾ 
ಯಥಾವತ್ತಾಗಿ ನಿರೂಪಿಸುವುದಕ್ಕಾಗಿ ಉಪಯೋಗಿಸತಕ್ಕದ್ದಲ್ಲ ಅಥವಾ ಚಾಲನೆ ಮಾಡತಕ್ಕದ್ದಲ್ಲ; ಅಥವಾ 

( ಬಿ) ಮತದಾನಕ್ಕಾಗಿ ಮತದಾನ ಕೇಂದ್ರಕ್ಕೆ ಭೇಟಿ ಮಾಡುವ ಯಾವನೇ ವ್ಯಕ್ತಿಗೆ ಕಿರುಕುಳ ಉಂಟು ಮಾಡುವ ಹಾಗೆ ಅಥವಾ 
ಮತದಾನ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ಮತ್ತು ಇತರ ವ್ಯಕ್ತಿಗಳ ಕೆಲಸಕ್ಕೆ ಅಡ್ಡಿಯುಂಟು ಮಾಡುವ ಹಾಗೆ ಮತದಾನ 
ಕೇಂದ್ರದೊಳಗೆ ಅಥವಾ ಅದರ ಪ್ರವೇಶ ದ್ವಾರದಲ್ಲಿ ಅಥವಾ ಅದರ ಅಕ್ಕಪಕ್ಕದಲ್ಲಿರುವ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಸ್ಥಳದಲ್ಲಿ 
ಗಟ್ಟಿಯಾಗಿ ಕೂಗಾಡತಕ್ಕದ್ದಲ್ಲ ಅಥವಾ ಅನ್ಯಥಾ ಅವ್ಯವಸ್ಥಿತ ರೀತಿಯಲ್ಲಿ ನಡೆದುಕೊಳ್ಳತಕ್ಕದ್ದಲ್ಲ. 

( 2 ) (1) ನೇ ಉಪಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಅಥವಾ ಉದ್ದೇಶ ಪೂರ್ವಕವಾಗಿ ಆ ಉಲ್ಲಂಘನೆಗೆ ಸಹಾಯ ಮಾಡುವ 
ಅಥವಾ ದುಷ್ಪರಿಸುವ ಯಾವನೇ ವ್ಯಕ್ತಿಯು ಅಪರಾಧ ನಿರ್ಣಿತನಾದ ಮೇಲೆ, ಇನ್ನೂರ ಐವತ್ತು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ 
ದಂಡಿತನಾಗತಕ್ಕದ್ದು. 

( 3) ಮತದಾನ ಕೇಂದ್ರದ ಪ್ರಿಸೈಡಿಂಗ್ ಆಫೀಸರ್‌ನಿಗೆ ಯಾವನೇ ವ್ಯಕ್ತಿಯು ಈ ಪ್ರಕರಣದ ಮೇರೆಗೆ ದಂಡನೀಯವಾದ ಅಪರಾಧವನ್ನು 
ಮಾಡುತ್ತಿದ್ದಾನೆ ಅಥವಾ ಮಾಡಿದ್ದಾನೆ ಎಂದು ನಂಬಲು ಕಾರಣಗಳಿದ್ದರೆ ಆ ಅಧಿಕಾರಿಯು ಅಂತಹ ವ್ಯಕ್ತಿಯನ್ನು ದಸ್ತಗಿರಿ ಮಾಡಲು ಯಾವನೇ ಪೊಲೀಸ್ 
ಅಧಿಕಾರಿಗೆ ನಿರ್ದೆಶಿಸಬಹುದು ಮತ್ತು ತದನಂತರ ಪೊಲೀಸ್ ಅಧಿಕಾರಿಯು ಅವನನ್ನು ದಸ್ತಗಿರಿ ಮಾಡತಕ್ಕದ್ದು. 

( 4) ಯಾವನೇ ಪೊಲೀಸ್ ಅಧಿಕಾರಿಯು (1) ನೇ ಉಪಪ್ರಕರಣದ ಉಪಬಂಧಗಳ ಯಾವುದೇ ಉಲ್ಲಂಘನೆಯನ್ನು ತಡೆಗಟ್ಟುವುದಕ್ಕಾಗಿ 
ಯುಕ್ತವಾಗಿ ಅವಶ್ಯಕವಾಗಬಹುದಾದ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅಂಥ ಬಲವನ್ನು ಉಪಯೋಗಿಸಬಹುದು ಮತ್ತು ಅಂಥ ಉಲ್ಲಂಘನೆಗಾಗಿ 
ಉಪಯೋಗಿಸಲಾದ ಯಾವುದೇ ಸಲಕರಣೆಯನ್ನು ಅಭಿಗ್ರಹಿಸಬಹುದು. 

31. ಮತದಾನ ಕೇಂದ್ರದಲ್ಲಿ ದುರ್ವತ್ರನೆಗಾಗಿ ದಂಡನೆ.- (1) ಯಾವನೇ ವ್ಯಕ್ತಿಯು ಯಾವುದೇ ಮತದಾನ ಕೇಂದ್ರದಲ್ಲಿ ಮತದಾನಕ್ಕಾಗಿ 
ನಿಗದಿಪಡಿಸಿರುವ ಸಮಯದಲ್ಲಿ , ದುರ್ವತಿ್ರಸಿದರೆ ಅಥವಾ ಪ್ರಿಸೈಡಿಂಗ್ ಆಫೀಸರ್‌ನ ಕಾನೂನುಸಮ್ಮತ ನಿರ್ದೇಶನಗಳನ್ನು ಪಾಲಿಸಲು ತಪ್ಪಿದರೆ, ಪ್ರಿಸೈಡಿಂಗ್ 
ಆಫೀಸರ್ ಅಥವಾ ಕರ್ತವ್ಯನಿರತನಾದ ಯಾವನೇ ಪೊಲೀಸ್ ಅಧಿಕಾರಿಯು ಅಥವಾ ಈ ಬಗ್ಗೆ ಅಂಥ ಪ್ರಸೈಡಿಂಗ್ ಆಫೀಸರನು ಅಧಿಕೃತಗೊಳಿಸಿದ 
ಯಾವನೇ ಅಧಿಕಾರಿಯು ಅವನನ್ನು ಮತದಾನ ಕೇಂದ್ರದಿಂದ ಹೊರಗೆ ಹಾಕಬಹುದು. 

( 2) ಆ ಮತದಾನ ಕೇಂದ್ರದಲ್ಲಿ ಮತ ನೀಡಲು ಅನ್ಯಥಾ ಹಕ್ಕುಳ್ಳವನಾಗಿರುವ ಯಾವನೇ ಮತದಾರನು ಆ ಕೇಂದ್ರದಲ್ಲಿ ಮತ ನೀಡಲು 
ಹೊಂದಿರುವ ಅವಕಾಶಕ್ಕೆ ಅಡ್ಡಿಯಾಗುವ ಹಾಗೆ (1) ನೇ ಉಪಪ್ರಕರಣದ ಮೂಲಕ ಪ್ರದಾನ ಮಾಡಲಾದ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದಲ್ಲ. 

(3) ಮತದಾನ ಕೇಂದ್ರದಿಂದ ಹಾಗೆ ಹೊರಗೆ ಹಾಕಲಾದ ಯಾವನೇ ವ್ಯಕ್ತಿಯು ಪ್ರಸೈಡಿಂಗ್ ಆಫೀಸರ್‌ನ ಅನುಮತಿ ಇಲ್ಲದೆ ಮತದಾನ 
ಕೇಂದ್ರವನ್ನು ಪುನಃ ಪ್ರವೇಶಿಸಿದರೆ ಅವನು ಅಪರಾಧ ನಿರ್ಣಿತನಾದ ಮೇಲೆ, ಇನ್ನೂರ ಐವತ್ತು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ 
ದಂಡಿತನಾಗತಕ್ಕದ್ದು . 

( 4) (3) ನೇ ಉಪಪ್ರಕರಣದ ಮೇರೆಗೆ ದಂಡನೀಯವಾದ ಅಪರಾಧವು ಸಂಜೇಯವಾಗಿರತಕ್ಕದ್ದು. 

32. ಮತದಾನ ರಹಸ್ಯವನ್ನು ಕಾಪಾಡುವುದು.- (1) ಚುನಾವಣೆಯಲ್ಲಿ ಮತಗಳನ್ನು ದಾಖಲ್ಮಾಡುವ ಅಥವಾ ಎಣಿಕೆ ಮಾಡುವ ಸಂಬಂಧದಲ್ಲಿ 
ಯಾವುದೇ ಕರ್ತವ್ಯವನ್ನು ನೆರವೇರಿಸುವ ಪ್ರತಿಯೊಬ್ಬ ಅಧಿಕಾರಿಯು, ಗುಮಾಸ್ತನು, ಏಜೆಂಟನು ಅಥವಾ ಇತರ ವ್ಯಕ್ತಿಯು, ಮತದಾನದ ರಹಸ್ಯವನ್ನು 
ಕಾಪಾಡತಕ್ಕದ್ದು ಮತ್ತು ಹಾಗೆ ಕಾಪಾಡುವಲ್ಲಿ ಸಹಾಯ ಮಾಡತಕ್ಕದ್ದು ಮತ್ತು ( ಯಾವುದೇ ಕಾನೂನಿನ ಮೂಲಕ ಅಥವಾ ಅದರ ಮೇರೆಗೆ 
ಅಧಿಕೃತಗೊಳಿಸಿದ ಯಾವುದೇ ಉದ್ದೇಶಕ್ಕಾಗಿ ಹೊರತು ) ಅಂತಹ ರಹಸ್ಯವನ್ನು ಉಲ್ಲಂಘಿಸುವ ಉದ್ದೇಶವುಳ್ಳ ಯಾವುದೇ ಮಾಹಿತಿಯನ್ನು ಯಾವನೇ ವ್ಯಕ್ತಿಗೆ 
ತಿಳಿಸತಕ್ಕದ್ದಲ್ಲ. 

( 2) (1) ನೇ ಉಪಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವನೇ ವ್ಯಕ್ತಿಯು, ಅಪರಾಧ ನಿರ್ಣಿತನಾದ ಮೇಲೆ, ಮೂರು ತಿಂಗಳಿಗೆ 
ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದಿಂದ ಅಥವಾ ಎರಡು ನೂರು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ 
ಅವೆರಡರಿಂದಲೂ ದಂಡಿತನಾಗತಕ್ಕದ್ದು. 

33. ಚುನಾವಣೆಗಳಲ್ಲಿ ಅಧಿಕಾರಿಗಳು , ಮುಂತಾದವರು ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡತಕ್ಕದ್ದಲ್ಲ ಅಥವಾ ಮತದಾನದ ಮೇಲೆ ಪ್ರಭಾವ 
ಬೀರತಕ್ಕದ್ದಲ್ಲ.- (1) ಚುನಾವಣೆಯಲ್ಲಿ ರಿಟರ್ನಿಂಗ್ ಆಫೀಸರ್ ಅಥವಾ ಪಿಸೈಡಿಂಗ್ ಆಫೀಸರ್ ಅಥವಾ ಪೋಲಿಂಗ್ ಆಫೀಸರ್ ಆಗಿರುವ ಯಾವನೇ 
ವ್ಯಕ್ತಿಯು ಅಥವಾ ಚುನಾವಣೆಯ ಸಂಬಂಧದಲ್ಲಿ ಯಾವುದೇ ಕರ್ತವ್ಯವನ್ನು ನಿರ್ವಹಿಸಲು ರಿಟನ್ನಿಂಗ್ ಆಫೀಸರ್ ಅಥವಾ ಪ್ರಿಸೈಡಿಂಗ್ ಆಫೀಸರ್‌ನು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೧೧ 


ನೇಮಕ ಮಾಡಿದ ಅಧಿಕಾರಿ ಅಥವಾ ಗುಮಾಸ್ತನು ಚುನಾವಣೆಯ ನಿರ್ವಹಣೆ ಅಥವಾ ಅದರ ವ್ಯವಸ್ಥಾಪನೆಯಲ್ಲಿ ಮತಪತ್ರ ನೀಡಿಕೆಯ ಹೊರತಾಗಿ 
ಅಭ್ಯರ್ಥಿಯ ಚುನಾವಣೆಯ ಭವಿತವ್ಯದ ಪುರೋಭಿವೃದ್ಧಿಗಾಗಿ ಯಾವುದೇ ಕಾರ್ಯವನ್ನು ಮಾಡತಕ್ಕದ್ದಲ್ಲ. 
(2) ಮೇಲೆ ಹೇಳಲಾದ ಯಾವನೇ ವ್ಯಕ್ತಿಯು ಮತ್ತು ಪೊಲೀಸು ಪಡೆಯ ಯಾವನೇ ಸದಸ್ಯನು: 

( ಎ) ಚುನಾವಣೆಯಲ್ಲಿ ತನ್ನ ಮತ ಕೊಡುವುದಕ್ಕೆ ಯಾವನೇ ವ್ಯಕ್ತಿಯ ಮನವೊಲಿಸಲು; ಅಥವಾ 
( ಬಿ) ಚುನಾವಣೆಯಲ್ಲಿ ತನ್ನ ಮತವನ್ನು ಕೊಡದಿರುವಂತೆ ಯಾವನೇ ವ್ಯಕ್ತಿಯನ್ನು ವಿಮುಖಗೊಳಿಸಲು; ಅಥವಾ 

( ಸಿ) ಚುನಾವಣೆಯಲ್ಲಿ ಯಾವುದೇ ರೀತಿಯಲ್ಲಿ ಯಾವನೇ ವ್ಯಕ್ತಿಯ ಮತದಾನದ ಮೇಲೆ ಪ್ರಭಾವ ಬೀರಲು 
- ಪ್ರಯತ್ನಿಸತಕ್ಕದ್ದಲ್ಲ. 

(3) (1) ನೇ ಉಪಪ್ರಕರಣದ ಅಥವಾ ( 2) ನೇ ಉಪಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವನೇ ವ್ಯಕ್ತಿಯು, ಅಪರಾಧ 
ನಿರ್ಣಿತನಾದ ಮೇಲೆ, ಆರು ತಿಂಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದಿಂದ ಅಥವಾ ಎರಡು ನೂರು ರೂಪಾಯಿಗಳವರೆಗೆ 
ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು. 

34. ಚುನಾವಣೆಗಳಿಗೆ ಸಂಬಂಧಿಸಿದ ಪದೀಯ ಕರ್ತವ್ಯದ ಉಲ್ಲಂಘನೆ.- (1) ಈ ಪ್ರಕರಣವು ಅನ್ವಯವಾಗುವ ಯಾವನೇ ವ್ಯಕ್ತಿಯು, ಯುಕ್ತ 
ಕಾರಣಗಳಿಲ್ಲದೆ ತನ್ನ ಪದೀಯ ಕರ್ತವ್ಯಗಳನ್ನು ಉಲ್ಲಂಘಿಸಿ ಯಾವುದೇ ಕಾರ್ಯ ಅಥವಾ ಲೋಪದ ಬಗ್ಗೆ ತಪ್ಪಿತಸ್ಥನಾಗಿದ್ದರೆ , ಅಪರಾಧ ನಿರ್ಣಿತನಾದ 
ಮೇಲೆ, ಐದು ನೂರು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು. 

( 2) ಮೇಲೆ ಹೇಳಿದಂಥ ಯಾವುದೇ ಕಾರ್ಯ ಅಥವಾ ಲೋಪದ ಬಗ್ಗೆ ಹಾನಿ ಪರಿಹಾರಕ್ಕಾಗಿ ಯಾವನೇ ಅಂಥ ವ್ಯಕ್ತಿಯ ವಿರುದ್ಧ ಯಾವುದೇ 
ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ಹೂಡಲು ಅವಕಾಶವಿರತಕ್ಕದ್ದಲ್ಲ. 

( 3) ಈ ಪ್ರಕರಣವು ಅನ್ವಯವಾಗುವಂತಹ ವ್ಯಕ್ತಿಗಳೆಂದರೆ, ರಿಟನ್ನಿಂಗ್ ಆಫೀಸರ್‌ಗಳು, ಪ್ರಿಸೈಡಿಂಗ್ ಆಫೀಸರ್‌ಗಳು , ಪೋಲಿಂಗ್ ಆಫೀಸರ್‌ಗಳು 
ಮತ್ತು ನಾಮಪತ್ರಗಳ ಸ್ವೀಕಾರ ಅಥವಾ ಉಮೇದುವಾರಿಕೆಗಳ ವಾಪಸಾತಿ ಅಥವಾ ಚುನಾವಣೆಯಲ್ಲಿ ಮತಗಳ ದಾಖಲೆ ಅಥವಾ ಎಣಿಕೆ - ಇವುಗಳ 
ಸಂಬಂಧದಲ್ಲಿ ಯಾವುದೇ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ನೇಮಕನಾದ ಯಾವನೇ ಇತರ ವ್ಯಕ್ತಿ ಮತ್ತು “ ಪದೀಯ ಕರ್ತವ್ಯ ” ಎಂಬ ಪದಾವಳಿಯನ್ನು 
ಈ ಪ್ರಕರಣದ ಉದ್ದೇಶಕ್ಕಾಗಿ ತದನುಸಾರವಾಗಿ ಅರ್ಥೈಸತಕ್ಕದ್ದು, ಆದರೆ ಆ ಪದಾವಳಿಯು ಈ ಅಧಿನಿಯಮದ ಮೂಲಕ ಅಥವಾ ಅದರ ಮೇರೆಗೆ ಅಥವಾ 
ಈ ಅಧಿನಿಯಮದ ಮೇರೆಗೆ ರಚಿಸಿದ ನಿಯಮಗಳ ಅಥವಾ ಮಾಡಿದ ಆದೇಶಗಳ ಮೂಲಕ ಅಥವಾ ಅವುಗಳ ಮೇರೆಗೆ ಅನ್ಯಥಾ ವಿಧಿಸಲಾದ 
ಕರ್ತವ್ಯಗಳನ್ನು ಒಳಗೊಳ್ಳತಕ್ಕದ್ದಲ್ಲ. 

35. ಮತದಾನ ಕೇಂದ್ರದಿಂದ ಮತಪತ್ರಗಳನ್ನು ತೆಗೆದುಕೊಂಡು ಹೋಗುವುದು ಅಪರಾಧವಾಗುವುದು.- (1) ಯಾವುದೇ ಚುನಾವಣೆಯಲ್ಲಿ 
ಯಾವನೇ ವ್ಯಕ್ತಿಯು ಮತದಾನ ಕೇಂದ್ರದಿಂದ ಮತಪತ್ರಗಳನ್ನು ಮೋಸದಿಂದ ತೆಗೆದುಕೊಂಡು ಹೋದರೆ ಅಥವಾ ತೆಗೆದುಕೊಂಡು ಹೋಗಲು 
ಪ್ರಯತ್ನಿಸಿದರೆ ಅಥವಾ ಅಂಥ ಯಾವುದೇ ಕಾರ್ಯವನ್ನು ಮಾಡಲು ಉದ್ದೇಶಪೂರ್ವಕವಾಗಿ ಸಹಾಯ ಮಾಡಿದರೆ ಅಥವಾ ದುಷ್ಪರಿಸಿದರೆ, ಅವನು 

ಧ ನಿರ್ಣಿತನಾದ ಮೇಲೆ ಒಂದು ವರ್ಷದವರೆಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದಿಂದ ಅಥವಾ ಐದುನೂರು ರೂಪಾಯಿಗಳವರೆಗೆ 
ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಇವೆರಡರಿಂದಲೂ ದಂಡಿತನಾಗತಕ್ಕದ್ದು. 

(2) ಮತದಾನ ಕೇಂದ್ರದ ಪ್ರಿಸೈಡಿಂಗ್ ಆಫೀಸರ್‌ನಿಗೆ, ಯಾವನೇ ವ್ಯಕ್ತಿಯು (1) ನೇ ಉಪಪ್ರಕರಣದ ಮೇರೆಗೆ ದಂಡನೀಯವಾದ 
ಅಪರಾಧವನ್ನು ಮಾಡುತ್ತಿರುವನೆಂದು ಅಥವಾ ಮಾಡಿದ್ದಾನೆಂದು ನಂಬಲು ಕಾರಣವಿದ್ದರೆ , ಅಂಥ ವ್ಯಕ್ತಿಯು ಮತದಾನ ಕೇಂದ್ರವನ್ನು ಬಿಡುವ ಮೊದಲು 
ಅಂಥ ಅಧಿಕಾರಿಯು ಅವನನ್ನು ದಸ್ತಗಿರಿ ಮಾಡಬಹುದು ಅಥವಾ ಅಂಥ ವ್ಯಕ್ತಿಯನ್ನು ದಸ್ತಗಿರಿ ಮಾಡುವಂತೆ ಪೊಲೀಸ್ ಅಧಿಕಾರಿಗೆ ನಿರ್ದೇಶಿಸಬಹುದು 
ಮತ್ತು ಅಂಥ ವ್ಯಕ್ತಿಯನ್ನು ಶೋಧಿಸಬಹುದು ಅಥವಾ ಪೊಲೀಸ್ ಅಧಿಕಾರಿಯು ಅವನನ್ನು ಶೋಧಿಸುವಂತೆ ಮಾಡಬಹುದು: 

ಪರಂತು, ಮಹಿಳೆಯನ್ನು ಶೋಧಿಸುವಂತೆ ಮಾಡುವುದು ಅವಶ್ಯವಾದಲ್ಲಿ, ಸಭ್ಯತೆಗೆ ಕಟ್ಟುನಿಟ್ಟಾದ ಗಮನಕೊಟ್ಟು ಅಂಥ ಶೋಧನೆಯನ್ನು 
ಮತ್ತೊಬ್ಬ ಮಹಿಳೆಯಿಂದ ಮಾಡಿಸತಕ್ಕದ್ದು. 

(3) ಶೋಧನೆಯ ತರುವಾಯ ದಸ್ತಗಿರಿಯಾದ ವ್ಯಕ್ತಿಯ ಬಳಿ ಸಿಕ್ಕಿದ ಯಾವುದೇ ಮತಪತ್ರವನ್ನು ಪ್ರಸೈಡಿಂಗ್ ಆಫೀಸರ್‌ನು, ಸುರಕ್ಷಿತ 
ಅಭಿರಕ್ಷೆಗಾಗಿ ಪೊಲೀಸ್ ಅಧಿಕಾರಿಗೆ ಒಪ್ಪಿಸತಕ್ಕದ್ದು ಅಥವಾ ಪೊಲೀಸ್ ಅಧಿಕಾರಿಯು ಶೋಧನೆಯನ್ನು ಮಾಡಿದ್ದರೆ, ಅಂತಹ ಅಧಿಕಾರಿಯು ಅದನ್ನು ತನ್ನ 
ಸುರಕ್ಷಿತ ಅಭಿರಕ್ಷೆಯಲ್ಲಿ ಇಟ್ಟುಕೊಳ್ಳತಕ್ಕದ್ದು. 

(4) (1) ನೇ ಉಪಪ್ರಕರಣದ ಮೇರೆಗೆ ದಂಡನೀಯವಾದ ಅಪರಾಧವು, ಸಂಜೇಯವಾಗಿರತಕ್ಕದ್ದು. 
36 . ಇತರ ಅಪರಾಧಗಳು ಮತ್ತು ಆ ಬಗ್ಗೆ ದಂಡನೆಗಳು.- (1) ಯಾವನೇ ವ್ಯಕ್ತಿಯು ಯಾವುದೇ ಚುನಾವಣೆಯಲ್ಲಿ 

( ಎ) ಯಾವುದೇ ನಾಮಪತ್ರವನ್ನು ಮೋಸದಿಂದ ವಿರೂಪಗೊಳಿಸಿದರೆ ಅಥವಾ ಮೋಸದಿಂದ ನಾಶಪಡಿಸಿದರೆ; ಅಥವಾ 

( ಬಿ ) ರಿಟರಿಂಗ್ ಆಫೀಸರ್‌ನ ಅಧಿಕಾರದ ಮೂಲಕ ಅಥವಾ ಅದರ ಮೇರೆಗೆ ಅಂಟಿಸಿರುವ ಯಾವುದೇ ಪಟ್ಟಿ , ನೋಟೀಸು ಅಥವಾ 
ಇತರ ದಸ್ತಾವೇಜನ್ನು ಮೋಸದಿಂದ ವಿರೂಪಗೊಳಿಸಿದರೆ, ನಾಶಪಡಿಸಿದರೆ ಅಥವಾ ತೆಗೆದುಹಾಕಿದರೆ; ಅಥವಾ 

( ಸಿ) ಯಾವುದೇ ಮತಪತ್ರವನ್ನು ಅಥವಾ ಯಾವುದೇ ಮತಪತ್ರದ ಮೇಲಿನ ಅಧಿಕೃತ ಚಿಹ್ನೆಯನ್ನು ಮೋಸದಿಂದ 
ವಿರೂಪಗೊಳಿಸಿದರೆ ಅಥವಾ ಮೋಸದಿಂದ ನಾಶಪಡಿಸಿದರೆ ; ಅಥವಾ 

( ಡಿ) ಕ್ರಮಬದ್ಧ ಅಧಿಕಾರವಿಲ್ಲದೆ, ಯಾವನೇ ವ್ಯಕ್ತಿಗೆ ಯಾವುದೇ ಮತಪತ್ರವನ್ನು ಸರಬರಾಜು ಮಾಡಿದರೆ; ಅಥವಾ 

( ಇ) ಕಾನೂನಿನ ಮೇರೆಗೆ ಮತಪೆಟ್ಟಿಗೆಯಲ್ಲಿ ಹಾಕಲು ತನಗೆ ಅಧಿಕಾರ ಇರುವ ಮತಪತ್ರದ ಹೊರತಾಗಿ ಯಾವುದೇ ವಸ್ತುವನ್ನು 
ಅದರಲ್ಲಿ ಮೋಸದಿಂದ ಹಾಕಿದರೆ; ಅಥವಾ 


೮೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


(ಎಫ್ ) ಚುನಾವಣೆಯ ಉದ್ದೇಶಕ್ಕಾಗಿ ಉಪಯೋಗದಲ್ಲಿರುವ ಯಾವುದೇ ಮತಪೆಟ್ಟಿಗೆಯನ್ನು ಅಥವಾ ಮತಪತ್ರಗಳನ್ನು ಕ್ರಮಬದ್ದ 
ಅಧಿಕಾರವಿಲ್ಲದೆ ನಾಶಪಡಿಸಿದರೆ, ತೆಗೆದುಕೊಂಡರೆ , ತೆರೆದರೆ ಅಥವಾ ಆ ಸಂಬಂಧದಲ್ಲಿ ಹಸ್ತಕ್ಷೇಪ ಮಾಡಿದರೆ ; ಅಥವಾ 

( ಜಿ ) ಸಂದರ್ಭಾನುಸಾರ, ಮೋಸದಿಂದ ಅಥವಾ ಕ್ರಮಬದ್ದ ಅಧಿಕಾರವಿಲ್ಲದೆ ಮೇಲೆ ಹೇಳಲಾದ ಯಾವುದೇ ಕಾರ್ಯವನ್ನು 
ಮಾಡಲು ಪ್ರಯತ್ನಿಸಿದರೆ ಅಥವಾ ಯಾವುದೇ ಅಂತಹ ಕಾರ್ಯವನ್ನು ಮಾಡಲು ಉದ್ದೇಶಪೂರ್ವಕವಾಗಿ ಸಹಾಯ ಮಾಡಿದರೆ ಅಥವಾ 

ದುಷ್ಪರಿಸಿದರೆ 
- ಅವನು ಅಪರಾಧದ ತಪ್ಪಿತಸ್ಥನಾಗತಕ್ಕದ್ದು. 
( 2) ಈ ಪ್ರಕರಣದ ಮೇರೆಗೆ ಅಪರಾಧದ ತಪ್ಪಿತಸ್ಥನಾದ ಯಾವನೇ ವ್ಯಕ್ತಿಯು, 

( ಎ) ಅವನು ರಿಟನ್ನಿಂಗ್ ಆಫೀಸರ್ ಅಥವಾ ಮತದಾನ ಕೇಂದ್ರದ ಪ್ರಿಸೈಂಡಿಂಗ್ ಆಫೀಸರ್ ಅಥವಾ ಚುನಾವಣೆಯ ಸಂಬಂಧದಲ್ಲಿ 
ಪದೀಯ ಕರ್ತವ್ಯದ ಮೇಲೆ ನಿಯೋಜಿತನಾದ ಯಾವನೇ ಇತರ ಅಧಿಕಾರಿ ಅಥವಾ ಗುಮಾಸ್ತನಾಗಿದ್ದರೆ , ಅಪರಾಧ ನಿರ್ಣಯವಾದ ಮೇಲೆ 
ಎರಡು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಐದುನೂರು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ 
ಅಥವಾ ಇವೆರಡರಿಂದಲೂ ದಂಡಿತನಾಗತಕ್ಕದ್ದು ; 

( ಬಿ) ಅವನು, ಯಾವನೇ ಇತರ ವ್ಯಕ್ತಿಯಾಗಿದ್ದರೆ, ಅಪರಾಧ ನಿರ್ಣಯವಾದ ಮೇಲೆ, ಆರು ತಿಂಗಳವರೆಗೆ ವಿಸ್ತರಿಸಬಹುದಾದ 
ಕಾರಾವಾಸದಿಂದ ಅಥವಾ ಎರಡು ನೂರು ಐವತ್ತು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಇವೆರಡರಿಂದಲೂ 
ದಂಡಿತನಾಗತಕ್ಕದ್ದು. 

( 3) ಈ ಪ್ರಕರಣದ ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿಯು, ಮತಗಳ ಎಣಿಕೆಯೂ ಸೇರಿದಂತೆ ಚುನಾವಣೆಯನ್ನು ಅಥವಾ ಚುನಾವಣೆಯ ಒಂದು 
ಭಾಗವನ್ನು ನಡೆಸುವಲ್ಲಿ ಪಾಲ್ಗೊಳ್ಳಬೇಕಾಗಿದ್ದರೆ ಅಥವಾ ಅಂಥ ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣೆ ನಡೆದ ತರುವಾಯ ಉಪಯೋಗಿಸಿದ 
ಮತಪತ್ರಗಳ ಬಗ್ಗೆ ಅಥವಾ ಇತರ ದಸ್ತಾವೇಜುಗಳ ಬಗ್ಗೆ ಜವಾಬ್ದಾರನಾಗಬೇಕಾಗಿದ್ದರೆ, ಆಗ ಅವನು ಪದೀಯ ಕರ್ತವ್ಯನಿರತನಾಗಿರುವುದಾಗಿ 
ಭಾವಿಸತಕ್ಕದ್ದು. ಆದರೆ ಪದೀಯ ಕರ್ತವ್ಯ ಎಂಬ ಪದಾವಳಿಯು, ಈ ಅಧಿನಿಯಮದ ಮೂಲಕ ಅಥವಾ ಅದರ ಮೇರೆಗೆ ಅನ್ಯಥಾ ವಿಧಿಸಲಾಗುವ 
ಯಾವುದೇ ಕರ್ತವ್ಯವನ್ನು ಒಳಗೊಳ್ಳತಕ್ಕದ್ದಲ್ಲ. 

( 4) (2) ನೇ ಉಪಪ್ರಕರಣದ ( ಬಿ) ಖಂಡದ ಮೇರೆಗೆ ದಂಡನೀಯವಾದ ಅಪರಾಧವು ಸಂಜೇಯವಾಗಿರತಕ್ಕದ್ದು. 

37 . ಕೆಲವು ಅಪರಾಧಗಳ ಸಂಬಂಧದಲ್ಲಿ ಪ್ರಾಸಿಕ್ಯೂಷನ್.- ಡೆಪ್ಯೂಟಿ ಕಮಿಷನರ್‌ನ ಆದೇಶದ ಮೂಲಕ ಅಥವಾ ಅವನ ಪ್ರಾಧಿಕಾರದ ಮೇರೆಗೆ 
ಫಿರ್ಯಾದು ಮಾಡಿದ್ದ ಹೊರತು ಯಾವ ನ್ಯಾಯಾಲಯವೂ 33ನೇ ಅಥವಾ 34ನೇ ಪ್ರಕರಣದ ಮೇರೆಗೆ ಅಥವಾ 36ನೇ ಪ್ರಕರಣದ ( 2) 
ಉಪಪ್ರಕರಣದ ( ಎ ) ಖಂಡದ ಮೇರೆಗೆ ದಂಡನೀಯವಾದ ಅಪರಾಧವನ್ನು ಸಂಜ್ಞಾನಕ್ಕೆ ತೆಗೆದುಕೊಳ್ಳತಕ್ಕದ್ದಲ್ಲ. 

38. ಸದಸ್ಯರ ಪದಾವಧಿ - (1) ಮಾರುಕಟ್ಟೆ ಸಮಿತಿಯ ಸದಸ್ಯರು, ಈ ಅಧಿನಿಯಮದಲ್ಲಿ ಅನ್ಯಥಾ ಉಪಬಂಧಿಸಿರುವಂತೆ ಹೊರತು [ಐದು 
ವರ್ಷಗಳ] ಅವಧಿಯವರೆಗೆ ಪದಧಾರಣ ಮಾಡತಕ್ಕದ್ದು ಮತ್ತು *[ ಆ ಅವಧಿಯು ಮುಕ್ತಾಯಗೊಳ್ಳುವುದಕ್ಕೆ ಮುಂಚೆ ಮಾರುಕಟ್ಟೆ ಸಮಿತಿಗೆ 
ಚುನಾವಣೆಗಳನ್ನು ನಡೆಸತಕ್ಕದ್ದು: 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
[ ಪರಂತುಕ Xxx] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[(2 ) (1) ನೇ ಉಪಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಸಂದರ್ಭಾನುಸಾರ ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘದ ಅಥವಾ ಕೃಷಿ 
ಸಹಕಾರ ಸಂಸ್ಕರಣ ಸಂಘದ ಪ್ರತಿನಿಧಿಯಾಗಿ ನೇಮಕಗೊಂಡ ಕಾರಣದಿಂದ ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿರುವ ಯಾವನೇ ವ್ಯಕ್ತಿಯು ಅವನ 
ಅಧಿಕಾರಾವಧಿಯು ಮುಕ್ತಾಯವಾದ ಕಾರಣ ಅಥವಾ ಅನ್ಯಥಾ ಸಂಬಂಧಪಟ್ಟ ಸಂಘದ ಆಡಳಿತ ಸಮಿತಿಯಲ್ಲಿನ ಅವನ ಸದಸ್ಯತ್ವವು ಕೊನೆಗೊಂಡರೆ 
ಅಂಥ ಮಾರುಕಟ್ಟೆ ಸಮಿತಿಯಲ್ಲಿನ ಅವನ ಸದಸ್ಯತ್ವವು ಕೊನೆಗೊಳ್ಳತಕ್ಕದ್ದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

39 . ಪದಾವಧಿಯ ಪ್ರಾರಂಭ .- (1) ಮಾರುಕಟ್ಟೆ ಸಮಿತಿಯ ಸದಸ್ಯರ ಪದಾವಧಿಯು ಮಾರುಕಟ್ಟೆ ಸಮಿತಿಯ ಹೊರಹೋಗುವ ಸದಸ್ಯರ 
ಪದಾವಧಿಯು ಮುಕ್ತಾಯವಾದ ತರುವಾಯದ ನಿಕಟೋತ್ತರ ದಿನಾಂಕ [ ಅಥವಾ 41ನೇ ಪ್ರಕರಣದ (2) ನೇ ಉಪಪ್ರಕರಣದ ಅಡಿಯಲ್ಲಿ ಅಧ್ಯಕ್ಷನ ಮತ್ತು 
ಉಪಾಧ್ಯಕ್ಷನ ಚುನಾವಣೆಗಾಗಿ ಕರೆಯಲಾಗುವ ಮೊದಲ ಸಭೆಯ ದಿನಾಂಕ] ಇವುಗಳಲ್ಲಿ ಯಾವುದು ತರುವಾಯದ ದಿನಾಂಕವೋ ಅಂದಿನಿಂದ 
ಪ್ರಾರಂಭವಾಗತಕ್ಕದ್ದು. 

1. 2002ರ ಅಧಿನಿಯಮ ಸಂಖ್ಯೆ 13ರ ಮೂಲಕ 8 -10 - 1996 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) ಸಾರ್ವತ್ರಿಕ ಚುನಾವಣೆಯ ತರುವಾಯ ಕೃಷಿಕರ ಪ್ರತಿನಿಧಿಗಳ ಪೈಕಿ ಮೂರನೇ ಎರಡರಷ್ಟಕ್ಕೆ ಕಡಿಮೆಯಿಲ್ಲದಷ್ಟು ಮತ್ತು ಮಾರುಕಟ್ಟೆ 
ಸಮಿತಿಯ ಸದಸ್ಯರ ಒಟ್ಟು ಸಂಖ್ಯೆ ಮೂರನೇ ಎರಡರಷ್ಟಕ್ಕೆ ಕಡಿಮೆಯಿಲ್ಲದಷ್ಟು ಸದಸ್ಯರು ದೊರೆತರೆ, ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ , 
ಮಾರುಕಟ್ಟೆ ಸಮಿತಿಯು ಕ್ರಮಬದ್ಧವಾಗಿ ರಚಿತವಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಹಾಗೆ ರಚಿತವಾದ ಮಾರುಕಟ್ಟೆ ಸಮಿತಿಯು ಮಾರುಕಟ್ಟೆ ಸಮಿತಿಯ 
ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸಲು ಸಕ್ಷಮವಾಗಿರತಕ್ಕದ್ದು. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೮೧೩ 
[ 40. ಸದಸ್ಯರ ರಾಜೀನಾಮೆ .- ಮಾರುಕಟ್ಟೆ ಸಮಿತಿಯ ಪದನಿಮಿತ್ತ ಸದಸ್ಯನಲ್ಲದ ಯಾವನೇ ಇತರ ಸದಸ್ಯನು ತನ್ನ ರಾಜೀನಾಮೆಯನ್ನು 
ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನಿಗೆ ಲಿಖಿತ ರೂಪದಲ್ಲಿ ಸಲ್ಲಿಸುವ ಮೂಲಕ ಅಥವಾ ಆ ಬಗ್ಗೆ ವ್ಯವಸ್ಥೆ ಮಾಡುವ ಮೂಲಕ ತನ್ನ ಸದಸ್ಯತ್ವಕ್ಕೆ ರಾಜೀನಾಮೆ 
ಕೊಡಬಹುದು ಮತ್ತು ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನು ಅದು ತಲುಪಿದ ಬಗ್ಗೆ ಸ್ವೀಕೃತಿ ಕೊಡುವ ವ್ಯವಸ್ಥೆ ಮಾಡತಕ್ಕದ್ದು ಮತ್ತು ರಾಜೀನಾಮೆಯು 
ತಲುಪಿದ ಬಗ್ಗೆ ಸ್ವೀಕೃತಿ ನೀಡಿದ ದಿನಾಂಕದಿಂದ ಹದಿನೈದು ದಿನಗಳೊಳಗೆ ಆ ಸದಸ್ಯನು ಅಧ್ಯಕ್ಷನಿಗೆ ಪತ್ರ ಬರೆದು ತನ್ನ ರಾಜೀನಾಮೆಯನ್ನು ವಾಪಸು 
ಪಡೆಯದ ಹೊರತು ಅವನ ಸ್ಥಾನವು ಸದರಿ ಅವಧಿಯು ಮುಗಿದ ತರುವಾಯ ತೆರವಾಗತಕ್ಕದ್ದು.] 

1. 1991ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

41 . ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ.- (1) (2) ನೇ ಮತ್ತು (3) ನೇ ಉಪಪ್ರಕರಣದ ಉಪಬಂಧಗಳಿಗೆ ಒಳಪಟ್ಟು ಪ್ರತಿಯೊಂದು 
ಮಾರುಕಟ್ಟೆ ಸಮಿತಿಯು ಅದರ ಕ್ರಮವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಲು ಆ ಮಾರುಕಟ್ಟೆ ಸಮಿತಿಯ ಕೃಷಿಕರ ಚುನಾವಣಾ ಕ್ಷೇತ್ರಗಳನ್ನು ಪ್ರತಿನಿಧಿಸುವ 
ಇಬ್ಬರು ಸದಸ್ಯರನ್ನು ಆಯ್ಕೆ ಮಾಡತಕ್ಕದ್ದು ಮತ್ತು ಅಧ್ಯಕನ ಅಥವಾ ಉಪಾಧ್ಯಕ್ಷನ ಪದವು, ಮರಣದ , ರಾಜೀನಾಮೆಯ, ತೆಗೆದುಹಾಕುವಿಕೆಯ ಕಾರಣದಿಂದ 
ಅಥವಾ ಅನ್ಯಥಾ ಖಾಲಿಯಾದಾಗಲೆಲ್ಲ , ಮಾರುಕಟ್ಟೆ ಸಮಿತಿಯು, ಈ ಅಧಿನಿಯಮ ಮತ್ತು ನಿಯಮಗಳ ಉಪಬಂಧಗಳಿಗನುಸಾರ ಸಂದರ್ಭಾನುಸಾರ 
ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನಾಗಿರಲು ಮತ್ತೊಬ್ಬ ಸದಸ್ಯನನ್ನು ಆಯ್ಕೆ ಮಾಡತಕ್ಕದ್ದು . 

[( 2) 11ನೇ ಪ್ರಕರಣದ ಮೇರೆಗೆ ಮಾರುಕಟ್ಟೆ ಸಮಿತಿಯ ರಚನೆಯ ಅಥವಾ ಪುನರ್ ರಚನೆಯ *[ ದಿನಾಂಕದಿಂದ ಹದಿನೈದು ದಿನಗಳೊಳಗೆ ] 
ನಿಯಮಿಸಿದ ಅಧಿಕಾರಿಯು ಸಮಿತಿಯ ಸಭೆಯನ್ನು ಕರೆಯತಕ್ಕದ್ದು ಮತ್ತು ತಾನೇ ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. ಆದರೆ ಅವನಿಗೆ ಆ 
ಸಭೆಯಲ್ಲಿ ಮತನೀಡುವ ಅಧಿಕಾರವಿರತಕ್ಕದ್ದಲ್ಲ ಮತ್ತು ಅಂಥ ಸಭೆಯಲ್ಲಿ ಇಲ್ಲಿ ಇನ್ನು ಮುಂದೆ ಉಪಬಂಧಿಸಲಾಗುವ ರೀತಿಯಲ್ಲಿ ಕೃಷಿಕರ ಚುನಾವಣಾ 
ಕ್ಷೇತ್ರವನ್ನು ಪ್ರತಿನಿಧಿಸುವ ಸದಸ್ಯನೊಬ್ಬನನ್ನು ಅಧ್ಯಕ್ಷನನ್ನಾಗಿ ಮೊದಲ ಆಯ್ಕೆ ಮಾಡತಕ್ಕದ್ದು ಮತ್ತು ತದನಂತರ , ಮತ್ತೊಂದು ಕೃಷಿಕರ ಚುನಾವಣಾ 
ಕ್ಷೇತ್ರವನ್ನು ಪ್ರತಿನಿಧಿಸುವ ಮತ್ತೊಬ್ಬ ಸದಸ್ಯನನ್ನು ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡತಕ್ಕದ್ದು. 

(2ಎ) ಸಭೆಯಲ್ಲಿ: 

( ಎ) ಅಧ್ಯಕ್ಷ ಪದದ [ ಅಥವಾ ಸಂದರ್ಭಾನುಸಾರ ಉಪಾಧ್ಯಕ್ಷ] ಪದದ ಅಭ್ಯರ್ಥಿಯ ಹೆಸರನ್ನು ಒಬ್ಬ ಸದಸ್ಯನು ಪ್ರಸ್ತಾವಿಸತಕ್ಕದ್ದು 
ಮತ್ತು ಮತ್ತೊಬ್ಬನು ಅದನ್ನು ಅನುಮೋದಿಸತಕ್ಕದ್ದು, ಪ್ರಸ್ತಾವಿಸಲಾದ ಮತ್ತು ಅನುಮೋದಿಸಲಾದ ಎಲ್ಲಾ ಸದಸ್ಯರ ಹೆಸರುಗಳನ್ನು 
ಅಧ್ಯಕ್ಷಾಧಿಕಾರಿಯು ಓದಿ ಹೇಳತಕ್ಕದ್ದು; 

( ಬಿ) ಯಾವುದೇ ಅಭ್ಯರ್ಥಿಯು ತನ್ನ ಉಮೇದುವಾರಿಕೆಯನ್ನು ವಾಪಸು ತೆಗೆದುಕೊಳ್ಳಲು ಇಚ್ಛಿಸಿದಲ್ಲಿ, ಅವನು ಲಿಖಿತದ ಮೂಲಕ 
ತಿಳಿಸಿ ಹಾಗೆ ವಾಪಸು ತೆಗೆದುಕೊಳ್ಳಬಹುದು. ತದನಂತರ ಸ್ಪರ್ಧಿಸುವ ಅಭ್ಯರ್ಥಿಗಳ ಹೆಸರುಗಳನ್ನು ಅಧ್ಯಕ್ಷಾಧಿಕಾರಿಯು ಓದಿ ಹೇಳತಕ್ಕದ್ದು; 

( ಸಿ) ಒಬ್ಬನೇ ಒಬ್ಬ ಅಭ್ಯರ್ಥಿ ಇದ್ದಲ್ಲಿ ಅವನು ಅಧ್ಯಕ್ಷನಾಗಿ [ ಅಥವಾ ಸಂದರ್ಭಾನುಸಾರ ಉಪಾಧ್ಯಕ್ಷ ನಾಗಿ 
ಆಯ್ಕೆಯಾಗಿರುವುದಾಗಿ ಘೋಷಿಸತಕ್ಕದ್ದು , ಇಬ್ಬರು ಅಥವಾ ಹೆಚ್ಚು ಅಭ್ಯರ್ಥಿಗಳು ಇದ್ದಲ್ಲಿ, ಸಭೆಯಲ್ಲಿ ಹಾಜರಿರುವ ಸದಸ್ಯರ ಮತಗಳನ್ನು 
ಮತಪತ್ರದ ಮೂಲಕ ಪಡೆದುಕೊಳ್ಳತಕ್ಕದ್ದು ಮತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮತಗಳನ್ನು ಪಡೆದಿರುವ ಅಭ್ಯರ್ಥಿಯು ಅಧ್ಯಕ್ಷನಾಗಿ [ ಅಥವಾ 
ಸಂದರ್ಭಾನುಸಾರ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿರುವನೆಂದು ಘೋಷಿಸತಕ್ಕದ್ದು ; 

( ಡಿ) ಸಮಾನ ಮತಗಳು ಬಂದ ಸಂದರ್ಭದಲ್ಲಿ, ಚೀಟಿ ಎತ್ತುವ ಮೂಲಕ ಫಲಿತಾಂಶವನ್ನು ತೀರ್ಮಾನಿಸತಕ್ಕದ್ದು. 
*[(2ಬಿ) XXX]+. 

( 2ಸಿ) (2 ) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ಸಭೆಯಲ್ಲಿ ಯಾವುದೇ ಕಾರಣಕ್ಕಾಗಿ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ 
ಚುನಾವಣೆಯಾಗದಿದ್ದಲ್ಲಿ, ಅಂಥ ಚುನಾವಣೆಯನ್ನು [ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಚುನಾವಣೆ ಬಗ್ಗೆ ನಿಯಮಿಸಿದ ಅಧಿಕಾರಿಯು ( 20) 
ಉಪ- ಪ್ರಕರಣದಲ್ಲಿ , ನಮೂದಿಸಿದ ಕಾರ್ಯವಿಧಾನವನ್ನು ಅನುಸರಿಸಿ] ಮುಂದೂಡಿದ ಸಭೆಯಲ್ಲಿ ನಡೆಸತಕ್ಕದ್ದು. 

*[(i) XXX 
(ii ) XXXj+j1 
1. 1976ರ ಅಧಿನಿಯಮ ಸಂಖ್ಯೆ 47ರ ಮೂಲಕ (2), ( 2ಎ), ( 2ಬಿ) ಮತ್ತು ( 2ಸಿ) ಉಪ- ಪ್ರಕರಣಗಳನ್ನು 22 - 6 - 1976ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08 .2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
4. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(3) ಅಧ್ಯಕ್ಷನ [ ಅಥವಾ ಉಪಾಧ್ಯಕ್ಷನ] ಪದವು ಖಾಲಿಯಾದ ಸಂದರ್ಭದಲ್ಲಿ ಆ ಅಧ್ಯಕ್ಷನ [ ಅಥವಾ ಉಪಾಧ್ಯಕ್ಷನ] ಸ್ಥಾನವನ್ನು ಭರ್ತಿ 
ಮಾಡಲು ಚುನಾವಣೆ ನಡೆಸಬೇಕಾದಾಗ, ನಿಯಮಿಸಿದ ಅಧಿಕಾರಿಯು ಅಂಥ ಚುನಾವಣೆಯ ಬಗ್ಗೆ ಸಭೆಯನ್ನು ಕರೆಯತಕ್ಕದ್ದು ಮತ್ತು (2) ನೇ 
ಉಪಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ರೀತಿಯಲ್ಲಿ ಚುನಾವಣೆಯನ್ನು ನಡೆಸತಕ್ಕದ್ದು. 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( 4) (1) ನೇ , ( 2) ನೇ ಅಥವಾ ( 3) ನೇ ಉಪಪ್ರಕರಣಗಳ ಮೇರೆಗೆ ನಡೆಸಲಾದ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಚುನಾವಣೆಯ ಸಿಂಧುತ್ವಕ್ಕೆ 
ಸಂಬಂಧಿಸಿದ ಯಾವುದೇ ವಿವಾದವನ್ನು ನಿಯಮಿಸಬಹುದಾದಂಥ ನಿಯಮಗಳಿಗನುಸಾರ ಮಾರುಕಟ್ಟೆ ಸಮಿತಿಯ ಕಛೇರಿಯು ಇರುವ ಪ್ರದೇಶದ ಮೇಲೆ 
ಅಧಿಕಾರ ವ್ಯಾಪ್ತಿಯುಳ್ಳ ಜಿಲ್ಲಾ ನ್ಯಾಯಾಧೀಶನು ತೀರ್ಮಾನಿಸತಕ್ಕದ್ದು. ಆ ಸಂಬಂಧದಲ್ಲಿ ಜಿಲ್ಲಾ ನ್ಯಾಯಾಧೀಶನ ತೀರ್ಮಾನವು ಅಂತಿಮವಾಗಿರತಕ್ಕದ್ದು 
ಮತ್ತು ಅಂತಹ ಯಾವುದೇ ನಿರ್ಣಯದ ಸಂಬಂಧದಲ್ಲಿ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನು ಅಥವಾ ವ್ಯವಹರಣೆಯನ್ನು ಹೂಡಲು 
ಅವಕಾಶವಿರತಕ್ಕದ್ದಲ್ಲ. 


೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
42. ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಪದಾವಧಿ [XXX] :- (1) ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವುದನ್ನು ಉಳಿದು, ಅಧ್ಯಕ್ಷನು ಮತ್ತು 
ಉಪಾಧ್ಯಕ್ಷನು *[ ಇಪ್ಪತ್ತು ತಿಂಗಳ ಅವಧಿ ಅಥವಾ ಮಾರುಕಟ್ಟೆ ಸಮಿತಿಯ ಅವಧಿ ಇವುಗಳಲ್ಲಿ ಯಾವುದು ಮೊದಲೋ ಆ ಅವಧಿಯವರೆಗೆ]? ತನ್ನ 
ಪದದಲ್ಲಿ ಮುಂದುವರಿಯತಕ್ಕದ್ದು. 

1.1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
2 . 2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16 - 04 - 2010 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 2) ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ , ಮಾರುಕಟ್ಟೆ ಸಮಿತಿಯ , ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಪದಾವಧಿಯು ಮುಗಿದ ಮೇಲೆ 
ಮಾರುಕಟ್ಟೆ ಪ್ರಾಂಗಣ ಇರುವ ತಾಲೂಕಿನ ತಹಸೀಲ್ದಾರನು ಮಾರುಕಟ್ಟೆ ಸಮಿತಿಯು ಪುನರ್ ರಚಿತವಾಗುವವರೆಗೆ ಮತ್ತು ಅದರ ಅಧ್ಯಕ್ಷನು 
ಚುನಾಯಿತನಾಗುವವರೆಗೆ ಮಾರುಕಟ್ಟೆ ಸಮಿತಿಯ ಮತ್ತು ಅದರ ಅಧ್ಯಕ್ಷನ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು: 

[ ಪರಂತು, [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಆ ತರುವಾಯ ಯಾವುದೇ ಕಾಲದಲ್ಲಿ, ಮಾರುಕಟ್ಟೆ ಸಮಿತಿಯ ಮತ್ತು ಅದರ ಅಧ್ಯಕ್ಷನ 
ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸಲು ಯಾವನೇ ಅಧಿಕಾರಿಯನ್ನು ನೇಮಕ ಮಾಡಬಹುದು.] 

[( 3) XXX] 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3-11-1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

43. ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಸ್ಥಾನವು ಖಾಲಿಯಾಗುವುದು.- (1) ಅಧ್ಯಕ್ಷನಾಗಿ ಅಥವಾ ಉಪಾಧ್ಯಕ್ಷನಾಗಿ, ಪದಧಾರಣ ಮಾಡಿರುವ 
ಸದಸ್ಯನು, ಯಾವುದೇ ಸಮಯದಲ್ಲಿ [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನಿಗೆ ತನ್ನ ಹಸ್ತಾಕ್ಷರದೊಡನೆ ಬರೆದು ತನ್ನ ಪದಕ್ಕೆ ರಾಜೀನಾಮೆ ಸಲ್ಲಿಸಬಹುದು ಮತ್ತು 
ಅಂಥ ರಾಜೀನಾಮೆಯ ದಿನಾಂಕದಿಂದ ಸ್ಪಷ್ಟ ಹದಿನೈದು ದಿನಗಳ ಅವಧಿಯೊಳಗೆ [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನಿಗೆ ತನ್ನ ಸ್ವಹಸ್ತಾಕ್ಷರದೊಡನೆ ಬರೆದು 
ಅಂಥ ರಾಜೀನಾಮೆಯನ್ನು ಹಿಂತೆಗೆದುಕೊಳ್ಳದ ಹೊರತು ಆ ಪದವು ಸದರಿ ಅವಧಿಯು ಮುಗಿದ ಮೇಲೆ ಖಾಲಿಯಾಗತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 - 6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) ಪ್ರತಿಯೊಬ್ಬ ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು, ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿರುವುದು ನಿಂತುಹೋದರೆ ತನ್ನ ಪದವನ್ನು ಖಾಲಿ 
ಮಾಡತಕ್ಕದ್ದು. 

( 3) ಅಧ್ಯಕ್ಷನ ಪದವು ಖಾಲಿಯಾದಾಗ ಮತ್ತು ಅವನ ಪದವನ್ನು ವಹಿಸಿಕೊಳ್ಳಲು ಉಪಾಧ್ಯಕ್ಷನು ಇಲ್ಲದಿದ್ದಾಗ, ಈ ಅಧಿನಿಯಮದಲ್ಲಿ ಏನೇ 
ಒಳಗೊಂಡಿದ್ದರೂ [ ಈ ಸಂಬಂಧದಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೆಶಕನು ನೇಮಿಸಿದ ಅಧಿಕಾರಿಯು] ಅಧ್ಯಕ್ಷನನ್ನು ಅಥವಾ ಉಪಾಧ್ಯಕ್ಷನನ್ನು ಕ್ರಮಬದ್ಧವಾಗಿ 
ಚುನಾಯಿಸುವವರೆಗೆ, ಅಧ್ಯಕ್ಷನ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದ್ದು. 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[ ಪರಂತುಕ XXX] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

44, ಅವಿಶ್ವಾಸ ಸೂಚನೆ.- (1) ಯಾವನೇ ಸದಸ್ಯನು, ನಿಯಮಿಸಬಹುದಾದಂಥ ನೋಟೀಸನ್ನು ಕೊಟ್ಟ ಅನಂತರ ಅಧ್ಯಕ್ಷನ ವಿರುದ್ಧ ಅವಿಶ್ವಾಸ 
ಸೂಚನೆಯನ್ನು ಮಂಡಿಸಬಹುದು ಮತ್ತು ಅಂತಹ ನೋಟೀಸನ್ನು ಮಾರುಕಟ್ಟೆ ಸಮಿತಿಯ ಸದಸ್ಯರ ಒಟ್ಟು ಸಂಖ್ಯೆಯ [ [ಶೇಕಡಾ ಐವತ್ತಕ್ಕಿಂತ ಕಡಿಮೆ 
ಇಲ್ಲದ]> ಸದಸ್ಯರು ಸಮರ್ಥಿಸಿರತಕ್ಕದ್ದು ಮತ್ತು ಅಂಥ ನೋಟೀಸಿನ ದಿನಾಂಕದಿಂದ ಹದಿನೈದು ದಿನಗಳೊಳಗೆ ಅಧ್ಯಕ್ಷನು ಆ ಅವಿಶ್ವಾಸ ಸೂಚನೆಯ 
ಪರ್ಯಾಲೋಚನೆಗಾಗಿ ಸಭೆಯನ್ನು ಕರೆಯುವಂತೆ ನಿರ್ದೇಶನ ನೀಡದಿದ್ದರೆ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯು ಮಾರುಕಟ್ಟೆ ಸಮಿತಿಯ ಕಚೇರಿಯು 
ಇರುವ ತಾಲೂಕಿನ ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ ಆ ಸಭೆಯನ್ನು ಕರೆಯತಕ್ಕದ್ದು] ; 

1.2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08 .2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

2 .2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16 - 04 -2010 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[ ಪರಂತು , ಆ ಮೊದಲು ಮಂಡಿಸಲಾಗಿದ್ದ ಅವಿಶ್ವಾಸ ಸೂಚನೆಯು ವಿಫಲವಾದ ತರುವಾಯ [ ಆರು ತಿಂಗಳ] ಅವಧಿಯೊಳಗೆ ಅದೇ ಬಗೆಯ 
ಅವಿಶ್ವಾಸ ಸೂಚನೆಯನ್ನು ಮಂಡಿಸತಕ್ಕದ್ದಲ್ಲ.] 

[ ಮತ್ತೂ ಪರಂತು, ಸಂದರ್ಭಾನುಸಾರ ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ಪದವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಆರು ತಿಂಗಳ 
ಅವಧಿಯೊಳಗೆ, ಅವಿಶ್ವಾಸ ಸೂಚನೆಯನ್ನು ಮಂಡಿಸತಕ್ಕದ್ದಲ್ಲ.] 

1. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8 -1987ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 2001ರ ಅಧಿನಿಯಮ ಸಂಖ್ಯೆ 8ರ ಮೂಲಕ 24 -1- 2001ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3.2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16- 04 -2010 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[( 2) ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಅಥವಾ ಅವರಿಬ್ಬರ ವಿರುದ್ದ ಮಂಡಿಸಲಾದ ಸೂಚನೆಯು, ಈ ಉದ್ದೇಶಕ್ಕಾಗಿ ವಿಶೇಷವಾಗಿ ಕರೆಯಲಾದ 
ಸಭೆಯಲ್ಲಿ ಹಾಜರಿದ್ದ ಮಾರುಕಟ್ಟೆ ಸಮಿತಿಯ ಆಗಿನ ಎಲ್ಲ ಸದಸ್ಯರಲ್ಲಿ , ಮೂರನೇ ಎರಡಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರ ಬಹುಮತದಿಂದ 
ಅಂಗೀಕೃತವಾದರೆ, ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ಸಂದರ್ಭಾನುಸಾರ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಪದವನ್ನು ಕೂಡಲೇ ತೆರವು ಮಾಡತಕ್ಕದ್ದು:] 

1.2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16 - 04 - 2010 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ಜರ 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೮೧೫ 
ಪರಂತು, ಸದರಿ ಅವಧಿಯೊಳಗೆ ಹಾಗೆ ತೆಗೆದು ಹಾಕುವ ಆದೇಶವನ್ನು ಹೊರಡಿಸದಿದ್ದಲ್ಲಿ , ಅವಿಶ್ವಾಸ ಸೂಚನೆಯು ಅಂಗೀಕೃತವಾದ 
ದಿನಾಂಕದಿಂದ ಮೂವತ್ತು ದಿವಸಗಳು ಮುಗಿದ ಮೇಲೆ ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ತನ್ನ ಪದವನ್ನು ಖಾಲಿ ಮಾಡತಕ್ಕದ್ದು. 

(3) ಈ ಅಧಿನಿಯಮದಲ್ಲಿ ಅಥವಾ ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ , ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು, ಅವನ ವಿರುದ್ದ 
ಮಂಡಿಸಲಾದ ಅವಿಶ್ವಾಸ ಸೂಚನೆಯನ್ನು ಚರ್ಚಿಸಲಾಗುವ ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದಲ್ಲ, ಆದರೆ ಮಾರುಕಟ್ಟೆ ಸಮಿತಿಯ ನಡವಳಿಗಳಲ್ಲಿ 
ಮಾತನಾಡಲು ಮತ್ತು ಅನ್ಯಥಾ ಭಾಗವಹಿಸಲು ಹಕ್ಕುಳ್ಳವನಾಗಿರತಕ್ಕದ್ದು: 

[ ಪರಂತು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇವರಿಬ್ಬರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತಂದಾಗ, ಕೃಷಿ ಮಾರುಕಟ್ಟೆ ನಿರ್ದೆಶಕನು ಅಥವಾ ಈ 
ಸಂಬಂಧದಲ್ಲಿ ಅವನಿಂದ ಅಧಿಕಾರ ಪಡೆದ ಅಧಿಕಾರಿಯು ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

45 . ಅಧ್ಯಕ್ಷನಿಗೆ ಮತ್ತು ಉಪಾಧ್ಯಕ್ಷನಿಗೆ ಗೈರುಹಾಜರಿ ರಜೆ ಮತ್ತು ರಜೆ ಇಲ್ಲದ ಗೈರು ಹಾಜರಿಯ ಪರಿಣಾಮಗಳು .- (1) ಅಧ್ಯಕ್ಷನಾಗಿ ಮತ್ತು 
ಅಧ್ಯಕ್ಷನ ಕಾರ್ಯ ನಿರ್ವಹಿಸುವ ಉಪಾಧ್ಯಕ್ಷನಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲಾಗದ ರೀತಿಯಲ್ಲಿ ನಲವತ್ತು ದಿವಸಗಳನ್ನು ಮೀರುವ ನಿರಂತರ 
ಅವಧಿಯವರೆಗೆ ಮಾರುಕಟ್ಟೆ ಪ್ರದೇಶದಿಂದ ಅಥವಾ ಮಾರುಕಟ್ಟೆ ಸಮಿತಿಯ ಕಚೇರಿಯಿಂದ ಗೈರು ಹಾಜರಾಗುವ ಪ್ರತಿಯೊಬ್ಬ ಅಧ್ಯಕ್ಷನು ಅಥವಾ 
ಸಂದರ್ಭಾನುಸಾರ ಅಧ್ಯಕ್ಷನ ಕಾರ್ಯ ನಿರ್ವಹಿಸುವ ಪ್ರತಿಯೊಬ್ಬ ಉಪಾಧ್ಯಕ್ಷನು ಹಾಗೆ ಗೈರು ಹಾಜರಾಗಲು ಮಾರುಕಟ್ಟೆ ಸಮಿತಿಯಿಂದ ರಜೆ ಪಡೆದಿದ್ದ 
ಹೊರತು ಅವನು ಹಾಗೆ ಅಧ್ಯಕ್ಷನಾಗಿರುವುದು ಅಥವಾ ಸಂದರ್ಭಾನುಸಾರ ಉಪಾಧ್ಯಕ್ಷನಾಗಿರುವುದು ನಿಂತುಹೋಗತಕ್ಕದ್ದು. 

( 2) (1) ನೇ ಉಪಪ್ರಕರಣದ ಉಪಬಂಧಗಳಿಗೊಳಪಟ್ಟು, ಮಾರುಕಟ್ಟೆ ಪ್ರದೇಶದಿಂದ ನಿರಂತರವಾಗಿ ಮೂರು ತಿಂಗಳು ಮೀರುವ 
ಅವಧಿಯವರೆಗೆ ಗೈರುಹಾಜರಾಗುವ ಪ್ರತಿಯೊಬ್ಬ ಉಪಾಧ್ಯಕ್ಷನು ಹಾಗೆ ಗೈರುಹಾಜರಾಗುವುದಕ್ಕೆ ಮಾರುಕಟ್ಟೆ ಸಮಿತಿಯಿಂದ ರಜೆ ಪಡೆದಿದ್ದ ಹೊರತು ಅವನು 
ಉಪಾಧ್ಯಕ್ಷನಾಗಿರುವುದು ನಿಂತುಹೋಗತಕ್ಕದ್ದು. 

(3) (1) ಅಥವಾ ( 2) ನೇ ಉಪಪ್ರಕರಣದ ಮೇರೆಗೆ ಮಂಜೂರು ಮಾಡಲಾಗುವ ರಜೆಯನ್ನು ಯಾವುದೇ ಒಂದು ವರ್ಷದಲ್ಲಿ ಒಂದು 
ನೂರಎಂಬತ್ತು ದಿವಸಗಳಿಗೆ ಮೀರಿದ ಅವಧಿಗೆ ಮಂಜೂರು ಮಾಡತಕ್ಕದ್ದಲ್ಲ. ಅಧ್ಯಕ್ಷನಿಗೆ ಅಂಥ ರಜೆಯನ್ನು ನೀಡಿದಾಗಲೆಲ್ಲ ಉಪಾಧ್ಯಕ್ಷನು ಅಧ್ಯಕ್ಷರ 
ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ಮಾರುಕಟ್ಟೆ ಸಮಿತಿಯು ಆ ಉಪಾಧ್ಯಕ್ಷನ ಬದಲಾಗಿ ಅವನ 
ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸಲು ಉಪಾಧ್ಯಕ್ಷನಾಗಿ ಚುನಾಯಿತನಾಗಲು ಅರ್ಹನಾಗಿರುವ ಸದಸ್ಯರಲ್ಲಿ ಒಬ್ಬನನ್ನು 
ಉಪಾಧ್ಯಕ್ಷನಾಗಿ ಚುನಾಯಿಸತಕ್ಕದ್ದು. ಅಂಥ ರಜೆಯನ್ನು ಉಪಾಧ್ಯಕ್ಷನಿಗೆ ನೀಡಿದಾಗಲೆಲ್ಲ ಮಾರುಕಟ್ಟೆ ಸಮಿತಿಯು, ಅಂಥ ರಜೆಯನ್ನು ನೀಡಿರುವಂಥ 
ಅವಧಿಯಲ್ಲಿ ಉಪಾಧ್ಯಕ್ಷನ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸಲು ಉಪಾಧ್ಯಕ್ಷನಾಗಿ ಚುನಾಯಿತನಾಗಲು ತನ್ನ ಸದಸ್ಯರಲ್ಲಿ 
ಅರ್ಹನಾದ ಒಬ್ಬನನ್ನು ಉಪಾಧ್ಯಕ್ಷನಾಗಿ ಚುನಾಯಿಸತಕ್ಕದ್ದು. 

ಅಧ್ಯಾಯ - IV 

ವ್ಯವಹಾರ ನಿರ್ವಹಣೆ 
46. ಅಧ್ಯಕ್ಷನ ಅಧಿಕಾರಗಳು ಮತ್ತು ಕರ್ತವ್ಯಗಳು.- ಈ ಅಧಿನಿಯಮದ ಯಾವುದೇ ಇತರ ಉಪಬಂಧದ ಮೇರೆಗೆ ಅಧ್ಯಕ್ಷನಿಗೆ ಪ್ರದಾನ 
ಮಾಡಲಾದ ಅಧಿಕಾರಗಳಿಗೆ ಬಾಧಕವಾಗದಂತೆ, 

(1) ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನು, ಆ ಸಮಿತಿಯ ಮುಖ್ಯ ನಿಯಂತ್ರಣಾಧಿಕಾರಿ ಮತ್ತು ಮೇಲ್ವಿಚಾರಣಾ ಅಧಿಕಾರಿಯಾಗಿರತಕ್ಕದ್ದು. 
ಮಾರುಕಟ್ಟೆ ಸಮಿತಿಯ ಎಲ್ಲಾ ಅಧಿಕಾರಿಗಳು ಮತ್ತು ನೌಕರರು, ಈ ಅಧಿನಿಯಮ, ನಿಯಮಗಳು, ಉಪವಿಧಿಗಳು ಮತ್ತು ಆ ಸಮಿತಿಯು ನೀಡಿದ 
ನಿರ್ದೆಶನಗಳು ಯಾವುವಾದರೂ ಇದ್ದರೆ ಅವುಗಳಿಗೆ ಒಳಪಟ್ಟು ಅಧ್ಯಕ್ಷನ ನಿಯಂತ್ರಣಕ್ಕೊಳಪಟ್ಟಿರತಕ್ಕದ್ದು. 
( 2) ಅಧ್ಯಕ್ಷರು, 

( ಎ) ಮಾರುಕಟ್ಟೆ ಸಮಿತಿಯ ಮತ್ತು ಉಪಸಮಿತಿ ಸಭೆಗಳ ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಅಂಥ ಸಭೆಗಳಲ್ಲಿನ ವ್ಯವಹಾರವನ್ನು 
ನಿರ್ವಹಿಸತಕ್ಕದ್ದು; 

( ಬಿ) ಮಾರುಕಟ್ಟೆ ಸಮಿತಿಯ ಆರ್ಥಿಕ ಮತ್ತು ಕಾರ್ಯನಿರ್ವಾಹಕ ಆಡಳಿತದ ಮೇಲೆ ನಿಗಾ ಇಡತಕ್ಕದ್ದು; 

( ಸಿ) ಲೆಕ್ಕಪತ್ರಗಳು ಮತ್ತು ದಾಖಲೆಗಳು ಮತ್ತು ನಿಯೋಜಿತರ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ಪ್ರಶ್ನೆಗಳ ಇತ್ಯರ್ಥಕ್ಕೆ ಸಂಬಂಧಿಸಿದಂತೆ 
ಕಾರ್ಯನಿರ್ವಾಹಕ ಆಡಳಿತದ ವಿಷಯಗಳಲ್ಲಿ ಮಾರುಕಟ್ಟೆ ಸಮಿತಿಯ ಅಧಿಕಾರಿಗಳ ಮತ್ತು ನೌಕರರ ( ಅಂತಹ ಅಧಿಕಾರಿಗಳು ಅಥವಾ 
ನೌಕರರು ಸರ್ಕಾರಿ ನೌಕರರಾಗಿರಲಿ ಅಥವಾ ಇಲ್ಲದಿರಲಿ) ಮೇಲೆ ಮೇಲ್ವಿಚಾರಣೆ ನಡೆಸತಕ್ಕದ್ದು ಮತ್ತು ನಿಯಂತ್ರಣವನ್ನು ಹೊಂದಿರತಕ್ಕದ್ದು; 
ಮತ್ತು 

( ಡಿ) ಜರೂರು ಸಂದರ್ಭಗಳಲ್ಲಿ , ಮಾರುಕಟ್ಟೆ ಸಮಿತಿಯ ಮಂಜೂರಾತಿಯು ಅಗತ್ಯವಾದ ಯಾವುದೇ ಕೆಲಸ ಅಥವಾ ಯಾವುದೇ 
ಕಾರ್ಯನಿರ್ವಹಣೆಯನ್ನು ನಿಲ್ಲಿಸುವಂತೆ ನಿರ್ದೇಶನ ನೀಡತಕ್ಕದ್ದು. 
47. ಉಪಾಧ್ಯಕ್ಷನ ಅಧಿಕಾರಗಳು ಮತ್ತು ಕರ್ತವ್ಯಗಳು - ಮಾರುಕಟ್ಟೆ ಸಮಿತಿಯ ಉಪಾಧ್ಯಕ್ಷನು, 

( ಎ) ಈ ಅಧಿನಿಯಮದಲ್ಲಿ ಅಥವಾ ನಿಯಮಗಳಲ್ಲಿ ಅನ್ಯಥಾ ಉಪಬಂಧಿಸುವುದನ್ನುಳಿದು ಅಧ್ಯಕ್ಷನ ಗೈರುಹಾಜರಿಯಲ್ಲಿ, ಮಾರುಕಟ್ಟೆ 
ಸಮಿತಿಯ ಮತ್ತು ಅದರ ಉಪಸಮಿತಿ ಸಭೆಗಳ ಅಧ್ಯಕ್ಷತೆ ವಹಿಸತಕ್ಕದ್ದು; 

[( ಬಿ ) XXX] ; 
1. 1991ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 


೮೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
( ಸಿ) ಅಧ್ಯಕ್ಷನ ಚುನಾವಣೆಯಾಗುವವರೆಗೆ ಅಥವಾ ಅಧ್ಯಕ್ಷನು ರಜೆ ಕಾರಣ ಗೈರುಹಾಜರಾಗುವ ಅವಧಿಯಲ್ಲಿ ಅಧ್ಯಕ್ಷನ 
ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 

48. ಮಾರುಕಟ್ಟೆ ಸಮಿತಿಯ ಸಭೆ.- (1) ಮಾರುಕಟ್ಟೆ ಸಮಿತಿಯು, ಅಧ್ಯಕ್ಷನು ನಿರ್ಧರಿಸಬಹುದಾದಂಥ ದಿನಾಂಕದಂದು ಮತ್ತು ಸಮಯದಲ್ಲಿ 
ಮಾರುಕಟ್ಟೆ ಸಮಿತಿಯ ಕಚೇರಿಯಲ್ಲಿ ಪ್ರತಿ ತಿಂಗಳು ಕೊನೆಪಕ್ಷ ಒಂದು ಸಲ ಅದರ ವ್ಯವಹಾರ ನಿರ್ವಹಣೆಗಾಗಿ ಸಭೆ ಸೇರತಕ್ಕದ್ದು: 

ಪರಂತು, ಮಾರುಕಟ್ಟೆ ಸಮಿತಿಯು ವಿಶೇಷ ಸಂದರ್ಭಗಳಲ್ಲಿ, ಅದರ ಯಾವುದೇ ಸಭೆಯನ್ನು ಆ ಮಾರುಕಟ್ಟೆ ಸಮಿತಿಯ ಕಚೇರಿಯಲ್ಲಲ್ಲದೆ ಆ 
ಪ್ರದೇಶದ ಯಾವುದೇ ಇತರ ಸ್ಥಳದಲ್ಲಿ ಸಭೆಯನ್ನು ನಡೆಸಬೇಕೆಂದು ನಿರ್ಣಯವನ್ನು ಅಂಗೀಕರಿಸಿ ನಿರ್ದೆಶಿಸಿದರೆ, ಆಗ, ಆ ಸಮಿತಿಯು ಆ ಮಾರುಕಟ್ಟೆ 
ಪ್ರದೇಶದ ಸದರಿ ಸ್ಥಳದಲ್ಲಿ ಸಭೆಯನ್ನು ನಡೆಸಬಹುದು. 

( 2) ಅಧ್ಯಕ್ಷನು, ತಾನು ಸೂಕ್ತವೆಂದು ಯೋಚಿಸಿದಾಗಲೆಲ್ಲ ಒಂದು ವಿಶೇಷ ಸಭೆಯನ್ನು ಕರೆಯಬಹುದು ಮತ್ತು ಸದಸ್ಯರ ಒಟ್ಟು ಸಂಖ್ಯೆಯ 
ಮೂರನೇ ಒಂದಕ್ಕಿಂತ ಕಡಿಮೆ ಇಲ್ಲದಷ್ಟು ಸದಸ್ಯರ ಲಿಖಿತ ಕೋರಿಕೆಯ ಮೇಲೆ ಮತ್ತು ಅಂಥ ಕೋರಿಕೆಯನ್ನು ಸ್ವೀಕರಿಸಿದ [ ಹದಿನೈದು ದಿವಸಗಳೊಳಗಿನ] 
ದಿನಾಂಕದಂದು ಆ ವಿಶೇಷ ಸಭೆಯನ್ನು ಕರೆಯತಕ್ಕದ್ದು. ಯಾವ ಉದ್ದೇಶಕ್ಕಾಗಿ ಆ ಸಭೆಯನ್ನು ಕರೆಯಲು ಉದ್ದೇಶಿಸಲಾಗಿದೆಯೋ ಆ ಉದ್ದೇಶವನ್ನು 
ಅಂತಹ ಕೋರಿಕೆಯಲ್ಲಿ ನಿರ್ದಿಷ್ಟಪಡಿಸಿರತಕ್ಕದ್ದು . 

1. 1991ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8 -1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(3) (2) ನೇ ಉಪಪ್ರಕರಣದಲ್ಲಿ ಉಪಬಂಧಿಸಲಾದಂತೆ ವಿಶೇಷ ಸಭೆಯನ್ನು ಕರೆಯಲು ಅಧ್ಯಕ್ಷನು ತಪ್ಪಿದರೆ , ಆಗ ಉಪಾಧ್ಯಕ್ಷನು ಅಥವಾ 
ಸದಸ್ಯರ ಒಟ್ಟು ಸಂಖ್ಯೆಯ ಮೂರನೇ ಒಂದರಷ್ಟು ಸದಸ್ಯರು ಅಂಥ ಕೋರಿಕೆಯನ್ನು ಸಲ್ಲಿಸಿದ ತರುವಾಯ [ಮೂವತ್ತು ದಿವಸಗಳಿಗೆ] ಮೀರದ ದಿನದಂದು 

ಆ ಬಗ್ಗೆ ಸದಸ್ಯರಿಗೆ ನೋಟೀಸು ಕೊಡುವಂತೆ ಮತ್ತು ಸದರಿ ಸಭೆಯನ್ನು ಕರೆಯಲು ಅವಶ್ಯವಾಗಬಹುದಾದಂಥ 
ಕ್ರಮವನ್ನು ಕೈಗೊಳ್ಳುವಂತೆ ಕಾರ್ಯದರ್ಶಿಯನ್ನು ಅಗತ್ಯಪಡಿಸಬಹುದು ಮತ್ತು ಅಂಥ ಕೋರಿಕೆಯ ಮೇಲೆ ಕಾರ್ಯದರ್ಶಿಯು ತದನುಸಾರ ಆ ಸಭೆಯನ್ನು 


ಕರೆಯತಕ್ಕದ್ದು . 


1. 1991ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 4) ಅಂಥ ಸಭೆಯು ನಡೆಯುವ ದಿನಾಂಕ, ವೇಳೆ ಮತ್ತು ಸ್ಥಳ ಮತ್ತು ಆ ಸಭೆಯಲ್ಲಿ ನಡೆಸಬೇಕಾದ ವ್ಯವಹಾರ- ಇವುಗಳನ್ನು ನಿರ್ದಿಷ್ಟಪಡಿಸಿ, 
ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ಸ್ಪಷ್ಟ ಏಳು ದಿವಸಗಳ ನೋಟೀಸನ್ನು ಮತ್ತು ವಿಶೇಷ ಸಭೆಯ ಸಂದರ್ಭದಲ್ಲಿ ಸ್ಪಷ್ಟ ಐದು ದಿವಸಗಳ ನೋಟೀಸನ್ನು ಆ 
ಸಭೆಗೆ ಹಾಜರಾಗಲು ಹಕ್ಕುಳ್ಳ ಸದಸ್ಯರಿಗೆ ಕಳಿಸತಕ್ಕದ್ದು ಮತ್ತು ಆ ನೋಟೀಸುಗಳನ್ನು ಮಾರುಕಟ್ಟೆ ಸಮಿತಿಯ ಕಛೇರಿಯ ಸೂಚನಾ ಫಲಕದ ಮೇಲೆ 
ಅಂಟಿಸತಕ್ಕದ್ದು. ವಿಶೇಷ ಸಭೆಯ ಸಂದರ್ಭದಲ್ಲಿ ಅಂಥ ನೋಟೀಸು ಆ ಸಭೆಯಲ್ಲಿ ಪರ್ಯಾಲೋಚಿಸಬೇಕಾದ ಯಾವುದೇ ಸೂಚನೆ ಅಥವಾ ಪ್ರಸ್ತಾವವನ್ನು 
ಒಳಗೊಂಡಿರತಕ್ಕದ್ದು: 

ಪರಂತು, ತುರ್ತಿನ ಸಂದರ್ಭದಲ್ಲಿ, ಅಧ್ಯಕ್ಷನು, ಲಿಖಿತದಲ್ಲಿ ಕಾರಣಗಳನ್ನು ದಾಖಲು ಮಾಡಿ, ಸದಸ್ಯರಿಗೆ ಮೂವತ್ತಾರು ಗಂಟೆಗಳ ಮುಂಚಿನ 
ನೋಟೀಸನ್ನು ಕೊಡುವುದರ ಮೂಲಕ ಮಾರುಕಟ್ಟೆ ಸಮಿತಿಯ ವಿಶೇಷ ಸಭೆಯನ್ನು ಕರೆಯಬಹುದು. 

49, ಸಭೆಗಳಲ್ಲಿ ಕೋರಂ ಮತ್ತು ಅನುಸರಿಸಬೇಕಾದ ಪ್ರಕ್ರಿಯೆ .- (1) ಮಾರುಕಟ್ಟೆ ಸಮಿತಿಯ ಸದಸ್ಯರ ಒಟ್ಟು ಸಂಖ್ಯೆಯಲ್ಲಿ ಸರಿಸುಮಾರು 
ಮೂರನೇ ಒಂದರಷ್ಟು ಸಂಖ್ಯೆಯ ಸದಸ್ಯರು ಆ ಸಮಿತಿಯ ಸಭೆಯಲ್ಲಿ ವ್ಯವಹಾರ ನಡೆಸಲು ಕೋರಂ ಆಗಿರತಕ್ಕದ್ದು. ಸಭೆ ನಡೆಯಲು ಗೊತ್ತುಪಡಿಸಿದ 
ಸಮಯದ ಅರ್ಧಗಂಟೆಯೊಳಗೆ , ಕೋರಂ ಸೇರದಿದ್ದರೆ , ಅಧ್ಯಕ್ಷತೆ ವಹಿಸಿರುವ ಪ್ರಾಧಿಕಾರಿಯು, ತಾನು ನಿಗದಿಪಡಿಸಬಹುದಾದಂಥ ಮುಂದಿನ ದಿನಾಂಕ 
ಮತ್ತು ಸಮಯದವರೆಗೆ ಅಂತಹ ಸಭೆಯನ್ನು ಮುಂದೂಡತಕ್ಕದ್ದು. ಸಭೆ ಪ್ರಾರಂಭವಾದ ತರುವಾಯ ಯಾವುದೇ ಸಮಯದಲ್ಲಿ ಕೋರಂ ಇಲ್ಲದಿರುವ ಬಗ್ಗೆ. 
ಅಧ್ಯಕ್ಷತೆ ವಹಿಸಿದ ಪ್ರಾಧಿಕಾರಿಯ ಗಮನವನ್ನು ಸೆಳೆದಾಗ ಅದೇ ರೀತಿ ಸಭೆಯನ್ನು ಮುಂದೂಡತಕ್ಕದ್ದು, ಮುಂದೂಡಲಾದ ಸಭೆಯಲ್ಲಿ, ಕೋರಂ ಇರುವಾಗ 
ಮೊದಲಿನ ಸಭೆಯಲ್ಲಿ ನಡೆಸಬಹುದಾಗಿದ್ದ ವ್ಯವಹಾರಗಳನ್ನು ಈ ಸಭೆಯಲ್ಲಿ ನಡೆಸತಕ್ಕದ್ದು. 

(2) ಮಾರುಕಟ್ಟೆ ಸಮಿತಿಯ ಮುಂದೆ ಇತ್ಯರ್ಥದಲ್ಲಿರುವ ಯಾವುದೇ ವಿಚಾರಣೆ ಅಥವಾ ಚರ್ಚೆಯನ್ನು ರಹಸ್ಯವಾಗಿ ನಡೆಸತಕ್ಕದ್ದೆಂದು ಸಭೆಯ 
ಅಧ್ಯಕ್ಷತೆ ವಹಿಸಿರುವ ಪ್ರಾಧಿಕಾರಿಯು ಭಾವಿಸುವ ಹೊರತು ಪ್ರತಿಯೊಂದು ಸಭೆಯು ಸಾರ್ವಜನಿಕರಿಗೆ ಮುಕ್ತವ 

ಪರಂತು, ಸಭೆಯ ನಡವಳಿಗಳಿಗೆ ಅಡ್ಡಿಪಡಿಸುವ ಯಾವನೇ ವ್ಯಕ್ತಿಯನ್ನು ಅಧ್ಯಕ್ಷತೆ ವಹಿಸಿದ ಪ್ರಾಧಿಕಾರಿಯು ಯಾವುದೇ ಸಮಯದಲ್ಲಿ ಹೊರ 
ಹಾಕಿಸಬಹುದು ಮತ್ತು ಆ ಉದ್ದೇಶಕ್ಕಾಗಿ ಅವಶ್ಯವಾಗಬಹುದಾದ ಬಲವನ್ನು ಉಪಯೋಗಿಸಬಹುದು. 

(3) ಪ್ರತಿಯೊಂದು ಸಭೆಯಲ್ಲಿ ಅಧ್ಯಕ್ಷನು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಅವನು ಗೈರು ಹಾಜರಾಗಿದ್ದರೆ ಅಥವಾ ಅಧ್ಯಕ್ಷತೆ ವಹಿಸಲು 
ಅನರ್ಹನಾಗಿದ್ದರೆ ಉಪಾಧ್ಯಕ್ಷನು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರೂ ಗೈರುಹಾಜರಾಗಿದ್ದರೆ ಅಥವಾ ಅಧ್ಯಕ್ಷತೆ ವಹಿಸಲು 
ಅನರ್ಹರಾಗಿದ್ದರೆ ಅಥವಾ ಅಧ್ಯಕ್ಷನು ಗೈರು ಹಾಜರಾಗಿದ್ದು ಉಪಾಧ್ಯಕ್ಷನು ಸಹ ಇಲ್ಲದಿದ್ದರೆ, ಅಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿರುವ ಸದಸ್ಯರಲ್ಲಿ 
ಒಬ್ಬನನ್ನು ಅಧ್ಯಕ್ಷನನ್ನಾಗಿ ಸಭೆಯು ಆಯ್ಕೆ ಮಾಡಬಹುದು ಮತ್ತು ಅವನು ಅಧ್ಯಕ್ಷತೆ ವಹಿಸತಕ್ಕದ್ದು. ಕೋರಂ ಇಲ್ಲದಿರುವಂಥ ಸಭೆಯನ್ನು 
ಮುಂದೂಡುವುದಕ್ಕಾಗಿ ಆ ಸಭೆಯ ಅಧ್ಯಕ್ಷತೆ ವಹಿಸಲು ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡುವುದಕ್ಕೆ ಕೋರಂ ಅಗತ್ಯವಿರತಕ್ಕದ್ದಲ್ಲ. 

(4) ಈ ಅಧಿನಿಯಮದಲ್ಲಿ , ನಿಯಮಗಳಲ್ಲಿ ಅಥವಾ ಉಪವಿಧಿಗಳಲ್ಲಿ ವಿಶೇಷವಾಗಿ ಅನ್ಯಥಾ ಉಪಬಂಧಿಸಲಾಗಿದ್ದ ಹೊರತು ಎಲ್ಲಾ ಪ್ರಶ್ನೆಗಳನ್ನು , 
ಹಾಜರಿದ್ದು ಮತ ನೀಡುವ ಸದಸ್ಯರ ಬಹುಮತದಿಂದ ನಿರ್ಧರಿಸತಕ್ಕದ್ದು. ಅಧ್ಯಕ್ಷತೆ ವಹಿಸಿರುವ ಪ್ರಾಧಿಕಾರಿಯು, ಮತದಾನ ಮಾಡದಿದ್ದ ಹೊರತು, ಪ್ರಶ್ನೆಯ 

ವಾಗಿ ಬಂದ ಮತ್ತು ವಿರುದ್ಧವಾಗಿ ಬಂದ ಮತಗಳ ಸಂಖ್ಯೆಯನ್ನು ಘೋಷಿಸುವುದಕ್ಕೆ ಮೊದಲು ತನ್ನ ಮತವನ್ನು ನೀಡತಕ್ಕದ್ದು ಮತ್ತು ಸಮ ಮತಗಳ 
ಸಂದರ್ಭದಲ್ಲಿ ಅವನು ಒಂದು ಹೆಚ್ಚಿನ ಅಥವಾ ನಿರ್ಣಾಯಕ ಮತವನ್ನು ನೀಡತಕ್ಕದ್ದು. 

(5) ಮಾರುಕಟ್ಟೆ ಸಮಿತಿಯ ಅಥವಾ ಅದರ ಯಾವುದೇ ಉಪಸಮಿತಿಯ ಸಭೆಯಲ್ಲಿ ಪರ್ಯಾಲೋಚನೆಗಾಗಿ ಬರುವಂತಹ ಯಾವುದೇ 
ಪ್ರಶ್ನೆಯೂ ಸಾರ್ವಜನಿಕವಾಗಿ ಅನ್ವಯವಾಗುವ ಪ್ರಶ್ನೆಯಾಗಿರುವುದಲ್ಲದೆ, ಮಾರುಕಟ್ಟೆ ಸಮಿತಿಯ ಸದಸ್ಯನ ಆರ್ಥಿಕ ಹಿತಾಸಕ್ತಿಗೆ ಪ್ರತ್ಯೇಕವಾಗಿ ಅಥವಾ 
ಪರೋಕ್ಷವಾಗಿ ಸಂಬಂಧಿಸಿದ್ದರೆ ಆ ಸದಸ್ಯರು ಅಂಥ ಪ್ರಶ್ನೆ ಕುರಿತು ಮತ ಚಲಾಯಿಸತಕ್ಕದ್ದಲ್ಲ ಅಥವಾ ಸಂಬಂಧಪಟ್ಟ ಚರ್ಚೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ . 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೮೧೭ 
(6) ಅಧ್ಯಕ್ಷತೆ ವಹಿಸಿರುವ ಪ್ರಾಧಿಕಾರಿಯು ಚರ್ಚಿಸಲ್ಪಡುವ ಯಾವುದೇ ವಿಷಯದಲ್ಲಿ ಯಾವುದೇ ಅಂಥ ಆರ್ಥಿಕ ಹಿತಾಸಕ್ತಿಯನ್ನು 
ಹೊಂದಿರುವನೆಂದು ಸಭೆಯಲ್ಲಿ ಹಾಜರಿರುವ ಯಾವನೇ ಸದಸ್ಯನು ನಂಬಿರುವ ಸಂದರ್ಭದಲ್ಲಿ ಮತ್ತು ಆ ಬಗ್ಗೆ ಒಂದು ಸೂಚನೆಯು 
ಅಂಗೀಕೃತವಾಗಿರುವಲ್ಲಿ , ಅಂಥ ಚರ್ಚೆಯು ನಡೆಯುವ ಸಭೆಯಲ್ಲಿ ಆ ಪ್ರಾಧಿಕಾರಿಯು ಅಧ್ಯಕ್ಷತೆ ವಹಿಸತಕ್ಕದ್ದಲ್ಲ ಅಥವಾ ಮತ ಚಲಾಯಿಸತಕ್ಕದ್ದಲ್ಲ ಅಥವಾ 
ಅದರಲ್ಲಿ ಭಾಗವಹಿಸತಕ್ಕದ್ದಲ್ಲ ಮತ್ತು ಅಂತಹ ಚರ್ಚೆಯನ್ನು ಮುಂದುವರಿಸುವುದಕ್ಕಾಗಿ ಸಭೆಯ ಅಧ್ಯಕ್ಷತೆ ವಹಿಸಲು ಸಮಿತಿಯ ಯಾ 
ಆಯ್ಕೆ ಮಾಡಬಹುದು. 

( 7) ಯಾವುದೇ ಸಭೆಯನ್ನು ಕರೆಯುವ ನೋಟೀಸಿನಲ್ಲಿ ಸಭೆಯ ವ್ಯವಹಾರವನ್ನು ಮತ್ತು ಪ್ರಸ್ತಾವವನ್ನು ನಿರ್ದಿಷ್ಟಪಡಿಸಿದ ಹೊರತು ಅಂಥ 
ಸಭೆಯಲ್ಲಿ, ಆ ವ್ಯವಹಾರವನ್ನು ನಡೆಸತಕ್ಕದ್ದಲ್ಲ ಮತ್ತು ಪ್ರಸ್ತಾವವನ್ನು ಚರ್ಚಿಸತಕ್ಕದ್ದಲ್ಲ: 

ಪರಂತು, ನೋಟೀಸಿನಲ್ಲಿ ಸೇರಿಸದಿರುವ ವಾಡಿಕೆಯ ಸ್ವರೂಪದ ಯಾವುದೇ ತುರ್ತು ವಿಷಯದ ಪ್ರಸ್ತಾವಕ್ಕೆ ಯಾವನೇ ಸದಸ್ಯನು ಆಕ್ಷೇಪಣೆ 
ಮಾಡದಿದ್ದಲ್ಲಿ ಅಧ್ಯಕ್ಷನು ಅದನ್ನು ಪ್ರಸ್ತಾವಿಸಬಹುದು: 

ಮತ್ತೂ ಪರಂತು, ನೋಟೀಸಿನಲ್ಲಿ ಸೇರಿಸಿರುವ ವಿಷಯಗಳಿಗೆ ಸಂಬಂಧಪಟ್ಟ ಅಥವಾ ಅವುಗಳಿಗೆ ಪ್ರಾಸಂಗಿಕವಾದ ಯಾವುದೇ ನಿರ್ಣಯವನ್ನು 
ಯಾವನೇ ಸದಸ್ಯನು ಪ್ರಸ್ತಾವಿಸಬಹುದು. 

( 8) ಯಾವುದೇ ವ್ಯವಹಾರ ಅಥವಾ ಪ್ರಸ್ತಾವವನ್ನು ಅಂಥ ಸಭೆಯ ಮುಂದೆ ಯಾವ ಕ್ರಮದಲ್ಲಿ ತರಬೇಕೆಂಬುದನ್ನು ಅಧ್ಯಕ್ಷತೆ ವಹಿಸಿರುವ 
ಪ್ರಾಧಿಕಾರಿಯು ನಿರ್ಧರಿಸತಕ್ಕದ್ದು ಮತ್ತು ಆ ಪ್ರಾಧಿಕಾರಿಯು, ಯಾವನೇ ಸದಸ್ಯನು ಅಂಥ ವ್ಯವಹಾರದ ಯಾವುದೇ ನಿರ್ದಿಷ್ಟ ಬಾಬಿಗೆ ಅಥವಾ ಯಾವುದೇ 
ನಿರ್ದಿಷ್ಟ ಪ್ರಸ್ತಾವಕ್ಕೆ ಆದ್ಯತೆ ಕೊಡಬೇಕೆಂದು ಪ್ರಸ್ತಾವಿಸಿದ ಸಂದರ್ಭದಲ್ಲಿ ಅಂಥ ಪ್ರಸ್ತಾವದ ಮೇಲೆ ಸಮಿತಿಯು ಕೈಗೊಳ್ಳುವ ತೀರ್ಮಾನಕ್ಕನುಸಾರ 
ನಡೆದುಕೊಳ್ಳತಕ್ಕದ್ದು . 

(9 ) ಯಾವುದೇ ಸಾಮಾನ್ಯ ಸಭೆಯನ್ನು , ಹಾಜರಿದ್ದ ಸದಸ್ಯರ ಬಹುಮತದ ಸಮ್ಮತಿಯಿಂದ ಕಾಲಕಾಲಕ್ಕೆ ಮುಂದೂಡಬಹುದು, ಆದರೆ ಅಂಥ 
ಸಭೆಯಲ್ಲಿ ವಿಲೆಯಾಗದೆ ಉಳಿದಿರುವ ವಿಷಯಗಳ ಹೊರತಾಗಿ ಯಾವುದೇ ಇತರ ವಿಷಯವನ್ನು ಹಾಗೆ ಮುಂದೂಡಲಾದ ಸಭೆಯಲ್ಲಿ ವ್ಯವಹರಿಸತಕ್ಕದ್ದಲ್ಲ. 

50. ನಿರ್ಣಯಗಳ ಮಾರ್ಪಾಟು ಅಥವಾ ರದ್ದಿಯಾತಿ - [ ಮಾರುಕಟ್ಟೆ ಸಮಿತಿಯು ಯಾವುದೇ ನಿರ್ಣಯವು, ಅಂಗೀಕೃತವಾದ ಅನಂತರ ಆರು 
ತಿಂಗಳೊಳಗಾಗಿ, ಆ ಸಮಿತಿಯ ಸಾಮಾನ್ಯ ಅಥವಾ ವಿಶೇಷ ಸಭೆಯಲ್ಲಿ [ ಆಗ ಹಾಜರಿದ್ದ ಎಲ್ಲ ಸದಸ್ಯರ] [ಮೂರನೇ ಎರಡಕ್ಕಿಂತ ] ಕಡಿಮೆಯಿಲ್ಲದ 
ಸದಸ್ಯರು ಅಂಗೀಕರಿಸಿದ ನಿರ್ಣಯದ ಮೂಲಕ ಹೊರತಾಗಿ, ಅದನ್ನು ಮಾರ್ಪಾಟುಗೊಳಿಸತಕ್ಕದ್ದಲ್ಲ ಅಥವಾ ರದ್ದು ಮಾಡತಕ್ಕದ್ದಲ್ಲ ಮತ್ತು ಅಂಥ ಸಭೆಯ 
ನೋಟೀಸನ್ನು ಆ ಸಭೆಯಲ್ಲಿ ಮಾರ್ಪಾಟುಗೊಳಿಸಲು ಅಥವಾ ರದ್ದು ಮಾಡಲು ಪ್ರಸ್ತಾವಿಸಲಾಗುವ ನಿರ್ಣಯವನ್ನು ಮತ್ತು ಅಂತಹ ನಿರ್ಣಯದ 
ಮಾರ್ಪಾಟಿನ ಅಥವಾ ರದ್ದಿಯಾತಿಯ ಸೂಚನೆಯನ್ನು ಅಥವಾ ಪ್ರಸ್ತಾವವನ್ನು ಪೂರ್ಣವಾಗಿ ನಿರೂಪಿಸಿ ಕೊಟ್ಟಿರತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 -1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

51. ನಡವಳಿಗಳ ಸಂಕ್ಷಿಪ್ತ ವರದಿ.- ನಡವಳಿಗಳನ್ನು ದಾಖಲು ಮಾಡಲು ಒದಗಿಸಿದ ಪುಸ್ತಕದಲ್ಲಿ ಸಮಿತಿಯ ಪ್ರತಿಯೊಂದು ಸಭೆಯಲ್ಲಿ ಹಾಜರಿದ್ದ 
ಸದಸ್ಯರ ಹೆಸರುಗಳನ್ನು ಮತ್ತು ನಡವಳಿಗಳ ಸಂಕ್ಷಿಪ್ತ ವರದಿಯನ್ನು ಮತ್ತು ಅನುಕ್ರಮವಾಗಿ ನಿರ್ಣಯದ ಪರವಾಗಿ ಅಥವಾ ವಿರುದ್ಧವಾಗಿ ಮತ ನೀಡುವ 
ಸದಸ್ಯರ ಹೆಸರುಗಳನ್ನು ನಮೂದಿಸಬೇಕೆಂದು ಹಾಜರಿದ್ದ ಯಾವನೇ ಸದಸ್ಯನು ಇಚ್ಚಿಸಿದರೆ, ಅಂಥ ಹೆಸರುಗಳನ್ನು ಸಹ ಬರೆದಿಡತಕ್ಕದ್ದು ಮತ್ತು ಅದಕ್ಕೆ 
ಸಾಧ್ಯವಾದಷ್ಟು ಬೇಗನೆ ಕಾರ್ಯದರ್ಶಿಯು ಮತ್ತು ಅಂಥ ಸಭೆಯ ಅಧ್ಯಕ್ಷತೆ ವಹಿಸುವ ಪ್ರಾಧಿಕಾರಿಯು ಸಹಿ ಹಾಕತಕ್ಕದ್ದು ಮತ್ತು ಆ ಪುಸ್ತಕವು ಎಲ್ಲಾ 
ಯುಕ್ತ ಸಮಯದಲ್ಲಿ ಸಮಿತಿಯ ಯಾವನೇ ಸದಸ್ಯನ ಪರಿಶೀಲನೆಗೆ ಅಥವಾ ನಿಯಮಗಳಲ್ಲಿ ಅನ್ಯಥಾ ಉಪಬಂಧಿಸಿರುವಂತೆ ಹೊರತು ಮಾರುಕಟ್ಟೆ 
ಸಮಿತಿಯ ಸದಸ್ಯರ ಚುನಾವಣೆಗಳಲ್ಲಿ ಮತ ನೀಡಲು ಅರ್ಹನಾಗಿರುವ ಯಾವನೇ ವ್ಯಕ್ತಿಯು ಉಪವಿಧಿಯಲ್ಲಿ ಗೊತ್ತುಪಡಿಸಿದ ಫೀಜನ್ನು ಸಂದಾಯ 
ಮಾಡಿದ ಮೇಲೆ ಅವನ ಪರಿಶೀಲನೆಗೆ ಮುಕ್ತವಾಗಿರತಕ್ಕದ್ದು. 

52. ನಡವಳಿಗಳ ಸ್ಥಿರೀಕರಣ.- ಮಾರುಕಟ್ಟೆ ಸಮಿತಿಯ ಪ್ರತಿಯೊಂದು ಸಭೆಯ ನಡವಳಿಗಳನ್ನು ತದನಂತರದ ಪ್ರತಿಯೊಂದು ಸಭೆಯ 
ಪ್ರಾರಂಭದಲ್ಲಿ ಓದಿ ಹೇಳತಕ್ಕದ್ದು ಮತ್ತು ಅವುಗಳು ದಾಖಲಾಗಿರುವಂತೆ ಅಥವಾ ಅವುಗಳಿಗೆ ಸಂಬಂಧಪಡುವಂಥ ಸಭೆಯ ವ್ಯವಹಾರದ ನಿರ್ವಹಣೆಗೆ 
ಸುಸಂಗತವಾಗುವ ಹಾಗೆ ಮಾಡಬೇಕಾಗಿರುವ ಮಾರ್ಪಾಟುಗಳು ಯಾವುವಾದರೂ ಇದ್ದಲ್ಲಿ, ಅವುಗಳೊಂದಿಗೆ ಸ್ಥಿರೀಕರಿಸತಕ್ಕದ್ದು. 

53, ಅಡ್ಡ ಪ್ರಶ್ನೆ ಮತ್ತು ನಿರ್ಣಯಗಳು.- (1) ಮಾರುಕಟ್ಟೆ ಸಮಿತಿಯ ಸದಸ್ಯನು, ಸಮಿತಿಯು ರಚಿಸಬಹುದಾದಂಥ ಉಪವಿಧಿಗಳಿಗೊಳಪಟ್ಟು, 
ಮಾರುಕಟ್ಟೆ ಸಮಿತಿಯ ಆಡಳಿತಕ್ಕೆ ಸಂಬಂಧಪಡುವ ವಿಷಯಗಳ ಬಗ್ಗೆ ನಿರ್ಣಯಗಳನ್ನು ಮಂಡಿಸಬಹುದು ಮತ್ತು ಅಧ್ಯಕ್ಷನಿಗೆ ಅಡ್ಡ ಪ್ರಶ್ನೆಗಳನ್ನು 
ಕೇಳಬಹುದು. 

( 2) ಮಾರುಕಟ್ಟೆ ಸಮಿತಿಯ ಸದಸ್ಯನು, ಮಾರುಕಟ್ಟೆ ಸಮಿತಿಯ ವ್ಯವಹಾರದಲ್ಲಿ ಯಾವುದೇ ಅಲಕ್ಷ ಅಥವಾ ಅಕ್ರಮ , ಮಾರುಕಟ್ಟೆ ಸಮಿತಿಗೆ 
ಸೇರಿರುವ ಸ್ವತ್ತಿನ ಯಾವುದೇ ಪೋಲು, ಅಥವಾ ಮಾರುಕಟ್ಟೆ ಪ್ರದೇಶದೊಳಗೆ ಅಗತ್ಯವಿರುವ ಯಾವುದೇ ಸೌಕರ್ಯಗಳ ಅಭಾವ ಅಥವಾ ಮಾರುಕಟ್ಟೆಯ 
ನಿಯಂತ್ರಣಕ್ಕೆ ಸಂಬಂಧಪಡುವ ಯಾವುದೇ ಸಾಮಾನ್ಯ ಅಥವಾ ನಿರ್ದಿಷ್ಟ ಕುಂದುಕೊರತೆ ಬಗ್ಗೆ ಸಹ ಅಧ್ಯಕ್ಷನ ಗಮನ ಸೆಳೆಯಬಹುದು. ಮತ್ತು 
ಅಪೇಕ್ಷಣೀಯವಾದಂಥ ಯಾವುದೇ ಸುಧಾರಣೆಗಳನ್ನು ಸೂಚಿಸಬಹುದು. 

( 3) ಮಾರುಕಟ್ಟೆ ಸಮಿತಿಯು, ಮಾರುಕಟ್ಟೆ ಪ್ರದೇಶದ ಆಡಳಿತಕ್ಕೆ ಸಂಬಂಧಪಡುವ ಯಾವುದೇ ಪ್ರಶ್ನೆಯನ್ನು ಕುರಿತು ನಿರ್ಣಯಗಳನ್ನು 
ಅಂಗೀಕರಿಸಬಹುದು ಮತ್ತು ಅವುಗಳನ್ನು ಪರಿಶೀಲನೆಗಾಗಿ [ಕೃಷಿ ಮಾರುಕಟ್ಟೆ ನಿರ್ದೆಶಕ ] ನಿಗೆ ಸಲ್ಲಿಸಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

54 . ಸಭೆಗಳ ಸವಿಸ್ತಾರ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಉಪವಿಧಿಗಳು.- ಈ ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳಿಗೊಳಪಟ್ಟು 
ಮಾರುಕಟ್ಟೆ ಸಮಿತಿಯ ಸಭೆಯ ಅಥವಾ ಮಾರುಕಟ್ಟೆ ಸಮಿತಿಯ ಉಪಸಮಿತಿಗಳ ಪ್ರಕ್ರಿಯೆಯು ಆ ಉದ್ದೇಶಕ್ಕಾಗಿ ರಚಿಸಲಾದ 
ಉಪವಿಧಿಗಳಿಗನುಸಾರವಾಗಿರತಕ್ಕದ್ದು . 


೮೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ 


55 . ಕರಾರು ಮಾಡಿಕೊಳ್ಳುವ ವಿಧಾನ.- (1) ಮಾರುಕಟ್ಟೆ ಸಮಿತಿಯ ಪರವಾಗಿ ಸ್ಥಿರಸ್ವತ್ತಿನ ಖರೀದಿ, ಮಾರಾಟ , ಗುತ್ತಿಗೆ, ಅಡಮಾನ ಅಥವಾ 
ಅದರಲ್ಲಿನ ಹಿತಾಸಕ್ತಿಯ ವರ್ಗಾವಣೆ ಅಥವಾ ಆರ್ಜನೆ ಇವುಗಳ ಬಗ್ಗೆ ಕರಾರು ಅಥವಾ ಒಪ್ಪಂದವನ್ನು ಮಾರುಕಟ್ಟೆ ಸಮಿತಿಯ ಮಂಜೂರಾತಿಯ 
ಹೊರತಾಗಿ ಮಾಡಿಕೊಳ್ಳತಕ್ಕದ್ದಲ್ಲ: 

ಪರಂತು, ಯಾವುದೇ ವಿಷಯಗಳ ಸಂಬಂಧದಲ್ಲಿ ಈ ಉಪಪ್ರಕರಣದ ಮೇರೆಗಿನ ಅಧಿಕಾರಗಳನ್ನು ಒಂದು ಉಪಸಮಿತಿಗೆ ವಹಿಸಿಕೊಟ್ಟಿರುವ 
ಸಂದರ್ಭಗಳಲ್ಲಿ ಅಂಥ ಉಪಸಮಿತಿಯ ಮಂಜೂರಾತಿಯನ್ನು ಪಡೆದುಕೊಳ್ಳತಕ್ಕದ್ದು. 
(2) (1) ನೇ ಉಪಪ್ರಕರಣದಲ್ಲಿ ಉಪಬಂಧಿಸಿರುವುದನ್ನುಳಿದು, 

(i) ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯು ಯಾವ ವಿಷಯಗಳ ಸಂಬಂಧದಲ್ಲಿ ಸಮಿತಿಯ ನಿರ್ಣಯದ ಮೂಲಕ ಮಾರುಕಟ್ಟೆ 
ಸಮಿತಿಯ ಪರವಾಗಿ ಕರಾರು ಅಥವಾ ಒಪ್ಪಂದವನ್ನು ಮಾಡಿಕೊಳ್ಳಲು ಸಾಮಾನ್ಯವಾಗಿ ಅಥವಾ ವಿಶೇಷವಾಗಿ ಅಧಿಕೃತನಾಗಿರುವನೋ ಆ 
ವಿಷಯಗಳ ಸಂಬಂಧದಲ್ಲಿ ಅವನು [ಗೊತ್ತುಪಡಿಸಬಹುದಾದಂಥ ಮೊಬಲಗನ್ನು ಮೀರದ ಮೊಬಲಗಿನ ಅಥವಾ ಮೌಲ್ಯದ ಅಂಥ ಕರಾರು 
ಅಥವಾ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-4- 1994ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[( ii) (1) ನೇ ಖಂಡದಲ್ಲಿ ಉಲ್ಲೇಖಿಸಿದ ಸಂದರ್ಭದ ಹೊರತಾಗಿ ಯಾವುದೇ ಇತರ ಸಂದರ್ಭದಲ್ಲಿ ಮಾರುಕಟ್ಟೆ ಸಮಿತಿಯ 
ಪರವಾಗಿ ಒಂದು ಕರಾರು ಅಥವಾ ಒಪ್ಪಂದವನ್ನು ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯು ಮಾಡಿಕೊಳ್ಳತಕ್ಕದ್ದು] ; 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(ii ) XXX]². 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

( 3) ಮಾರುಕಟ್ಟೆ ಸಮಿತಿಯು ಮಾಡಿಕೊಳ್ಳುವ ಪ್ರತಿಯೊಂದು ಕರಾರು ಲಿಖಿತದಲ್ಲಿರತಕ್ಕದ್ದು ಮತ್ತು ( 2 ) ನೇ ಉಪಪ್ರಕರಣದ ಉಪಬಂಧಗಳ 
ಮೇರೆಗೆ ಹಾಗೆ ಮಾಡಿಕೊಳ್ಳಲು ಅಧಿಕೃತನಾದ ವ್ಯಕ್ತಿಯು ಅಥವಾ ಅಧಿಕೃತರಾದ ವ್ಯಕ್ತಿಗಳು ಮಾರುಕಟ್ಟೆ ಸಮಿತಿಯ ಪರವಾಗಿ ಆ ಕರಾರಿಗೆ ಸಹಿ 
ಹಾಕತಕ್ಕದ್ದು. 

( 4) (1) ನೇ , (2) ನೇ ಮತ್ತು (3) ನೇ ಉಪಪ್ರಕರಣಗಳಲ್ಲಿ ಉಪಬಂಧಿತವಾದಂತೆ ಮಾಡಿಕೊಳ್ಳಲಾದ ಕರಾರಿನ ಹೊರತಾಗಿ ಯಾವುದೇ ಕರಾರು 
ಸಿಂಧುವಾಗತಕ್ಕದ್ದಲ್ಲ, ಅಥವಾ ಮಾರುಕಟ್ಟೆ ಸಮಿತಿಯು ಅದಕ್ಕೆ ಬದ್ಧವಾಗತಕ್ಕದ್ದಲ್ಲ. 

(5) ಮಾರುಕಟ್ಟೆ ಸಮಿತಿಯ ಪರವಾಗಿ ಒಂದು ಕರಾರು ಅಥವಾ ಒಪ್ಪಂದವನ್ನು ಮಾಡಿಕೊಂಡಿರುವಲ್ಲಿ, ಮಾರುಕಟ್ಟೆ ಸಮಿತಿಯ 
ಕಾರ್ಯದರ್ಶಿಯು, ಅಂಥ ಕರಾರು ಅಥವಾ ಒಪ್ಪಂದವನ್ನು ಮಾಡಿಕೊಂಡ ದಿನಾಂಕದ ಅನಂತರದ ಯಾವುದೇ ದಿನಾಂಕದಂದು ಸೇರುವ ಮಾರುಕಟ್ಟೆ 
ಸಮಿತಿಯ ಸಭೆಯಲ್ಲಿ ಆ ಸಂಗತಿಯನ್ನು ವರದಿ ಮಾಡತಕ್ಕದ್ದು. 

[( 6) (1)ರಿಂದ (5) ರವರೆಗಿನ ಉಪಪ್ರಕರಣಗಳ ಉಪಬಂಧಗಳು , ಮಾರುಕಟ್ಟೆ ಸಮಿತಿಯ ವೆಚ್ಚದಲ್ಲಿ ನಿರ್ವಹಿಸಲು ಉದ್ದೇಶಿಸಲಾದ ಯಾವುದೇ 
ಕಾಮಗಾರಿಗಳ ನಿರ್ವಹಣೆಗೆ ಸಂಬಂಧಿಸಿದ ಕರಾರುಗಳಿಗೂ ಸಹ ಅನ್ವಯವಾಗತಕ್ಕದ್ದು: 

ಪರಂತು, ರಾಜ್ಯ ಸರ್ಕಾರವು ಅಥವಾ ಕೇಂದ್ರ ಸರ್ಕಾರವು ಅನುದಾನದ ರೂಪದಲ್ಲಿ ಒದಗಿಸಿದ ಅಥವಾ ಹಣಕಾಸು ನೀಡಿಕೆ ಸಂಸ್ಥೆಯು ನೀಡುವ 
ಯಾವ ಸಾಲದ ಮರುಪಾವತಿಯ ಬಗ್ಗೆ ರಾಜ್ಯ ಸರ್ಕಾರವು ಖಾತರಿ ನೀಡುವುದೋ ಅಂಥ ಸಾಲದ ರೂಪದಲ್ಲಿ ಒದಗಿಸಿದ ನೆರವಿನಿಂದ ಅಂಥ 
ಕಾಮಗಾರಿಗಳನ್ನು ಕೈಗೊಂಡಿದ್ದರೆ, ರಾಜ್ಯ ಸರ್ಕಾರವು ಅಧಿಕೃತಗೊಳಿಸಿದ ಅಧಿಕಾರಿಯು ಆ ಕಾಮಗಾರಿಗಳಿಗೆ ಸಂಬಂಧಿಸಿದ ಕರಾರನ್ನು ಮಾಡಿಕೊಳ್ಳತಕ್ಕದ್ದು 
ಮತ್ತು ಅಂಥ ಅಧಿಕಾರಿಯ ಮೇಲ್ವಿಚಾರಣೆಯಲ್ಲಿ ಆ ಕಾಮಗಾರಿಗಳ ನಿರ್ವಹಣೆಯಾಗತಕ್ಕದ್ದು.] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11 -1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

56. ಕಾರ್ಯದರ್ಶಿಯ ಅಧಿಕಾರಗಳು , ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು.- 46ನೇ ಪ್ರಕರಣದ ಮತ್ತು ಈ ಅಧಿನಿಯಮದ ಮತ್ತು ನಿಯಮಗಳ 
ಇತರ ಉಪಬಂಧಗಳ ಮೇರೆಗೆ ಅಧ್ಯಕ್ಷನ ಅಧಿಕಾರಗಳಿಗೊಳಪಟ್ಟು ಕಾರ್ಯದರ್ಶಿಯು ಮಾರುಕಟ್ಟೆ ಸಮಿತಿಯ ಮುಖ್ಯ ನಿರ್ವಹಣಾಧಿಕಾರಿಯಾಗಿರತಕ್ಕದ್ದು 
[ ಮತ್ತು ಅವನು, ಅದರ ಎಲ್ಲ ದಾಖಲೆಗಳ ಮತ್ತು ಸ್ವತ್ತುಗಳ ಅಭಿರಕ್ಷಕ] ನಾಗಿರತಕ್ಕದ್ದು ಮತ್ತು ಈ ಅಧಿನಿಯಮದಲ್ಲಿ, ನಿಯಮಗಳಲ್ಲಿ ಅಥವಾ 
ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಇತರ ಕರ್ತವ್ಯಗಳೊಂದಿಗೆ , ಈ ಕೆಳಕಂಡ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಕರ್ತವ್ಯಗಳನ್ನು 
ನಿರ್ವಹಿಸತಕ್ಕದ್ದು, ಎಂದರೆ : 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3 -11-1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

- (i) ಮಾರುಕಟ್ಟೆ ಸಮಿತಿ ಮತ್ತು ಉಪಸಮಿತಿಗಳು ಯಾವುವಾದರೂ ಇದ್ದಲ್ಲಿ [ ಅಧ್ಯಕ್ಷನೊಡನೆ ಸಮಾಲೋಚಿಸಿ] ಅವುಗಳ 
ಸಭೆಗಳನ್ನು ಕರೆಯುವುದು ಮತ್ತು ಅವುಗಳ ನಡವಳಿಗಳ ಸಂಕ್ಷಿಪ್ತ ವರದಿಗಳನ್ನು ಇಟ್ಟುಕೊಂಡು ಬರತಕ್ಕದ್ದು; 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1 -8-1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(ii ) ಮಾರುಕಟ್ಟೆ ಸಮಿತಿಯ ಮತ್ತು ಪ್ರತಿಯೊಂದು ಉಪಸಮಿತಿಯ ಸಭೆಯಲ್ಲಿ ಹಾಜರಾಗತಕ್ಕದ್ದು ಮತ್ತು ಚರ್ಚೆಯಲ್ಲಿ 
ಭಾಗವಹಿಸತಕ್ಕದ್ದು, ಆದರೆ ಯಾವುದೇ ಅಂಥ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ಮಂಡಿಸತಕ್ಕದ್ದಲ್ಲ ಅಥವಾ ಮತವನ್ನು 
ಚಲಾಯಿಸತಕ್ಕದ್ದಲ್ಲ; 

(iii ) ಸಮಿತಿಯ ಮತ್ತು ಉಪಸಮಿತಿಗಳ ನಿರ್ಣಯಗಳನ್ನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳತಕ್ಕದ್ದು ಮತ್ತು ಅಂತಹ ನಿರ್ಣಯಗಳಿಗೆ 
ಅನುಸಾರವಾಗಿ ಕೈಕೊಳ್ಳಲಾದ ಎಲ್ಲಾ ಕ್ರಮಗಳನ್ನು , ಸಾಧ್ಯವಾದಷ್ಟು ಬೇಗನೆ ಸಂಬಂಧಪಟ್ಟ ಸಮಿತಿಗೆ ವರದಿ ಮಾಡತಕ್ಕದ್ದು; 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೧೯. 


(iv ) ಕೆಳಕಂಡ ವರದಿಗಳು , ಎಂದರೆ, 

( ಎ) ಮಾರುಕಟ್ಟೆ ಸಮಿತಿಯ ಸಿಬ್ಬಂದಿ ವರ್ಗದ ಮತ್ತು ಕಾರ್ಯನಿರ್ವಾಹಕ ಮತ್ತು ಇತರರ ವಿರುದ್ದ ಕೈಕೊಳ್ಳಲಾದ 
ಯಾವುದೇ ಶಿಸ್ತು ಕ್ರಮ ಮತ್ತು ವಿಧಿಸಲಾದ ಜುಲ್ಮಾನೆಗಳು ಮತ್ತು ದಂಡಗಳು ; 

( ಬಿ) ವ್ಯಾಪಾರಿಗಳು ಮಾಡುವ ಮಿತಿಮೀರಿದ ವ್ಯಾಪಾರ; 

( ಸಿ) ಯಾವನೇ ವ್ಯಕ್ತಿಯು ಅಧಿನಿಯಮ, ನಿಯಮಗಳು, ಉಪವಿಧಿಗಳು ಅಥವಾ ಸ್ಥಾಯಿ ಆದೇಶಗಳನ್ನು 
ಉಲ್ಲಂಘಿಸುವುದು ; 

( ಡಿ) [ ತಾನು ಅಥವಾ ಅಧ್ಯಕ್ಷನು, ಅಥವಾ [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಲೈಸನ್ಸ್‌ಗಳನ್ನು 
ಅಮಾನತುಗೊಳಿಸುವುದು ಅಥವಾ ರದ್ದು ಮಾಡುವುದು . 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

- ( ಇ) ಮಾರುಕಟ್ಟೆ ಸಮಿತಿಯ ಆಡಳಿತ ಮತ್ತು ಮಾರುಕಟ್ಟೆ ವ್ಯವಹಾರದ ನಿಯಂತ್ರಣ 
- ಇವುಗಳ ಸಂಬಂಧದಲ್ಲಿನ ವರದಿಗಳೂ ಸೇರಿ, ಮಾರುಕಟ್ಟೆ ಸಮಿತಿಯು ಕಾಲಕಾಲಕ್ಕೆ ಅಗತ್ಯಪಡಿಸಬಹುದಾದಂಥ ರಿಟರುಗಳನ್ನು , ವಿವರ 
ಪತ್ರಗಳನ್ನು , ಅಂದಾಜುಗಳನ್ನು , ಅಂಕಿಅಂಶಗಳನ್ನು ಮತ್ತು ವರದಿಗಳನ್ನು ಮಾರುಕಟ್ಟೆ ಸಮಿತಿಗೆ ಒದಗಿಸತಕ್ಕದ್ದು; 

( v) ಮಾರುಕಟ್ಟೆ ಸಮಿತಿಯ ಅಥವಾ ಉಪಸಮಿತಿಗಳ ವ್ಯವಹಾರ ನಿರ್ವಹಣೆಗೆ ಅವಶ್ಯವಾಗಬಹುದಾದಂಥ ದಸ್ತಾವೇಜುಗಳನ್ನು , 
ಪುಸ್ತಕಗಳನ್ನು , ರಿಜಿಸ್ಟರುಗಳನ್ನು ಮಾರುಕಟ್ಟೆ ಸಮಿತಿಯ ಮುಂದೆ ಹಾಜರುಪಡಿಸತಕ್ಕದ್ದು ಮತ್ತು ಹಾಗೆ ಹಾಜರುಪಡಿಸುವಂತೆ ಮಾರುಕಟ್ಟೆ 
ಸಮಿತಿಯು ಕೋರಿದಾಗಲೆಲ್ಲ ಹಾಗೆ ಹಾಜರುಪಡಿಸತಕ್ಕದ್ದು; 

(vi) ಸಮಿತಿಯ ಎಲ್ಲಾ ಅಧಿಕಾರಿಗಳ ಮತ್ತು ನೌಕರರ ಕಾರ್ಯಗಳ ಮೇಲ್ವಿಚಾರಣೆ ನಡೆಸತಕ್ಕದ್ದು ಮತ್ತು ಅವುಗಳನ್ನು 
ನಿಯಂತ್ರಿಸತಕ್ಕದ್ದು; 

(vii) ಮಾರುಕಟ್ಟೆ ಸಮಿತಿಯು ವಿಧಿಸಬಹುದಾದ ಅಥವಾ ಅದಕ್ಕೆ ಬಾಕಿ ಇರುವ ಫೀಜುಗಳನ್ನು ಮತ್ತು ಇತರ ಹಣಗಳನ್ನು ವಸೂಲಿ 
ಮಾಡತಕ್ಕದ್ದು; 

(viii) ಮಾರುಕಟ್ಟೆ ಸಮಿತಿಯ ಪರವಾಗಿ ಜಮೆ ಮಾಡಿದ ಅಥವಾ ಸ್ವೀಕರಿಸಿದ ಎಲ್ಲಾ ಹಣಕಾಸಿಗೆ ಹೊಣೆಯಾಗಿರತಕ್ಕದ್ದು; 
(ix ) ಮಾರುಕಟ್ಟೆ ಸಮಿತಿಯು ಕಾನೂನು ಸಮ್ಮತವಾಗಿ ಸಂದಾಯ ಮಾಡಬೇಕಾದ ಎಲ್ಲಾ ಹಣಕಾಸನ್ನು ಬಟವಾಡೆ ಮಾಡತಕ್ಕದ್ದು ; 

(x) ಮಾರುಕಟ್ಟೆ ಸಮಿತಿಯ ನಿಧಿಗಳಲ್ಲಿ ಅಥವಾ ಸ್ವತ್ತಿನ ಸಂಬಂಧದಲ್ಲಿ [ಮೋಸ, ಕಾನೂನು ಬಾಹಿರ ಕೃತ್ಯಗಳು] , ದುರ್ವಿನಿಯೋಗ, 
ಕಳವು ಅಥವಾ ನಷ್ಟ ಇವುಗಳ ಬಗ್ಗೆ [ ಆ ಕೂಡಲೇ ] ಅಧ್ಯಕ್ಷನಿಗೆ ಮತ್ತು ಕೃಷಿ ಮಾರುಕಟ್ಟೆ ನಿರ್ದೆಶಕ] ನಿಗೆ ವರದಿ ಮಾಡತಕ್ಕದ್ದು; 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( xi ) ಮಾರುಕಟ್ಟೆ ಸಮಿತಿಯ ಪರವಾಗಿ ಪ್ರಾರಂಭಿಸತಕ್ಕೆ ಕಾನೂನು ಕ್ರಮ ಜರುಗಿಸಲು ದೂರು ಸಲ್ಲಿಸತಕ್ಕದ್ದು ಮತ್ತು ಮಾರುಕಟ್ಟೆ 
ಸಮಿತಿಯ ಪರವಾಗಿ ಸಿವಿಲ್ ಅಥವಾ ಕ್ರಿಮಿನಲ್ ವ್ಯವಹರಣೆಗಳನ್ನು ನಡೆಸತಕ್ಕದ್ದು. 

57. ಮಾರುಕಟ್ಟೆ ಸಮಿತಿ, ಮುಂತಾದವುಗಳ ಕಾರ್ಯಗಳನ್ನು ಅಸಿಂಧುಗೊಳಿಸದಿರುವುದು. ಮಾರುಕಟ್ಟೆ ಸಮಿತಿಯ ಅಥವಾ ಅದರ ಯಾವುದೇ 
ಉಪಸಮಿತಿಯ ಅಥವಾ ಅಧ್ಯಕ್ಷ , ಉಪಾಧ್ಯಕ್ಷನ, ಅಧ್ಯಕ್ಷತೆ ವಹಿಸುವ ಪ್ರಾಧಿಕಾರಿಯ , ಅಥವಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುವ ಯಾವನೇ 
ವ್ಯಕ್ತಿಯ ಯಾವುದೇ ಕಾರ್ಯವು, ಅಂಥ ಮಾರುಕಟ್ಟೆ ಸಮಿತಿಯ , ಉಪಸಮಿತಿಯ ರಚನೆಯಲ್ಲಿನ ಸದಸ್ಯ , ಅಧ್ಯಕ್ಷ, ಉಪಾಧ್ಯಕ್ಷ , ಅಧ್ಯಕ್ಷತೆ ವಹಿಸುವ 
ಪ್ರಾಧಿಕಾರಿಯ ಅಥವಾ ಕಾರ್ಯದರ್ಶಿಯ ನೇಮಕದಲ್ಲಿಯ ಯಾವುದೇ ದೋಷದ ಕಾರಣ ಮಾತ್ರದಿಂದಲೇ ಅಥವಾ ಅವರು ಅಥವಾ ಅವರಲ್ಲಿ 
ಯಾವನಾದರೂ , ಅಂಥ ಹುದ್ದೆಗೆ ಅನರ್ಹಗೊಳಿಸಲ್ಪಟ್ಟಿದ್ದನೆಂಬ / ರೆಂಬ ಅಥವಾ ಸಮಿತಿಯ ಅಥವಾ ಉಪಸಮಿತಿಯ ಸಭೆ ನಡೆಸುವ ಉದ್ದೇಶದ ಬಗ್ಗೆ 
ಔಪಚಾರಿಕ ನೋಟೀಸನ್ನು ಯುಕ್ತವಾಗಿ ಕೊಟ್ಟಿರಲಿಲ್ಲವೆಂಬ ಆಧಾರದ ಮೇಲೆ ಅಥವಾ ಅಂಥ ಸಮಿತಿಯ ಅಥವಾ ಉಪಸಮಿತಿಯ ಅಧ್ಯಕ್ಷ , ಉಪಾಧ್ಯಕ್ಷ 
ಅಥವಾ ಕಾರ್ಯದರ್ಶಿಯ ಪದವು ಅಥವಾ ಸದಸ್ಯನ ಸ್ಥಾನವು ಖಾಲಿಯಾದ ಅವಧಿಯಲ್ಲಿ ಆ ಯಾವುದೇ ಕಾರ್ಯವನ್ನು ಮಾಡಲಾಯಿತೆಂಬ 
ಕಾರಣದಿಂದ ಅಥವಾ ಸಂದರ್ಭದ ಗುಣದೋಷಗಳ ಮೇಲೆ ಪರಿಣಾಮ ಉಂಟಾಗದಿರುವ ಯಾವುದೇ ಇತರ ಅನೌಪಚಾರಿಕತೆಯ ಕಾರಣದಿಂದಾಗಿ 
ಅಸಿಂಧುವಾಗಿದೆ ಎಂದು ಭಾವಿಸತಕ್ಕದ್ದಲ್ಲ. 

ಅಧ್ಯಾಯ - V 

ಮಾರುಕಟ್ಟೆ ಸಮಿತಿಗಳ ಸಿಬ್ಬಂದಿ 
58. ಮಾರುಕಟ್ಟೆ ಸಮಿತಿಗೆ ಕಾರ್ಯದರ್ಶಿ ಮತ್ತು ತಾಂತ್ರಿಕ ಸಿಬ್ಬಂದಿಯ ನೇಮಕ.- (1) ಪ್ರತಿಯೊಂದು ಮಾರುಕಟ್ಟೆ ಸಮಿತಿಗೆ, ರಾಜ್ಯ ಸರ್ಕಾರವು 
ಅಥವಾ ಆ ಸಂಬಂಧದಲ್ಲಿ ರಾಜ್ಯ ಸರ್ಕಾರದಿಂದ ಅಧಿಕೃತನಾದ ಅಧಿಕಾರಿಯು ಅಥವಾ ಪ್ರಾಧಿಕಾರಿಯು ನೇಮಿಸಿದ ಸರ್ಕಾರಿ ನೌಕರನು 
ಕಾರ್ಯದರ್ಶಿಯಾಗಿರತಕ್ಕದ್ದು. 

( 2) ಮಾರುಕಟ್ಟೆ ಸಮಿತಿಗೆ ಒಬ್ಬ [ಅಡಿಷನಲ್ ಕಾರ್ಯದರ್ಶಿ ಅಥವಾ ಸಹಾಯಕ ಕಾರ್ಯದರ್ಶಿ] ಅಥವಾ [ಕಷಿ ಮಾರುಕಟ್ಟೆ ನಿರ್ದೆಶಕನು ] 
ನಿರ್ಧರಿಸಬಹುದಾದಷ್ಟು ಸಂಖ್ಯೆಯ ಸಹಾಯಕ ಕಾರ್ಯದರ್ಶಿಗಳು ಇರಬಹುದು ಮತ್ತು ಅವರು ರಾಜ್ಯ ಸರ್ಕಾರವು ಅಥವಾ ಈ ಸಂಬಂಧದಲ್ಲಿ 
ಅಧಿಕೃತವಾದ ಅಧಿಕಾರಿಯು ಅಥವಾ ಪ್ರಾಧಿಕಾರವು ನೇಮಕ ಮಾಡಿದ ಸರ್ಕಾರಿ ನೌಕರರಾಗಿರಬೇಕು. 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೮೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


(3) ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯ ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನೆಯ ಸಿಬ್ಬಂದಿಯು, ರಾಜ್ಯ ಸರ್ಕಾರವು ಅಥವಾ ಈ 
ಸಂಬಂಧದಲ್ಲಿ ಅಧಿಕೃತನಾದ ಅಧಿಕಾರಿ ಅಥವಾ ಪ್ರಾಧಿಕಾರವು ನೇಮಕ ಮಾಡಿದ ಸರ್ಕಾರಿ ನೌಕರರಾಗಿರಬೇಕು. 

(4) ರಾಜ್ಯ ಸರ್ಕಾರವು, ಸಾಮಾನ್ಯ ಅಥವಾ ವಿಶೇಷ ಆದೇಶಗಳ ಮೂಲಕ ನಿರ್ಧರಿಸಬಹುದಾದಷ್ಟು ಸಂಖ್ಯೆಯ ಮಾರುಕಟ್ಟೆ ಸಮಿತಿಗಳ 
ಗುಂಪಿಗೆ ಅಂಥ ಮಾರುಕಟ್ಟೆ ಸಮಿತಿಗಳ ಪ್ರಾಮುಖ್ಯತೆ ಮತ್ತು ಕೆಲಸ ಕಾರ್ಯಗಳನ್ನು ಪರಿಗಣಿಸಿ , ಒಬ್ಬ ಇಂಜಿನಿಯರ್‌ನನ್ನು ಮತ್ತು ಆತನ ಅಧೀನದಲ್ಲಿ 
ಇತರ ಅಧೀನ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬಹುದು. 

[(4ಎ) ಈ ಅಧಿನಿಯಮದಲ್ಲಿ ಅನ್ಯಥಾ ಉಪಬಂಧಿಸಿರುವುದನ್ನು ಹೊರತುಪಡಿಸಿ , 63ನೇ ಪ್ರಕರಣದ ( 2) ನೇ ಉಪಪ್ರಕರಣದ ( ಎ ) ಖಂಡದ 
(iv ) ನೇ ( vi) ನೇ ಮತ್ತು ( xii ) ನೇ ಬಾಬುಗಳ ಮತ್ತು ( ಬಿ) ಖಂಡದ (ii) ನೇ ( iv) ನೇ ಮತ್ತು ( v) ನೇ ಬಾಬುಗಳ ಮತ್ತು 66ನೇ , 67ನೇ ಮತ್ತು 70ನೇ 
ಪ್ರಕರಣಗಳ ಯಾವುವೇ ಉಪಬಂಧಗಳ ಮೇರೆಗೆ ಮಾರುಕಟ್ಟೆ ಸಮಿತಿಯು ಚಲಾಯಿಸಬಹುದಾದಂಥ ಎಲ್ಲ ಅಧಿಕಾರಗಳನ್ನು ಮತ್ತು 
ನಿರ್ವಹಿಸಬಹುದಾದಂಥ ಎಲ್ಲ ಕರ್ತವ್ಯಗಳನ್ನು ಚಲಾಯಿಸಲು ಮತ್ತು ನಿರ್ವಹಿಸಲು ರಾಜ್ಯ ಸರ್ಕಾರದ °[ಕರ್ನಾಟಕ ಆಡಳಿತ ಸೇವೆ ಅಥವಾ ಕರ್ನಾಟಕ 
ರಾಜ್ಯ ಮಾರುಕಟ್ಟೆ ಸೇವೆಯ ] ಎ ವರ್ಗದ ಅಧಿಕಾರಿಯ ದರ್ಜೆಗೆ ಕಡಿಮೆಯಲ್ಲದ ದರ್ಜೆಯ ಒಬ್ಬ ಅಧಿಕಾರಿಯು ಮುಖ್ಯಸ್ಥನಾಗಿರುವ ಒಂದು ಜಾರಿ 
ಘಟಕವನ್ನು [ ರಾಜ್ಯ ಸರ್ಕಾರವು ಕೃಷಿ ಮಾರುಕಟ್ಟೆ ನಿರ್ದೆಶಕರ ಶಿಫಾರಸ್ಸಿನ ಮೇಲೆ]* ರಚಿಸಬಹುದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(5) (1) ನೇ , (2) ನೇ , (3) ನೇ ಮತ್ತು ( 4) ನೇ ಪ್ರಕರಣಗಳ ಮೇರೆಗೆ ನಿರ್ದಿಷ್ಟಪಡಿಸಿರುವ ಎಲ್ಲಾ ಅಧಿಕಾರಿಗಳು ರಾಜ್ಯ ಸರ್ಕಾರದ 
ನೌಕರರಾಗಿರತಕ್ಕದ್ದು. ಅವರು ತಮ್ಮ ವೇತನ ಮತ್ತು ಭತ್ಯೆಗಳನ್ನು ರಾಜ್ಯದ ಸಂಚಿತ ನಿಧಿಯಿಂದ ಪಡೆಯತಕ್ಕದ್ದು . ಅಂತಹ ಅಧಿಕಾರಿಗಳ ಮತ್ತು ಸಿಬ್ಬಂದಿಯ 
ಸೇವಾ ಷರತ್ತುಗಳು, 59ನೇ ಪ್ರಕರಣದಲ್ಲಿ ಅನ್ಯಥಾ ಉಪಬಂಧಿಸಿರುವುದನ್ನು ಉಳಿದು ರಾಜ್ಯ ಸರ್ಕಾರವು ನಿರ್ಧರಿಸಬಹುದಾದಂತಿರತಕ್ಕದ್ದು . 

59, ಮಾರುಕಟ್ಟೆ ಸಮಿತಿಗಳ [ XXXj ಸಿಬ್ಬಂದಿಯನ್ನು ಸರ್ಕಾರದ ಸೇವೆಯಲ್ಲಿ ವಿಲೀನಗೊಳಿಸುವುದು.- (1) ಈ ಅಧಿನಿಯಮದ ಪ್ರಾರಂಭದ 
ದಿನಾಂಕಕ್ಕೆ ನಿಕಟಪೂರ್ವದ ದಿನಾಂಕದಂದು [XXXj 58ನೇ ಪ್ರಕರಣದ (1) ನೇ , (2) ನೇ ಮತ್ತು (3) ನೇ ಉಪಪ್ರಕರಣಗಳಲ್ಲಿ ನಿರ್ದಿಷ್ಟಪಡಿಸಿರುವ 
ವರ್ಗಗಳ ಹುದ್ದೆಗಳನ್ನು ಹೊಂದಿರುವ ಮಾರುಕಟ್ಟೆ ಸಮಿತಿಗಳ ಅಧಿಕಾರಿಗಳು ಮತ್ತು ನೌಕರರು ( ಯಾವುದೇ ಹೆಸರಿನಿಂದ ಕರೆಯಲಿ) ಅಂತಹ ಪ್ರಾರಂಭದ 
ದಿನಾಂಕದಿಂದ ಜಾರಿಗೆ ಬರುವಂತೆ, ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರರಾಗತಕ್ಕದ್ದು. 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30-6-1979 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

ವಿವರಣೆ:- ಈ ಉಪಪ್ರಕರಣದ ಮೇರೆಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರರಾಗತಕ್ಕೆ ಮಾರುಕಟ್ಟೆ ಸಮಿತಿಗಳ ಅಧಿಕಾರಿಗಳ ಮತ್ತು 
ನೌಕರರ ಪದನಾಮಗಳನ್ನು ರಾಜ್ಯ ಸರ್ಕಾರವು ನಿರ್ಧರಿಸತಕ್ಕದ್ದು. 

[(1ಎ) ಈ ಅಧಿನಿಯಮದಲ್ಲಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನಲ್ಲಿ ಏನೇ ಅಡಕವಾಗಿದ್ದಾಗ್ಯೂ ರಾಜ್ಯ 
ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದಂಥ ದಿನಾಂಕಗಳಂದು, ಅಂಥ ವರ್ಗಗಳ ಹುದ್ದೆಗಳನ್ನು ಹೊಂದಿರುವ ಮಾರುಕಟ್ಟೆ ಸಮಿತಿಗಳ ಅಧಿಕಾರಿಗಳು ಮತ್ತು 
ನೌಕರರು, ಅಂಥ ದಿನಾಂಕಗಳಿಂದ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರರಾಗಿರತಕ್ಕದ್ದು ಮತ್ತು ಅವರು ತಮ್ಮ ಸಂಬಳ ಮತ್ತು 
ಭತ್ಯೆಗಳನ್ನು ರಾಜ್ಯದ ಸಂಚಿತ ನಿಧಿಯಿಂದ ಪಡೆಯತಕ್ಕದ್ದು.] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30-6-1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(2) (1) ನೇ ಉಪಪ್ರಕರಣ [ ಅಥವಾ (1ಎ) ಉಪಪ್ರಕರಣದ] ಮೇರೆಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳಾಗುವ ಮತ್ತು ನೌಕರರಾಗುವ ಮಾರುಕಟ್ಟೆ 
ಸಮಿತಿಗಳ ಅಧಿಕಾರಿಗಳು ಮತ್ತು ನೌಕರರು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ಅಧೀನದಲ್ಲಿ ಅವರು ಯಾವ ಪರಿಶ್ರಮಧನವನ್ನು 
ಪಡೆಯಬಹುದಾಗಿತ್ತೋ ಅದೇ ಪರಿಶ್ರಮಧನದ ಮೇಲೆ ಮತ್ತು ಯಾವ ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಒಳಪಡಬಹುದಾಗಿತ್ತೋ ಅವೇ ಸೇವಾ 
ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು ಮತ್ತು ನಿವೃತ್ತಿವೇತನ, ಉಪದಾನ, ಭವಿಷ್ಯನಿಧಿ ಮತ್ತು ಅಂಥ ಇತರ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 
ಯಾವ ಹಕ್ಕುಗಳನ್ನು ಮತ್ತು ವಿಶೇಷಾಧಿಕಾರಗಳನ್ನು ಹೊಂದಿರಬಹುದಾಗಿತ್ತೋ ಅವೇ ಹಕ್ಕುಗಳು ಮತ್ತು ವಿಶೇಷಾಧಿಕಾರಗಳೊಂದಿಗೆ ಯಾವ 
ಕಾಲಾವಧಿಯವರೆಗೆ ಪದಧಾರಣ ಮಾಡಬಹುದಾಗಿತ್ತೋ ಅಷ್ಟೇ ಕಾಲಾವಧಿಯವರೆಗೆ ಪದಧಾರಣ ಮಾಡತಕ್ಕದ್ದು; ಮತ್ತು ಅವರು ನಿವೃತ್ತಿ ವೇತನ, 
ಭವಿಷ್ಯನಿಧಿ ಮತ್ತು ಉಪದಾನಗಳಿಗೆ ಸಂಬಂಧಪಟ್ಟ ವಿಶೇಷಾಧಿಕಾರಗಳು ಸೇರಿ ಅವರ ಪರಿಶ್ರಮಧನ , ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು 
*[ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978ರ ಮೇರೆಗೆ ] ರಚಿಸಲಾದ ನಿಯಮಗಳ ಮತ್ತು ಇತರ ಉಪಬಂಧಗಳ ಮೂಲಕ 
ಮಾರ್ಪಾಟಾಗುವವರೆಗೆ ಅವುಗಳನ್ನು ಹಾಗೆ ಹೊಂದಿರುವುದು ಮುಂದುವರಿಯತಕ್ಕದ್ದು ಮತ್ತು ಯಾವುದೇ ಅಂಥ ಮಾರ್ಪಾಟು ತತ್ಕಾಲದಲ್ಲಿ 
ಜಾರಿಯಲ್ಲಿರುವ ಯಾವುದೇ ಕರಾರು ಅಥವಾ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ ಪರಿಣಾಮಕಾರಿಯಾಗತಕ್ಕದ್ದು. 

1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30- 6-1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1990ರ ಅಧಿನಿಯಮ ಸಂಖ್ಯೆ 14ರ ಮೂಲಕ 2 -4 -1992 ರಿಂದ ಜಾರಿಗೆ ಬರುವಂತೆ ಅಧಿಸೂಚನೆಯ ಮೂಲಕ ಪ್ರತಿಯೋಜಿಸಲಾಗಿದೆ. ಅಧಿಸೂಚನೆಯ ಪಾಠವು 

ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. 

(3) ಕೈಗಾರಿಕಾ ವಿವಾದಗಳ ಅಧಿನಿಯಮ, 1974 (1974ರ ಕೇಂದ್ರಾಧಿನಿಯಮ 14ರಲ್ಲಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ 
ಇತರ ಕಾನೂನಿನಲ್ಲಿ ಅಥವಾ ಯಾವುದೇ ಕಾರಿನಲ್ಲಿ ಏನೇ ಒಳಗೊಂಡಿದ್ದರೂ (1) ನೇ ಉಪಪ್ರಕರಣದ [ ಅಥವಾ 1ಎ ಉಪಪ್ರಕರಣದ] ಮೂಲಕ 
ಮಾಡಲಾದ ಮಾರುಕಟ್ಟೆ ಸಮಿತಿಯ ಯಾವನೇ ಅಧಿಕಾರಿಯ ಅಥವಾ ನೌಕರನ ಸೇವೆಗಳ ವರ್ಗಾವಣೆಯಿಂದಾಗಿ ಆ ಅಧಿನಿಯಮದ ಅಥವಾ ಇತರ 
ಕಾನೂನಿನ ಅಥವಾ ಕರಾರಿನ ಮೇರೆಗೆ ಯಾವುದೇ ನಷ್ಟ ಪರಿಹಾರಕ್ಕೆ ಅಥವಾ ಸಂದಾಯಕ್ಕೆ ಯಾವನೇ ಅಂಥ ಅಧಿಕಾರಿಯು ಅಥವಾ ನೌಕರನು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೮೨೧ 


ಹಕ್ಕುಳ್ಳವನಾಗತಕ್ಕದ್ದಲ್ಲ ಮತ್ತು ಆ ಸಂಬಂಧವಾದ ಯಾವುದೇ ಕ್ಷೇಮನ್ನು ಯಾವುದೇ ನ್ಯಾಯಾಲಯ , ನ್ಯಾಯಾಧಿಕರಣ ಅಥವಾ ಇತರ ಪ್ರಾಧಿಕಾರವು 
ಸ್ವೀಕರಿಸತಕ್ಕದ್ದಲ್ಲ. 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 - 6 -1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
[60. XXXj 
1. 1976ರ ಅಧಿನಿಯಮ ಸಂಖ್ಯೆ 14ರ ಮೂಲಕ 24 -1- 1976 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[ 61 . ಮಾರುಕಟ್ಟೆ ಸಮಿತಿಗೆ ಇತರ ಸಿಬ್ಬಂದಿಯ ನೇಮಕ:- (1) 58ನೇ ಪ್ರಕರಣದಲ್ಲಿ ಅನ್ಯಥಾ ಉಪಬಂಧಿಸಲಾಗಿರುವುದನ್ನು ಹೊರತುಪಡಿಸಿ, 
ರಾಜ್ಯ ಸರ್ಕಾರ ಅಥವಾ ಈ ಸಂಬಂಧವಾಗಿ ಅದು ಅಧಿಕೃತಗೊಳಿಸಿದ ಅಧಿಕಾರಿಯು 62ನೇ ಪ್ರಕರಣದ ಮೇರೆಗೆ ರಚಿತವಾದ ಕರ್ನಾಟಕ ರಾಜ್ಯ 
ಮಾರುಕಟ್ಟೆ ಸಮಿತಿ ಸೇವೆಯ ಅಥವಾ ಕರ್ನಾಟಕ ರಾಜ್ಯ ಮಾರುಕಟ್ಟೆ ವ್ಯವಹಾರ ಸೇವೆಯ ಕೆಲವು ಅಧಿಕಾರಿಗಳನ್ನು ಮತ್ತು ನೌಕರರನ್ನು ಮಾರುಕಟ್ಟೆ 
ಸಮಿತಿಯ ಇತರ ಅಧಿಕಾರಿಗಳನ್ನಾಗಿ ಮತ್ತು ನೌಕರರನ್ನಾಗಿ ನೇಮಕ ಮಾಡಬಹುದು. 

(2) ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯ ಕೇಡರ್‌ ಸಂಖ್ಯಾ ಬಲವನ್ನು ಕೃಷಿ ಮಾರುಕಟ್ಟೆ ನಿರ್ದೆಶಕನು ಗೊತ್ತುಪಡಿಸತಕ್ಕದ್ದು . 

*( 3) (1) ನೇ ಮತ್ತು ( 2) ನೇ ಉಪಪ್ರಕರಣಗಳಲ್ಲಿ ಏನೇ ಇದ್ದರೂ , ಮಾರುಕಟ್ಟೆ ಸಮಿತಿಯು ಕೃಷಿ ಮಾರುಕಟ್ಟೆ ನಿರ್ದೆಶಕರಿಂದ ಅಥವಾ ಈ 
ಸಂಬಂಧವಾಗಿ ಅವರು ಅಧಿಕೃತಗೊಳಿಸಿದ ಅಧಿಕಾರಿಯಿಂದ ಮುಂಚಿತವಾಗಿಯೇ ಅನುಮತಿ ಪಡೆದು, 3 ತಿಂಗಳುಗಳಿಗೆ ಮೀರದ ಅವಧಿಯವರೆಗೆ 
ತಾತ್ಕಾಲಿಕ ಹುದ್ದೆಗಳನ್ನು ಸೃಜಿಸಬಹುದು ಮತ್ತು ಅಂಥ ಯಾವುದೇ ಹುದ್ದೆಯ ಗರಿಷ್ಠ ಮಾಸಿಕ ವೇತನವು 300 ರೂಪಾಯಿಗೆ ಮೀರಬಾರದೆಂಬ ಷರತ್ತಿಗೆ 
ಒಳಪಟ್ಟು, ಆ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬಹುದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 -1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
* 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 61 (3), 78 , 85 ,86 ,90, 106, 112 ಮತ್ತು 147ನೇ ಪ್ರಕರಣಗಳನ್ನು ತಿದ್ದುಪಡಿ ಮಾಡಲಾಗಿದೆ ಮತ್ತು 63ಎ , 106ಎ ಮತ್ತು 

109ಎ ಈ ಹೊಸ ಪ್ರಕರಣಗಳನ್ನು ಸೇರಿಸಲಾಗಿದೆ. ಆದರೆ ಅವುಗಳನ್ನು ಇನ್ನೂ ಜಾರಿಗೆ ತಂದಿಲ್ಲ . ತರುವಾಯ ಅಧಿಸೂಚನೆ ಸಂಖ್ಯೆ ಸಿಡಿ 144 ಎಂಆರ್‌ಇ 2007 , ದಿನಾಂಕ 
4 -12 -2007 ರ ಮೂಲಕ 109 ( ಎ) ಮತ್ತು 147ನೇ ಪ್ರಕರಣದ ಉಪಬಂಧಗಳು 1- 12 - 2007 ರಿಂದ ಜಾರಿಗೆ ಬಂದಿವೆ. ಮೇಲೆ ಹೇಳಿದ ಪ್ರಕರಣಗಳಿಗೆ ಮಾಡಲಾದ 

ತಿದ್ದುಪಡಿಗಳ ಮತ್ತು ಸೇರಿಸಲಾದ ಹೊಸಪ್ರಕರಣಗಳ ಪಾಠವು ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. 

[61ಎ , ನೇಮಕಾತಿಗಳಲ್ಲಿ ಹುದ್ದೆಗಳ ಮೀಸಲಾತಿ - ನೇಮಕಗಳನ್ನು ಮಾಡುವಾಗ ಮಾರುಕಟ್ಟೆ ಸಮಿತಿಯು, ರಾಜ್ಯ ಸರ್ಕಾರವು ಸಿವಿಲ್ ಸೇವೆಗಳ 
ಹುದ್ದೆಗಳಿಗೆ ನೇಮಕಗಳನ್ನು ಮಾಡಿಕೊಳ್ಳುವಾಗ ಮೀಸಲಾತಿಯನ್ನು ಒದಗಿಸುವ ರೀತಿಯಲ್ಲಿ ಮತ್ತು ಅಷ್ಟು ಮಟ್ಟಿಗೆ ಅನುಸೂಚಿತ ಜಾತಿ, ಅನುಸೂಚಿತ 
ಬುಡಕಟ್ಟುಗಳವರಿಗೆ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹುದ್ದೆಗಳನ್ನು ಮೀಸಲಿಡತಕ್ಕದ್ದು.] 

1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 4- 11 -1981 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

62. [ಕರ್ನಾಟಕ ರಾಜ್ಯ ಮಾರುಕಟ್ಟೆ ಸೇವೆ,] *[ ಇತ್ಯಾದಿ] .- `I(1)] ಈ ಅಧಿನಿಯಮದಲ್ಲಿ ಅಥವಾ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ 
ರಾಜ್ಯ ಸರ್ಕಾರವು, ಅಧಿಸೂಚನೆಯ ಮೂಲಕ, ಈ ಅಧಿನಿಯಮದ ಉದ್ದೇಶಗಳಿಗಾಗಿ, ನಿಯೋಜಿತರಾದ ಅಧಿಕಾರಿಗಳ ಅಥವಾ ನೌಕರರ ಯಾವುದೇ 
ವರ್ಗವನ್ನು “ [ಕರ್ನಾಟಕ ರಾಜ್ಯ ಮಾರುಕಟ್ಟೆ ಸೇವೆ] ” ಎಂಬ ಹೆಸರಿನ ರಾಜ್ಯ ಮಾರುಕಟ್ಟೆ ಸೇವೆಯನ್ನಾಗಿ ರಚಿಸಬಹುದು: 

1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1 -11-1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 


2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 - 6 - 1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


3. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 27- 6-1995 ರಿಂದ ಜಾರಿಗೆ ಬರುವಂತೆ ಪುನರ್ ಸಂಖ್ಯೆ ನೀಡಲಾಗಿದೆ. 

[ ಪರಂತು, 59ನೇ ಪ್ರಕರಣದ (1ಎ) ಉಪಪ್ರಕರಣದ ಮೇರೆಗೆ ನಿರ್ದಿಷ್ಟಪಡಿಸಿದ ಹುದ್ದೆಗಳನ್ನು ಧಾರಣ ಮಾಡಿರುವ ಅಧಿಕಾರಿಗಳು ಮತ್ತು 
ನೌಕರರ ವರ್ಗಗಳನ್ನು ಈ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ “ಕರ್ನಾಟಕ ರಾಜ್ಯ ಮಾರುಕಟ್ಟೆ ಸಮಿತಿ ಸೇವೆ” ಎಂದು 
ಕರೆಯಲಾಗುವ ರಾಜ್ಯದ ಪ್ರತ್ಯೇಕ ಸೇವೆಯನ್ನಾಗಿ ರಚಿಸಬಹುದು.] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6-1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[( 2) ರಾಜ್ಯ ಸರ್ಕಾರವು, ಅಧಿಸೂಚನೆ ಮೂಲಕ ಕರ್ನಾಟಕ ರಾಜ್ಯ ಮಾರುಕಟ್ಟೆ ಸಮಿತಿ ಸೇವೆ ಮತ್ತು ಕರ್ನಾಟಕ ರಾಜ್ಯ ಮಾರುಕಟ್ಟೆ ಸೇವೆ 
ಇವುಗಳನ್ನು ಒಂದೇ ಸೇವೆಯಾಗಿ ವಿಲೀನಗೊಳಿಸಬಹುದು ಮತ್ತು ಈ ಉದ್ದೇಶಕ್ಕಾಗಿ ವಿಲೀನ ಕಾರ್ಯವನ್ನು ಕಾರ್ಯಗತಗೊಳಿಸಲು ಹುದ್ದೆಗಳ ಸಮೀಕರಣ , 
ವೇತನ ಶ್ರೇಣಿಗಳ ನಿರ್ಧಾರ ಮತ್ತಿತರ ಅವಶ್ಯಕವಾದ ಅಥವಾ ಆನುಷಂಗಿಕವಾದ ಕಾರ್ಯಗಳನ್ನು ಮಾಡಲು ಸರ್ಕಾರಕ್ಕೆ ಅಧಿಕಾರವಿರತಕ್ಕದ್ದು.] 
1. 1991ರ ಅಧಿನಿಯಮದ ಸಂಖ್ಯೆ 16ರ ಮೂಲಕ 27 -6-1995 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

ಅಧ್ಯಾಯ - VI 

ಮಾರುಕಟ್ಟೆ ಸಮಿತಿಗಳ ಅಧಿಕಾರಗಳು ಮತ್ತು ಕರ್ತವ್ಯಗಳು 
63. ಮಾರುಕಟ್ಟೆ ಸಮಿತಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳು.- (1) ಈ ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು, ಮಾರುಕಟ್ಟೆ ಸಮಿತಿಯು 
ಈ ಕೆಳಕಂಡ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು: 

- (1) ಈ ಅಧಿನಿಯಮದ, ನಿಯಮಗಳ ಮತ್ತು ಉಪವಿಧಿಗಳ ಮೇರೆಗಿನ ಉಪಬಂಧಗಳನ್ನು ಮಾರುಕಟ್ಟೆ ಪ್ರದೇಶದಲ್ಲಿ 
ಕಾರ್ಯಗತಗೊಳಿಸುವುದು; 

(ii) ಮಾರುಕಟ್ಟೆ ಪ್ರದೇಶದಲ್ಲಿ ಕೃಷಿ ಉತ್ಪನ್ನಗಳ [ ಸಾಗಣೆ ಮತ್ತು ಮಾರುಕಟ್ಟೆ] ವ್ಯವಹಾರದ ಬಗ್ಗೆ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ 
ನಿರ್ದೆಶಿಸಬಹುದಾದಂಥ ಸೌಲಭ್ಯಗಳನ್ನು ಒದಗಿಸುವುದು ; 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 19 -5-1975 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೮೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


( iii ) ಮಾರುಕಟ್ಟೆಗಳ ಅಧೀಕ್ಷಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಸಂಬಂಧದಲ್ಲಿ ಅಥವಾ ಮಾರುಕಟ್ಟೆ ಪ್ರದೇಶದ ಯಾವುದೇ 
ಸ್ಥಳದಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರದ ನಿಯಂತ್ರಣಕ್ಕಾಗಿ ಮತ್ತು ಮೇಲೆ ಹೇಳಲಾದ ವಿಷಯಗಳಿಗೆ ಸಂಬಂಧಿಸಿದ ಉದ್ದೇಶಗಳಿಗಾಗಿ 
ಅಗತ್ಯವಾಗಬಹುದಾದಂಥ ಇತರ ಕಾರ್ಯಗಳನ್ನು ಮಾಡುವುದು, 

ಮತ್ತು ಆ ಉದ್ದೇಶಕ್ಕಾಗಿ, ಈ ಅಧಿನಿಯಮದ ಮೂಲಕ ಅಥವಾ ಅದರ ಮೇರೆಗೆ ಉಪಬಂಧಿಸಬಹುದಾದಂಥ ಅಧಿಕಾರಗಳನ್ನು 
ಚಲಾಯಿಸಬಹುದು ಮತ್ತು ಅಂತಹ ಪ್ರಕಾರ್ಯಗಳನ್ನು ನಿರ್ವಹಿಸಬಹುದು. 
( 2) ಮೇಲೆ ಹೇಳಲಾದ ಉಪಬಂಧದ ಸಾಮಾನ್ಯಾನ್ವಯಕ್ಕೆ ಬಾಧಕವಾಗದಂತೆ, 

( ಎ) ಮಾರುಕಟ್ಟೆ ಸಮಿತಿಯು ಈ ಕೆಳಕಂಡ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು, 

- (i) [ ಮಾರುಕಟ್ಟೆ ಸಮಿತಿಯಲ್ಲಿ ನಿಹಿತವಾದ] ಪ್ರಾಂಗಣಗಳ ನಿರ್ವಹಣೆಯನ್ನು ಮತ್ತು ಮೇಲ್ವಿಚಾರಣೆಯನ್ನು 
ನೋಡಿಕೊಳ್ಳುವುದು [ ಮತ್ತು ಮಾರುಕಟ್ಟೆ ಕಾರ್ಯನಿರ್ವಾಹಕರಿಗೆ ಸೇರಿದ ಆವರಣಗಳೂ ಒಳಗೊಂಡಂತೆ ಪ್ರಾಂಗಣದಲ್ಲಿರುವ 

ಆವರಣಗಳನ್ನು ಬಾಡಿಗೆಗೆ ಕೊಡುವ ರೀತಿಯನ್ನು ವಿನಿಯಮಿಸುವುದು; 1² 
1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1 -5 - 1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(iಎ ) ಮಾರುಕಟ್ಟೆ ಪ್ರಾಂಗಣದ ಒಳಗೆ ಅಥವಾ ಪ್ರಾಂಗಣಕ್ಕೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಸಾಗಣೆಗಾಗಿ ಪ್ರತ್ಯೇಕವಾಗಿ 

ಅಥವಾ ಇತರ ಯಾವುದೇ ಪ್ರಾಧಿಕಾರದೊಡನೆ ಸೇರಿ ಅವಶ್ಯಕ ಸೌಲಭ್ಯಗಳನ್ನು ಒದಗಿಸುವುದು;] 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 19 -5-1975 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ii ) ಮಾರುಕಟ್ಟೆ ಪ್ರದೇಶದಲ್ಲಿನ ಪ್ರಾಂಗಣಗಳ ಒಳಗೆ ಮತ್ತು ಮಾರುಕಟ್ಟೆಗಳ ಮತ್ತು ಉಪ ಮಾರುಕಟ್ಟೆಗಳ ಹೊರಗೆ 

ಕೃಷಿ ಉತ್ಪನ್ನದ [ ಸಾಗಣೆ ಮತ್ತು ಮಾರುಕಟ್ಟೆ] ವ್ಯವಹಾರದ ಬಗ್ಗೆ ಅವಶ್ಯವಾದ ಸೌಲಭ್ಯಗಳನ್ನು ಒದಗಿಸುವುದು; 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 19 -5- 1975 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( iii ) ಮಾರುಕಟ್ಟೆ ಕಾರ್ಯನಿರ್ವಾಹಕರಿಗೆ ಲೈಸೆನ್ಸ್‌ಗಳನ್ನು ಮಂಜೂರು ಮಾಡುವುದು ಅಥವಾ ನಿರಾಕರಿಸುವುದು ಮತ್ತು 
ಅಂತಹ ಲೈಸೆನ್ಸ್‌ಗಳ ನವೀಕರಣ , ಅಮಾನತು ಅಥವಾ ರದ್ದಿಯಾತಿ ಮಾಡುವುದು; 

( iv ) ಮಾರುಕಟ್ಟೆ ಕಾರ್ಯನಿರ್ವಾಹಕರ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆ ಮಾಡುವುದು; 
(v) ಪ್ರಾಂಗಣದಲ್ಲಿ ವ್ಯಾಪಾರದ ಪ್ರಾರಂಭ , ಮುಕ್ತಾಯ ಮತ್ತು ತಡೆ ಹಿಡಿಯುವಿಕೆಯನ್ನು ನಿಯಂತ್ರಿಸುವುದು; 
( vi ) ಲೈಸೆನ್ಸ್‌ಗಳ ಷರತ್ತುಗಳನ್ನು ಜಾರಿ ಮಾಡುವುದು; 

( vii ) ಮಾರಾಟದ ಒಪ್ಪಂದಗಳನ್ನು ಮಾಡಿಕೊಳ್ಳುವುದನ್ನು , ನಿರ್ವಹಿಸುವುದನ್ನು ಮತ್ತು ಜಾರಿಗೊಳಿಸುವುದನ್ನು ಅಥವಾ 
ರದ್ದುಗೊಳಿಸುವುದನ್ನು ನಿಯಂತ್ರಿಸುವುದು ಮತ್ತು ಅಧಿಸೂಚಿತ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ತೂಕ 
ಮಾಡುವುದನ್ನು , ಬಟವಾಡೆ ಮಾಡುವುದನ್ನು , ಸಂದಾಯ ಮಾಡುವುದನ್ನು ಮತ್ತು ಇತರ ಎಲ್ಲ ವಿಷಯಗಳನ್ನು ನಿಯಂತ್ರಿಸುವುದು; 

( viii) ಅಧಿಸೂಚಿತ ಕೃಷಿ ಉತ್ಪನ್ನದ ಮತ್ತು ಅದಕ್ಕೆ ಪೂರಕವಾದ ಬಾಬುಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯ ಕುರಿತು, 
ಮಾರಾಟಗಾರ ಮತ್ತು ಖರೀದಿದಾರನ ನಡುವೆ ಉಂಟಾಗುವ ಎಲ್ಲಾ ವಿವಾದಗಳನ್ನು ಇತ್ಯರ್ಥಪಡಿಸಲು ಏರ್ಪಾಡು ಮಾಡುವುದು ; 

(ix) ಅಧಿಸೂಚಿತ ಕೃಷಿ ಉತ್ಪನ್ನದ ಉತ್ಪಾದನೆ, ಮಾರಾಟ , ಸಂಗ್ರಹಣೆ, ಸಂಸ್ಕರಣೆ, ಬೆಲೆಗಳು ಮತ್ತು ಸಾಗಣೆಯ 
ಸಂಬಂಧದಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದು, ನಿರ್ವಹಿಸುವುದು ಮತ್ತು ಪ್ರಸಾರ ಮಾಡುವುದು; 

(x) ಅಧಿಸೂಚಿತ ಕೃಷಿ ಉತ್ಪನ್ನಗಳ ಕಲಬೆರಕೆಯನ್ನು ತಡೆಯುವುದು ಮತ್ತು ಅವುಗಳ ಶ್ರೇಣೀಕರಣ ಮಾಡುವುದು ಮತ್ತು 
ಪ್ರಮಾಣ ನಿಷ್ಕರ್ಷೆ ಮಾಡುವುದು - ಇವುಗಳ ಬಗ್ಗೆ ಸಾಧ್ಯವಾದ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು; 

( xi ) ಅಧಿಕ ವ್ಯಾಪಾರವನ್ನು ತಡೆಯುವುದು ಮತ್ತು ಆ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನದ ಮಾರಾಟ ಮತ್ತು ಖರೀದಿ 
ವ್ಯವಹಾರದ ಕ್ರಮದಲ್ಲಿ ಉಂಟಾಗುವ ಸ್ಥಳೀಯ ಹಾನಿ ಸಂಭವವನ್ನು ತಗ್ಗಿಸಿ ಮಾರುಕಟ್ಟೆಯ ಸ್ಥಿರತೆಯನ್ನು ಕಾಯ್ದುಕೊಂಡು ಬರಲು 
ಕ್ರಮಗಳನ್ನು ತೆಗೆದುಕೊಳ್ಳುವುದು; 

( xii ) ಮಾರುಕಟ್ಟೆ ಸಮಿತಿಯು ಹಕ್ಕು ಹೊಂದಿರುವಂಥ ದರಗಳು , ಶುಲ್ಕಗಳು, ಫೀಸುಗಳು ಮತ್ತು ಹಣಕಾಸಿನ ಇತರ 
ಮೊತ್ತಗಳು - ಇವುಗಳನ್ನು ವಿಧಿಸುವುದು, ತೆಗೆದುಕೊಳ್ಳುವುದು , ವಸೂಲ್ನಾಡುವುದು ಮತ್ತು ಸ್ವೀಕರಿಸುವುದು ; 

[( xiii) ಫೋರ್‌ಪೈಸ್ ಸೀಮಿಗೆ ಮತ್ತು ರೈತ ಸಂಜೀವಿನಿ ಅಪಘಾತ ವಿಮಾಯೋಜನೆಗೆ ಕೃಷಿ ಮಾರುಕಟ್ಟೆಯ ನಿರ್ದೆಶಕರು 
ನಿರ್ಧರಿಸ ಬಹುದಾದಂತೆ ಅಂಥ ದರದಲ್ಲಿ ವಂತಿಗೆ ನೀಡುವುದು] . 
1. 2001ರ ಅಧಿನಿಯಮ ಸಂಖ್ಯೆ 8ರ ಮೂಲಕ 24 -1-2001ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[( xiv) ಮಾರುಕಟ್ಟೆ ಪ್ರಾಂಗಣಗಳ ಅಥವಾ ಮಾರುಕಟ್ಟೆ ಉಪ ಪ್ರಾಂಗಣಗಳ ಆಡಳಿತ ನಿರ್ವಹಣೆಯಲ್ಲಿ ಸಾರ್ವಜನಿಕ 
ವಲಯದ ಮತ್ತು ಖಾಸಗಿ ವಲಯದ ಪಾಲುಗಾರಿಕೆಯನ್ನು ಏರ್ಪಡಿಸುವುದು ಮತ್ತು ಪ್ರೋತ್ಸಾಹಿಸುವುದು; 
( xv ) ಅಧಿಸೂಚಿತ ಕೃಷಿ ಉತ್ಪನ್ನದ ಉತ್ಪಾದನೆಗೆ, ಮಾರಾಟಕ್ಕೆ, ದಾಸ್ತಾನಿಗೆ, ಸಂಸ್ಕರಣೆಗೆ, ಮೌಲ್ಯವರ್ಧನೆಗೆ, ಬೆಲೆಗಳಿಗೆ ಹಾಗೂ 
ಸಾಗಣೆಗೆ ಸಂಬಂಧಪಟ್ಟ ಮಾಹಿತಿಯ ಸಂಗ್ರಹಣೆ, ನಿರ್ವಹಣೆ ಮತ್ತು ಪ್ರಸಾರದಂಥ ಕ್ಷೇತ್ರಗಳಲ್ಲಿ ತನ್ನ ವಿಸ್ತರಣಾ ಚಟುವಟಿಕೆಗಳನ್ನು 

ನಿರ್ವಹಿಸುವುದಕ್ಕಾಗಿ ಸಾರ್ವಜನಿಕ ವಲಯದ ಮತ್ತು ಖಾಸಗಿ ವಲಯದ ಪಾಲುಗಾರಿಕೆಯನ್ನು ಪ್ರೋತ್ಸಾಹಿಸುವುದು.] 
1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16. 08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೮೨೩ 


។ 


( ಬಿ ) ಮಾರುಕಟ್ಟೆ ಸಮಿತಿಯು ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸಬಹುದು: 

(i) [ ಮಾರುಕಟ್ಟೆ ಸಮಿತಿಯಲ್ಲಿ ನಿಹಿತವಾದ] ಪ್ರಾಂಗಣದಲ್ಲಿ ವ್ಯಕ್ತಿಗಳ ಪ್ರವೇಶವನ್ನು ಮತ್ತು ವಾಹನ ಸಂಚಾರವನ್ನು 
ನಿಯಂತ್ರಿಸುವುದು; 
1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 - 1968 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(ii) ಈ ಅಧಿನಿಯಮದ, ನಿಯಮಗಳ ಮತ್ತು ಉಪವಿಧಿಗಳ ಉಪಬಂಧಗಳನ್ನು ಉಲ್ಲಂಘಿಸುವ ವ್ಯಕ್ತಿಗಳನ್ನು ಕಾನೂನು 
ವ್ಯವಹರಣೆಗೆ ಗುರಿಪಡಿಸುವುದು ಮತ್ತು ಅಂತಹ ಅಪರಾಧಗಳ ಬಗ್ಗೆ ರಾಜಿಮಾಡಿಕೊಳ್ಳುವುದು; 

(iii) ತನ್ನ ಕರ್ತವ್ಯಗಳನ್ನು ದಕ್ಷ ರೀತಿಯಲ್ಲಿ ನಿರ್ವಹಿಸುವ ಉದ್ದೇಶಕ್ಕಾಗಿ ಯಾವುದೇ ಚರ ಅಥವಾ ಸ್ಥಿರ ಸ್ವತ್ತನ್ನು 
ಆರ್ಜಿಸುವುದು, ಧಾರಣ ಮಾಡುವುದು ಮತ್ತು ವಿಲೆ ಮಾಡುವುದು; 

(iv ) ಈ ಅಧಿನಿಯಮದ, ನಿಯಮಗಳ ಅಥವಾ ಉಪವಿಧಿಗಳ ಉಪಬಂಧಗಳನ್ನು ಅಥವಾ ಮಾರುಕಟ್ಟೆ ಸಮಿತಿಯ 
ಅಧ್ಯಕ್ಷನು ಅಥವಾ ಈ ಸಂಬಂಧದಲ್ಲಿ ಯುಕ್ತವಾಗಿ ಅಧಿಕೃತನಾದ ಯಾವನೇ ಅಧಿಕಾರಿಯು ಈ ಅಧಿನಿಯಮದ, ನಿಯಮಗಳ 
ಅಥವಾ ಉಪವಿಧಿಗಳ ಮೇರೆಗೆ ಹೊರಡಿಸಿದ ಆದೇಶಗಳನ್ನು ಅಥವಾ ನಿರ್ದೆಶನಗಳನ್ನು ಉಲ್ಲಂಘಿಸುವ ವ್ಯಕ್ತಿಗಳಿಗೆ ದಂಡನೆಗಳನ್ನು 
ವಿಧಿಸುವುದು; 

- (v) ಯಾವುದೇ ದಾವೆ, ಕಾನೂನು ಕ್ರಮ , ವ್ಯವಹರಣೆ, ಅರ್ಜಿ ಅಥವಾ ಮಧ್ಯಸ್ಥಗಾರಿಕೆ - ಇವುಗಳನ್ನು ಹೂಡುವುದು, 
ಸಲ್ಲಿಸುವುದು ಅಥವಾ ಸಮರ್ಥಿಸಿಕೊಳ್ಳುವುದು ಮತ್ತು ಅಂತಹ ದಾವೆ, ಕಾನೂನು ಕ್ರಮ , ವ್ಯವಹರಣೆ, ಅರ್ಜಿ ಅಥವಾ 
ಮಧ್ಯಸ್ಥಿಕೆಗಾರಿಕೆ- ಇವುಗಳ ಬಗ್ಗೆ ರಾಜಿ ಮಾಡಿಕೊಳ್ಳುವುದು; 

( vi) ಉತ್ಪಾದಕನು ನೇರವಾಗಿ ಮಾರಾಟ ಮಾಡಲು ಸಾಕಷ್ಟು ಸ್ಥಳಾವಕಾಶ ಮುಂತಾದ ಸೌಲಭ್ಯಗಳನ್ನು ಒದಗಿಸುವುದು 
ಮತ್ತು ಉತ್ಪಾದಕನು ಕಮೀಷನ್ ಏಜೆಂಟನನ್ನು ನಿಯೋಜಿಸಿಕೊಳ್ಳದೆ, ವ್ಯಾಪಾರಿಗೆ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಿದಾಗ 
ಉತ್ಪಾದಕನ ಪರವಾಗಿ ಬೆಲೆಪಟ್ಟಿ ಮತ್ತು ಬಿಲ್ಲುಗಳನ್ನು ತಯಾರಿಸಲು ಅವನಿಗೆ ನೆರವು ನೀಡುವುದು; 

[( vii) ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ಮಾಡಲು ಸೌಲಭ್ಯಗಳನ್ನು ಒದಗಿಸುವುದು;] 
1. 1976ರ ಅಧಿನಿಯಮ ಸಂಖ್ಯೆ 14ರ ಮೂಲಕ 24 -1-1976 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(viii) ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಗೆ ಮತ್ತು ಇತರ ಮಾರುಕಟ್ಟೆ ಸಮಿತಿಗಳಿಗೆ ಸಾಲಗಳನ್ನು ಮಂಜೂರು 
ಮಾಡುವುದು;] 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 19 -5 -1975 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[( viii - ಎ) ಮಾರುಕಟ್ಟೆ ಪ್ರದೇಶದೊಳಗೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯವಹಾರ ನಡೆಸುತ್ತಿರುವ ಸಹಕಾರ ಮಾರುಕಟ್ಟೆ 
ವ್ಯವಹಾರ ಸಂಘಗಳು ಅಥವಾ ಕೃಷಿ ಸಹಕಾರ ಸಂಸ್ಕರಣ ಸಂಘಗಳು ಮತ್ತು ಯಾವುದೇ ಇತರ ಸಹಕಾರ ಸಂಘ- ಇವುಗಳಿಗೆ 
ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಅವುಗಳ ಕಾರ್ಯೋಪಯೋಗಿ ಬಂಡವಾಳದ ಅಗತ್ಯತೆಯನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು ಗೊತ್ತುಪಡಿಸಬಹುದಾದಂಥ ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು ಸಾಲವನ್ನು ಮಂಜೂರು 
ಮಾಡುವುದು; 

( viiiಬಿ ) ಮಾರುಕಟ್ಟೆ ಪ್ರದೇಶದೊಳಗೆ ಸ್ಥಾಪಿಸಲಾಗಿರುವ ಮತ್ತು ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯವಹಾರ ನಡೆಸುತ್ತಿರುವ 
ಸಹಕಾರ ಮಾರುಕಟ್ಟೆ ಸಂಘಗಳಿಗೆ ಅಥವಾ ಕೃಷಿ ಸಹಕಾರ ಸಂಸ್ಕರಣ ಸಂಘಗಳಿಗೆ ಷೇರುಗಳ ಸಂಬಂಧದಲ್ಲಿ ಕೃಷಿ ಮಾರುಕಟ್ಟೆ 
ನಿರ್ದೆಶಕನ ಪೂರ್ವಾನುಮೋದನೆ ಪಡೆದು ಷೇರುಗಳಲ್ಲಿ ತೊಡಗಿಸುವುದು; 

(viಸಿ ) ಯಾವುದೇ ಮಾರುಕಟ್ಟೆಯ ಕಾರ್ಯನಿರ್ವಾಹಕರ ಮುಷ್ಕರದಿಂದಾಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಥವಾ 
ಉಪ- ಮಾರುಕಟ್ಟೆ ಪ್ರಾಂಗಣದಲ್ಲಿ ಕಾರ್ಯನಿರ್ವಹಣೆಗೆ ಅಡ್ಡಿಯುಂಟಾದ ಸಮಯದಲ್ಲಿ ಸಹಕಾರ ಸಂಘಗಳ ಮೂಲಕ ಕೃಷಿ 
ಉತ್ಪನ್ನದ ಖರೀದಿ, ಮಾರಾಟ , ದಾಸ್ತಾನು ಅಥವಾ ಸಾಗಣೆ ಬಗ್ಗೆ ಅಥವಾ ಅಂಥದೇ ಇತರ ವಿಷಯಗಳ ಬಗ್ಗೆ ಅವಶ್ಯಕವಾದಂಥ 
ಕ್ರಮಗಳನ್ನು ಕೃಷಿ ಮಾರುಕಟ್ಟೆ ನಿರ್ದೆಶಕನ ಪೂರ್ವಾನುಮೋದನೆ ಪಡೆದು ಕೈಕೊಳ್ಳುವುದು; 

( viಡಿ) ಮಾರುಕಟ್ಟೆಯ ವಶದಲ್ಲಿರುವ ಮಾರುಕಟ್ಟೆ ಹೆಚ್ಚುವರಿ ನಿಧಿಯ ಲಭ್ಯತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು 

ಕಟ್ಟೆ ನಿರ್ದೆಶಕನ ಪೂರ್ವಾನುಮೋದನೆ ಪಡೆದು, ಮಾರುಕಟ್ಟೆ ಪ್ರದೇಶದೊಳಗೆ ಆ ಮಾರುಕಟ್ಟೆ ಬಳಕೆದಾರರ 
ಪ್ರಯೋಜನಕ್ಕಾಗಿ ಗೊತ್ತುಪಡಿಸಬಹುದಾದಂಥ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು;] 
1.1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ ( viiiಎ) ಯಿಂದ ( viiiಡಿ) ವರೆಗಿನ ಖಂಡಗಳನ್ನು 1- 4 -1992 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

If°[(ix ) XXXj² ; 

( x ) ಮಾರುಕಟ್ಟೆ ಸಮಿತಿಯ ಪರವಾಗಿ ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಒತ್ತೆ ಇಟ್ಟುಕೊಂಡು ಮಾರುಕಟ್ಟೆ ಪ್ರದೇಶದಲ್ಲಿನ 
ಉತ್ಪಾದಕ - ಮಾರಾಟಗಾರರಿಗೆ ಗೊತ್ತು ಪಡಿಸಬಹುದಾದಂಥ ಅಲ್ಪಾವಧಿ ಸಾಲಗಳನ್ನು ಒದಗಿಸುವುದು;] 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-4 -1992 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[(xi) ರಾಜ್ಯ ಸರ್ಕಾರದ ಪೂರ್ವಾನುಮೋದನೆ ಪಡೆದು ಕೃಷಿ ಇಂಜಿನಿಯರಿಂಗ್‌ನಲ್ಲಿ ಮತ್ತು ಕೃಷಿ ಸಂಶೋಧನೆಯಲ್ಲಿ 
ಶಿಕ್ಷಣ ನೀಡಲು ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನಿಧಿಗಳನ್ನು ಕೊಡುವುದು;] 
1. 1988ರ ಅಧಿನಿಯಮ ಸಂಖ್ಯೆ 6ರ ಮೂಲಕ 19 - 11 - 1987 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


೮೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


* (xii) 
* 10ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿಯನ್ನು ನೋಡಿ. 
* * 63ಎ. 
* 61ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿಯನ್ನು ನೋಡಿ. 

[64, ಉಪಸಮಿತಿಗಳ ನೇಮಕ - ಮಾರುಕಟ್ಟೆ ಸಮಿತಿಯು ತನ್ನ ಸದಸ್ಯರ ಪೈಕಿ ಇಬ್ಬರು ಸದಸ್ಯರಿಗೆ ಕಡಿಮೆಯಲ್ಲದ ಮತ್ತು ಐದು ಸದಸ್ಯರಿಗೆ 
ಮೀರದ ಸದಸ್ಯರನ್ನೊಳಗೊಂಡ ಒಂದು ಅಥವಾ ಹೆಚ್ಚು ಉಪ ಸಮಿತಿಗಳನ್ನು ತಾನು ಅವುಗಳಿಗೆ ಒಪ್ಪಿಸುವ ಯಾವುದೇ ವಿಷಯದ ಬಗ್ಗೆ ವರದಿಯನ್ನು 
ಸಲ್ಲಿಸುವ ಅಥವಾ ಅಭಿಪ್ರಾಯವನ್ನು ಕೊಡುವ ಉದ್ದೇಶಕ್ಕಾಗಿ ನೇಮಕ ಮಾಡಬಹುದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[64ಎ. ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನುದಾರನ ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಹಾಗೂ 
ನಿಯಮಗಳಿಗೆ ಒಳಪಟ್ಟು, 

( ಎ) ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಬೆಳೆಗಾರರಿಂದ ಖರೀದಿಸುವುದಕ್ಕೆ ಮತ್ತು ಅದರ ದಾಸ್ತಾನು ಮಾಡುವುದಕ್ಕೆ ಹಾಗೂ ತನಗೆ 
ಮಂಜೂರು ಮಾಡಿದ ಲೈಸೆನ್ನಿನ ಷರತ್ತುಗಳ ಮೇರೆಗೆ ಮತ್ತು ನಿಯಮಿಸಲಾದ ಕಾರ್ಯವಿಧಾನಗಳ ಪ್ರಕಾರ ಉತ್ಪನ್ನವನ್ನು ಮಾರಾಟ 
ಮಾಡುವುದಕ್ಕೆ ಅವಶ್ಯಕವಾದ ಮೂಲಸೌಲಭ್ಯಗಳನ್ನು ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಒದಗಿಸುವುದು; 

( ಬಿ) ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ನೋಂದಾಯಿಸಿಕೊಂಡ ಅಥವಾ ಅದನ್ನು ಬಳಸುತ್ತಿರುವ, ಮಾರಾಟಗಾರರಿಗೆ, 
ಖರೀದಿದಾರರಿಗೆ ಮತ್ತು ಇತರ ಎಲ್ಲ ಕಾರ್ಯಕರ್ತರಿಗೆ ಒದಗಿಸಿದ ಸೇವೆಗಳ ಮತ್ತು ಸೌಲಭ್ಯಗಳ ಬಗ್ಗೆ ನಿಯಮಿಸಬಹುದಾದಂಥ ಮೊಬಲಗನ್ನು 

ಮೀರದ ನೋಂದಣಿ ಶುಲ್ಕಗಳನ್ನು , ಮತ್ತಿತರ ಚಾರ್ಜುಗಳನ್ನು ವಿಧಿಸುವುದು ಮತ್ತು ಸಂಗ್ರಹಿಸುವುದು 
- ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನ ಕರ್ತವ್ಯಗಳಾಗಿರತಕ್ಕದ್ದು. 

64ಬಿ. ಆವರ್ತಕ ನಿಧಿಯ ರಚನೆ.- (1) ರಾಜ್ಯ ಸರ್ಕಾರವು ಆವರ್ತಕ ನಿಧಿ ಎನ್ನುವ ಒಂದು ನಿಧಿಯನ್ನು ರಚಿಸತಕ್ಕದ್ದು. ಈ ಕೆಳಗಿನವುಗಳನ್ನು 
ಸದರಿ ನಿಧಿಗೆ ಜಮೆ ಮಾಡತಕ್ಕದ್ದು, ಎಂದರೆ: 

(1) ರೈತ - ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸಿದ ವ್ಯಕ್ತಿಯು ಸಂಗ್ರಹಿಸಿದ ಸೇವಾ ಶುಲ್ಕಗಳ , ಕೃಷಿ ಮಾರುಕಟ್ಟೆ ನಿರ್ದೇಶಕನು 
ಅಧಿಸೂಚಿಸಬಹುದಾದ ಶೇಕಡಾ ಪ್ರಮಾಣ; 

( ii) 63 (2 ) ( ಎ) ( xiii) ನೇ ಪ್ರಕರಣದ ಮೇರೆಗೆ ಕನಿಷ್ಠ ಬೆಲೆ ಯೋಜನೆಗಾಗಿ ಮಾರುಕಟ್ಟೆ ಸಮಿತಿಗಳ ಮೂಲಕ ಸಂಗ್ರಹಿಸಲಾದ 
ವಂತಿಗೆಗಳು : 

(iii) ರಾಜ್ಯ ಸರ್ಕಾರದಿಂದ ವಂತಿಗೆಗಳು; 
( iv ) ಕೇಂದ್ರ ಸರ್ಕಾರದಿಂದ ವಂತಿಗೆಗಳು; ಮತ್ತು 

( v) ಯಾವುದೇ ಇತರ ಮೂಲಗಳಿಂದ ಬಂದ ಹಣ. 
(2) ಕೃಷಿ ಮಾರುಕಟ್ಟೆ ಮಂಡಲಿಯ ವ್ಯವಸ್ಥಾಪಕ ನಿರ್ದೇಶಕನು ಆವರ್ತಕ ನಿಧಿಯನ್ನು ನಿರ್ವಹಿಸತಕ್ಕದ್ದು ಮತ್ತು ಅದನ್ನು ಅನುಸೂಚಿತ ಬ್ಯಾಂಕುಗಳಲ್ಲಿ 
ಠೇವಣಿ ಇಡತಕ್ಕದ್ದು ಅಥವಾ ಹೂಡಿಕೆ ಮಾಡತಕ್ಕದ್ದು ಮತ್ತು 64ಸಿ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ನಿಧಿಯನ್ನು ವಿನಿಯೋಗಿಸತಕ್ಕದ್ದು. 
(3) ಆವರ್ತಕ ನಿಧಿಗೆ ಸಂಬಂಧಿಸಿದ ಲೆಕ್ಕಪತ್ರಗಳನ್ನು ವಾರ್ಷಿಕವಾಗಿ ತಯಾರಿಸತಕ್ಕದ್ದು ಮತ್ತು ರಾಜ್ಯ ಲೆಕ್ಕಪತ್ರ ಇಲಾಖೆಯಿಂದ ಲೆಕ್ಕಪರಿಶೋಧನೆ 
ಮಾಡಿಸತಕ್ಕದ್ದು. ಅಂಥ ಪರಿಶೋಧಿತ ಲೆಕ್ಕಪತ್ರಗಳನ್ನು ಅನುಮೋದನೆಗಾಗಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
64ಸಿ , ಆವರ್ತಕ ನಿಧಿಯ ವಿನಿಯೋಗ- (1) ಈ ಅಧಿನಿಯಮದ ಉಪಬಂಧಕ್ಕೆ ಮತ್ತು ಅದರ ಮೇರೆಗೆ ರಚಿತವಾದ ನಿಯಮಗಳಿಗೆ ಒಳಪಟ್ಟು, ಈ 
ನಿಧಿಯನ್ನು, 
(1) ಕನಿಷ್ಠ ಬೆಲೆ ಯೋಜನೆಯ ಅನುಷ್ಠಾನದ; ಮತ್ತು 
(ii) ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿಸುವ 
- ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. 

ವಿವರಣೆ :- (1) ಈ ಪ್ರಕರಣದ ಉದ್ದೇಶಕ್ಕಾಗಿ ಕನಿಷ್ಠ ಬೆಲೆ ಯೋಜನೆ ” ಎಂದರೆ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ರೈತರು ಕಷ್ಟಕಾಲೀನ 
ಮಾರಾಟ ಮಾಡದಂತೆ ಅವರ ಹಿತಾಸಕ್ತಿಯನ್ನು ಕಾಪಾಡಲು ರಾಜ್ಯ ಸರ್ಕಾರವು ಆದೇಶದ ಮೂಲಕ ರೂಪಿಸಿರುವ ಯೋಜನೆ. 

( 2) “ಕನಿಷ್ಠ ಬೆಂಬಲ ಬೆಲೆ ” ಎಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಿರುವ ಕಾರಣಕ್ಕಾಗಿ ಅಧಿಸೂಚಿತ ಕೃಷಿ ಉತ್ಪನ್ನದ ( ಭಾರತ ಸರ್ಕಾರವು 
ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿರುವ ವ್ಯಾಪಾರ ಸರಕುಗಳನ್ನು ಹೊರತುಪಡಿಸಿ) ಖರೀದಿಗಾಗಿ ರಾಜ್ಯ ಸರ್ಕಾರವು ನಿಗದಿಪಡಿಸಿರುವ ಕನಿಷ್ಠ ಬೆಂಬಲ ಬೆಲೆ. 
ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಾಗ ರಾಜ್ಯ ಸರ್ಕಾರವು ಈ ಮುಂದಿನ ಅಂಶಗಳನ್ನು ಪರ್ಯಾಲೋಚನೆಗೆ ತೆಗೆದುಕೊಳ್ಳಬಹುದು, ಎಂದರೆ: 

( ಎ) ಅಧಿಸೂಚಿತ ಕೃಷಿ ಉತ್ಪನ್ನದ ಬೆಲೆ; 
( ಬಿ) ಅಂಥ ಅಧಿಸೂಚಿತ ಕೃಷಿ ಉತ್ಪನ್ನದ ಉತ್ಪಾದನಾ ವೆಚ್ಚ; 
(ಸಿ) ಈ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ನೇಮಿಸಿರುವ ತಾಂತ್ರಿಕ ಪರಿಣಿತರ ಸಮಿತಿಯೇನಾದರೂ ಇದ್ದಲ್ಲಿ, ಅದರ ಶಿಫಾರಸ್ಸು; 


ಕ್ಕೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೮೨೫ 


( ಡಿ) ವ್ಯಾಪಾರ ಸರಕಿನ ನ್ಯಾಯೋಚಿತ ಸರಾಸರಿ ಗುಣಮಟ್ಟ; 
( ಇ) ಉತ್ಪಾದಕನಿಗೆ ದೊರೆಯಬೇಕಾದ ಸಮಂಜಸ ಲಾಭ ; 

(ಎಫ್) ಯೋಜನೆಯಲ್ಲಿ ಸರ್ಕಾರವು ಆದೇಶಿಸಬಹುದಾದ ಇತರ ಅಂಶಗಳು] . 
1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08 .2007 ರಿಂದ ಜಾರಿಗೆ ಬರುವಂತೆ 64ಎ, 64ಬಿ ಮತ್ತು 64ಸಿ ಪ್ರಕರಣಗಳನ್ನು ಸೇರಿಸಲಾಗಿದೆ. 
[ 65. ಮಾರುಕಟ್ಟೆ ಫೀಜುಗಳನ್ನು ವಿಧಿಸುವುದು.- [(1) XXXj² 
1. 1975ರ ಅಧಿನಿಯಮ ಸಂಖ್ಯೆ 24ರ ಮೂಲಕ 19-5-1975ರಿಂದ ಜಾರಿಗೆ ಬರುವಂತೆ 65ನೇ ಪ್ರಕರಣವನ್ನು ಪ್ರತಿಯೋಜಿಸಲಾಗಿದೆ. 
2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 19-5-1975ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ ಮತ್ತು 28-9-1978ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

ರುಕಟ್ಟೆ ಪ್ರದೇಶದಲ್ಲಿ ಯಾವನೇ ಖರೀದಿದಾರನು ಕೊಂಡುಕೊಂಡ ಕ ಷಿ ಉತನದ ಸಂಬಂಧದಲ್ಲಿ , ಉಪವಿಧಿಗಳಲ್ಲಿ 
ನಿರ್ದಿಷ್ಟಪಡಿಸಬಹುದಾದಂಥ ದರದಲ್ಲಿ ಮತ್ತು ಅವುಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ರೀತಿಯಲ್ಲಿ ಮತ್ತು ಅಂಥ ಸಮಯಗಳಲ್ಲಿ ಅವನಿಗೆ ಮಾರುಕಟ್ಟೆ 
ಫೀಜನ್ನು ವಿಧಿಸತಕ್ಕದ್ದು ಮತ್ತು ಅದನ್ನು ವಸೂಲು ಮಾಡತಕ್ಕದ್ದು; ಮತ್ತು [ ಅಂಥ ಫೀಜು ಜಾನುವಾರುಗಳ ಸಂಬಂಧದಲ್ಲಿ ಹೊರತು, ಖರೀದಿಸಿದ ಅಂಥ 
ಉತ್ಪನ್ನದ ಮೌಲ್ಯದ ಪ್ರತಿ ಒಂದು ನೂರು ರೂಪಾಯಿಗೆ ಎರಡು ರೂಪಾಯಿ ಮೀರತಕ್ಕದ್ದಲ್ಲ ಮತ್ತು ಜಾನುವಾರುಗಳ ಸಂಬಂಧದಲ್ಲಿ ಕುರಿ ಅಥವಾ 
ಮೇಕೆಯ ಹೊರತಾಗಿ [ ಪ್ರತಿಯೊಂದು ಜಾನುವಾರಿಗೆ ಐದು ರೂಪಾಯಿಗೆ] ಮೀರತಕ್ಕದ್ದಲ್ಲ ಮತ್ತು ಕುರಿ ಅಥವಾ ಮೇಕೆಯ ಸಂಬಂಧದಲ್ಲಿ ಅಂಥ ಫೀಜು 
*[ ಪ್ರತಿಯೊಂದಕ್ಕೆ ಒಂದು ರೂಪಾಯಿ ] ಗೆ ಮೀರತಕ್ಕದ್ದಲ್ಲ:] 

1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 4- 11 -1981ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ ಪರಂತು, ಮಾರುಕಟ್ಟೆ ಪ್ರದೇಶದೊಳಗೆ ಕೃಷಿ ಉತ್ಪನ್ನಗಳ ವ್ಯಾಪಾರ ನಡೆಸುವ ಯಾವುದೇ ಸಹಕಾರ ಸಂಘದ ಸಂದರ್ಭದಲ್ಲಿ ಈ 
ಅಧಿನಿಯಮದ ಮೇರೆಗೆ ಸಂದಾಯ ಮಾಡತಕ್ಕ ಮಾರುಕಟ್ಟೆ ಫೀಜಿನ ಶೇಕಡಾ 80ರಷ್ಟು ದರದಲ್ಲಿ ಮಾರುಕಟ್ಟೆ ಫೀಜನ್ನು ವಿಧಿಸತಕ್ಕದ್ದು ಮತ್ತು ವಸೂಲು 
ಮಾಡತಕ್ಕದ್ದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[ ಮತ್ತೂ ಪರಂತು , ರಾಜ್ಯದೊಳಗಡೆ ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ( 2) ನೇ ಉಪಪ್ರಕರಣದ ಮೇರೆಗೆ ಈಗಾಗಲೇ ಯಾವುದೇ ಕೃಷಿ 
ಉತ್ಪನ್ನದ ಮೇಲೆ ಮಾರುಕಟ್ಟೆ ಶುಲ್ಕವನ್ನು ವಿಧಿಸಲಾಗಿದ್ದರೆ ಮತ್ತು ಸಂಗ್ರಹಿಸಲಾಗಿದ್ದರೆ ಮತ್ತು ಅಂಥ ಕೃಷಿ ಉತ್ಪನ್ನವನ್ನು ರಾಜ್ಯದೊಳಗೆ ಯಾವುದೇ ಇತರ 
ಮಾರುಕಟ್ಟೆ ಪ್ರದೇಶದಲ್ಲಿ ಸಂಸ್ಕರಿಸಿ ಮಾರಾಟ ಮಾಡಲಾಗಿರುವಲ್ಲಿ ಅಥವಾ ರಾಜ್ಯದೊಳಗೆ ರಫ್ತು ಮಾಡಲಾಗಿರುವಲ್ಲಿ , ಅದಕ್ಕೆ ಮಾರುಕಟ್ಟೆ ಶುಲ್ಕ 
ವಿಧಿಸುವುದರಿಂದ ವಿನಾಯತಿ ನೀಡತಕ್ಕದ್ದು. 
ವಿವರಣೆ:- ಈ ಪರಂತುಕದಲ್ಲಿರುವುದು ಯಾವುದೂ , 

(i) ರಾಜ್ಯದ ಹೊರಗಡೆಯಿಂದ ಆಮದು ಮಾಡಿಕೊಂಡ ಮತ್ತು ರಾಜ್ಯದೊಳಗೆ ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ಮಾರಾಟ 
ಮಾಡಿದ ಯಾವುದೇ ಸಂಸ್ಕರಿತ ಕೃಷಿ ಉತ್ಪನ್ನಕ್ಕೆ ; ಅಥವಾ 

( ii) ತನ್ನ ಸ್ವಂತ ಗೃಹಕೃತ್ಯದ ಬಳಕೆಗಾಗಿ ಹೊರತು, ಸಂಸ್ಕರಿಸುವ ಅಥವಾ ತಯಾರಿಸುವ ಉದ್ದೇಶಕ್ಕಾಗಿ ರಾಜ್ಯದೊಳಗಿನ ಯಾವುದೇ 
ಮಾರುಕಟ್ಟೆ ಪ್ರದೇಶಕ್ಕೆ ರಾಜ್ಯದ ಹೊರಗಡೆಯಿಂದ ಯಾವನೇ ವ್ಯಕ್ತಿಯು ಸ್ವತ: ತಾನೇ ಆಗಲಿ ಅಥವಾ ಬೇರೊಬ್ಬ ವ್ಯಕ್ತಿಗೆ ಏಜೆಂಟನಾಗಿಯಾಗಲೀ 

ಆಮದು ಮಾಡಿಕೊಂಡ ಅಥವಾ ಆಮದು ಮಾಡಿಕೊಳ್ಳಲು ಕಾರಣನಾದ ಯಾವುದೇ ಕೃಷಿ ಉತ್ಪನ್ನಕ್ಕೆ, 
- ಅನ್ವಯಿಸತಕ್ಕದ್ದಲ್ಲ;] 

*[ ಮತ್ತೂ ಪರಂತು, ಲೈಸೆನ್ಸುದಾರನು ಸ್ಥಾಪಿಸಿದ ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ಕೊಂಡುಕೊಳ್ಳುವವನ ಅಥವಾ ಅಧಿಸೂಚಿತ ಕೃಷಿ ಉತ್ಪನ್ನದ 
ನೇರ ಖರೀದಿ ಲೈಸೆನ್ಸುದಾರನ ಅಥವಾ ಕರಾರು ವ್ಯವಸಾಯ ಉತ್ಪಾದಕನಿಂದ ಕೊಂಡುಕೊಳ್ಳುತ್ತಿರುವ ಕರಾರು ವ್ಯವಸಾಯ ಪ್ರಾಯೋಜಕನ ಸಂದರ್ಭದಲ್ಲಿ , 
ಈ ಅಧಿನಿಯಮದ ಮೇರೆಗೆ ಪಾವತಿ ಮಾಡಬೇಕಾದ ಮಾರುಕಟ್ಟೆ ಶುಲ್ಕದ ಶೇಕಡ ಎಪ್ಪತ್ತರಷ್ಟು ದರದಲ್ಲಿ ಮಾರುಕಟ್ಟೆ ಶುಲ್ಕವನ್ನು ವಿಧಿಸತಕ್ಕದ್ದು ಮತ್ತು 
ಸಂಗ್ರಹಿಸತಕ್ಕದ್ದು.] 

1. 2004ರ ಅಧಿನಿಯಮ ಸಂಖ್ಯೆ 22ರ ಮೂಲಕ 17.5.2004 ರಿಂದ ಜಾರಿಗೆ ಬರುವಂತೆ ಎರಡನೇ ಪರಂತುಕ ಮತ್ತು ವಿವರಣೆಯನ್ನು ಸೇರಿಸಲಾಗಿದೆ. 
2.2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಮೂರನೇ ಪರಂತುಕವನ್ನು ಸೇರಿಸಲಾಗಿದೆ. 
[(2ಎ) ಈ ಪ್ರಕರಣದ ಮೇರೆಗೆ ಸಂದಾಯವಾಗತಕ್ಕೆ ಮಾರುಕಟ್ಟೆ ಫೀಜನ್ನು ಈ ಕೆಳಕಂಡಂತೆ ವಸೂಲ್ಮಾಡತಕ್ಕದ್ದು, ಎಂದರೆ: 

(i) ಕಮಿಷನ್ ಏಜೆಂಟಿನ ಮೂಲಕ ಉತ್ಪನ್ನವನ್ನು ಮಾರಾಟ ಮಾಡಿದರೆ, ಕಮೀಷನ್ ಏಜೆಂಟನು ಖರೀದಿದಾರನಿಂದ ಮಾರುಕಟ್ಟೆ 
ಫೀಜನ್ನು ವಸೂಲು ಮಾಡ *( ತಕ್ಕದ್ದು) ಮತ್ತು ಅದನ್ನು ಮಾರುಕಟ್ಟೆ ಸಮಿತಿಗೆ ಸಂದಾಯ ಮಾಡಲು ಬದ್ಧನಾಗತಕ್ಕದ್ದು; 

[(iಎ ) ಉತ್ಪನ್ನವನ್ನು ಆಮದುದಾರನು ಖರೀದಿದಾರನಿಗೆ ಮಾರಾಟ ಮಾಡಿದರೆ , ಅವನು ಖರೀದಿದಾರನಿಂದ ಮಾರುಕಟ್ಟೆ ಫೀಜನ್ನು 
ವಸೂಲ್ಮಾಡಲು ಮತ್ತು ಅದನ್ನು ಮಾರುಕಟ್ಟೆ ಸಮಿತಿಗೆ ಸಂದಾಯ ಮಾಡಲು ಬದ್ಧನಾಗತಕ್ಕದ್ದು; 

(ii) ವ್ಯಾಪಾರಿಯು ಉತ್ಪನ್ನವನ್ನು ನೇರವಾಗಿ ಉತ್ಪಾದಕರಿಂದ ಖರೀದಿ ಮಾಡಿದರೆ, ಅವನು ಸಮಿತಿಗೆ ಮಾರುಕಟ್ಟೆ ಫೀಜನ್ನು 
ಸಂದಾಯ ಮಾಡಲು ಬದ್ಧನಾಗತಕ್ಕದ್ದು; 

(iii ) ವ್ಯಾಪಾರಿಯು ಇನ್ನೊಬ್ಬ ವ್ಯಾಪಾರಿಯಿಂದ ಉತ್ಪನ್ನವನ್ನು ಖರೀದಿಸಿದರೆ ಉತ್ಪನ್ನವನ್ನು ಮಾರುವ ವ್ಯಾಪಾರಿಯು, ಮಾರುಕಟ್ಟೆ 
ಫೀಜನ್ನು ಖರೀದಿ ಮಾಡುವ ವ್ಯಾಪಾರಿಯಿಂದ ವಸೂಲ್ಮಾಡ [ ತಕ್ಕದ್ದು ಮತ್ತು ಅದನ್ನು ಸಮಿತಿಗೆ ಸಂದಾಯ ಮಾಡಲು ಬದ್ಧನಾಗತಕ್ಕದ್ದು; 


೮೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಭಾಗ ೪ಎ 
(iv) ಅಂಥ ಉತ್ಪನ್ನದ ಇತರ ಯಾವುದೇ ಮಾರಾಟದ ಸಂದರ್ಭದಲ್ಲಿ ಖರೀದಿದಾರನು ಸಮಿತಿಗೆ ಮಾರುಕಟ್ಟೆ ಫೀಜನ್ನು ಸಂದಾಯ 
ಮಾಡಲು ಬದ್ದನಾಗತಕ್ಕದ್ದು.] 
1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 04-11-1981ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


1 . 1982 


ಮೂಲಕ 04 - 11 -1981ರಿಂದ ಜಾರಿಗೆ. ಬರುವಂತೆ ಸೇರಿಸಲಾಗಿದೆ. 


2 . 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 - 6 - 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


3. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 -1986ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[( 2ಬಿ) ( 2ಎ) ಉಪಪ್ರಕರಣದ (i), (iಎ), ( ii) ಅಥವಾ ( iii ) ನೇ ಖಂಡಗಳ ಮೇರೆಗೆ ಸಂದಾಯವಾಗತಕ್ಕೆ ಮಾರುಕಟ್ಟೆ ಫೀಜನ್ನು , 
ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಕಾಲದೊಳಗೆ ಮಾರುಕಟ್ಟೆ ಸಮಿತಿಗೆ ಸಂದಾಯ ಮಾಡತಕ್ಕದ್ದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
[ (3) ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ , ಯಾವುದೇ ಕೃಷಿ ಉತ್ಪನ್ನದ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ 
ನಿರ್ದಿಷ್ಟಪಡಿಸಬಹುದಾದಂತೆ ( 2) ನೇ ಉಪಪ್ರಕರಣದ ಅಡಿಯಲ್ಲಿ ಯಾವುದೇ ಮಾರುಕಟ್ಟೆ ಶುಲ್ಕವನ್ನು ರಾಜ್ಯದ ಯಾವುದೇ ಮಾರುಕಟ್ಟೆ ಸಮಿತಿಯು 
ಈಗಾಗಲೇ ವಿಧಿಸಿದ್ದರೆ ಮತ್ತು ಖರೀದಿದಾರನಿಂದ ಸಂಗ್ರಹಿಸಿದ್ದರೆ, ಮಾರುಕಟ್ಟೆ ಶುಲ್ಕವನ್ನು ಸಂಗ್ರಹಿಸಿರುವ ಬಗ್ಗೆ ನಿಯಮಿಸಬಹುದಾದ ಅಂತಹ 
ರುಜುವಾತನ್ನು ಹಾಜರುಪಡಿಸುವ ಷರತ್ತಿಗೊಳಪಟ್ಟು [ XXXj+ ರಾಜ್ಯದ ಇತರೆ ಯಾವುದೇ ಮಾರುಕಟ್ಟೆ ಸಮಿತಿಯ ಅಂತಹ ಕೃಷಿ ಉತ್ಪನ್ನದ 
ಸಂಬಂಧದಲ್ಲಿ ಮಾರುಕಟ್ಟೆ ಶುಲ್ಕವನ್ನು ಪುನಃ ವಿಧಿಸತಕ್ಕದ್ದಲ್ಲ ಮತ್ತು ಸಂಗ್ರಹಿಸತಕ್ಕದ್ದಲ್ಲ.] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 19 -5- 1975ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿತ್ತು, ನಂತರ 2001ರ ಅಧಿನಿಯಮ ಸಂಖ್ಯೆ 10ರ ಮೂಲಕ 

7- 4 -2001ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2 . 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08 .2007 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[( 4) ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ , ಸರ್ಕಾರಿ ಆದೇಶ ಸಿಐ 319 ಎಸ್ಪಿಐ 2005, ದಿನಾಂಕ: 26ನೇ ಆಗಸ್ಟ್ 2006 
ರಲ್ಲಿರುವ ಸರ್ಕಾರದ ಕೈಗಾರಿಕಾ ನೀತಿಯ ಅನ್ವಯ ಹೊಸ ಕೃಷಿ ಉತ್ಪನ್ನ ಸಂಸ್ಕರಣ ಕೈಗಾರಿಕೆಗಳು ತಾವು ಕೊಂಡುಕೊಂಡ ಕೃಷಿ ಉತ್ಪನ್ನಗಳಿಗೆ 
ಸಂಬಂಧಪಟ್ಟಂತೆ ಐದು ವರ್ಷಗಳ ಅವಧಿಯವರೆಗೆ ಯಾವ ಮಾರುಕಟ್ಟೆ ಶುಲ್ಕವನ್ನೂ ಸಂದಾಯ ಮಾಡಬೇಕಾಗಿಲ್ಲ ] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

“ ಪರಂತು, ವಿಸ್ತರಣೆ/ ಆಧುನೀಕರಣ/ ವೈವಿಧೀಕರಣ ಕಾರ್ಯಗಳನ್ನು ಕೈಗೊಳ್ಳುವಂಥ, ಅಸ್ತಿತ್ವದಲ್ಲಿರುವ ಸಂಸ್ಕರಣ ಕೈಗಾರಿಕೆಗಳಿಗೂ ಸಹ ಈ 
ಮುಂದಿನ ಷರತ್ತುಗಳಿಗೆ ಒಳಪಟ್ಟು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ( ತಿದ್ದುಪಡಿ) ಅಧಿನಿಯಮ , 2011ರ 
ಪ್ರಾರಂಭದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಮಾರುಕಟ್ಟೆ ಶುಲ್ಕವನ್ನು ಸಂದಾಯ ಮಾಡದಂತೆ ವಿನಾಯಿತಿಯನ್ನು ನೀಡತಕ್ಕದ್ದು , ಎಂದರೆ , 

( ಎ) ಸ್ಥಿರಾಸ್ತಿಗಳ ಮೇಲೆ, ಈ ಮೊದಲು ಹೂಡಿದ ಹಣ ಹೂಡಿಕೆಯ ಶೇಕಡ ಐವತ್ತರಷ್ಟು ಕನಿಷ್ಠ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ; 

( ಬಿ) ಹಿಂದಿನ ಮೂರು ವರ್ಷಗಳಲ್ಲಿ ಮಾಡಿದ ಉತ್ಪನ್ನಗಳ ಸರಾಸರಿಗೆ ಹೋಲಿಕೆ ಮಾಡಿದಾಗ ಉತ್ಪನ್ನದಲ್ಲಿ ಕಂಡುಬಂದ ಹೆಚ್ಚುವರಿಯು 
ವಿಸ್ತರಣಾ ಕಾರ್ಯಕ್ರಮದ ಮೇರೆಗೆ ವಿನಾಯಿತಿಗೆ ಅರ್ಹವಾಗುತ್ತದೆ; 

( ಸಿ) ಈಗಿರುವುದಲ್ಲದ ಹೊಸ ಉತ್ಪನ್ನದ ಉತ್ಪಾದನೆಗಾಗಿ ಬಳಸಿದ ಕಚ್ಚಾ ಸಾಮಗ್ರಿಯನ್ನು ವೈವಿಧೀಕರಣ ಕಾರ್ಯಕ್ರಮಕ್ಕಾಗಿ 
ಪರಿಗಣಿಸಲಾಗುತ್ತದೆ; 

( ಡಿ) ಆಧುನೀಕರಣ ಕಾರ್ಯಕ್ರಮದ ಮೇರೆಗೆ ಆಧುನಿಕ ಯಂತ್ರೋಪಕರಣಗಳನ್ನು ಬಳಕೆಗೆ ತಂದಿದ್ದರಿಂದಾಗಿ ಈಗಿರುವ ಯಾವ ಘಟಕಗಳಲ್ಲಿ 
ಎಲ್ಲಾ ಹಳೆಯ ಯಂತ್ರೋಪಕರಣಗಳನ್ನು ಬದಲಾಯಿಸಿಲಾಗಿದೆಯೋ ಆ ಘಟಕಗಳಿಗೆ, ಗರಿಷ್ಠ ಪ್ರಮಾಣದಲ್ಲಿ ಸಂಸ್ಕರಣೆಗಾಗಿ ಖರೀದಿಸಿದ ಒಟ್ಟು ಕಚ್ಚಾ 
ಸಾಮಗ್ರಿಗೆ ಮಾತ್ರವೇ ಮಾರುಕಟ್ಟೆ ಶುಲ್ಕವನ್ನು ಸಂದಾಯ ಮಾಡದಂತೆ ವಿನಾಯಿತಿ ನೀಡತಕ್ಕದ್ದು . 

( ಇ) ಅವನು ಮೇಲಿನ ಷರತ್ತುಗಳನ್ನು ಈಡೇರಿಸಿದ್ದಾನೆ ಹಾಗೂ ಅವನು ಶುಲ್ಕದ ವಿನಾಯಿತಿಗೆ ಅರ್ಹನಾಗಿದ್ದಾನೆ ಎಂದು ನಿರ್ದೇಶಕರು, 
ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಇವರು ಅಥವಾ ಇವರು ನಾಮ ನಿರ್ದೇಶಿತನು ಪ್ರಮಾಣೀಕರಿಸಿರುವ ಪ್ರಮಾಣಪತ್ರವನ್ನು 
ಹಾಜರುಪಡಿಸತಕ್ಕದ್ದು. ” 

(5) ಈ ಅಧಿನಿಯಮಕ್ಕೆ ಲಗತ್ತಿಸಿರುವ ಅನುಸೂಚಿಯ ಕ್ರಮ ಸಂಖ್ಯೆ IIರಲ್ಲಿ , IIIರಲ್ಲಿ, IVರಲ್ಲಿ , Vರಲ್ಲಿ , VIರಲ್ಲಿ , VIIರಲ್ಲಿ, IX ರಲ್ಲಿ ಮತ್ತು 
Xರಲ್ಲಿ ನಿರ್ದಿಷ್ಟಪಡಿಸಿರುವಂತೆ, ನೇರವಾಗಿ ರೈತರಿಂದ ಖರೀದಿಸಿದ ಕೃಷಿ ಉತ್ಪನ್ನಗಳ ಖರೀದಿಯ ಮೇಲೆ ಸರ್ಕಾರಿ ಆದೇಶ ಸಂಖ್ಯೆ: 
ಸಿ1/223/ಎಸ್ಪಿಐ /2008, ದಿ : 28 - 02 - 2009 ರಲ್ಲಿ ಪ್ರಕಟಿಸಿದ ಕರ್ನಾಟಕ ಹೊಸ ಕೈಗಾರಿಕಾ ನೀತಿ 2009 - 2014ರ ಮೇರೆಗೆ ಗುರುತಿಸಿರುವ 
ಅನುಕ್ರಮವಾಗಿ ವಲಯ 1ರಲ್ಲಿ, 2ರಲ್ಲಿ ಹಾಗೂ 3ರಲ್ಲಿ ವಿಸ್ತರಣೆ , ಆಧುನೀಕರಣ, ವೈವಿಧೀಕರಣ ಕಾರ್ಯವನ್ನು ಕೈಗೊಳ್ಳುವಂಥ ಹೊಸ ಕೃಷಿ ಉತ್ಪನ್ನಗಳ 
ಸಂಸ್ಕರಣಾ ಕೈಗಾರಿಕೆಗಳೂ ಹಾಗೂ ಈಗೀರುವ ಸಂಸ್ಕರಣಾ ಕೈಗಾರಿಕೆಗಳೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ( ನಿಯಂತ್ರಣ ಮತ್ತು ಅಭಿವೃದ್ದಿ) 
( ತಿದ್ದುಪಡಿ ) ಅಧಿನಿಯಮ, 2011ರ ಪ್ರಾರಂಭದ ದಿನಾಂಕದಿಂದ ಐದು ವರ್ಷಗಳ, ನಾಲ್ಕು ವರ್ಷಗಳ ಮತ್ತು ಮೂರು ವರ್ಷಗಳ ಅವಧಿಗೆ ಯಾವುದೇ 
ಮಾರುಕಟ್ಟೆ ಶುಲ್ಕಗಳನ್ನು ಈ ಮುಂದಿನ ಷರತ್ತುಗಳಿಗೆ ಒಳಪಟ್ಟು ಸಂದಾಯ ಮಾಡತಕ್ಕದ್ದಲ್ಲ. 

(i) ವಿಸ್ತರಣೆ ಅಥವಾ ಆಧುನೀಕರಣ ಅಥವಾ ವೈವಿಧೀಕರಣ ಯೋಜನೆಗಳಡಿಯಲ್ಲಿ ಸ್ಥಿರಾಸ್ತಿಗಳ ಮೇಲೆ, ಈ ಮೊದಲು ಹೂಡಿದ ಹಣ 
ಹೂಡಿಕೆಯ ಶೇಕಡ ಐವತ್ತರಷ್ಟು ಕನಿಷ್ಠ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ; 

(i) ಹಿಂದಿನ ಮೂರು ವರ್ಷಗಳಲ್ಲಿ ಮಾಡಿದ ಉತ್ಪನ್ನಗಳ ಸರಾಸರಿಗೆ ಹೋಲಿಕೆ ಮಾಡಿದಾಗ ಉತ್ಪನ್ನದಲ್ಲಿ ಕಂಡುಬಂದ ಹೆಚ್ಚುವರಿಯು 
ವಿಸ್ತರಣಾ ಕಾರ್ಯಕ್ರಮದ ಮೇರೆಗೆ ವಿನಾಯಿತಿಗೆ ಅರ್ಹವಾಗುತ್ತದೆ; 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೮೨೭ 
(i) ಈಗಿರುವುದಲ್ಲದ ಹೊಸ ಉತ್ಪನ್ನದ ಉತ್ಪಾದನೆಗಾಗಿ ಬಳಸಿದ ಕಚ್ಚಾ ಸಾಮಗ್ರಿಯನ್ನು ವೈವಿಧೀಕರಣ ಕಾರ್ಯಕ್ರಮಕ್ಕಾಗಿ 
ಪರಿಗಣಿಸಲಾಗುತ್ತದೆ; 

(iv ) ಆಧುನೀಕರಣ ಕಾರ್ಯಕ್ರಮದ ಮೇರೆಗೆ ಹಳೆಯ ಯಂತ್ರೋಪಕರಣಗಳನ್ನು ಬಳಕೆಗೆ ತಂದಿದ್ದರಿಂದಾಗಿ ಈಗಿರುವ ಯಾವ ಘಟಕಗಳಲ್ಲಿ 
ಎಲ್ಲಾ ಆಧುನಿಕ ಯಂತ್ರೋಪಕರಣಗಳನ್ನು ಬದಲಾಯಿಸಲಾಗಿದೆಯೋ ಆ ಘಟಕಗಳಿಗೆ , ಗರಿಷ್ಠ ಪ್ರಮಾಣದಲ್ಲಿ ಸಂಸ್ಕರಣೆಗಾಗಿ ಖರೀದಿಸಿದ ಒಟ್ಟು ಕಚ್ಚಾ 
ಸಾಮಗ್ರಿಗೆ ಮಾತ್ರ ಮಾರುಕಟ್ಟೆ ಶುಲ್ಕವನ್ನು ಸಂದಾಯ ಮಾಡದಂತೆ ವಿನಾಯಿತಿ ನೀಡತಕ್ಕದ್ದು; 

(v) " ಅವನು ಮೇಲಿನ ಷರತ್ತುಗಳನ್ನು ಈಡೇರಿಸಿದ್ದಾನೆ ಹಾಗೂ ಅವನು ಶುಲ್ಕದ ವಿನಾಯಿತಿಗೆ ಅರ್ಹನಾಗಿದ್ದಾನೆ ಎಂದು ನಿರ್ದೇಶಕರು, 
ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಅಥವಾ ಇವರ ನಾಮ ನಿರ್ದೇಶಿತನು, ಪ್ರಮಾಣೀಕರಿಸಿರುವ ಪ್ರಮಾಣಪತ್ರವನ್ನು 
ಹಾಜರುಪಡಿಸತಕ್ಕದ್ದು.” | 

1. 2011ರ ಕರ್ನಾಟಕ ಅಧಿನಿಯಮ ಸಂಖ್ಯೆ . 18ರ ಮೂಲಕ 5ನೇ ಉಪಪ್ರಕರಣವನ್ನು ದಿನಾಂಕ 6.4.2011 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[65ಎ . ದಂಡ ವಿಧಿಸಲು ಮಾರುಕಟ್ಟೆ ಸಮಿತಿಯ ಅಧಿಕಾರ - ಯಾವನೇ ವ್ಯಕ್ತಿಯು ನಿಗದಿತ ದಿನಾಂಕದಂದು ಅಥವಾ ಅದಕ್ಕಿಂತ ಮುಂಚೆ 
ಮಾರುಕಟ್ಟೆ ಸಮಿತಿಗೆ 65ನೇ ಪ್ರಕರಣದ (2ಎ) ಉಪಪ್ರಕರಣದ (1), ( ಎ ), ( ii) ಅಥವಾ (iii) ನೇ ಖಂಡಗಳ ಮೇರೆಗೆ ತಾನು ಸಂದಾಯ ಮಾಡಬೇಕಾದ 
ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡಲು ತಪ್ಪಿದಲ್ಲಿ [ ಮಾರುಕಟ್ಟೆ ಸಮಿತಿಯು,] [ XXX ] ಸಂದಾಯವಾಗಬೇಕಾದ ಫೀಜಿನ ಜೊತೆಗೆ, 
ಉಪವಿಧಿಗಳಲ್ಲಿ ಗೊತ್ತುಪಡಿಸಬಹುದಾದಂತೆ ಬಾಕಿ ಇರುವ ಫೀಜಿನ ಶೇಕಡ ಮೂವತ್ತನ್ನು ಮೀರದಂಥ ಆದರೆ ಬಾಕಿ ಇರುವ ಫೀಜಿನ ಶೇಕಡ ಹನ್ನೆರಡಕ್ಕೆ 
ಕಡಿಮೆಯಿಲ್ಲದಂಥ ದರಗಳಲ್ಲಿ ಅಂಥ ವ್ಯಕ್ತಿಗೆ ದಂಡ ವಿಧಿಸ ತಕ್ಕದ್ದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8-1987 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

66. ಲೆಕ್ಕಗಳನ್ನು ಹಾಜರುಪಡಿಸುವಂತೆ ಆದೇಶಿಸಲು ಅಧಿಕಾರ ಮತ್ತು ಪ್ರವೇಶಿಸಲು, ಪರಿವೀಕ್ಷಿಸಲು ಮತ್ತು ವಶಪಡಿಸಿಕೊಳ್ಳಲು ಅಧಿಕಾರ.- (1) ಈ 
ಸಂಬಂಧದಲ್ಲಿ [ ರಾಜ್ಯ ಸರ್ಕಾರದಿಂದ ಅಧಿಕೃತನಾದ] ಯಾವನೇ ಅಧಿಕಾರಿಯು ಅಥವಾ ನೌಕರನು ಈ ಅಧಿನಿಯಮದ ಉದ್ದೇಶಗಳಿಗಾಗಿ ಯಾವುದೇ 
ಬಗೆಯ ಅಧಿಸೂಚಿತ ಕೃಷಿ ಉತ್ಪನ್ನದ ಸಂಬಂಧದಲ್ಲಿ ಯಾವುದೇ ವ್ಯವಹಾರವನ್ನು ನಡೆಸುತ್ತಿರುವ ಯಾವನೇ ವ್ಯಕ್ತಿಯು, ತನ್ನ ಮುಂದೆ ಲೆಕ್ಕಗಳು ಮತ್ತು 
ಇತರ ದಸ್ತಾವೇಜುಗಳನ್ನು ಹಾಜರುಪಡಿಸುವಂತೆ ಮತ್ತು ಅಂಥ ಕೃಷಿ ಉತ್ಪನ್ನದ ದಾಸ್ತಾನಿಗೆ, ಅಂಥ ವ್ಯಕ್ತಿಯು ಮಾಡಿದ ಅಂಥ ಕೃಷಿ ಉತ್ಪನ್ನದ ಖರೀದಿ, 
ಮಾರಾಟಗಳು ಮತ್ತು ಬಟವಾಡೆಗಳಿಗೆ ಸಂಬಂಧಪಡುವ ಯಾವುದೇ ಮಾಹಿತಿಯನ್ನು ಮತ್ತು ಅಂಥ ವ್ಯಕ್ತಿಯು ಮಾರುಕಟ್ಟೆ ಫೀಜನ್ನು ಸಂದಾಯ 
ಮಾಡುವುದಕ್ಕೆ ಸಂಬಂಧಪಡುವ ಯಾವುದೇ ಇತರ ಮಾಹಿತಿಯನ್ನು ಸಹ ಒದಗಿಸುವಂತೆ ಅವನನ್ನು ಅಗತ್ಯಪಡಿಸಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 2) ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನದ ಸಾಮಾನ್ಯ ವ್ಯವಹಾರದಲ್ಲಿ ಯಾವನೇ ವ್ಯಕ್ತಿಯು ನಿರ್ವಹಿಸುವ ಎಲ್ಲಾ ಲೆಕ್ಕಗಳು ಮತ್ತು 
ರಿಜಿಸ್ಟರುಗಳು ಮತ್ತು ಅವನ ಸ್ವಾಧೀನದಲ್ಲಿರುವ ಅಂತಹ ಕೃಷಿ ಉತ್ಪನ್ನಗಳ ಖರೀದಿ, ಮಾರಾಟ ಮತ್ತು ಬಟವಾಡೆಗಳಿಗೆ ಸಂಬಂಧಪಡುವ ದಸ್ತಾವೇಜುಗಳು 
ಮತ್ತು ಅಂತಹ ವ್ಯಕ್ತಿಯ ಕಚೇರಿಗಳು, ಕಾರ್ಯಸಂಸ್ಥೆಗಳು , ಗೋದಾಮುಗಳು , ನಾವೆಗಳು ಅಥವಾ ವಾಹನಗಳು, ಈ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು 
ಅಧಿಕೃತಗೊಳಿಸಬಹುದಾದಂಥ [ XXX] ಅಧಿಕಾರಿಗಳ ಮತ್ತು ನೌಕರರ ಪರಿಶೀಲನೆಗೆ ಎಲ್ಲಾ ಸೂಕ್ತ ಸಮಯದಲ್ಲಿ ಮುಕ್ತವಾಗಿರತಕ್ಕದ್ದು . 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 -1986ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(3) ಯಾವನೇ ವ್ಯಕ್ತಿಯು 65ನೇ ಪ್ರಕರಣದ ಮೇರೆಗೆ, ಅವನಿಂದ ಬಾಕಿ ಇರುವ ಯಾವುದೇ ಮಾರುಕಟ್ಟೆ ಫೀಜಿನ 
ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆಂದು ಅಥವಾ ಯಾವನೇ ವ್ಯಕ್ತಿಯು ಮಾರುಕಟ್ಟೆ ಪ್ರದೇಶದಲ್ಲಿ ಜಾರಿಯಲ್ಲಿರುವ ಈ ಅಧಿನಿಯಮದ ಅಥವಾ ನಿಯಮಗಳ 
ಅಥವಾ ಉಪವಿಧಿಗಳ ಯಾವುವೇ ಉಪಬಂಧಗಳನ್ನು ಉಲ್ಲಂಘಿಸಿ ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಖರೀದಿಸಿದ್ದಾನೆಂದು ಯಾವನೇ ಅಂಥ 
ಅಧಿಕಾರಿ ಅಥವಾ ನೌಕರನು, ಸಕಾರಣವಾಗಿ ಸಂಶಯಪಟ್ಟರೆ ಅವನು ಕಾರಣಗಳನ್ನು ದಾಖಲಾತಿ ಪರೀಕ್ಷಿಸಲು ಅಥವಾ ಕಾನೂನು ಕ್ರಮ ಜರುಗಿಸಲು 
ಅವಶ್ಯಕವಾಗಬಹುದಾದಂತಹ ಆ ವ್ಯಕ್ತಿಯ ಅಂಥ ಲೆಕ್ಕಗಳನ್ನು , ರಿಜಿಸ್ಟರುಗಳನ್ನು ಅಥವಾ ದಸ್ತಾವೇಜುಗಳನ್ನು ವಶಪಡಿಸಿಕೊಳ್ಳಬಹುದು. 

( 4) ( 2) ನೇ ಉಪಪ್ರಕರಣದ ಅಥವಾ (3) ನೇ ಉಪಪ್ರಕರಣದ ಉದ್ದೇಶಕ್ಕಾಗಿ ಅಂಥ ವ್ಯಕ್ತಿಯು, ತನ್ನ ವ್ಯವಹಾರದ ಯಾವುದೇ ಲೆಕ್ಕಪತ್ರಗಳನ್ನು , 
ರಿಜಿಸ್ಟರುಗಳನ್ನು ಅಥವಾ ದಸ್ತಾವೇಜುಗಳನ್ನು ಅಥವಾ ಅವನ ವ್ಯವಹಾರಕ್ಕೆ ಸಂಬಂಧಿಸಿದ ಅಧಿಸೂಚಿತ ಕೃಷಿ ಉತ್ಪನ್ನದ ದಾಸ್ತಾನುಗಳನ್ನು ಸಾಮಾನ್ಯವಾಗಿ 
ಇಡುವನೆಂದು ಅಥವಾ ತತ್ಕಾಲದಲ್ಲಿ ಇಟ್ಟಿರುವನೆಂದು, ಅಂಥ ಅಧಿಕಾರಿಗೆ ಅಥವಾ ನೌಕರನಿಗೆ ನಂಬಲು ಕಾರಣಗಳಿರುವ ವ್ಯವಹಾರದ ಯಾವುದೇ 
ಸ್ಥಳವನ್ನು , ಉಗ್ರಾಣವನ್ನು , ಕಚೇರಿಯನ್ನು, ಕಾರ್ಯಸಂಸ್ಥೆಯನ್ನು, ಗೋದಾಮನ್ನು , ನಾವೆಯನ್ನು ಅಥವಾ ವಾಹನವನ್ನು ಪ್ರವೇಶಿಸಬಹುದು ಅಥವಾ ಅದನ್ನು 
ಶೋಧಿಸಬಹುದು. 

( 5) ( 4) ನೇ ಉಪಪ್ರಕರಣದ ಮೇರೆಗಿನ ಅಂಥ ಶೋಧನೆಗೆ [1973ರ ದಂಡ ಪ್ರಕ್ರಿಯಾ ಸಂಹಿತೆಯ (1974ರ ಕೇಂದ್ರಾಧಿನಿಯಮ 2 ) 100ನೇ 
ಪ್ರಕರಣದ] ಉಪಬಂಧಗಳು ಸಾಧ್ಯವಾದಷ್ಟು ಮಟ್ಟಿಗೆ ಅನ್ವಯವಾಗತಕ್ಕದ್ದು. 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30- 6- 1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 6) ಯಾವುದೇ ಅಂಥ ಸ್ಥಳದಿಂದ ಯಾವುದೇ ಲೆಕ್ಕ ಪುಸ್ತಕಗಳನ್ನು ಅಥವಾ ಇತರ ದಸ್ತಾವೇಜುಗಳನ್ನು ಹಾಗೆ ವಶಪಡಿಸಿಕೊಂಡಿರುವಲ್ಲಿ ಮತ್ತು 
ಅವುಗಳಲ್ಲಿ ಪರಿಮಾಣ, ಕೊಟೇಷನ್‌ಗಳು, ದರಗಳು , ಹಣದ ಸ್ವೀಕೃತಿ ಅಥವಾ ಸಂದಾಯ ಅಥವಾ ಸರಕುಗಳ ಮಾರಾಟ ಅಥವಾ ಖರೀದಿಗೆ ಸಂಬಂಧಿಸಿದ 
ನಮೂದುಗಳು ಇದ್ದಲ್ಲಿ ಅಂಥ ಲೆಕ್ಕ ಪುಸ್ತಕಗಳು ಅಥವಾ ಇತರ ದಸ್ತಾವೇಜುಗಳನ್ನು ರುಜುವಾತುಪಡಿಸಲು ಸಾಕ್ಷಿದಾರನ ಹಾಜರಾತಿಯ ಅಗತ್ಯವಿಲ್ಲದೆ 
ಅವುಗಳನ್ನು ಸಾಕ್ಷ ವಾಗಿ ಅಂಗೀಕರಿಸತಕ್ಕದ್ದು ಮತ್ತು ಅಂಥ ನಮೂದುಗಳು , ಅವುಗಳಲ್ಲಿ ದಾಖಲಾಗಿರುವುದಾಗಿ ತಾತ್ಪರ್ಯವಾಗುವ ವಿಷಯಗಳು, 
ವ್ಯವಹಾರಗಳು ಮತ್ತು ಲೆಕ್ಕಪತ್ರಗಳ ಬಗ್ಗೆ ಮೇಲ್ನೋಟದ ಸಾಕ್ಷವಾಗತಕ್ಕದ್ದು. 


೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


bb 


[(7) ಯಾವನೇ ವ್ಯಕ್ತಿಯು, 65ನೇ ಪ್ರಕರಣದ ಮೇರೆಗೆ ತಾನು ಕೊಡಬೇಕಾದ ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡಲು ತಪ್ಪಿಸಿಕೊಳ್ಳುವ 
ಪ್ರಯತ್ನ ಮಾಡುತ್ತಿದ್ದಾನೆಂದು ಅಂಥ ಅಧಿಕಾರಿಯು ಅಥವಾ ನೌಕರನು ಸಂದೇಹಪಡಲು ಕಾರಣವಿದ್ದರೆ, ಅವನು, 3ನೇ ಉಪಪ್ರಕರಣದ ಮೇರೆಗೆ 
ಲೆಕ್ಕಪತ್ರಗಳನ್ನು , ರಿಜಿಸ್ಟರುಗಳನ್ನು ಅಥವಾ ದಸ್ತಾವೇಜುಗಳನ್ನು ವಶಪಡಿಸಿಕೊಳ್ಳುವಾಗ, ಅಂಥ ವ್ಯಕ್ತಿಯಿಂದ ಬಾಕಿ ಇರುವುದೆಂದು ಕಂಡು ಬಂದ ಫೀಜಿನ 
ಮೊಬಲಗನ್ನು ಮತ್ತು 65ಎ ಪ್ರಕರಣದ ಮೇರೆಗೆ ವಿಧಿಸಬಹುದಾದ ದಂಡಕ್ಕೆ ಸಮನಾಗುತ್ತದೆಂದು ತಾನು ಅಭಿಪ್ರಾಯಪಡುವಷ್ಟು ಅಧಿಸೂಚಿತ ಕೃಷಿ 
ಉತ್ಪನ್ನವನ್ನೂ ಸಹ ಅವನು ವಶಪಡಿಸಿಕೊಳ್ಳಬಹುದು. ಮತ್ತು ಅಂಥ ಫೀಜನ್ನು ಮತ್ತು ದಂಡದ ಮೊಬಲಗನ್ನು ಸಂದಾಯ ಮಾಡುವವರೆಗೆ ಅಥವಾ ಹತ್ತು 
ದಿನಗಳವರೆಗೆ ಇವೆರಡರಲ್ಲಿ ಯಾವುದು ಮುಂಚಿತವೋ ಅಲ್ಲಿಯವರೆಗೆ ಅದನ್ನು ತನ್ನ ಬಳಿ ಇಟ್ಟುಕೊಳ್ಳಬಹುದು. ಹತ್ತು ದಿನಗಳ ಅವಧಿ ಮುಗಿದ ಅನಂತರ 
ಬಾಕಿ ಇದ್ದ ಫೀಜನ್ನು ಅಥವಾ ಇತರೆ ಮೊತ್ತವನ್ನು ಸಂದಾಯ ಮಾಡಿರದಿದ್ದರೆ, ಆ ಅಧಿಕಾರಿ ಅಥವಾ ನೌಕರನು ಆ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು 
ಬಹಿರಂಗ ಹರಾಜಿನಲ್ಲಿ ವಿಲೆ ಮಾಡತಕ್ಕದ್ದು ಮತ್ತು ಮಾರಾಟದ ಉತ್ಪತ್ತಿಯನ್ನು ಬಾಕಿ ಇರುವ ಫೀಜಿನ ಅಥವಾ ಇತರೆ ಮೊತ್ತದ ಲೆಕ್ಕಕ್ಕೆ ಹೊಂದಾಣಿಕೆ 
ಮಾಡಿಕೊಳ್ಳತಕ್ಕದ್ದು. ಮಾರಾಟದ ಉತ್ಪತ್ತಿಯು, ಬಾಕಿ ಇದ್ದ ಫೀಜಿಗಿಂತ ಅಥವಾ ಇತರೆ ಮೊತ್ತಕ್ಕಿಂತ ಹೆಚ್ಚಾಗಿದ್ದರೆ, ಮಾರುಕಟ್ಟೆ ಸಮಿತಿಯು ಮಾಡಿದ 
ಖರ್ಚುಗಳನ್ನು ಮುರಿದುಕೊಂಡ ತರುವಾಯ ಉಳಿದ ಮೊತ್ತವನ್ನು ಗೊತ್ತುಪಡಿಸಿದ ರೀತಿಯಲ್ಲಿ ಮರುಪಾವತಿ ಮಾಡತಕ್ಕದ್ದು: 

ಪರಂತು, ಬೇಗನೆ ಕೆಟ್ಟುಹೋಗುವ ಅಧಿಸೂಚಿತ ಕೃಷಿ ಉತ್ಪನ್ನದ ಸಂದರ್ಭದಲ್ಲಿ ಅದನ್ನು ಹತ್ತು ದಿನಗಳ ಅವಧಿಯೊಳಗಾಗಿ ವಿಲೆ ಮಾಡುವುದು 
ಅವಶ್ಯಕವೆಂದು ಆ ಅಧಿಕಾರಿಯು ಅಥವಾ ನೌಕರನು ಅಭಿಪ್ರಾಯಪಟ್ಟರೆ, ಅವನು ಅಂಥ ಅವಧಿಯೊಳಗಾಗಿ ಹಾಗೆ ವಿಲೆ ಮಾಡಬಹುದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

67 . ವಾಹನ ಮುಂತಾದವುಗಳನ್ನು ನಿಲ್ಲಿಸುವುದಕ್ಕೆ ಅಧಿಕಾರ.- (1) [ ಈ ಬಗ್ಗೆ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದು ಅದರ ಯಾವನೇ 
ಅಧಿಕಾರಿಯು ಅಥವಾ ನೌಕರನು [ ಮಾರುಕಟ್ಟೆ ಪ್ರದೇಶದ ಹೊರಗೆ ತೆಗೆದುಕೊಂಡು ಹೋಗುವ ಅಥವಾ ಒಳಗೆ ತೆಗೆದುಕೊಂಡು ಬರುವ] ಯಾವುದೇ 
ವಾಹನ , ನೌಕೆ ಅಥವಾ ಇತರ ಸಾರಿಗೆ ಸಾಧನದ ಪ್ರಭಾರದಲ್ಲಿರುವ ಚಾಲಕನನ್ನು ಅಥವಾ ಯಾವನೇ ಇತರ ವ್ಯಕ್ತಿಯನ್ನು ಸಂದರ್ಭಾನುಸಾರ ಆ ವಾಹನ, 
ನೌಕೆ ಅಥವಾ ಇತರ ಸಾರಿಗೆ ಸಾಧನವನ್ನು ನಿಲ್ಲಿಸತಕ್ಕದ್ದೆಂದು ಯಾವುದೇ ಸಮಯದಲ್ಲಿ ಅಗತ್ಯಪಡಿಸಿದರೆ ಅವನು ಅದನ್ನು ನಿಲ್ಲಿಸತಕ್ಕದ್ದು ಮತ್ತು 
ಅವಶ್ಯವಿರುವವರೆಗೆ ಅದನ್ನು ಹಾಗೆ ನಿಲ್ಲಿಸಿಕೊಂಡಿರತಕ್ಕದ್ದು ಮತ್ತು ಆ ವಾಹನ, ನೌಕೆ ಅಥವಾ ಇತರ ಸಾರಿಗೆ ಸಾಧನದ ಒಳಗಿರುವ ವಸ್ತುವನ್ನು ಪರೀಕ್ಷಿಸಲು 
ಮತ್ತು ಅದರಲ್ಲಿ ಸಾಗಿಸಲಾಗುತ್ತಿರುವ ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಡುವ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲು ಅಂಥ ಅಧಿಕಾರಿಗೆ ಅಥವಾ 
ನೌಕರನಿಗೆ ಅವಕಾಶ ಮಾಡಿಕೊಡತಕ್ಕದ್ದು ಮತ್ತು ತನ್ನ ಹೆಸರು ಮತ್ತು ವಿಳಾಸವನ್ನು ಮತ್ತು ಆ ವಾಹನದ , ನೌಕೆಯ ಅಥವಾ ಇತರ ಸಾರಿಗೆ ಸಾಧನದ 
ಮಾಲೀಕನ ಮತ್ತು ಅಂಥ ವಾಹನದಲ್ಲಿ , ನೌಕೆಯಲ್ಲಿ ಅಥವಾ ಇತರ ಸಾರಿಗೆ ಸಾಧನದಲ್ಲಿ ಸಾಗಿಸಲಾಗುವ ಅಧಿಸೂಚಿತ ಕೃಷಿ ಉತ್ಪನ್ನದ ಮಾಲೀಕನ ಹೆಸರು 
ಮತ್ತು ವಿಳಾಸಗಳನ್ನು ನೀಡತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[( 2) ಯಾವುದೇ ವಾಹನದಲ್ಲಿ, ನೌಕೆಯಲ್ಲಿ ಅಥವಾ ಇತರೆ ಸಾಗಣೆ ವಾಹನದಲ್ಲಿ ಮಾರುಕಟ್ಟೆ ಪ್ರದೇಶದಿಂದ ಹೊರಗೆ ತೆಗೆದುಕೊಂಡು ಹೋದ 
ಅಥವಾ ಮಾರುಕಟ್ಟೆ ಪ್ರದೇಶದೊಳಕ್ಕೆ ಸಾಗಿಸುತ್ತಿರುವ ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ, ಈ ಅಧಿನಿಯಮದ ಮೇರೆಗೆ ಸಂದಾಯ ಮಾಡಬೇಕಾಗಿರುವ 
ಯಾವುದೇ ಫೀಜು ಅಥವಾ ಇತರೆ ಮೊತ್ತವು ಸಂದಾಯವಾಗಿಲ್ಲವೆಂದು ಅಂಥ ಅಧಿಕಾರಿ ಅಥವಾ ನೌಕರನು ಸಂದೇಹಪಡಲು ಕಾರಣವಿದ್ದರೆ ಅವನು, 
ಕೊಡಬೇಕಾಗಿದ್ದ ಫೀಜು ಮತ್ತು ಇತರೆ ಮೊತ್ತಕ್ಕೆ ಸಮನಾಗುತ್ತದೆಯೆಂದು ತಾನು ಅಭಿಪ್ರಾಯಪಡುವಷ್ಟು ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಅವನು 
ವಶಪಡಿಸಿಕೊಳ್ಳಬಹುದು ಮತ್ತು ಅದನ್ನು ಫೀಜು ಅಥವಾ ಇತರ ಮೊತ್ತವು ಸಂದಾಯವಾಗುವವರೆಗೆ ಅಥವಾ ಹತ್ತು ದಿನಗಳವರೆಗೆ, ಇವುಗಳಲ್ಲಿ ಯಾವುದು 
ಮುಂಚಿತವೋ ಅಲ್ಲಿಯವರೆಗೆ ತನ್ನ ಬಳಿ ಇಟ್ಟುಕೊಳ್ಳಬಹುದು ಮತ್ತು ಸಂದಾಯವಾಗಬೇಕಾಗಿದ್ದ ಫೀಜು ಅಥವಾ ಇತರ ಮೊತ್ತವು ಸಂದಾಯವಾಗದಿದ್ದರೆ, 
ಆ ಅಧಿಕಾರಿಯು ಅಥವಾ ನೌಕರನು ಆ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಬಹಿರಂಗ ಹರಾಜಿನಲ್ಲಿ ವಿಲೆ ಮಾಡತಕ್ಕದ್ದು ಮತ್ತು ಮಾರಾಟದ ಉತ್ಪತ್ತಿಯನ್ನು 
ಸಂದಾಯವಾಗಬೇಕಾಗಿದ್ದ ಫೀಜಿನ ಅಥವಾ ಇತರ ಮೊತ್ತದ ಲೆಕ್ಕಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳತಕ್ಕದ್ದು. ಮಾರಾಟದ ಉತ್ಪತ್ತಿಯು, 
ಸಂದಾಯವಾಗಬೇಕಾಗಿದ್ದ ಫೀಜಿಗಿಂತ ಅಥವಾ ಇತರೆ ಮೊತ್ತಕ್ಕಿಂತ ಹೆಚ್ಚಾಗಿದ್ದರೆ , ಮಾರುಕಟ್ಟೆ ಸಮಿತಿಯು, ಮಾಡಿದ ಖರ್ಚುಗಳನ್ನು ಮುರಿದುಕೊಂಡ 
ತರುವಾಯ ಉಳಿದ ಮೊತ್ತವನ್ನು ಗೊತ್ತುಪಡಿಸಿದ ರೀತಿಯಲ್ಲಿ ಮರುಪಾವತಿ ಮಾಡತಕ್ಕದ್ದು: 

ಪರಂತು , ಬೇಗನೆ ಕೆಟ್ಟುಹೋಗುವ ಅಧಿಸೂಚಿತ ಕೃಷಿ ಉತ್ಪನ್ನದ ಸಂದರ್ಭದಲ್ಲಿ ಅದನ್ನು ಹತ್ತು ದಿನಗಳ ಅವಧಿಯೊಳಗೆ ವಿಲೆ ಮಾಡುವುದು 
ಅವಶ್ಯವೆಂದು ಆ ಅಧಿಕಾರಿ ಅಥವಾ ನೌಕರನು ಅಭಿಪ್ರಾಯಪಟ್ಟರೆ ಅವನು ಅಂಥ ಅವಧಿಯೊಳಗೆ ಹಾಗೆ ವಿಲೆ ಮಾಡಬಹುದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

68, ಸಾಲ ತೆಗೆದುಕೊಳ್ಳುವ ಅಧಿಕಾರ.- (1) ಮಾರುಕಟ್ಟೆ ಸಮಿತಿಯು ಅದನ್ನು ಯಾವ ಉದ್ದೇಶಕ್ಕಾಗಿ ಸ್ಥಾಪಿಸಲಾಗಿರುವುದೋ ಆ ಉದ್ದೇಶಗಳನ್ನು 
ಈಡೇರಿಸಲು ಅಗತ್ಯವಾದ ಹಣವನ್ನು [ಕಷಿ ಮಾರುಕಟ್ಟೆ ನಿರ್ದೆಶಕನ ಪೂರ್ವ ಮಂಜೂರಾತಿ ಪಡೆದು ] ತನ್ನ 
ಅಧಿನಿಯಮದ ಮೇರೆಗೆ ತಾನು ವಿಧಿಸುವಂಥ ಫೀಜಿನ ಭದ್ರತೆಯ ಮೇಲೆ [ ಮಂಡಲಿಯಿಂದ ಅಥವಾ ಅನುಸೂಚಿತ ಬ್ಯಾಂಕಿನಿಂದ ಅಥವಾ ಯಾವುದೇ 
ಇತರ ಸಾರ್ವಜನಿಕ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯಬಹುದು.] 

=[(2) XXX 
( 3) XXX ] > 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

69 . ಭೂ ಸ್ವಾಧೀನ.- (1) 4ನೇ ಪ್ರಕರಣದ ಮೇರೆಗೆ ಅಧಿಸೂಚನೆಯನ್ನು ಹೊರಡಿಸಿದ ತರುವಾಯ ಯಾವುದೇ ಕಾಲದಲ್ಲಿ, ಮಾರುಕಟ್ಟೆ 
ಸಮಿತಿಯು [ ಅಥವಾ ಮಂಡಲಿಯು] ಅಥವಾ ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳಿಗಾಗಿ ಯಾವುದೇ ಭೂಮಿ ಅಗತ್ಯವಾಗಿದೆ ಎಂದು 
ಅಭಿಪ್ರಾಯಪಟ್ಟಲ್ಲಿ , ರಾಜ್ಯ ಸರ್ಕಾರವು, 1894ರ ಭೂ ಸ್ವಾಧೀನ ಅಧಿನಿಯಮದ ಉಪಬಂಧಗಳ ಮೇರೆಗೆ ಅದನ್ನು ಆರ್ಜಿಸಲು ಕ್ರಮ ಕೈಕೊಳ್ಳಬಹುದು: 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೮೨೯ 
ಪರಂತು, ಮಾರುಕಟ್ಟೆ ಸಮಿತಿಯು [ ಅಥವಾ ಮಂಡಲಿಯು] ಒಮ್ಮೆ ಪ್ರಸ್ತಾವವನ್ನು ಮಾಡಿದ ತರುವಾಯ ಅದನ್ನು ರಾಜ್ಯ ಸರ್ಕಾರವು 
ಅನುಮೋದಿಸಬಹುದಾದಂಥ ಕಾರಣಗಳ ನಿಮಿತ್ತ ಹೊರತು ಹಿಂತೆಗೆದುಕೊಳ್ಳತಕ್ಕದ್ದಲ್ಲ : 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[ ಮತ್ತೂ ಪರಂತು, ಗ್ರಾಮಗಳಲ್ಲಿ ಸಂತೆಗಳನ್ನು ನಡೆಸುವ ಬಗ್ಗೆ ಮತ್ತು ಅವುಗಳ ಅಭಿವೃದ್ಧಿಯ ಬಗ್ಗೆ ಭೂಮಿಯನ್ನು ಅಥವಾ ಇತರ 
ಸೌಲಭ್ಯಗಳನ್ನು ಒದಗಿಸಲು ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರಕ್ಕೆ ಸಾಧ್ಯವಾಗದಿದ್ದರೆ ರಾಜ್ಯ ಸರ್ಕಾರವು ಆ ಉದ್ದೇಶಕ್ಕಾಗಿ ಭೂಮಿಯನ್ನು 
ಆರ್ಜಿಸಬಹುದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( 2) ಅಂಥ ಭೂಮಿಯು ರಾಜ್ಯ ಸರ್ಕಾರದಲ್ಲಿ ನಿಹಿತವಾದ ಭೂಮಿಯಾಗಿದ್ದರೆ, 1894ರ ಭೂಸ್ವಾಧೀನ ಅಧಿನಿಯಮದ ಮೇರೆಗೆ ನೀಡಲಾಗುವ 
ನಷ್ಟ ಪರಿಹಾರವನ್ನು ರಾಜ್ಯ ಸರ್ಕಾರವು ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೂಲಕ ನಿರ್ಧರಿಸಬಹುದಾದಂಥ ಅವಧಿಯೊಳಗೆ ಮತ್ತು ಅಂಥ 
ರೀತಿಯಲ್ಲಿ ಮಾರುಕಟ್ಟೆ ಸಮಿತಿಯು [ ಅಥವಾ ಮಂಡಲಿಯು] ರಾಜ್ಯ ಸರ್ಕಾರಕ್ಕೆ ಸಂದಾಯ ಮಾಡಿದ ಮೇಲೆ ಆ ಭೂಮಿಯು ಮಾರುಕಟ್ಟೆ ಸಮಿತಿಗೆ 
[ ಅಥವಾ ಮಂಡಲಿಗೆ] ರಾಜ್ಯ ಸರ್ಕಾರದಿಂದ ವರ್ಗಾವಣೆಯಾಗತಕ್ಕದ್ದು ಮತ್ತು ಅಂಥ ವರ್ಗಾವಣೆಯಾದ ಮೇಲೆ ಆ ಭೂಮಿಯು ಮಾರುಕಟ್ಟೆ 
ಸಮಿತಿಯಲ್ಲಿ [ ಅಥವಾ ಮಂಡಲಿ] ಯಲ್ಲಿ ನಿಹಿತವಾಗತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

70 . ಅಪರಾಧಗಳ ಬಗ್ಗೆ ರಾಜಿ ಮಾಡಿಕೊಳ್ಳುವುದು.- (1) ಮಾರುಕಟ್ಟೆ ಸಮಿತಿಯು [ ಅಥವಾ 66ನೇ ಅಥವಾ 67ನೇ ಪ್ರಕರಣದ ಮೇರೆಗೆ ರಾಜ್ಯ 
ಸರ್ಕಾರವು ಅಧಿಕತಗೊಳಿಸಿದ ಯಾವನೇ ಅಧಿಕಾರಿಯು ಅಥವಾ ನೌಕರನು,] ಈ ಅಧಿನಿಯಮದ ಅಥವಾ ನಿಯಮಗಳ ಅಥವಾ ಉಪವಿಧಿಗಳ ವಿರುದ್ದ 
(ನಿಯಮಿಸಬಹುದಾದಂಥ ಅಪರಾಧಗಳ ಹೊರತಾಗಿ ) ಒಂದು ಅಪರಾಧವನ್ನು ಮಾಡಿರುವ ಅಥವಾ ಅಪರಾಧವನ್ನು ಮಾಡಿರಬಹುದೆಂದು ಸಕಾರಣವಾಗಿ 
ಸಂಶಯಪಡಬಹುದಾದ ವ್ಯಕ್ತಿಯ ಕಡೆಯಿಂದ, 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ಎ) ಆ ಅಪರಾಧವು ಈ ಅಧಿನಿಯಮದ ಅಥವಾ ನಿಯಮಗಳ ಅಥವಾ ಉಪವಿಧಿಗಳ ಮೇರೆಗೆ , ವಸೂಲಾಡತಕ್ಕ ಫೀಜಿನ ಅಥವಾ 
ಇತರ ಮೊಬಲಗಿನ ಸಂದಾಯ ಮಾಡದಿರುವುದನ್ನು ಅಥವಾ ಸಂದಾಯ ತಪ್ಪಿಸಿರುವುದನ್ನು ಒಳಗೊಂಡಿದ್ದಲ್ಲಿ , ಹಾಗೆ ವಸೂಲ್ಮಾಡತಕ್ಕ ಮೇಜಿನ 
ಅಥವಾ ಇತರ ಮೊಬಲಗಿನ ಜೊತೆಗೆ ಐದುನೂರು ರೂಪಾಯಿ ಮೀರದ ಮೊತ್ತ ಅಥವಾ ಫೀಜಿನ ಅಥವಾ ಇತರ ಮೊಬಲಗಿನ [ಮೂರು 
ಪಟ್ಟಿನಷ್ಟು ಮೊತ್ತ] ಇವುಗಳಲ್ಲಿ ಯಾವುದು ಹೆಚ್ಚೇ ಆ ಮೊತ್ತವನ್ನು ; ಮತ್ತು 

( ಬಿ) ಇತರ ಸಂದರ್ಭಗಳಲ್ಲಿ ಐದುನೂರುರೂಪಾಯಿಗಳಿಗೆ ಮೀರದ ಮೊತ್ತವನ್ನು 
- ಅಂಥ ಅಪರಾಧದ ಬಗ್ಗೆ ರಾಜಿ ಮಾಡಿಕೊಳ್ಳುವ ರೂಪದಲ್ಲಿ ಸ್ವೀಕರಿಸಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 2) (1) ನೇ ಉಪಪ್ರಕರಣದ ಮೇರೆಗೆ ಯಾವುದೇ ಅಪರಾಧದ ಬಗ್ಗೆ ರಾಜಿ ಮಾಡಿಕೊಂಡ ಮೇಲೆ, ಅಂಥ ಅಪರಾಧಗಳ ಸಂಬಂಧದಲ್ಲಿ 
ಸಂಬಂಧಪಟ್ಟ ವ್ಯಕ್ತಿಯ ವಿರುದ್ದ ವ್ಯವಹರಣೆಯನ್ನು ಹೂಡತಕ್ಕದ್ದಲ್ಲ ಅಥವಾ ಮುಂದುವರಿಸತಕ್ಕದ್ದಲ್ಲ ಮತ್ತು ಅವನ ವಿರುದ್ಧ ನ್ಯಾಯಾಲಯದಲ್ಲಿ ಆ 
ಅಪರಾಧದ ಸಂಬಂಧದಲ್ಲಿ ಈ ಮೊದಲೇ ಹೂಡಲಾಗಿರುವ ಯಾವುದೇ ವ್ಯವಹರಣೆಯು ಇದ್ದರೂ ಸಹ ಆ ರಾಜಿಯ ಪರಿಣಾಮವಾಗಿ ಅವನು 
ದೋಷಮುಕ್ತನಾಗತಕ್ಕದ್ದು. 

[ 71. ವಸೂಲು ಮಾಡಲಾಗದ ಮೊಬಲಗನ್ನು ಮನ್ನಾ ಮಾಡುವ ಅಧಿಕಾರ - ಕರಾರು ಮೂಲಕ ಅಥವಾ ಅನ್ಯಥಾ ಮಾರುಕಟ್ಟೆ ಸಮಿತಿಗೆ 
ಬರಬೇಕಾದ ( ಮಾರುಕಟ್ಟೆ ಫೀಜನ್ನು ಹೊರತುಪಡಿಸಿ ಯಾವುದೇ ಇತರ ಮೊಬಲಗು) ಯಾವುದೇ ಬಗೆಯ ಮೊಬಲಗು ಅಥವಾ ಆ ಸಂಬಂಧದಲ್ಲಿ 
ಸಂದಾಯವಾಗತಕ್ಕ ಇತರ ಮೊಬಲಗು ಸಮಿತಿಯ ಅಭಿಪ್ರಾಯದಲ್ಲಿ ವಸೂಲಾಗದ ಮೊಬಲಗು ಆಗಿದ್ದರೆ ಆ ಮೊಬಲಗನ್ನು ಮನ್ನಾ ಮಾಡಬಹುದು: 

ಪರಂತು, ಮಾರುಕಟ್ಟೆ ಸಮಿತಿಯು ಯಾವುದೇ ಅಂಥ ಮೊಬಲಗನ್ನು ಮನ್ನಾ ಮಾಡುವ ಮೊದಲು, 

- (i) ಆ ಮೊಬಲಗು ಐದು ನೂರು ರೂಪಾಯಿಗಳನ್ನು ಮೀರಿದ್ದರೆ, ಆದರೆ ಐದು ಸಾವಿರ ರೂಪಾಯಿಗಳನ್ನು ಮೀರದಿದ್ದರೆ, ಕೃಷಿ 
ಮಾರುಕಟ್ಟೆ ನಿರ್ದೆಶಕನ ಮಂಜೂರಾತಿಯನ್ನು ; 

(ii) ಅಂಥ ಮೊಬಲಗು ಐದು ಸಾವಿರ ರೂಪಾಯಿಗಳನ್ನು ಮೀರಿದರೆ , ರಾಜ್ಯ ಸರ್ಕಾರದ ಮಂಜೂರಾತಿಯನ್ನು 
- ಪಡೆಯತಕ್ಕದ್ದು . 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1 - 8 -1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ . 


ಅಧ್ಯಾಯ - VII 

ವ್ಯಾಪಾರದ ವಿನಿಯಮ 
_ 72 . ಲೈಸನ್ಸ್ ಗಳ ನೀಡಿಕೆ.- (1) ಈ ಅಧಿನಿಯಮದ ಮತ್ತು ಈ ಸಂಬಂಧದಲ್ಲಿ ರಚಿಸಲಾದ ನಿಯಮಗಳ ಉಪಬಂಧಗಳಿಗೊಳಪಟ್ಟು, ಮಾರುಕಟ್ಟೆ 
ಸಮಿತಿಯು [ ಯಾವನೇ ವ್ಯಕ್ತಿಯು ಗೊತ್ತುಪಡಿಸಬಹುದಾದ ನಮೂನೆಯಲ್ಲಿ ಸಲ್ಲಿಸಿದ ಅರ್ಜಿಯ ಮೇಲೆ ಮತ್ತು] ಅದು ಸೂಕ್ತವೆಂದು ಭಾವಿಸುವಂಥ 
ವಿಚಾರಣೆ ನಡೆಸಿದ ಅನಂತರ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಲು ಅಥವಾ ಮಾರುಕಟ್ಟೆಯಲ್ಲಿ ವ್ಯಾಪಾರಿ, ಕಮೀಷನ್ ಏಜೆಂಟ್, ದಲ್ಲಾಳಿ, 
ಸಂಸ್ಕರಣಕಾರ, ತೂಕಕಾರ , ಅಳತೆಕಾರ , ಸರ್ವೆಯರ್‌, ಉಗ್ರಾಣಕಾರ ಅಥವಾ ಕೃಷಿ ಉತ್ಪನ್ನದ ಮಾರುಕಟ್ಟೆ ವ್ಯವಹಾರಕ್ಕೆ ಸಂಬಂಧಿಸಿದ ಯಾವನೇ ಇತರ 
ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗಿ ವ್ಯವಹರಿಸಲು ಮಾರುಕಟ್ಟೆ ಪ್ರದೇಶದಲ್ಲಿ ಯಾವುದೇ ಸ್ಥಳದ ಉಪಯೋಗಕ್ಕೆ ಲೈಸನ್ಸ್ ನೀಡಬಹುದು ಅಥವಾ ಅದನ್ನು 


೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ನವೀಕರಿಸಬಹುದು ಅಥವಾ ಅಂಥ ಯಾವುದೇ ಲೈಸನ್ಸ್ ನೀಡಿಕೆ ಅಥವಾ ನವೀಕರಣವನ್ನು ನಿರಾಕರಿಸುವ ಬಗ್ಗೆ ತನ್ನ ಕಾರಣಗಳನ್ನು ದಾಖಲು ಮಾಡಿ 
ಹಾಗೆ ನಿರಾಕರಿಸಬಹುದು. 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-4 -1992 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( 2) (1) ನೇ ಉಪಪ್ರಕರಣದ ಮೇರೆಗೆ ನೀಡಬಹುದಾದ ಲೈಸನ್ನುಗಳನ್ನು ಗೊತ್ತುಪಡಿಸಬಹುದಾದಂಥ ನಮೂನೆಗಳಲ್ಲಿ, ಅಂಥ ಅವಧಿಗೆ, ಅಂಥ 
ನಿಬಂಧನೆಗಳು ಮತ್ತು ಷರತ್ತುಗಳು ಮತ್ತು ನಿರ್ಬಂಧಗಳ ಮೇಲೆ ಮತ್ತು ಗೊತ್ತುಪಡಿಸಬಹುದಾದಂಥ ಗರಿಷ್ಠ ಮಿತಿಯನ್ನು ಮೀರದ ಫೀಜುಗಳ ಸಂದಾಯ 
ಮಾಡಿದ ಮೇಲೆ ನೀಡಬಹುದು ಮತ್ತು ಅಂಥ ನಿರ್ಬಂಧಗಳಲ್ಲಿ ಯಾವುದೇ ವ್ಯವಹಾರದಲ್ಲಿ ಖರೀದಿದಾರನಾಗಿ ಅಥವಾ ಮಾರಾಟಗಾರನಾಗಿ ಅಥವಾ 
ಖರೀದಿದಾರ ಅಥವಾ ಮಾರಾಟಗಾರ ಇವರಿಬ್ಬರ ಪರವಾಗಿ ಕಾರ್ಯ ಮಾಡದಂತೆ ದಲ್ಲಾಳಿಗಳನ್ನು ಮತ್ತು ಕಮೀಷನ್ ಏಜೆಂಟರನ್ನು ನಿಷೇಧಿಸುವ 
ಉಪಬಂಧ [ XXX] ಮತ್ತು ಯಾವುದೇ ವ್ಯವಹಾರದಲ್ಲಿ ದಲ್ಲಾಳಿಗಳು ಕಾರ್ಯ ನಿರ್ವಹಿಸದಂತೆ ಅವರನ್ನು ನಿಷೇಧಿಸುವ ಉಪಬಂಧ ಮತ್ತು ಲೈಸನ್ಸ್ 
ದಾರರ ಅರ್ಹತೆಗಳು ಮತ್ತು ಅನರ್ಹತೆಗಳನ್ನು ಮತ್ತು ಲೈಸನ್ನುಗಳನ್ನು ಯಾವ ಸಂದರ್ಭದಲ್ಲಿ ನಿರಾಕರಿಸಬಹುದು, ಅಮಾನತುಗೊಳಿಸಬಹುದು 
ಎಂಬುದನ್ನು ಗೊತ್ತುಪಡಿಸುವ ಉಪಬಂಧ ಮತ್ತು ಕೃಷಿ ಉತ್ಪನ್ನದ ಹರಾಜುಗಳನ್ನು ಯಾವ ರೀತಿಯಲ್ಲಿ ಮತ್ತು ಯಾವ ಸ್ಥಳಗಳಲ್ಲಿ ನಡೆಸತಕ್ಕದ್ದೆಂಬುದನ್ನು 
ಮತ್ತು ಯಾವುದೇ ಮಾರುಕಟ್ಟೆಯಲ್ಲಿ ಅಥವಾ ಮಾರುಕಟ್ಟೆ ಪ್ರದೇಶದಲ್ಲಿ ಕೃಷಿ ಉತ್ಪನ್ನಗಳನ್ನು ಯಾವ ರೀತಿಯಲ್ಲಿ ಮತ್ತು ಯಾವ ಸ್ಥಳಗಳಲ್ಲಿ ಒಪ್ಪಿಸತಕ್ಕದ್ದು 
ಎಂಬುದನ್ನು ಗೊತ್ತುಪಡಿಸುವ ಉಪಬಂಧ-ಇವುಗಳು ಒಳಗೊಂಡಿರತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(3) ಮಾರುಕಟ್ಟೆ ಸಮಿತಿಯ ಅಥವಾ ಸಮಿತಿಯು ಹಾಗೆ ಅಧಿಕಾರ ನೀಡಿದರೆ ಅದರ ಅಧ್ಯಕ್ಷನು, ಮಾರುಕಟ್ಟೆ ಪ್ರದೇಶದಲ್ಲಿ ಸಾಮಾನ್ಯವಾಗಿ 
ವಾಸಿಸದ ಯಾವನೇ ವ್ಯಾಪಾರಿಯು ಕಷಿ ಉತ್ಪನ್ನದ ಬೆಲೆಯನ್ನು ನಗದಾಗಿ ಸಂದಾಯ ಮಾಡಿದ ಹೊರತು ಯಾವುದೇ ಅಂಥ ಕೃಷಿ ಉತ್ಪನ್ನವನ್ನು 
ಖರೀದಿಸತಕ್ಕದ್ದಲ್ಲವೆಂಬ ಷರತ್ತಿಗೆ ಒಳಪಟ್ಟು ಸಮಿತಿಯು ನಿಗದಿಪಡಿಸಬಹುದಾದಂಥ ಫೀಜನ್ನು ಸಂದಾಯ ಮಾಡಿದ ಮೇಲೆ 
ಉಪಪ್ರಾಂಗಣದಲ್ಲಿ ವ್ಯವಹಾರ ನಡೆಸಲು ಅವನಿಗೆ ಒಂದು ತಿಂಗಳಿಗಿಂತ ಹೆಚ್ಚಿಲ್ಲದ ಅವಧಿಯ ತಾತ್ಕಾಲಿಕ ಲೈಸನ್ನನ್ನು ನೀಡಬಹುದು. 

[ 72ಎ. ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳ ಸ್ಥಾಪನೆ ಹಾಗೂ ಕೃಷಿಕರಿಂದ ಅಥವಾ ಉತ್ಪಾದಕರಿಂದ ನೇರ ಖರೀದಿ.- (1) ಯಾರೇ ವ್ಯಕ್ತಿಯು ಈ 
ಅಧಿನಿಯಮದ ಉಪಬಂಧಗಳ ಮೇರೆಗೆ ಅಥವಾ ಅದರ ಮೇರೆಗೆ ರಚಿಸಿದ ನಿಯಮಗಳ ಮೇರೆಗೆ ಸಿಂಧುವಾದ ಲೈಸನ್ಸನ್ನು ಹೊಂದಿದ್ದ ಹೊರತು, 

( ಎ) ಖಾಸಗಿ ಮಾರುಕಟ್ಟೆ ಪ್ರಾಂಗಣವನ್ನು ಸ್ಥಾಪಿಸತಕ್ಕದ್ದಲ್ಲ; ಅಥವಾ 
( ಬಿ) ಕೃಷಿಕನಿಂದ ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಖರೀದಿಸತಕ್ಕದ್ದಲ್ಲ; ಅಥವಾ 

( ಸಿ) ರೈತ - ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸತಕ್ಕದ್ದಲ್ಲ. 
(2) ನಿಯಮಿಸಬಹುದಾದಂಥ ಷರತ್ತುಗಳಿಗೆ ಮತ್ತು ಅಂಥ ಫೀಜಿಗೆ ಒಳಪಟ್ಟು, ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಆತನಿಂದ 
ಅಧಿಕೃತನಾದ ಯಾರೇ ಅಧಿಕಾರಿಯು, 

(ಎ) ಅಧಿಸೂಚಿತ ಕೃಷಿ ಉತ್ಪನ್ನದ ಸಂಸ್ಕರಣದ; 
( ಬಿ) ಲೈಸನ್ಸಿನಲ್ಲಿ ನಮೂದಿಸಿದಂಥ ವಿವರಣೆಯುಳ್ಳ ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯಾಪಾರದ; 
( ಸಿ) ಅಧಿಸೂಚಿತ ಕೃಷಿ ಉತ್ಪನ್ನದ ರಪ್ತಿನ; 

( ಡಿ) ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಶ್ರೇಣೀಕರಿಸುವ, ಪ್ಯಾಕ್ ಮಾಡುವ ಮತ್ತು ಮೌಲ್ಯ ಹೆಚ್ಚಾಗುವಂತೆ ಮಾಡಿ ಇತರ ರೀತಿಯಲ್ಲಿ 
ವ್ಯವಹರಿಸುವ 
– ಉದ್ದೇಶಕ್ಕಾಗಿ ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳನ್ನು ಸ್ಥಾಪಿಸಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಖರೀದಿಗಾಗಿ ಅಥವಾ ಮಾರಾಟಕ್ಕಾಗಿ ಅಥವಾ ಅಧಿಸೂಚಿತ 
ಕೃಷಿ ಉತ್ಪನ್ನವನ್ನು ಒಂದು ಅಥವಾ ಹೆಚ್ಚು ಮಾರುಕಟ್ಟೆ ಪ್ರದೇಶದಲ್ಲಿ ಕೃಷಿಕನಿಂದ ನೇರವಾಗಿ ಖರೀದಿಸಲು ಲೈಸೆನ್ನನ್ನು ಮಂಜೂರು ಮಾಡಬಹುದು. 

72ಬಿ, ಉತ್ಪಾದಕರಿಂದ ನೇರ ಮಾರಾಟಕ್ಕಾಗಿ ರೈತ - ಗ್ರಾಹಕ ಮಾರುಕಟ್ಟೆಗಳ ಸ್ಥಾಪನೆ.- (1) ನಿಯಮಿಸಬಹುದಾದಂಥ ಷರತ್ತುಗಳಿಗೆ ಮತ್ತು ಅಂಥ 
ಫೀಜಿಗೆ ಒಳಪಟ್ಟು, ಕೃಷಿ ಮಾರುಕಟ್ಟೆ ನಿರ್ದೇಶಕನು ಅಥವಾ ಆತನಿಂದ ಅಧಿಕೃತನಾದ ಯಾರೇ ಇತರ ಅಧಿಕಾರಿಯು, ಮಾರುಕಟ್ಟೆ ಪ್ರದೇಶದಲ್ಲಿ ರೈತ 
ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸಲು ಲೈಸನ್ಸನ್ನು ಮಂಜೂರು ಮಾಡಬಹುದು. 

(2 ) ಮಾರುಕಟ್ಟೆ ಪ್ರದೇಶದ ಯಾವುದೇ ಸ್ಥಳದಲ್ಲಿ ಯಾರೇ ವ್ಯಕ್ತಿಯು ಗೊತ್ತುಪಡಿಸಬಹುದಾದಂಥ ಮೂಲ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿ , 
ರೈತ - ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸಬಹುದು. ಅಂಥ ಸ್ಥಳದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಉತ್ಪಾದಕರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ 
ಗ್ರಾಹಕರಿಗೆ ಮಾರಾಟ ಮಾಡಬಹುದು: 

ಪರಂತು , ಕೃಷಿ ಮಾರುಕಟ್ಟೆ ನಿರ್ದೇಶಕನು, ಕಾಲಕಾಲಕ್ಕೆ ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸಬಹುದಾದಂಥ ಪ್ರಮಾಣವನ್ನು ಮೀರಿ 
ಗ್ರಾಹಕನು ಒಂದು ಬಾರಿಗೆ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ರೈತ -ಗ್ರಾಹಕ ಮಾರುಕಟ್ಟೆಯಲ್ಲಿ ಖರೀದಿಸತಕ್ಕದ್ದಲ್ಲ. 

(3) ಕೃಷಿ ಮಾರುಕಟ್ಟೆ ನಿರ್ದೇಶಕನು ಕಾಲಕಾಲಕ್ಕೆ ಹೊರಡಿಸುವ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಸೇವಾ ಶುಲ್ಕಗಳನ್ನು ರೈತ 
ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸಿದ ವ್ಯಕ್ತಿಯು ಸಂಗ್ರಹಿಸಬಹುದು. 

72ಸಿ. ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಮತ್ತು ರೈತ- ಗ್ರಾಹಕ ಮಾರುಕಟ್ಟೆಯ ಲೈಸೆನ್ನನ್ನು ಮಂಜೂರು ಮಾಡುವುದು/ ನವೀಕರಿಸುವುದು.- (1) 
ಯಾರೇ ವ್ಯಕ್ತಿಯು, 

( ಎ ) 72ಎ ಪ್ರಕರಣದ ಮೇರೆಗೆ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಕೃಷಿಕನಿಂದ ನೇರವಾಗಿ ಖರೀದಿಸಲು ಬಯಸಿದಲ್ಲಿ ಅಥವಾ ಖಾಸಗಿ 
ಮಾರುಕಟ್ಟೆ ಪ್ರಾಂಗಣವನ್ನು ಸ್ಥಾಪಿಸಲು ಇಚ್ಛಿಸಿದಲ್ಲಿ; ಅಥವಾ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೮೩೧ 
( ಬಿ) 72ಬಿ ಪ್ರಕರಣದ ಮೇರೆಗೆ ಒಂದು ಅಥವಾ ಹೆಚ್ಚು ಮಾರುಕಟ್ಟೆ ಪ್ರದೇಶದಲ್ಲಿ ರೈತ - ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸಲು 
ಬಯಸಿದಲ್ಲಿ 
- ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅಧಿಕೃತ ಅಧಿಕಾರಿಗೆ, ನಿಯಮಿಸಬಹುದಾದಂಥ ರೀತಿಯಲ್ಲಿ ಮತ್ತು ಅವಧಿಗಾಗಿ, ಲೈಸೆನ್ನನ್ನು ಮಂಜೂರು 
ಮಾಡುವುದಕ್ಕಾಗಿ ಅಥವಾ ಸಂದರ್ಭಾನುಸಾರ, ನವೀಕರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 

( 2) ಲೈಸೆನ್ಸಿಗಾಗಿ ಸಲ್ಲಿಸಿದಂಥ ಪ್ರತಿಯೊಂದು ಅರ್ಜಿಯೊಂದಿಗೆ, ನಿಯಮಿಸಲಾದ ಶುಲ್ಕವನ್ನು ಠೇವಣಿ ಇಡತಕ್ಕದ್ದು. 

(3) (1) ನೇ ಉಪಪ್ರಕರಣದ ಮೇರೆಗೆ ಲೈಸೆನ್ನಿನ ಮಂಜೂರಾತಿಗಾಗಿ ಅಥವಾ ನವೀಕರಣಕ್ಕಾಗಿ ಸ್ವೀಕೃತವಾದ ಅರ್ಜಿಯನ್ನು, ಸಂಬಂಧಪಟ್ಟ 
ಪ್ರಾಧಿಕಾರವು, ಕಾರಣಗಳನ್ನು ಲಿಖಿತದಲ್ಲಿ ದಾಖಲಿಸಿ ಅಂಗೀಕರಿಸಬಹುದು ಅಥವಾ ಸಂದರ್ಭಾನುಸಾರ ತಿರಸ್ಕರಿಸಬಹುದು. ಯಾವುದೇ ಲೈಸೆನ್ನನ್ನು , 

(i) ಅರ್ಜಿದಾರನಿಂದ ಮಾರುಕಟ್ಟೆ ಸಮಿತಿಗೆ ಯಾವುದೇ ಬಾಕಿಯಿದ್ದಲ್ಲಿ; 
(ii) ಅರ್ಜಿದಾರನು ಅಪ್ರಾಪ್ತ ವಯಸ್ಕ ಅಥವಾ ಅಪ್ರಾಮಾಣಿಕನಾಗಿದ್ದಲ್ಲಿ; 

(iii) ಅರ್ಜಿದಾರನು ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳ ಹಾಗೂಉಪವಿಧಿಗಳ ಮೇರೆಗೆ 
ಸುಸ್ತಿದಾರನೆಂದು ಘೋಷಿತನಾಗಿದ್ದಲ್ಲಿ; 

( iv) ಅರ್ಜಿದಾರನು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ತಪ್ಪಿತಸ್ಥನೆಂದು ಘೋಷಿತನಾಗಿದ್ದಲ್ಲಿ ಮತ್ತು ಕಾರಾವಾಸ ಶಿಕ್ಷೆಯಿಂದ 
ನಿರ್ಣೀತ ಅಪರಾಧಿಯಾಗಿದ್ದಲ್ಲಿ; 

( v) ಅರ್ಜಿದಾರನು ಮೂಲ ಸೌಲಭ್ಯ ಪುರಾವೆ ಪತ್ರಗಳನ್ನು , ಅನುಭವವನ್ನು ಅಥವಾ ತೊಡಗಿಸುವುದಕ್ಕಾಗಿ ಸಾಕಷ್ಟು ಬಂಡವಾಳವನ್ನು 
ಅಥವಾ ಮಾರುಕಟ್ಟೆ ಪ್ರಾಂಗಣದ ಅಥವಾ ರೈತ - ಗ್ರಾಹಕ ಮಾರುಕಟ್ಟೆಯ ಸ್ಥಾಪನೆಗಾಗಿ ಗೊತ್ತುಪಡಿಸಲಾದ ಇತರ ಯಾವುವೇ ಅಗತ್ಯತೆಗಳನ್ನು 
ಹೊಂದಿಲ್ಲವೆಂದು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿದ್ದಲ್ಲಿ ; ಅಥವಾ 

(vi) ಲೈಸೆನ್ಸ್ ನೀಡಿಕೆ ಪ್ರಾಧಿಕಾರವು ಯುಕ್ತವೆಂದು ಭಾವಿಸುವ ಇತರ ಯಾವುದೇ ಕಾರಣಗಳಿದ್ದಲ್ಲಿ 
- ಅರ್ಜಿದಾರನಿಗೆ ಮಂಜೂರು ಮಾಡತಕ್ಕದ್ದಲ್ಲ. 

( 4 ) ಈ ಪ್ರಕರಣದ ಮೇರೆಗೆ ಮಂಜೂರು ಮಾಡಿದ ಅಥವಾ ನವೀಕರಿಸಿದ ಎಲ್ಲಾ ಲೈಸೆನ್ನುಗಳು ಈ ಅಧಿನಿಯಮದ ಉಪಬಂಧಗಳಿಗೆ ಅಥವಾ 
ಅದರ ಮೇರೆಗೆ ರಚಿತವಾದ ನಿಯಮಗಳಿಗೆ ಒಳಪಟ್ಟಿರತಕ್ಕದ್ದು . 

72ಡಿ, ಲೈಸೆನ್ನನ್ನು ರದ್ದು ಮಾಡಲು ಅಥವಾ ಅಮಾನತ್ತಿನಲ್ಲಿಡಲು ಅಧಿಕಾರ.- (1) ಲೈಸೆನ್ಸುದಾರನು, 
( ಎ) ಉದ್ದೇಶಪೂರ್ವಕವಾಗಿ ತಪ್ಪು ನಿರೂಪಣೆ ಮಾಡಿ ಅಥವಾ ಮೋಸದಿಂದ ಲೈಸೆನ್ಸನ್ನು ಪಡೆದಿದ್ದರೆ; ಅಥವಾ 

( ಬಿ) ಲೈಸೆನ್ನುದಾರನು ಅಥವಾ ಆತನ ( ಲೈಸೆನ್ನುದಾರನ) ಸ್ಪಷ್ಟ ಅಥವಾ ಇಂಗಿತ ಅನುಮತಿಯೊಂದಿಗೆ ಅವನ ಪರವಾಗಿ ಕಾರ್ಯನಿರ್ವಹಿಸುವ 
ಯಾರೇ ಸೇವಕನು ಅಥವಾ ಯಾರೇ ವ್ಯಕ್ತಿಯು, ಲೈಸೆನ್ಸಿನ ಯಾವುದೇ ನಿಬಂಧನೆಗಳನ್ನು ಅಥವಾ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದರೆ ; 

( ಸಿ) ಲೈಸೆನ್ನುದಾರನು ತಾನಾಗಿಯೇ ಆಗಲಿ ಅಥವಾ ಇತರ ಲೈಸೆನ್ನುದಾರನ ಜೊತೆಗೂಡಿ ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ/ ಉಪ ಮಾರುಕಟ್ಟೆ 
ಪ್ರಾಂಗಣದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಉದ್ದೇಶಪೂರ್ವಕವಾಗಿ ಅಡ್ಡಿಯುಂಟುಮಾಡುವ, ಮಾರಾಟವನ್ನು ಅಮಾನತುಗೊಳಿಸುವ ಅಥವಾ 
ನಿಲ್ಲಿಸುವ ಉದ್ದೇಶದಿಂದ , ಯಾವುದೇ ಕಾರ್ಯವನ್ನು ಮಾಡಿದಲ್ಲಿ ಅಥವಾ ಮಾರುಕಟ್ಟೆ ಪ್ರದೇಶದಲ್ಲಿ ತನ್ನ ಸಾಮಾನ್ಯ ವ್ಯವಹಾರವನ್ನು ನಡೆಸುವುದನ್ನು 
ನಿಲ್ಲಿಸಿಬಿಟ್ಟರೆ ಮತ್ತು ತತ್ಪರಿಣಾಮವಾಗಿ ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನದ ಮಾರಾಟಕ್ಕೆ ಅಡ್ಡಿಯುಂಟಾಗಿದ್ದರೆ , ಮಾರಾಟವು ಅಮಾನತುಗೊಂಡಿದ್ದರೆ 
ಅಥವಾ ನಿಂತುಹೋಗಿದ್ದರೆ; 

( ಡಿ) ಲೈಸೆನ್ಸುದಾರನು ದಿವಾಳಿಯಾಗಿದ್ದರೆ ; 
( ಇ) ಲೈಸೆನ್ಸುದಾರನು , ಗೊತ್ತುಪಡಿಸಬಹುದಾದ ಯಾವುದೇ ಅನರ್ಹತೆಗೆ ಒಳಗಾಗಿದ್ದರೆ; ಅಥವಾ 

( ಎಫ್) ಲೈಸೆನ್ನುದಾರನು ಈ ಅಧಿನಿಯಮದ ಮೇರೆಗಿನ ಯಾವುದೇ ಅಪರಾಧದ ನಿರ್ಣೀತ ಅಪರಾಧಿಯಾಗಿದ್ದರೆ, ಆಗ ಮೊದಲ ಬಾರಿ 
ಅಪರಾಧ ನಿರ್ಣಯವಾಗಿದ್ದಾಗ ಒಂದು ವರ್ಷದೊಳಗೆ ಮತ್ತು ತರುವಾಯದಲ್ಲಿ ಅಪರಾಧ ನಿರ್ಣಯವಾಗಿದ್ದಾಗ ಮೂರು ವರ್ಷದೊಳಗೆ 
- ಲೈಸೆನ್ನನ್ನು , ಕಾರಣಗಳನ್ನು ಲೈಸೆನ್ನುದಾರನಿಗೆ ಲಿಖಿತದಲ್ಲಿ ತಿಳಿಸಿ (3) ನೇ ಉಪಪ್ರಕರಣದ ಉಪಬಂಧಗಳಿಗೊಳಪಟ್ಟು, 72ಸಿ ಪ್ರಕರಣದ ಮೇರೆಗೆ ಲೈಸೆನ್ನನ್ನು 
ನೀಡಿದ ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಸಂದರ್ಭಾನುಸಾರ ಅಧಿಕೃತ ಅಧಿಕಾರಿಯು ಅಮಾನತುಗೊಳಿಸಬಹುದು ಅಥವಾ ರದ್ದುಗೊಳಿಸಬಹುದು. 

ಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಆದರೆ (3) ನೇ ಉಪಪ್ರಕರಣದ ಉಪಬಂಧಗಳಿಗೆ ಒಳಪಟ್ಟು, ಕೃಷಿ ಮಾರುಕಟ್ಟೆ 
ನಿರ್ದೇಶಕನು ಲೈಸೆನ್ಸುದಾರನಿಗೆ ಲಿಖಿತದಲ್ಲಿ ಕಾರಣಗಳನ್ನು ತಿಳಿಸಿ, ಅಧಿಕೃತ ಅಧಿಕಾರಿಯು ಆತನಿಗೆ/ ಅದಕ್ಕೆ ಮಂಜೂರು ಮಾಡಿದ್ದ ಅಥವಾ ನವೀಕರಿಸಿದ್ದ 
ಲೈಸೆನ್ನನ್ನು ಆದೇಶದ ಮೂಲಕ ಅಮಾನತುಗೊಳಿಸಬಹುದು ಅಥವಾ ರದ್ದುಗೊಳಿಸಬಹುದು: 

ಪರಂತು, ಈ ಉಪಪ್ರಕರಣದ ಮೇರೆಗಿನ ಆದೇಶವನ್ನು ಅಧಿಕೃತ ಅಧಿಕಾರಿಗೆ ತಿಳಿಸದೆಯೇ ಹೊರಡಿಸತಕ್ಕದ್ದಲ್ಲ. 

(3) ಲೈಸೆನ್ಸುದಾರನಿಗೆ ಅಂಥ ಅಮಾನತ್ತಿನ ಅಥವಾ ರದ್ದತಿಯ ವಿರುದ್ದ ಕಾರಣವನ್ನು ತೋರಿಸಲು ಸೂಕ್ತ ಅವಕಾಶವನ್ನು ನೀಡಿದ ಹೊರತು 
ಯಾವ ಲೈಸೆನ್ಸನ್ನೂ ಈ ಪ್ರಕರಣದ ಮೇರೆಗೆ ಅಮಾನತುಗೊಳಿಸತಕ್ಕದ್ದಲ್ಲ ಅಥವಾ ರದ್ದುಗೊಳಿಸತಕ್ಕದ್ದಲ್ಲ. 

72ಇ, ಅಪೀಲು.- (1) ಕೃಷಿ ಮಾರುಕಟ್ಟೆ ನಿರ್ದೇಶಕನು ಅಥವಾ ಅಧಿಕೃತ ಅಧಿಕಾರಿಯು 72ಸಿ ಮತ್ತು ಸಂದರ್ಭಾನುಸಾರ 72ಡಿ ಪ್ರಕರಣಗಳ 
ಮೇರೆಗೆ ಹೊರಡಿಸಿದ ಆದೇಶದಿಂದ ಬಾಧಿತನಾದ ಯಾರೇ ವ್ಯಕ್ತಿಯು, 

( ಎ) ಅಂಥ ಆದೇಶವನ್ನು ಅಧಿಕೃತ ಅಧಿಕಾರಿಯು ಹೊರಡಿಸಿದ್ದರೆ, ಆ ಆದೇಶವನ್ನು ಸ್ವೀಕರಿಸಿದ ಮೂವತ್ತು ದಿನಗಳೊಳಗೆ ಕೃಷಿ 
ಮಾರುಕಟ್ಟೆ ನಿರ್ದೇಶಕನಿಗೆ; ಮತ್ತು 


೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
( ಬಿ) ಅಂಥ ಆದೇಶವನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕನು ಹೊರಡಿಸಿದ್ದರೆ, ಆ ಆದೇಶವನ್ನು ಸ್ವೀಕರಿಸಿದ ಮೂವತ್ತು ದಿನಗಳೊಳಗೆ 
ಕರ್ನಾಟಕ ಅಪೀಲು ನ್ಯಾಯಾಧಿಕರಣಕ್ಕೆ 
- ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ ಅಪೀಲು ಸಲ್ಲಿಸಬಹುದು. 

( 2) ಯಾವ ಆದೇಶದ ವಿರುದ್ದ ಅಪೀಲನ್ನು ಸಲ್ಲಿಸಲಾಗಿದೆಯೋ ಆ ಆದೇಶಕ್ಕೆ ಸೂಕ್ತವೆಂದು ಭಾವಿಸಬಹುದಾದಷ್ಟು ಅವಧಿಗೆ ತಡೆಯಾಜ್ಞೆ 
ನೀಡುವುದು ಅವಶ್ಯಕವೆಂದು ಅಪೀಲು ನ್ಯಾಯಾಧಿಕರಣವು ಭಾವಿಸಿದರೆ , ಅದು ಹಾಗೆ ಮಾಡಬಹುದು. 

( 3) ಕೃಷಿ ಮಾರುಕಟ್ಟೆ ನಿರ್ದೇಶಕನು ಅಥವಾ ಅಧಿಕೃತ ಅಧಿಕಾರಿಯು ಹೊರಡಿಸಿದ ಆದೇಶವು ಈ ಪ್ರಕರಣದ ಮೇರೆಗಿನ ಅಪೀಲಿನಲ್ಲಿನ 
ಆದೇಶಕ್ಕೆ ಒಳಪಟ್ಟು ಅಂತಿಮವಾಗಿರತಕ್ಕದ್ದು]. 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08. 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

73 , ಲೈಸನ್ನನ್ನು ರದ್ದುಮಾಡುವ ಅಥವಾ ಅಮಾನತುಗೊಳಿಸುವ ಅಧಿಕಾರ .- (1) ( 4 ) ನೇ ಉಪಪ್ರಕರಣದ ಉಪಬಂಧಗಳಿಗೊಳಪಟ್ಟು, ಮಾರುಕಟ್ಟೆ 
ಸಮಿತಿಯು ಕೆಳಕಂಡ ಸಂದರ್ಭಗಳಲ್ಲಿ , ಎಂದರೆ: 

( ಎ ) ಲೈಸನ್ಸನ್ನು ಉದ್ದೇಶಪೂರ್ವಕ ತಪ್ಪು ನಿರೂಪಣೆಯಿಂದ ಅಥವಾ ಮೋಸದಿಂದ ಪಡೆಯಲಾಗಿದ್ದರೆ ; 

( ಬಿ) ಲೈಸನ್ಸುದಾರನು ಅಥವಾ ಅವನ ವ್ಯಕ್ತಿ ಅಥವಾ ಇಂಗಿತ ಅನುಮತಿಯಿಂದ ಅವನ ಪರವಾಗಿ ಕಾರ್ಯ ಮಾಡುತ್ತಿರುವ 
ಯಾವನೇ ನೌಕರನು ಅಥವಾ ವ್ಯಕ್ತಿಯು ಲೈಸನ್ಸ್‌ನ ಯಾವುದೇ ನಿಯಮಗಳು ಮತ್ತು ಷರತ್ತುಗಳನ್ನು ಉಲ್ಲಂಘನೆ ಮಾಡಿದರೆ ; 

( ಸಿ) ಲೈಸನ್ಸುದಾರನು ಇತರ ಲೈಸನ್ಸುದಾರರೊಂದಿಗೆ ಸೇರಿ ಮಾರುಕಟ್ಟೆ ಪ್ರದೇಶದಲ್ಲಿ ಕೃಷಿ ಉತ್ಪನ್ನದ ಮಾರುಕಟ್ಟೆ ವ್ಯವಹಾರವನ್ನು 
ಉದ್ದೇಶಪೂರ್ವಕವಾಗಿ ಅಡ್ಡಿ ಪಡಿಸುವ , ಅಮಾನತುಗೊಳಿಸುವ ಅಥವಾ ನಿಲ್ಲಿಸುವ ಇರಾದೆಯಿಂದ ಯಾವುದೇ ಕಾರ್ಯವನ್ನು ಮಾಡುವ 
ಅಥವಾ ಮಾರುಕಟ್ಟೆಯಲ್ಲಿ ತನ್ನ ಮಾಮೂಲು ವ್ಯವಹಾರವನ್ನು ನಡೆಸದಿರುವ ಪರಿಣಾಮವಾಗಿ, ಯಾವುದೇ ಕೃಷಿ ಉತ್ಪನ್ನದ ಮಾರುಕಟ್ಟೆ 
ವ್ಯವಹಾರಕ್ಕೆ ಅಡ್ಡಿಯಾದರೆ, ವ್ಯವಹಾರವು ಅಮಾನತುಗೊಂಡರೆ ಅಥವಾ ನಿಲ್ಲಿಸಲ್ಪಟ್ಟರೆ; 

( ಡಿ) ಲೈಸನ್ಸುದಾರನು ದಿವಾಳಿಯಾದರೆ ; 

[( ಡಿಡಿ) ಲೈಸನ್ಸುದಾರನು ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ಬಾಕಿ ಇರುವ ಮಾರುಕಟ್ಟೆ ಫೀಜನ್ನು ದಂಡ ಸಹಿತ ಸಂದಾಯ 
ಮಾಡಲು ತಪ್ಪಿದರೆ;j 
1. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8-1987 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[ ( ಡಿಇ) ಲೈಸನ್ನುದಾರನು, ಉತ್ಪಾದಕ - ಮಾರಾಟಗಾರನಿಗೆ ಮಾರಾಟವಾದ ಕೂಡಲೆ ಮಾರಾಟದ ಮೊತ್ತವನ್ನು ಸಂದಾಯ ಮಾಡಲು 
ತಪ್ಪಿದರೆ;] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ಇ) ಲೈಸನ್ಸುದಾರನು , ಗೊತ್ತುಪಡಿಸಬಹುದಾದಂಥ ಯಾವುದೇ ಅನರ್ಹತೆಗೆ ಗುರಿಯಾದರೆ ; 

( ಎಫ್) ಲೈಸನ್ಸುದಾರನು, ಈ ಅಧಿನಿಯಮದ ಮೇರೆಗಿನ ಯಾವುದೇ ಅಪರಾಧದ ಬಗ್ಗೆ ಅಪರಾಧಿ ಎಂದು ನಿರ್ಣಿತನಾದರೆ 
- ಕಾರಣಗಳನ್ನು ದಾಖಲು ಮಾಡಿ ಲೈಸನ್ಸನ್ನು ಅಮಾನತುಗೊಳಿಸಬಹುದು ಅಥವಾ ರದ್ದುಪಡಿಸಬಹುದು. 

( 2) ( ಎ) ( 4) ನೇ ಉಪಪ್ರಕರಣದ ಉಪಬಂಧಗಳಿಗೆ ಒಳಪಟ್ಟು, ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನು ಕಾರಣಗಳನ್ನು ದಾಖಲು ಮಾಡಿ, (1) ನೇ 
ಉಪಪ್ರಕರಣದ ಮೇರೆಗೆ ಮಾರುಕಟ್ಟೆ ಸಮಿತಿಯು ಲೈಸನ್ನನ್ನು ಅಮಾನತುಗೊಳಿಸಬಹುದಾದಂಥ ಯಾವುದೇ ಕಾರಣಕ್ಕಾಗಿ ಅದನ್ನು ಒಂದು ತಿಂಗಳಿಗಿಂತ 
ಹೆಚ್ಚಿಲ್ಲದ ಅವಧಿಗೆ ಅಮಾನತುಗೊಳಿಸಬಹುದು. 

( ಬಿ) ( 4) ನೇ ಉಪಪ್ರಕರಣದ ಉಪಬಂಧಗಳಿಗೊಳಪಟ್ಟು ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯು, ಕಾರಣಗಳನ್ನು ದಾಖಲು ಮಾಡಿ, (1) ನೇ 
ಉಪಪ್ರಕರಣದ ಮೇರೆಗೆ ಮಾರುಕಟ್ಟೆ ಸಮಿತಿಯು ಲೈಸನ್ಸನ್ನು ಅಮಾನತುಗೊಳಿಸಬಹುದಾದಂಥ ಯಾವುದೇ ಕಾರಣಕ್ಕಾಗಿ ಅದನ್ನು ಒಂದು ವಾರಕ್ಕಿಂತ 
ಹೆಚ್ಚಲ್ಲದ ಅವಧಿಗೆ ಅಮಾನತುಗೊಳಿಸಬಹುದು. 

(3) (1) ನೇ ಉಪಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , (4) ನೇ ಉಪಪ್ರಕರಣದ ಉಪಬಂಧಗಳಿಗೊಳಪಟ್ಟು, [ಕೃಷಿ ಮಾರುಕಟ್ಟೆ 
ನಿರ್ದೆಶಕನು,] ಕಾರಣಗಳನ್ನು ದಾಖಲು ಮಾಡಿ ಈ ಅಧ್ಯಾಯದ ಮೇರೆಗೆ ನೀಡಲಾದ ಅಥವಾ ನವೀಕರಿಸಲಾದ ಯಾವುದೇ ಲೈಸನ್ನನ್ನು ಆದೇಶದ 
ಮೂಲಕ ಅಮಾನತುಗೊಳಿಸಬಹುದು ಅಥವಾ ರದ್ದುಪಡಿಸಬಹುದು: 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಪರಂತು, ಮಾರುಕಟ್ಟೆ ಸಮಿತಿಯ [ ಅಥವಾ ಸಂದರ್ಭಾನುಸಾರ ಬಾಧಿತನಾಗಬಹುದಾದ ಯಾರೇ ಇತರ ವ್ಯಕ್ತಿಯ ] ಗಮನಕ್ಕೆ ತರದೇ ಈ 
ಉಪಪ್ರಕರಣದ ಮೇರೆಗೆ ಯಾವುದೇ ಆದೇಶವನ್ನು ಮಾಡತಕ್ಕದ್ದಲ್ಲ. 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
( 4) ಈ ಪ್ರಕರಣದ ಮೇರೆಗೆ, ಲೈಸನ್ನನ್ನು ಅಮಾನತುಗೊಳಿಸುವ ಅಥವಾ ರದ್ದುಪಡಿಸುವ ಮುಂಚೆ ಅದರ ವಿರುದ್ದ ಕಾರಣ ತೋರಿಸಲು 

ದಾರನಿಗೆ ಸೂಕ್ತ ಅವಕಾಶ ಕೊಟ್ಟ ಹೊರತು ಆ ಲೈಸನ್ಸನ್ನು ಅಮಾನತುಗೊಳಿಸತಕ್ಕದ್ದಲ್ಲ ಅಥವಾ ರದ್ದುಪಡಿಸತಕ್ಕದ್ದಲ್ಲ. 
74. ಅಪೀಲು.- (1) ಯಾವನೇ ವ್ಯಕ್ತಿಯು, 

( ಎ) ಯಾವುದೇ ಲೈಸನ್ನನ್ನು ನೀಡಲು ಅಥವಾ ನವೀಕರಿಸಲು ನಿರಾಕರಿಸುವ ಅಥವಾ ಅದನ್ನು ರದ್ದುಪಡಿಸುವ ಅಥವಾ 
ಅಮಾನತುಗೊಳಿಸುವ ಮಾರುಕಟ್ಟೆ ಸಮಿತಿಯ ಉದ್ದೇಶದಿಂದ ಬಾಧಿತನಾದರೆ, ಅದನ್ನು ಅವನಿಗೆ ತಿಳಿಸಿದ ದಿನಾಂಕದಿಂದ ಮೂವತ್ತು 
ದಿವಸಗಳೊಳಗೆ [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನಿಗೆ ಅವನು ಅದರ ವಿರುದ್ದ ಅಪೀಲು ಸಲ್ಲಿಸಬಹುದು; 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17- 6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೮೩೩ 
( ಬಿ) ಯಾವುದೇ ಲೈಸನ್ಸನ್ನು ಅಮಾನತುಗೊಳಿಸುವ ಅಧ್ಯಕ್ಷನ [ XXX ] ಆದೇಶದಿಂದ ಬಾಧಿತನಾದರೆ, ಅದನ್ನು ಅವನಿಗೆ ತಿಳಿಸಿದ 
ದಿನಾಂಕದಿಂದ ಏಳು ದಿವಸಗಳೊಳಗೆ ಅವನು ಅದರ ವಿರುದ್ದ ಮಾರುಕಟ್ಟೆ ಸಮಿತಿಗೆ ಅಪೀಲು ಸಲ್ಲಿಸಬಹುದು; 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[( ಬಿಬಿ) ಯಾವುದೇ ಲೈಸನ್ನನ್ನು ಅಮಾನತುಗೊಳಿಸುವ ಕಾರ್ಯದರ್ಶಿಯ ಆದೇಶದ ವಿರುದ್ದ ತನಗೆ ಆ ಆದೇಶವು ತಲುಪಿದ 
ದಿನಾಂಕದಿಂದ ಏಳು ದಿನಗಳೊಳಗಾಗಿ ಅಧ್ಯಕ್ಷನಿಗೆ ಅಪೀಲು ಸಲ್ಲಿಸಬಹುದು;] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ಸಿ) ಲೈಸನ್ನನ್ನು ರದ್ದು ಮಾಡುವ ಅಥವಾ ಅಮಾನತುಗೊಳಿಸುವ, [ಕಷಿ ಮಾರುಕಟ್ಟೆ ನಿರ್ದೆಶಕ ] ನ ಆದೇಶದಿಂದ ಬಾಧಿತನಾದರೆ 
ಅದನ್ನು ಅವನಿಗೆ ತಿಳಿಸಿದ ದಿನಾಂಕದಿಂದ ಮೂವತ್ತು ದಿವಸಗಳೊಳಗೆ ಅವನು ಅದರ ವಿರುದ್ಧ [ ರಾಜ್ಯ ಸರ್ಕಾರ] ಕ್ಕೆ ಅಪೀಲು ಸಲ್ಲಿಸಬಹುದು; 
1.1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16 - 04 - 2010 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[( ಡಿ) 9 ಮತ್ತು 61ನೇ ಪ್ರಕರಣದ ಮೇರೆಗೆ ಕೃಷಿ ಮಾರುಕಟ್ಟೆ ನಿರ್ದೆಶಕ]> ನು ಮಾಡಿದ ಆದೇಶದಿಂದ ಬಾಧಿತನಾದರೆ, ಅದನ್ನು 
ಅವನಿಗೆ ತಿಳಿಸಿದ ದಿನಾಂಕದಿಂದ ಅರವತ್ತು ದಿನಗಳೊಳಗೆ ಅವನು ಅದರ ವಿರುದ್ದ [ ರಾಜ್ಯ ಸರ್ಕಾರ] ಕ್ಕೆ ಅಪೀಲು ಸಲ್ಲಿಸಬಹುದು.] 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3-11 -1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3.1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿತ್ತು. ತದನಂತರ 2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16 - 04 

2010 ರಿಂದ ಜಾರಿಗೆ ಬರುವಂತೆ ಪುನರ್ ಪ್ರತಿಯೋಜಿಸಲಾಗಿದೆ. 

[(1ಎ) ಕಾರ್ಯದರ್ಶಿಯ ಆದೇಶದ ವಿರುದ್ದ (1) ನೇ ಉಪಪ್ರಕರಣದ ಮೇರೆಗೆ ಸರ್ಕಾರದ ಅಥವಾ ಮಾರುಕಟ್ಟೆ ಸಮಿತಿಯ ಮುಂದೆ 
ಇತ್ಯರ್ಥಕ್ಕಾಗಿ ಸಲ್ಲಿಸಲಾದ ಯಾವುದೇ ಅಪೀಲು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಮತ್ತು ಕೆಲವು ಇತರ ಕಾನೂನುಗಳ (ತಿದ್ದುಪಡಿ) 
ಅಧಿನಿಯಮ , 1991 ಪ್ರಾರಂಭವಾದ ದಿನಾಂಕದಿಂದ ಕ್ರಮವಾಗಿ ಕರ್ನಾಟಕ ಅಪೀಲು ನ್ಯಾಯಾಧಿಕರಣಕ್ಕೆ ಮತ್ತು ಅಧ್ಯಕ್ಷನಿಗೆ ವರ್ಗಾಯಿಸಲ್ಪಟ್ಟಿರತಕ್ಕದ್ದು 
ಮತ್ತು ಅಂಥ ಅಪೀಲನ್ನು ಸರ್ಕಾರದ ಅಥವಾ ಸಮಿತಿಯ ಮುಂದೆ ಸಲ್ಲಿಸಲಾಗಿದ್ದರೆ ಹೇಗೋ ಹಾಗೆ ಸರ್ಕಾರವು ಅಥವಾ ಸಮಿತಿಯು 
ತೀರ್ಮಾನಿಸತಕ್ಕದ್ದು.] 

1.1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[( ಬಿ) ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) (ತಿದ್ದುಪಡಿ) ಅಧಿನಿಯಮ, 2009ರ ಪ್ರಾರಂಭದ 
ದಿನಾಂಕದಂದು ಕರ್ನಾಟಕ ಅಪೀಲು ನ್ಯಾಯಾಧಿಕರಣದ ಮುಂದೆ ಇತ್ಯರ್ಥದಲ್ಲಿರುವ (1) ನೇ ಉಪಪ್ರಕರಣದ ಮೇರೆಗಿನ ಯಾವುದೇ ಅಪೀಲು, ರಾಜ್ಯ 
ಸರ್ಕಾರಕ್ಕೆ ವರ್ಗಾವಣೆಯಾಗತಕ್ಕದ್ದು ಮತ್ತು ಅಂಥ ಅಪೀಲನ್ನು ರಾಜ್ಯ ಸರ್ಕಾರದ ಮುಂದೆ ಸಲ್ಲಿಸಿದ್ದಿದ್ದರೆ ಹೇಗೋ ಹಾಗೆ ರಾಜ್ಯ ಸರ್ಕಾರವು ಅಂಥ 
ಅಪೀಲನ್ನು ತೀರ್ಮಾನಿಸತಕ್ಕದ್ದು.] 

1.2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16 - 04 - 2010 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(2) ಸಂದರ್ಭಾನುಸಾರ , [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನು , ಮಾರುಕಟ್ಟೆ ಸಮಿತಿಯು ಅಥವಾ ?f [ರಾಜ್ಯ ಸರ್ಕಾರ] *[ ಅಥವಾ ಅಧ್ಯಕ್ಷನು]12 
ಅಂಥ ಅಪೀಲಿನ ಮೇಲೆ, ತಾನು ಅಥವಾ ಅದು, ನ್ಯಾಯೋಚಿತ ಮತ್ತು ಯುಕ್ತವೆಂದು ಭಾವಿಸುವಂಥ ಆದೇಶವನ್ನು ಮಾಡತಕ್ಕದ್ದು . 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3-11-1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3, 2010ರ ಅಧಿನಿಯಮ ಸಂಖ್ಯೆ 18ರ ಮೂಲಕ 16 -04 -2010 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
4. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

*[ 75 , ಬೆಲೆ ಸಂದಾಯ. - (1) ಈ ಅಧಿನಿಯಮಕ್ಕೆ ಅಥವಾ ನಿಯಮಗಳಿಗೆ ಅಥವಾ ಉಪವಿಧಿಗಳಿಗೆ ಅನುಸಾರವಾಗಿ ಅಥವಾ ತತ್ಕಾಲದಲ್ಲಿ 
ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನ ಮೇರೆಗೆ, 

(1) ಫೀಜುಗಳ; 
( ii ) ಮಾರುಕಟ್ಟೆ ಚಾರ್ಜುಗಳ; 
(iii) ತೆರಿಗೆಗಳ; ಮತ್ತು 

(iv ) ಸರಕುಗಳ ಮೇಲೆ ನೀಡಿದ ಮತ್ತು ಅಧಿಕೃತ ಓಚರುಗಳ ಮೂಲಕ ದೃಢೀಕೃತವಾದ ಮುಂಗಡಗಳೇನಾದರೂ ಇದ್ದರೆ, ಆ ಮುಂಗಡಗಳ 
ಮೇಲೆ ಅನುಸೂಚಿತ ಬ್ಯಾಂಕುಗಳು ವಿಧಿಸುವ ದರವನ್ನು ಮೀರದ ದರದ ಬಡ್ಡಿಯೂ ಸೇರಿದಂತೆ ಮುಂಗಡಗಳ 
- ರೂಪದಲ್ಲಿ ಅಧಿಕೃತವಾಗಿ ಮಾಡಬೇಕಾದಂಥ ಕಡಿತಗಳೇನಾದರೂ ಇದ್ದಲ್ಲಿ , ಅವುಗಳಿಗೆ ಒಳಪಟ್ಟು ಮಾರುಕಟ್ಟೆ ಪ್ರದೇಶದಲ್ಲಿರುವ ಮಾರುಕಟ್ಟೆ 
ಪ್ರಾಂಗಣದಲ್ಲಿ , ಮಾರುಕಟ್ಟೆಯ ಹೊರಗೆ ಅಥವಾ ಉಪ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ ಸರಕುಗಳ ಬೆಲೆಯನ್ನು ಕಮೀಷನ್ ಏಜೆಂಟನು, ಸಾಲದ 
ಮೇಲೆ ಉಪವಿಧಿಗಳಲ್ಲಿ ಆ ಸಾಲಕ್ಕೆ ಗೊತ್ತುಪಡಿಸಬಹುದಾದಂಥ ಗರಿಷ್ಠ ಅವಧಿಯನ್ನು ಯಾವ ಸಂದರ್ಭದಲ್ಲೂ ಮೀರದ ಅವಧಿಯ ಸಾಲದ ಮೇಲೆ 
ಕೊಂಡುಕೊಳ್ಳುವವನಿಗೆ ಸರಕುಗಳನ್ನು ತಲುಪಿಸಲು, ಉಪವಿಧಿಗಳಲ್ಲಿ ಗೊತ್ತುಪಡಿಸಬಹುದಾದಂಥ ನಮೂನೆಯಲ್ಲಿ ಲಿಖಿತದಲ್ಲಿ ಒಪ್ಪಿಕೊಂಡಿದ್ದ ಸಂದರ್ಭದಲ್ಲಿ 
ಹೊರತು, ಆ ಬೆಲೆಯನ್ನು ಮಾರಾಟವಾದೊಡನೆಯೇ ಕೊಂಡುಕೊಂಡಿದ್ದವನು ಮಾರಾಟಗಾರನಿಗೆ ನಗದು ರೂಪದಲ್ಲಿ ಅಥವಾ ಚೆಕ್ ರೂಪದಲ್ಲಿ ಸಂದಾಯ 
ಮಾಡತಕ್ಕದ್ದು. 


೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
(2) ಒಂದು ವೇಳೆ ಕೊಂಡುಕೊಂಡಿದ್ದವನು (1) ನೇ ಉಪಪ್ರಕರಣದ ಮೇರೆಗೆ ಸಂದಾಯ ಮಾಡದಿದ್ದಲ್ಲಿ, ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ 
ಮಾರಾಟಗಾರನಿಗೆ ಸಂದಾಯ ಮಾಡಬೇಕಾದ ಒಟ್ಟು ಬೆಲೆಯ ಶೇಕಡಾ ಒಂದರ ದರದಲ್ಲಿ ಪ್ರತಿದಿನ ಹೆಚ್ಚುವರಿ ಸಂದಾಯವನ್ನು ಅವನು ಐದು 
ದಿನಗಳೊಳಗೆ ಮಾಡಲು ಹೊಣೆಗಾರನಾಗಿರತಕ್ಕದ್ದು. 

(3) ಮೇಲಿನ (1) ಮತ್ತು (2) ನೇ ಉಪಪ್ರಕರಣಗಳ ಮೇರೆಗೆ ಕೊಂಡುಕೊಳ್ಳುವವನು ಅಂಥ ಖರೀದಿಯ ದಿನದಿಂದ ಐದು ದಿನಗಳೊಳಗೆ 
ಮಾರಾಟಗಾರನಿಗೆ ಹೆಚ್ಚುವರಿ ಸಂದಾಯವನ್ನು ಮಾಡದಿದ್ದ ಸಂದರ್ಭದಲ್ಲಿ ಆರನೇ ದಿನದಂದು ಸಂದರ್ಭಾನುಸಾರ ಅವನ ಲೈಸೆನ್ಸ್ ಅಥವಾ 
ನೋಂದಣಿಯನ್ನು ರದ್ದುಪಡಿಸಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಅಂಥ ರದ್ದತಿಯ ದಿನಾಂಕದಿಂದ ಒಂದು ವರ್ಷದ ಅವಧಿಯವರೆಗೆ ಈ 
ಅಧಿನಿಯಮದ ಮೇರೆಗೆ ಅವನನ್ನು ನೋಂದಾಯಿಸಿಕೊಳ್ಳತಕ್ಕದ್ದಲ್ಲ ಅಥವಾ ಯಾವುದೇ ಲೈಸೆನ್ನನ್ನು ಮಂಜೂರು ಮಾಡತಕ್ಕದ್ದಲ್ಲ ಅಥವಾ ರಾಜ್ಯದೊಳಗಿನ 
ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ಅನುಮತಿಸತಕ್ಕದ್ದಲ್ಲ] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

76. ಕೃಷಿ ಉತ್ಪನ್ನದ ಮಾರಾಟ - ಮಾರುಕಟ್ಟೆ ಪ್ರದೇಶದಲ್ಲಿ ಮಾರಾಟ ಮಾಡಲಾಗುವ ಅಧಿಸೂಚಿತ ಕೃಷಿ ಉತ್ಪನ್ನದ ಮಾರಾಟ ಬೆಲೆಯನ್ನು 
ಟೆಂಡರ್ ಪದ್ದತಿ ಅಥವಾ ಸಾರ್ವಜನಿಕ ಹರಾಜು ಅಥವಾ ಬಹಿರಂಗ ಒಪ್ಪಂದ ಅಥವಾ ಮಾದರಿ ಅಥವಾ 
ಮೂಲಕ, ಅಥವಾ ಮಾರುಕಟ್ಟೆ ಸಮಿತಿಯು [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನ ಪೂರ್ವಾನುಮೋದನೆ ಪಡೆದು ಕಾಲಕಾಲಕ್ಕೆ ನಿರ್ದೇಶಿಸಬಹುದಾದಂಥ 
ಯಾವುದೇ ಇತರ ರೀತಿಯಲ್ಲಿ ನಿರ್ಧರಿಸತಕ್ಕದ್ದು: 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ ಪರಂತು, ಯಾವುದೇ ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಸಂಬಂಧದಲ್ಲಿ ಅಥವಾ 72ಸಿ ಪ್ರಕರಣದ ಮೇರೆಗೆ “ ಲೈಸೆನುದಾರನು ಅಧಿಸೂಚಿತ 
ಕೃಷಿ ಉತ್ಪನ್ನವನ್ನು ನೇರವಾಗಿ ಖರೀದಿಸಿದ ಸಂದರ್ಭದಲ್ಲಿ, ಕಾಲಕಾಲಕ್ಕೆ ಕೃಷಿ ಮಾರುಕಟ್ಟೆ ನಿರ್ದೇಶಕನು ನಿರ್ದೇಶಿಸಬಹುದಾದಂಥ ರೀತಿಯಲ್ಲಿ ಬೆಲೆ 
ನಿರ್ಧರಣೆಯನ್ನು ಮಾಡತಕ್ಕದ್ದು] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

77. ಮಾರಾಟ ಒಪ್ಪಂದ.- ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಖರೀದಿಸುವ ಲೈಸನ್ನು ಹೊಂದಿರುವ ಪ್ರತಿಯೊಬ್ಬ ವ್ಯಾಪಾರಿಯು, ಅಂಥ ಖರೀದಿಯ 
ಸಮಯದಲ್ಲಿ ಉಪವಿಧಿಗಳ ಮೂಲಕ ಗೊತ್ತುಪಡಿಸಬಹುದಾದಂಥ ನಮೂನೆಯಲ್ಲಿ ಮಾರಾಟಗಾರನೊಂದಿಗೆ ಲಿಖಿತ ಒಪ್ಪಂದವನ್ನು ಮಾಡಿಕೊಳ್ಳತಕ್ಕದ್ದು. 
ಒಪ್ಪಂದವನ್ನು ಪ್ರತಿಯಲ್ಲಿ ಮಾಡಿಕೊಳ್ಳತಕ್ಕದ್ದು, ಆ ಪೈಕಿ ಒಂದು ಪ್ರತಿಯನ್ನು ಖರೀದಿದಾರನು ಇಟ್ಟುಕೊಳ್ಳತಕ್ಕದ್ದು. ಎರಡನೆಯ ಪ್ರತಿಯನ್ನು 
ಮಾರಾಟಗಾರನು ಇಟ್ಟುಕೊಳ್ಳತಕ್ಕದ್ದು ಮತ್ತು ಮೂರನೇ ಪ್ರತಿಯನ್ನು ಮಾರುಕಟ್ಟೆ ಸಮಿತಿಗೆ ದಾಖಲೆಗಾಗಿ ಸಲ್ಲಿಸತಕ್ಕದ್ದು. 

* 77ಎ . 
#10ನೇ ಪ್ರಕರಣದ ಕೆಳಗಿರುವ ಚುಕ್ಕೆ ಗುರುತಿನ ಟಿಪ್ಪಣಿ ನೋಡಿ. 

***[78, ಕಮಿಷನ್ ಏಜೆಂಟರ ಕಮಿಷನ್ ಮತ್ತು ಹೊಣೆಗಾರಿಕೆ - (1) ಕಮಿಷನ್ ಏಜೆಂಟನು ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ 
ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಿರುವ ಬೆಲೆಯ ಶೇಕಡಾ ಎರಡರಷ್ಟು ಮೀರದ ದರದಲ್ಲಿ ಮಾರುಕಟ್ಟೆ ಸಮಿತಿಯ ಮೂಲಕ ತನ್ನ 
ಖರೀದಿದಾರನ ಕಡೆಯಿಂದ ಮಾತ್ರ ತನ್ನ ಕಮಿಷನ್‌ನ್ನು ಪಡೆಯತಕ್ಕದ್ದು: 

ಪರಂತು , ಹಣ್ಣುಗಳು, ತರಕಾರಿಗಳು ಮತ್ತು ಹೂಗಳಂಥ ಅಧಿಸೂಚಿತ ಕೃಷಿ ಉತ್ಪನ್ನದ ಸಂದರ್ಭದಲ್ಲಿ , ಕಮಿಷನ್ ಏಜೆಂಟನು ಉಪವಿಧಿಗಳಲ್ಲಿ 
ನಿರ್ದಿಷ್ಟಪಡಿಸಬಹುದಾದಂತೆ ಅಂಥ ಅಧಿಸೂಚಿತ ಕೃಷಿ ಉತ್ಪನ್ನದ ಬೆಲೆಯ ಶೇಕಡಾ ಐದರಷ್ಟನ್ನು ಮೀರದಂಥ ದರಗಳಲ್ಲಿ ಕಮಿಷನನ್ನು ವಿಧಿಸಬಹುದು. 
(2) ಕಮಿಷನ್ ಏಜೆಂಟನು, 

(ಎ) ಮಾರಾಟಗಾರನ ಸರಕುಗಳನ್ನು ದಾಸ್ತಾನಿಡುವುದಕ್ಕೆ ವ್ಯವಸ್ಥೆ ಮಾಡತಕ್ಕದ್ದು; 

( ಬಿ) ಮಾರಾಟಗಾರನ ಸರಕುಗಳನ್ನು ಸುರಕ್ಷಿತ ಅಭಿರಕ್ಷೆಯಲ್ಲಿಡತಕ್ಕದ್ದು ಮತ್ತು ಅವುಗಳನ್ನು ಬೆಂಕಿ, ಕಳ್ಳತನ ಅಥವಾ ಪ್ರವಾಹ, ಮಳೆ 
ಅಥವಾ ಇತರ ಯಾವುದೇ ನೈಸರ್ಗಿಕ ವಿಪತ್ತುಗಳಿಂದ ರಕ್ಷಿಸಲು ಸಾಕಷ್ಟು ವಿಮೆ ಮಾಡಿಸತಕ್ಕದ್ದು; ಮತ್ತು 

( ಸಿ) ಅಂಥ ಸರಕುಗಳು ಮಾರಾಟವಾದ ಕೂಡಲೇ ಸರಕುಗಳ ಬೆಲೆಯನ್ನು ನಗದು ರೂಪದಲ್ಲಿ ಮಾರಾಟಗಾರನಿಗೆ ಸಂದಾಯ 
ಮಾಡತಕ್ಕದ್ದು] 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
*61ನೇ ಪ್ರಕರಣದ ಕೆಳಗಿರುವ * ಚುಕ್ಕಿ ಗುರುತಿನ ಟಿಪ್ಪಣಿಯನ್ನು ಮತ್ತು * 10ನೇ ಪ್ರಕರಣದ ಕೆಳಗಿರುವ * ಚುಕ್ಕಿ ಗುರುತಿನ ಟಿಪ್ಪಣಿಯನ್ನು ನೋಡಿ. 

[78ಎ , ಕಮೀಷನ್ ಏಜೆಂಟನು ಸಂದಾಯ ಮಾಡಲು ತಪ್ಪಿದಲ್ಲಿ ಆತನು ಹೆಚ್ಚುವರಿ ಸಂದಾಯ ಮಾಡುವುದು, ಇತ್ಯಾದಿ.- 78ನೇ ಪ್ರಕರಣದ ( 2) ನೇ 
ಉಪಪ್ರಕರಣದ ( ಸಿ) ಖಂಡದ ಮೇರೆಗೆ ಕಮೀಷನ್ ಏಜೆಂಟನು ಸಂದಾಯ ಮಾಡದಿದ್ದ ಸಂದರ್ಭದಲ್ಲಿ, ಮಾರಾಟಗಾರನಿಗೆ ಸಂದಾಯ ಮಾಡಬೇಕಾದ 
ಅಧಿಸೂಚಿತ ಕೃಷಿ ಉತ್ಪನ್ನದ ಒಟ್ಟು ಬೆಲೆಯ ಸಂಬಂಧದಲ್ಲಿ ದಿನ ಒಂದಕ್ಕೆ ಶೇಕಡಾ ಒಂದರ ದರದಲ್ಲಿ ಐದು ದಿನಗಳೊಳಗೆ ಹೆಚ್ಚುವರಿ ಸಂದಾಯ 
ಮಾಡಲು ಅವನು ಹೊಣೆಗಾರನಾಗಿರತಕ್ಕದ್ದು, ಅದಕ್ಕೆ ತಪ್ಪಿದಲ್ಲಿ, ಆರನೇ ದಿನದಂದು, ಸಂದರ್ಭಾನುಸಾರ, ಅವನ ಲೈಸೆನ್ಸ್ ಅಥವಾ ನೋಂದಣಿಯು 
ರದ್ದುಪಡಿಸುವುದಕ್ಕೆ ಗುರಿಯಾಗತಕ್ಕದ್ದು ಮತ್ತು ಅಂಥ ರದ್ದತಿಯ ದಿನಾಂಕದಿಂದ ಒಂದು ವರ್ಷದ ಅವಧಿಯವರೆಗೆ , ಈ ಅಧಿನಿಯಮದ ಮೇರೆಗೆ ಅವನನ್ನು 
ನೋಂದಾಯಿಸಿಕೊಳ್ಳತಕ್ಕದ್ದಲ್ಲ ಅಥವಾ ಯಾವುದೇ ಲೈಸೆನ್ಸನ್ನು ಮಂಜೂರು ಮಾಡತಕ್ಕದ್ದಲ್ಲ ಅಥವಾ ರಾಜ್ಯದೊಳಗಿನ ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ 
ಕಾರ್ಯನಿರ್ವಹಿಸಲು ಅನುಮತಿಸತಕ್ಕದ್ದಲ್ಲ] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08. 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೮೩೫ 


ಶO 


79 . ಕೆಲವು ಸಂಗ್ರಹಣೆಗಳ ನಿಷೇಧ- (1) ಮಾರುಕಟ್ಟೆಯ ಯಾವನೇ ಕಾರ್ಯನಿರ್ವಾಹಕನು , ನಿಯಮಗಳಲ್ಲಿ ಅಥವಾ ಉಪವಿಧಿಗಳಲ್ಲಿ 
ನಿಯಮಿಸಿರುವಂತೆ ಹೊರತು , ಕಮೀಷನ್‌ನ, ಫೀಜುಗಳ , ಚಾರ್ಜುಗಳ ರೂಪದಲ್ಲಿ ಅಥವಾ ಯಾವುದೇ ಇತರ ರೂಪದಲ್ಲಿ ತನ್ನ ಸೇವೆಗಳಿಗಾಗಿ 
ಪರಿಶ್ರಮಧನವನ್ನು ಕೇಳತಕ್ಕದ್ದಲ್ಲ ಅಥವಾ ಸ್ವೀಕರಿಸತಕ್ಕದ್ದಲ್ಲ. 

( 2) ಕಮಿಷನ್ ಏಜೆಂಟನು ಮತ್ತು ಇತರ ಮಾರುಕಟ್ಟೆ ಕಾರ್ಯ ನಿರ್ವಾಹಕನು , ಈ ಅಧಿನಿಯಮ ಅಥವಾ ನಿಯಮಗಳು ಅಥವಾ 
ಉಪವಿಧಿಗಳು ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನ ಮೇರೆಗೆ ಅನುಮತಿಸಬಹುದಾದಂಥ ಮಾರುಕಟ್ಟೆ ಚಾರ್ಜುಗಳು 

ಹೊರತುಪಡಿಸಿ ಇತರ ಚಾರ್ಜುಗಳು ಅಥವಾ ಫೀಜುಗಳು ಅಥವಾ ತೆರಿಗೆಗಳ ಬಗ್ಗೆ ಯಾವನೇ ವ್ಯಕ್ತಿಯನ್ನೂ 
ಕೇಳತಕ್ಕದ್ದಲ್ಲ ಅಥವಾ ಅವುಗಳನ್ನು ಅವನಿಂದ ಸ್ವೀಕರಿಸತಕ್ಕದ್ದಲ್ಲ ಅಥವಾ ವಸೂಲು ಮಾಡತಕ್ಕದ್ದಲ್ಲ ಅಥವಾ ಸಂಗ್ರಹಿಸತಕ್ಕದ್ದಲ್ಲ. 

(3) ಯಾವನೇ ಮಾರುಕಟ್ಟೆ ಕಾರ್ಯನಿರ್ವಾಹಕನು ಯಾವ ಉತ್ಪಾದಕನೊಡನೆ ಅಥವಾ ಮಾರಾಟಗಾರನೊಡನೆ ತಾನು ಮಾರುಕಟ್ಟೆ ಕಾರ್ಯ 
ನಿರ್ವಾಹಕನಾಗಿ ವ್ಯವಹರಿಸುವನೋ ಅವನ ಕಡೆಯಿಂದ ಯಾವುದೇ ಸಮಾರಂಭದ ಬಗ್ಗೆ ಅಥವಾ ಯಾವುದೇ ಧಾರ್ಮಿಕ, ಶೈಕ್ಷಣಿಕ ಅಥವಾ ಧರ್ಮಾರ್ಥ 
ಉದ್ದೇಶಕ್ಕಾಗಿ ನಗದಾಗಿ ಅಥವಾ ವಸ್ತು ರೂಪದಲ್ಲಿ ಯಾವುದೇ ವಂತಿಗೆಯನ್ನು ಕೇಳತಕ್ಕದ್ದಲ್ಲ, ಸ್ವೀಕರಿಸತಕ್ಕದ್ದಲ್ಲ , ವಸೂಲಿ ಮಾಡತಕ್ಕದ್ದಲ್ಲ ಅಥವಾ 
ಸಂಗ್ರಹಿಸತಕ್ಕದ್ದಲ್ಲ. 

[ 79ಎ, ಮಾರುಕಟ್ಟೆ ಚಾರ್ಜುಗಳನ್ನು ಯಾರು ಸಂದಾಯ ಮಾಡಬೇಕು. - ಕೃಷಿ ಉತ್ಪನ್ನದ ಮಾರಾಟದ ತರುವಾಯ ಸಂದಾಯವಾಗತಕ್ಕೆ ಎಲ್ಲ 
ಮಾರುಕಟ್ಟೆ ಚಾರ್ಜುಗಳನ್ನು ಖರೀದಿದಾರನ ಕಡೆಯಿಂದ ವಸೂಲ್ಮಾಡತಕ್ಕದ್ದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

80. ನಿರ್ದಿಷ್ಟಪಡಿಸಲಾದ ಕಡಿತಗಳ ಹೊರತಾಗಿ, ತೂಕ ಅಥವಾ ಸಂದಾಯದಲ್ಲಿ ಕಡಿತವನ್ನು ಮಾಡದಿರುವುದು.- (1) ಯಾವನೇ ಮಾರುಕಟ್ಟೆ 
ಕಾರ್ಯನಿರ್ವಾಹಕನು ಮತ್ತು ಯಾವನೇ ಇತರ ವ್ಯಕ್ತಿಯು, ಈ ಅಧಿನಿಯಮದಲ್ಲಿ, ನಿಯಮಗಳಲ್ಲಿ ಅಥವಾ ಉಪವಿಧಿಗಳಲ್ಲಿ ಉಪಬಂಧಿತವಾದ ಕಡಿತಗಳ 
ಅಥವಾ ರಿಯಾಯಿತಿಗಳ ಹೊರತಾಗಿ ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಡುವ ಯಾವುದೇ ವ್ಯವಹಾರದ ಸಂಬಂಧದಲ್ಲಿ, ತೂಕ ಅಥವಾ 
ಸಂದಾಯದಲ್ಲಿ ಯಾವುದೇ ಕಡಿತವನ್ನು ಮಾಡತಕ್ಕದ್ದಲ್ಲ ಅಥವಾ ಅನುಮತಿಸತಕ್ಕದ್ದಲ್ಲ ಅಥವಾ ಯಾವುದೇ ಇತರ ರಿಯಾಯಿತಿಗಳನ್ನು ನೀಡತಕ್ಕದ್ದಲ್ಲ. 
ಅನುಮತಿಸತಕ್ಕದ್ದಲ್ಲ , ಸ್ವೀಕರಿಸತಕ್ಕದ್ದಲ್ಲ ಅಥವಾ ವಸೂಲು ಮಾಡತಕ್ಕದ್ದಲ್ಲ ಮತ್ತು ಅಂಥ ವ್ಯವಹಾರದ ಸಂಬಂಧದಲ್ಲಿ ಉದ್ಭವಿಸುವ ಯಾವುದೇ ದಾವೆ 
ಅಥವಾ ವ್ಯವಹರಣೆಯಲ್ಲಿ ಯಾವುದೇ ಸಿವಿಲ್ ನ್ಯಾಯಾಲಯವು ಹಾಗೆ ಉಪಬಂಧಿಸಿರದ ಯಾವುದೇ ಕಡಿತ ಅಥವಾ ರಿಯಾಯಿತಿಯ ಬಗ್ಗೆ ಯಾವುದೇ 
ಕ್ಲಮನ್ನು ಸ್ವೀಕರಿಸತಕ್ಕದ್ದಲ್ಲ ಅಥವಾ ಅನುಮತಿಸತಕ್ಕದ್ದಲ್ಲ. 
(2) (1) ನೇ ಉಪಪ್ರಕರಣದ ಉದ್ದೇಶಕ್ಕಾಗಿ, ಈ ಕೆಳಕಂಡ ಕಡಿತಗಳು ಅನುಮತಿಸಬಹುದಾದ ಕಡಿತಗಳೆಂದು ಭಾವಿಸತಕ್ಕದ್ದು, ಎಂದರೆ: 

(i) ಮಾರುಕಟ್ಟೆ ಸಮಿತಿಯ ಉಪವಿಧಿಗಳು ಅಥವಾ ಸ್ಥಾಯಿ ಆದೇಶಗಳಿಗನುಸಾರ ನಿಗದಿಪಡಿಸಿದ ಬೆಲೆಯು ಧಾರಕದಲ್ಲಿರುವ 
ಸರಕುಗಳಿಗೆ ಮಾತ್ರ ಸಂಬಂಧಪಟ್ಟಿರುವ ಮತ್ತು ಮಾರುಕಟ್ಟೆ ಸಮಿತಿಯ ಉಪವಿಧಿಗಳು ಅಥವಾ ಸ್ಥಾಯಿ ಆದೇಶಗಳ ಅನುಸಾರ ಧಾರಕಕ್ಕಾಗಿ 
ಪ್ರತ್ಯೇಕ ಬೆಲೆಯನ್ನು ನಿಗದಿಪಡಿಸಬೇಕಾದಲ್ಲಿ ಅಥವಾ ಮಾರಾಟಗಾರನು ಆ ಧಾರಕವನ್ನು ತಾನೇ ಇಟ್ಟುಕೊಳ್ಳಬೇಕಾಗಿರುವಲ್ಲಿ ಅಥವಾ 
ಉಪೇಕ್ಷಿಸಬಹುದಾದ ಮೌಲ್ಯದ ವಸ್ತುವಿನಿಂದ ಧಾರಕವನ್ನು ಮಾಡಲಾಗಿದ್ದು ಯಾವುದೇ ಬೆಲೆಯ ಸಂದಾಯವಿಲ್ಲದೆ ಖರೀದಿದಾರನಿಗೆ ಅದನ್ನು 
ಕೊಡಲು ಅನುಮತಿಸಬಹುದಾಗಿರುವಂತಹದಾಗಿರುವಲ್ಲಿ ಧಾರಕದ ತೂಕವನ್ನು ಕಡಿತ ಮಾಡುವುದು ; 

( ii) ಮಾರುಕಟ್ಟೆ ಸಮಿತಿಯ ಉಪವಿಧಿಗಳು ಅಥವಾ ಸ್ಥಾಯಿ ಆದೇಶಗಳಿಗನುಸಾರ ಕಚ್ಚಾ ಉತ್ಪತ್ತಿಯನ್ನು ತೂಕ ಮಾಡಬೇಕಾಗಿದ್ದು 
ಅಂಥ ಉತ್ಪತ್ತಿಯನ್ನು ಕಮಿಷನ್ ಏಜೆಂಟನಿಗೆ ಮಾರಾಟಕ್ಕಾಗಿ ವಹಿಸಿಕೊಟ್ಟ ಕೂಡಲೇ ಅದರ ತೂಕವನ್ನು ದಾಖಲು ಮಾಡಬೇಕಾಗಿರುವಲ್ಲಿ ಮತ್ತು 
ಅದನ್ನು ಹಾಗೆ ವಹಿಸಿಕೊಟ್ಟ ದಿನದಂದೇ ಆ ಉತ್ಪತ್ತಿಯನ್ನು ಮಾರಾಟ ಮಾಡುವ ಸಂಭವ ಇಲ್ಲದಿರುವಲ್ಲಿ , ಆ ಕಚ್ಚಾ ಉತ್ಪತ್ತಿಯ 
ಒಣಗುವಿಕೆಯಿಂದಾಗಿ ಆ ಉಪವಿಧಿಗಳು ಅಥವಾ ಸ್ಥಾಯಿ ಆದೇಶಗಳ ಮೂಲಕ ನಿಗದಿಪಡಿಸಲಾಗುವಂತೆ ಆ ಉತ್ಪತ್ತಿಯ ತೂಕದಲ್ಲಿ ಕಡಿತ 
ಮಾಡುವುದು; 

( iii ) ವಸ್ತುವಿನ ಖರೀದಿಯನ್ನು ಮಾದರಿ ಅಥವಾ ಗೊತ್ತಾದ ಗುಣಮಟ್ಟದ ಆಧಾರದ ಮೇಲೆ ಮಾಡಲಾಗಿರುವಲ್ಲಿ, ಆ ಮಾದರಿ 
ಅಥವಾ ಗೊತ್ತಾದ ಗುಣಮಟ್ಟದಲ್ಲಿನ ವ್ಯತ್ಯಾಸದ ನಿಮಿತ್ತ, ಈ ಅಧಿನಿಯಮದ ಮೇರೆಗೆ ವಿವಾದಗಳನ್ನು ಇತ್ಯರ್ಥಕ್ಕಾಗಿ ವಹಿಸಿಕೊಡಲಾಗಿರುವ 
ಪ್ರಾಧಿಕಾರದ ತೀರ್ಮಾನಕ್ಕೆ ಅನುಸಾರ ಅದರ ತೂಕ ಅಥವಾ ಬೆಲೆಯಲ್ಲಿ ಕಡಿತವನ್ನು ಮಾಡುವುದು; 

(iv ) ರೂಢಿಗತ ಪರೀಕ್ಷೆಯಿಂದ ಕೂಡಲೇ ಪತ್ತೆ ಮಾಡಲಾಗದಂತಹ ಕಲಬೆರಕೆಯನ್ನು ಪತ್ತೆ ಹಚ್ಚುವ ನಿಮಿತ್ತ, ಈ ಅಧಿನಿಯಮದ 
ಮೇರೆಗೆ ವಿವಾದಗಳ ಇತ್ಯರ್ಥಕ್ಕಾಗಿ ವಹಿಸಿಕೊಡಲಾಗಿರುವ ಪ್ರಾಧಿಕಾರದ ತೀರ್ಮಾನಕ್ಕನುಸಾರ ಆ ವಸ್ತುವಿನ ತೂಕ ಅಥವಾ ಬೆಲೆಯಲ್ಲಿ 
ಕಡಿತವನ್ನು ಮಾಡುವುದು . 

ಪಕರಣದ (1) ನೇ ಖಂಡದ ಮೇರೆಗಿನ ಕಡಿತಗಳು, ಒಂದೇ ಬಗೆಯ ಧಾರಕಗಳ ಸಂಬಂಧದಲ್ಲಿ ರಾಜ್ಯದಲ್ಲಿನ ಎಲ್ಲಾ 
ಮಾರುಕಟ್ಟೆ ಪ್ರದೇಶಗಳಲ್ಲಿ ಏಕರೂಪದಲ್ಲಿವೆ ಎಂಬುದನ್ನು ಮತ್ತು ( 2) ನೇ ಉಪಪ್ರಕರಣದ (ii) ನೇ ಖಂಡದ ಮೇರೆಗಿನ ಕಡಿತಗಳು , ಒಂದೇ ಬಗೆಯ 
ಹವಾಮಾನ ಇರುವ ಪ್ರದೇಶಗಳಲ್ಲಿನ ಮಾರುಕಟ್ಟೆಗಳಲ್ಲಿ ಗಣನೀಯವಾಗಿ ವ್ಯತ್ಯಾಸವಾಗಿಲ್ಲ ಎಂಬುದನ್ನು [ಕೃಷಿ ಮಾರುಕಟ್ಟೆ ನಿರ್ದೆಶಕ]" ನು 
ಖಚಿತಪಡಿಸಿಕೊಳ್ಳತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

81. ಮಾರುಕಟ್ಟೆ ಕಾರ್ಯನಿರ್ವಾಹಕರು ವರದಿಗಳನ್ನು ಸಲ್ಲಿಸುವುದು.- (1) [ ಖಾಸಗಿ ಮಾರುಕಟ್ಟೆ ಮತ್ತು ರೈತ- ಗ್ರಾಹಕ ಮಾರುಕಟ್ಟೆಗಳ 
ಲೈಸೆನ್ನುದಾರರನ್ನು ಹೊರತುಪಡಿಸಿ] ಮಾರುಕಟ್ಟೆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲೈಸನ್ಸನ್ನು ಪಡೆದ ಪ್ರತಿಯೊಬ್ಬ ವ್ಯಾಪಾರಿ , ಕಮಿಷನ್ ಏಜೆಂಟನು, 
ಜಿನ್ನರ್‌, ಪೈನ್ಸರ್‌, ಸಂಸ್ಕರಣಕಾರ , ಉಗ್ರಾಣಕಾರ, ಆಮದುದಾರ, ರಫ್ತುದಾರ, ದಾಸ್ತಾನುದಾರ ಮತ್ತು ಯಾವನೇ ಇತರ ಮಾರುಕಟ್ಟೆ ಕಾರ್ಯನಿರ್ವಾಹಕನು 
ನಿಯಮಗಳು ಅಥವಾ ಉಪವಿಧಿಗಳ ಮೂಲಕ ಗೊತ್ತುಪಡಿಸಬಹುದಾದಂಥ ಅಥವಾ ಮಾರುಕಟ್ಟೆ ಸಮಿತಿಯು ಸ್ಥಾಯಿ ಆದೇಶಗಳ ಮೂಲಕ ಕಾಲಕಾಲಕ್ಕೆ 


೮೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
ನಿರ್ದೆಶಿಸಬಹುದಾದಂಥ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ಅವರು ಅಂಥ ನಿಯತಕಾಲಿಕ ವರದಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು 
ಅಂಥ ಕಾಲಗಳಲ್ಲಿ ಮತ್ತು ಅಂಥ ನಮೂನೆಗಳಲ್ಲಿ ಮಾರುಕಟ್ಟೆ ಸಮಿತಿಗೆ ಅಥವಾ ಈ ಬಗ್ಗೆ ಆ ಸಮಿತಿಯು ನಿರ್ದಿಷ್ಟಪಡಿಸಿದ ಅಧಿಕಾರಿಗೆ ಸಲ್ಲಿಸತಕ್ಕದ್ದು: 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[ ಪರಂತು, ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಮಾರುಕಟ್ಟೆ ಕಾರ್ಯನಿರ್ವಾಹಕರು ವಿವರ ಪಟ್ಟಿಕೆಗಳನ್ನು ಸಲ್ಲಿಸಲು ತಪ್ಪಿದಲ್ಲಿ , ಮಾರುಕಟ್ಟೆ 
ಸಮಿತಿಯು ಒಂದು ಸಾವಿರ ರೂಪಾಯಿಗಳಿಗೆ ಕಡಿಮೆಯಲ್ಲದ ಆದರೆ ಐದು ಸಾವಿರ ರೂಪಾಯಿಗಳಿಗೆ ಮೀರದ ದಂಡವನ್ನು ವಿಧಿಸತಕ್ಕದ್ದು ] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[81ಎ. ಖಾಸಗಿ ಮಾರುಕಟ್ಟೆ ಲೈಸೆನ್ನುದಾರನಿಂದ, ರೈತ- ಗ್ರಾಹಕ ಮಾರುಕಟ್ಟೆ ಲೈಸೆನ್ನುದಾರನಿಂದ ವರದಿಗಳು. ಪ್ರತಿಯೊಬ್ಬ ಖಾಸಗಿ ಮಾರುಕಟ್ಟೆ 
ಲೈಸೆನ್ನುದಾರನು , ನೇರ ಖರೀದಿ ಲೈಸೆನ್ನುದಾರನು ಹಾಗೂ ರೈತ - ಗ್ರಾಹಕ ಮಾರುಕಟ್ಟೆ ಲೈಸೆನ್ನುದಾರನು ಕೃಷಿ ಮಾರುಕಟ್ಟೆ ನಿರ್ದೇಶಕನು ಕಾಲಕಾಲಕ್ಕೆ 
ನಿರ್ದಿಷ್ಟಪಡಿಸಬಹುದಾದಂಥ ರೀತಿಯಲ್ಲಿ ಲೆಕ್ಕಪತ್ರವನ್ನು ನಿರ್ವಹಿಸತಕ್ಕದ್ದು ಮತ್ತು ನಿರ್ದಿಷ್ಟಪಡಿಸಬಹುದಾದಂಥ ನಮೂನೆಗಳಲ್ಲಿ ನಿಯತಕಾಲಿಕ 
ವರದಿಗಳನ್ನು ಹಾಗೂ ವಿವರಪಟ್ಟಿಕೆಗಳನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕನಿಗೆ ಅಥವಾ ಆ ಸಂಬಂಧದಲ್ಲಿ ಆತನು ಅಧಿಕೃತಗೊಳಿಸಿದ ಅಧಿಕಾರಿಗೆ 
ಸಲ್ಲಿಸತಕ್ಕದ್ದು: 

ಪರಂತು, ಮೇಲೆ ನಿರ್ದಿಷ್ಟಪಡಿಸಿದ ಲೈಸೆನ್ಸುದಾರನು ನಿಯಮಿಸಲಾದ ಸಮಯದೊಳಗೆ ವಿವರ ಪಟ್ಟಿಕೆಯನ್ನು ಸಲ್ಲಿಸಲು ವಿಫಲನಾದರೆ, ಕೃಷಿ 
ಮಾರುಕಟ್ಟೆ ನಿರ್ದೇಶಕನು ಒಂದು ಸಾವಿರ ರೂಪಾಯಿಗಳಿಗೆ ಕಡಿಮೆಯಿಲ್ಲದಂತೆ, ಆದರೆ, ಐದು ಸಾವಿರ ರೂಪಾಯಿಗಳಿಗೆ ಮೀರದಂತೆ ದಂಡವನ್ನು 
ವಿಧಿಸತಕ್ಕದ್ದು]. 

1.2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

82 . ಮಾರುಕಟ್ಟೆ ಕಾರ್ಯನಿರ್ವಾಹಕರು ನೆರವು ನೀಡುವುದು. ಪ್ರತಿಯೊಬ್ಬ ಮಾರುಕಟ್ಟೆ ಕಾರ್ಯನಿರ್ವಾಹಕನು, ಈ ಅಧಿನಿಯಮದ, ನಿಯಮಗಳ 
ಮತ್ತು ಉಪವಿಧಿಗಳ ಮೇರೆಗೆ ಬಾಕಿ ಇರುವ ಫೀಜುಗಳು ಅಥವಾ ಇತರ ಮೊಬಲಗುಗಳನ್ನು ಸಂಗ್ರಹಿಸುವಲ್ಲಿ ಮತ್ತು ಅವುಗಳ ಸಂದಾಯದ 
ತಪ್ಪಿಸುವಿಕೆಯನ್ನು ತಡೆಯುವಲ್ಲಿ ಮತ್ತು ಈ ಅಧಿನಿಯಮದ, ನಿಯಮಗಳ ಮತ್ತು ಉಪವಿಧಿಗಳ, ಉಪಬಂಧಗಳ ಉಲ್ಲಂಘನೆಯನ್ನು ತಡೆಯುವಲ್ಲಿ 
ಮಾರುಕಟ್ಟೆ ಸಮಿತಿಯು ಅಗತ್ಯಪಡಿಸಬಹುದಾದಂಥ ನೆರವನ್ನು ನೀಡತಕ್ಕದ್ದು. 

[82ಎ. ಮುಷ್ಕರ, ಮುಂತಾದವುಗಳಲ್ಲಿ ಮಾರುಕಟ್ಟೆ ಕಾರ್ಯನಿರ್ವಾಹಕನು ಭಾಗವಹಿಸದಿರುವುದು.- ಯಾವನೇ ಮಾರುಕಟ್ಟೆ ಕಾರ್ಯನಿರ್ವಾಹಕನು 
ಮಾರುಕಟ್ಟೆ ಸಮಿತಿಗೆ ಏಳು ದಿನಗಳಿಗೆ ಕಡಿಮೆಯಲ್ಲದ ನೋಟೀಸನ್ನು ಕೊಡದೆ ಯಾವುದೇ ಪ್ರದರ್ಶನ ಅಥವಾ ಮುಷ್ಕರದಲ್ಲಿ ಭಾಗವಹಿಸತಕ್ಕದ್ದಲ್ಲ.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

83. ಮಾರುಕಟ್ಟೆ ಕಾರ್ಯನಿರ್ವಾಹಕರು ಲೆಕ್ಕಪುಸ್ತಕಗಳು, ಮುಂತಾದವುಗಳನ್ನು ಹಾಜರುಪಡಿಸುವುದು.- (1) ಯಾವನೇ ಮಾರುಕಟ್ಟೆ 
ಕಾರ್ಯನಿರ್ವಾಹಕನು, 81ನೇ ಪ್ರಕರಣದ ಉಪಬಂಧಗಳಿಗನುಸಾರ ಯಾವುದೇ ವರದಿಯನ್ನು ಅಥವಾ ವಿವರ ಪಟ್ಟಿಕೆಯನ್ನು ಕಳುಹಿಸಲು ತಪ್ಪಿದರೆ ಅಥವಾ 
ಯಾವನೇ ಮಾರುಕಟ್ಟೆ ಕಾರ್ಯನಿರ್ವಾಹಕನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅವನು ಸಲ್ಲಿಸಿದ ಯಾವುದೇ ವರದಿಯ ಅಥವಾ ವಿವರಪಟ್ಟಿಕೆಯ 
ಯಥಾರ್ಥತೆಯನ್ನು ಮನವರಿಕೆ ಮಾಡಿಕೊಳ್ಳುವುದಕ್ಕಾಗಿ ಅಥವಾ ಯಾವುದೇ ಇತರ ಸಾಕಷ್ಟು ಕಾರಣಗಳಿಗಾಗಿ ಅವನ ಲೆಕ್ಕದ ಪುಸ್ತಕಗಳನ್ನು ಪರೀಕ್ಷಿಸುವುದು 
ಸಮಿತಿಯು ಅವಶ್ಯವೆಂದು ಪರಿಗಣಿಸಿದರೆ ಮಾರುಕಟ್ಟೆ ಸಮಿತಿಯ ಮುಂದೆ ಅಥವಾ ಈ ಸಂಬಂಧದಲ್ಲಿ ಅದು ನಿರ್ದಿಷ್ಟಪಡಿಸಿದ ಯಾವನೇ ಅಧಿಕಾರಿಯ 
ಮುಂದೆ, ಲೆಕ್ಕಪುಸ್ತಕಗಳನ್ನು ಮತ್ತು ಇತರ ಸಂಬಂಧಪಟ್ಟ ಪುಸ್ತಕಗಳನ್ನು ಮತ್ತು ದಸ್ತಾವೇಜುಗಳನ್ನು , ಪರಿಶೀಲನೆಗಾಗಿ ಹಾಜರುಪಡಿಸುವಂತೆ ಮತ್ತು ಅದರ 
ಒಳಾಂಶಗಳನ್ನು ವಿವರಿಸುವಂತೆ ಅಂತಹ ಕಾರ್ಯನಿರ್ವಾಹಕನಿಗೆ ಸಮಿತಿಯು ನಿರ್ದೆಶಿಸಬಹುದು. 

( 2) ಯಾವನೇ ಮಾರುಕಟ್ಟೆ ಕಾರ್ಯನಿರ್ವಾಹಕನು, (1) ನೇ ಉಪಪ್ರಕರಣದ ಮೇರೆಗೆ ನೀಡಿದ ಮಾರುಕಟ್ಟೆ ಸಮಿತಿಯ ನಿರ್ದೇಶನಗಳನ್ನು 
ಸಾಕಷ್ಟು ಕಾರಣಗಳಿಲ್ಲದೆ ಪಾಲಿಸಲು ತಪ್ಪಿದರೆ ನಿಯಮಿಸಬಹುದಾದಂಥ ವಿಚಾರಣೆಯನ್ನು ನಡೆಸಿದ ತರುವಾಯ ಮಾರುಕಟ್ಟೆ ಸಮಿತಿಯು ಅಂಥ 
ಕಾರ್ಯನಿರ್ವಾಹಕನ ವಿರುದ್ಧ ಕೈಕೊಳ್ಳಬಹುದಾದ ಯಾವುದೇ ಇತರ ಕ್ರಮಕ್ಕೆ ಪ್ರತಿಕೂಲವಾಗದಂತೆ, ಉಪವಿಧಿಗಳ ಮೂಲಕ ನಿಯಮಿಸಬಹುದಾದಂಥ 
ಮೊಬಲಗನ್ನು ದಂಡದ ರೂಪದಲ್ಲಿ ಸಮಿತಿಗೆ ಸಂದಾಯ ಮಾಡುವಂತೆ ಅವನಿಗೆ ನಿರ್ದೆಶಿಸಬಹುದು. 

[ 83ಎ, ಮಾರುಕಟ್ಟೆ ಫೀಜನ್ನು ವಿವೇಚನಾನುಸಾರ ನಿರ್ಧರಿಸುವುದು.- (1) ಮಾರುಕಟ್ಟೆ ಕಾರ್ಯನಿರ್ವಾಹಕನು 81ನೇ ಪ್ರಕರಣದ ಮೇರೆಗೆ 
ವರದಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು ಸಲ್ಲಿಸಲು ತಪ್ಪಿದರೆ ಮತ್ತು ಮಾರುಕಟ್ಟೆ ಸಮಿತಿಯ ಯಾವುದೇ ನೋಟೀಸನ್ನು ಪಾಲಿಸಲು ತಪ್ಪಿದರೆ, ಮಾರುಕಟ್ಟೆ 
ಸಮಿತಿಯು ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆ ನಡೆಸಿದ ತರುವಾಯ , ಅಂಥ ಕಾರ್ಯನಿರ್ವಾಹಕನ ವಿರುದ್ದ ಕೈಕೊಳ್ಳಬಹುದಾದ ಯಾವುದೇ 
ಇತರ ಕ್ರಮಕ್ಕೆ ಪ್ರತಿಕೂಲವಾಗದಂತೆ ಸಂಬಂಧಪಟ್ಟ ಅವಧಿಯಲ್ಲಿ ಅಂಥ ಮಾರುಕಟ್ಟೆ ಕಾರ್ಯನಿರ್ವಾಹಕನು ಸಂದಾಯ ಮಾಡತಕ್ಕ ಮಾರುಕಟ್ಟೆ ಫೀಜನ್ನು 
ತನ್ನ ವಿವೇಚನಾನುಸಾರ ನಿರ್ಧರಿಸಬಹುದು ಮತ್ತು ಅಂಥ ಫೀಜನ್ನು ಹಾಗೆ ನಿರ್ಧರಿಸಿದ ಮಾರುಕಟ್ಟೆ ಫೀಜಿನ ಮೂರರಷ್ಟನ್ನು ಮೀರದಂಥ ದಂಡದೊಂದಿಗೆ 
ಸಂದಾಯ ಮಾಡುವಂತೆ ಅವನಿಗೆ ನಿರ್ದೆಶಿಸಬಹುದು. 

( 2) (1) ನೇ ಉಪಪ್ರಕರಣದ ಮೇರೆಗೆ ಮಾರುಕಟ್ಟೆ ಸಮಿತಿಯು ಮಾಡಿದ ಆದೇಶದಿಂದ ಬಾಧಿತನಾದ ಯಾವನೇ ಮಾರುಕಟ್ಟೆ 
ಕಾರ್ಯನಿರ್ವಾಹಕನು ಅಂಥ ಆದೇಶವನ್ನು ಅವನಿಗೆ ತಿಳಿಯಪಡಿಸಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗಾಗಿ, ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ 
ಅಥವಾ ಈ ಸಂಬಂಧವಾಗಿ ಅವನಿಂದ ಅಧಿಕಾರ ಪಡೆದ ಅಧಿಕಾರಿಗೆ ಅಪೀಲು ಸಲ್ಲಿಸಬಹುದು ಮತ್ತು ಆ ಸಂಬಂಧದಲ್ಲಿ ಅವನ ತೀರ್ಮಾನವು 
ಅಂತಿಮವಾಗಿರತಕ್ಕದ್ದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[(3) (2) ನೇ ಉಪಪ್ರಕರಣದ ಮೇರೆಗೆ ಸಲ್ಲಿಸಲಾಗುವ ಯಾವುದೇ ಅಪೀಲಿಗೆ ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯಲ್ಲಿ ವಿವಾದಾಸ್ಪದ 
ಮೊಬಲಗನ್ನು ಠೇವಣಿ ಇಟ್ಟಿರುವ ಬಗ್ಗೆ ತೃಪ್ತಿಕರವಾದ ರುಜುವಾತುಗಳನ್ನು ಲಗತ್ತಿಸಿದ್ದ ಹೊರತು ಆ ಅಪೀಲನ್ನು ಕೃಷಿ ಮಾರುಕಟ್ಟೆ ನಿರ್ದೆಶಕನು 
ಅಂಗೀಕರಿಸತಕ್ಕದ್ದಲ್ಲ.] 


1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1- 8 -1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


Irg 


- 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೮೩೭ 
84. ವಿವಾದಗಳ ಇತ್ಯರ್ಥಕ್ಕಾಗಿ ಏರ್ಪಾಟು.- (1) ಯಾವುದೇ ಕೃಷಿ ಉತ್ಪನ್ನದ ಗುಣಮಟ್ಟ ಅಥವಾ ತೂಕ ಅಥವಾ ಆ ಬಗ್ಗೆ ಮಾಡಲಾಗುವ ಹಣ 
ಸಂದಾಯ ಇವುಗಳಿಗೆ ಸಂಬಂಧಿಸಿದ ಯಾವುದೇ ವಿವಾದವು ಸೇರಿ ಉತ್ಪಾದಕರು, ಖರೀದಿದಾರರು ಮತ್ತು ಮಾರಾಟಗಾರರು ಅಥವಾ ಅವರ ಏಜೆಂಟರು , 
ಇವರ ನಡುವಿನ ವಿವಾದಗಳನ್ನು ಅಥವಾ [ ಮಾರುಕಟ್ಟೆ ಪ್ರಾಂಗಣದಲ್ಲಿ , ಮಾರುಕಟ್ಟೆ ಉಪಪ್ರಾಂಗಣದಲ್ಲಿ ಅಥವಾ ಸಂದರ್ಭಾನುಸಾರ , ಉಪ ಮಾರುಕಟ್ಟೆ 
ಪ್ರಾಂಗಣದಲ್ಲಿ] ಮಾರುಕಟ್ಟೆ ವ್ಯವಹಾರದ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯವನ್ನು ಇತ್ಯರ್ಥಪಡಿಸುವ ಉದ್ದೇಶಕ್ಕಾಗಿ ಆ ಪ್ರದೇಶದ 
ಮಾರುಕಟ್ಟೆ ಸಮಿತಿಯು, ಕೃಷಿಕರು, ವ್ಯಾಪಾರಿಗಳು ಮತ್ತು ಕಮಿಷನ್ ಏಜೆಂಟರು, ಇವರನ್ನೊಳಗೊಂಡ ಮಧ್ಯಸ್ಥಗಾರರ ಸಮಿತಿಯನ್ನು ಆಯಾ ಅವಧಿಗೆ 
ನೇಮಕ ಮಾಡತಕ್ಕದ್ದು ಮತ್ತು ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ ಆ ಸಮಿತಿಯ ಸದಸ್ಯರಲ್ಲಿ ಕೆಲವರನ್ನೊಳಗೊಂಡ ಒಂದು ವಿವಾದ ಸಮಿತಿಯನ್ನು 
ರಚಿಸತಕ್ಕದ್ದು. 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08. 2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) ವಿವಾದಗಳ ಇತ್ಯರ್ಥದ ಕಾರ್ಯವಿಧಾನ, ವಿವಾದಗಳ ಇತ್ಯರ್ಥಕ್ಕಾಗಿ ಪ್ರಾಧಿಕಾರ ಅಥವಾ ಪ್ರಾಧಿಕಾರಗಳು, ಮತ್ತು ಅಂಥ ಪ್ರಾಧಿಕಾರಗಳ 
ತೀರ್ಮಾನದ ವಿರುದ್ಧ ಸಲ್ಲಿಸಲಾಗುವ ಅಪೀಲುಗಳು , ಮಧ್ಯಸ್ಥಗಾರ ಅಥವಾ ಮಧ್ಯಸ್ಥಗಾರರಿಂದ ಆದ ವಿವಾದಗಳ ಇತ್ಯರ್ಥದ ಬಗ್ಗೆ ಪಕ್ಷಕಾರರಿಂದ 
ಫೀಜುಗಳ ಸಂದಾಯ ಮತ್ತು ಮಧ್ಯಸ್ಥಗಾರಿಕೆ ಅಧಿನಿಯಮ, 1940 ಇದರ ಉಪಬಂಧಗಳು ಈ ಪ್ರಕರಣದ ಮೇರೆಗಿನ ಮಧ್ಯಸ್ಥಗಾರಿಕೆಗಳಿಗೆ ಎಷ್ಟರಮಟ್ಟಿಗೆ 
ಅನ್ವಯವಾಗತಕ್ಕದ್ದೆಂಬ ವಿಷಯವು ಸೇರಿ ಅಂಥ ಇತ್ಯರ್ಥಕ್ಕೆ ಸಂಬಂಧಿಸಿದ ಇತರ ಎಲ್ಲ ವಿಷಯಗಳು - ಇವುಗಳ ಬಗ್ಗೆ ನಿಯಮಗಳನ್ನು ರಚಿಸತಕ್ಕದ್ದು. 

(3) ( 2) ನೇ ಉಪಪ್ರಕರಣದ ಮೇರೆಗೆ ರಚಿಸಲಾದ ನಿಯಮಗಳಿಗೊಳಪಟ್ಟು, ಮಾರುಕಟ್ಟೆ ಸಮಿತಿಯು, ಮಾರುಕಟ್ಟೆ ಪ್ರದೇಶದಲ್ಲಿ ಅಧಿಸೂಚಿತ 
ಕೃಷಿ ಉತ್ಪನ್ನದ ವ್ಯವಹಾರಕ್ಕೆ ಸಂಬಂಧಿಸಿದ ವಿವಾದಗಳ ಇತ್ಯರ್ಥಕ್ಕೆ ಸಂಬಂಧಪಟ್ಟ ವಿವರಗಳನ್ನು ವಿನಿಯಮಗೊಳಿಸಲು ಉಪವಿಧಿಗಳನ್ನು ರಚಿಸಬಹುದು. 

( 4) ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ , ಮಾರುಕಟ್ಟೆ ಸಮಿತಿಯ ಪೂರ್ವ ಮಂಜೂರಾತಿ ಇಲ್ಲದೆ (1) ನೇ ಉಪಪ್ರಕರಣದಲ್ಲಿ 
ಉಲ್ಲೇಖಿಸಿರುವ ವಿವಾದಗಳ ಸಂಬಂಧದಲ್ಲಿ ಯಾವುದೇ ನ್ಯಾಯಾಲಯವು ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ವಿಚಾರಣೆಗಾಗಿ 
ಸ್ವೀಕರಿಸತಕ್ಕದ್ದಲ್ಲ. 

[ 84ಎ, ಉತ್ಪಾದಕ, ಕೊಂಡುಕೊಳ್ಳುವವ, ಮಾರಾಟಗಾರ, ಖಾಸಗಿ ಮಾರುಕಟ್ಟೆ ಲೈಸೆನ್ಸುದಾರ , ನೇರ ಖರೀದಿ ಲೈಸೆನ್ಸುದಾರ ಅಥವಾ ರೈತ - ಗ್ರಾಹಕ 
ಮಾರುಕಟ್ಟೆ ಲೈಸೆನ್ನುದಾರ ಇವರುಗಳ ನಡುವಿನ ವಿವಾದಗಳ ಇತ್ಯರ್ಥಕ್ಕಾಗಿ ಉಪಬಂಧ - (1) ಉತ್ಪಾದಕ , ಕೊಂಡುಕೊಳ್ಳುವವ, ಮಾರಾಟಗಾರ, ಮತ್ತು ಖಾಸಗಿ 
ಮಾರುಕಟ್ಟೆ ಲೈಸೆನ್ಸುದಾರ, ನೇರ ಖರೀದಿ ಲೈಸೆನ್ಸುದಾರ, ರೈತ- ಗ್ರಾಹಕ ಮಾರುಕಟ್ಟೆ ಲೈಸೆನ್ಸುದಾರ ಇವರುಗಳ ನಡುವಿನ ಯಾವುದೇ ವಿವಾದವನ್ನು , ಕೃಷಿ 
ಮಾರುಕಟ್ಟೆ ನಿರ್ದೇಶಕನಿಗೆ ಅಥವಾ ಈ ಸಂಬಂಧದಲ್ಲಿ ಆತನು ಅಧಿಕೃತಗೊಳಿಸಿದ ಯಾರೇ ಅಧೀನ ಅಧಿಕಾರಿಗೆ ಒಪ್ಪಿಸತಕ್ಕದ್ದು. ಕೃಷಿ ಮಾರುಕಟ್ಟೆ 
ನಿರ್ದೇಶಕನು ಅಥವಾ ಆತನಿಂದ ಅಧಿಕೃತನಾದ ಅಧಿಕಾರಿಯು, ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ ಉಭಯ ಪಕ್ಷಕಾರರಿಗೆ ತಮ್ಮ ಅಹವಾಲನ್ನು 
ಹೇಳಿಕೊಳ್ಳಲು ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ ವಿವಾದವನ್ನು ತೀರ್ಮಾನಿಸತಕ್ಕದ್ದು. 

(2) (1) ನೇ ಉಪಪ್ರಕರಣದ ಮೇರೆಗೆ ಅಂಥ ಅಧಿಕಾರಿಗಳ ಆದೇಶದಿಂದ ಬಾಧಿತನಾದ ಯಾರೇ ವ್ಯಕ್ತಿಯು, ಆ ಆದೇಶ ತಲುಪಿದ 
ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ಕರ್ನಾಟಕ ಅಪೀಲು ನ್ಯಾಯಾಧಿಕರಣಕ್ಕೆ ಅಪೀಲು ಸಲ್ಲಿಸಬಹುದು]. 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

*[ 85. ವ್ಯಾಪಾರಿಗಳು ಒದಗಿಸಬೇಕಾದ ಭದ್ರತೆ.- (1) ಯಾವನೇ ವ್ಯಾಪಾರಿಯು ಒಂದು ಸಾವಿರ ರೂಪಾಯಿಗೆ ಕಡಿಮೆ ಇಲ್ಲದಂತೆ ಮಾರುಕಟ್ಟೆ 
ಸಮಿತಿಯಲ್ಲಿ ಠೇವಣಿ ಇಟ್ಟ ಹೊರತು ಅಥವಾ ಮಾರುಕಟ್ಟೆ ಸಮಿತಿಗೆ ನಗದು ಭದ್ರತೆ ಅಥವಾ ಬ್ಯಾಂಕ್ ಖಾತರಿಯನ್ನು ಒದಗಿಸಿದ ಹೊರತು, ಆತನು 
ಸಾಲವಾಗಿ ಯಾವನೇ ಕಮಿಷನ್ ಏಜೆಂಟನಿಂದ ಯಾವುದೇ ಸರಕುಗಳನ್ನು ಕೊಂಡುಕೊಳ್ಳತಕ್ಕದ್ದಲ್ಲ ಅಥವಾ ವಶಕ್ಕೆ ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು ಕಮಿಷನ್ 
ಏಜೆಂಟನಿಂದ ಸಾಲವಾಗಿ ಸರಕುಗಳನ್ನು ಕೊಳ್ಳಲಿಚ್ಚಿಸುವ ಅಥವಾ ವಶಕ್ಕೆ ತೆಗೆದುಕೊಳ್ಳಲಿಚ್ಚಿಸುವ ಯಾವನೇ ವ್ಯಕ್ತಿಗೆ ಯಾವುದೇ ವ್ಯಾಪಾರದ ಲೈಸೆನ್ಸನ್ನು 
ನೀಡತಕ್ಕದ್ದಲ್ಲ. 

(2) ಲೈಸನ್ಸ್ ಪಡೆದ ಯಾವನೇ ವ್ಯಾಪಾರಿಯು, ಸರಕುಗಳನ್ನು ಖರೀದಿಸಿದ ಕಾರಣದಿಂದ ತಾನು ಠೇವಣಿಯಿಟ್ಟ ಅಥವಾ ಒದಗಿಸಿದ ಭದ್ರತೆ 
ಅಥವಾ ಖಾತರಿಯು, ಉಪವಿಧಿಗಳಲ್ಲಿ ಉಪಬಂಧಿಸಲಾದಂಥ ಶೇಕಡಾವಾರಿಗಿಂತ ಕಡಿಮೆ ಬೀಳುವಷ್ಟರ ಮಟ್ಟಿಗೆ ಅಂಥ ಲೈಸನ್ಸ್ ಪಡೆದ ಕಮಿಷನ್ 
ಏಜೆಂಟನಿಗೆ ಸಾಲಗಾರನಾಗುವ ಹಾಗೆ , ಮಾರುಕಟ್ಟೆ ಪ್ರಾಂಗಣದಲ್ಲಿ ಅವರಿಂದ ಸರಕುಗಳನ್ನು ಖರೀದಿಸತಕ್ಕದ್ದಲ್ಲ ಅಥವಾ ವಶಕ್ಕೆ ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು 
ಈ ಶೇಕಡಾವಾರು ಅಂಥ ಸಾಲ ಖರೀದಿಗಳಿಂದ ಉಂಟಾಗುವ ಸಾಲದ ಒಟ್ಟು ಮೊತ್ತದ ಶೇಕಡ ಒಂದಕ್ಕಿಂತ ಕಡಿಮೆಯಾಗಿರತಕ್ಕದ್ದಲ್ಲ.] 

* 61ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿ ನೋಡಿ. 
1. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8-1987ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

*86, ಕಮಿಷನ್ ಏಜೆಂಟರು ನೀಡಬೇಕಾದ ಭದ್ರತೆ.- (1) ಯಾವನೇ ವ್ಯಕ್ತಿಯು, [ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಒಂದು ಸಾವಿರ 
ರೂಪಾಯಿಗೆ ಕಡಿಮೆ ಇಲ್ಲದ ಆದರೆ ಐದು ಸಾವಿರ ರೂಪಾಯಿಗಳನ್ನು ಮೊರದಂತೆ,] ಮಾರುಕಟ್ಟೆ ಸಮಿತಿಯಲ್ಲಿ ಠೇವಣಿಯಿಟ್ಟ ಹೊರತು, ಅಥವಾ 
ಮಾರುಕಟ್ಟೆ ಸಮಿತಿಗೆ ನಗದು ಭದ್ರತೆ ಅಥವಾ ಬ್ಯಾಂಕ್ ಖಾತರಿಯನ್ನು ಒದಗಿಸಿದ ಹೊರತು, ಕಮಿಷನ್ ಏಜೆಂಟನಾಗಿ ಕಾರ್ಯನಿರ್ವಹಿಸತಕ್ಕದ್ದಲ್ಲ. ಅಥವಾ 
ಯಾವನೇ ವ್ಯಕ್ತಿಗೆ ಕಮಿಷನ್ ಏಜೆಂಟ್ ಲೈಸೆನ್ನನ್ನು ನೀಡತಕ್ಕದ್ದಲ್ಲ. 

* 61ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿ ನೋಡಿ. 
1. 1986 ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 - 06 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[( 2) XXXj 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

87. ಬ್ಯಾಂಕಿನಲ್ಲಿ ನಗದು ಭದ್ರತೆಯ ಠೇವಣಿ - ವ್ಯಾಪಾರಿಯು ಅಥವಾ ಕಮಿಷನ್ ಏಜೆಂಟನು ಠೇವಣಿ ಇಟ್ಟ ನಗದು ಭದ್ರತೆಯು ಮಾರುಕಟ್ಟೆ 
ನಿಧಿಯ ಭಾಗವಾಗತಕ್ಕದ್ದಲ್ಲ. ಆದರೆ, ವ್ಯಾಪಾರಿ ಅಥವಾ ಕಮಿಷನ್ ಏಜೆಂಟನು ನಿರ್ದಿಷ್ಟಪಡಿಸಬಹುದಾದಂತೆ , ಮಾರುಕಟ್ಟೆ ಸಮಿತಿಯ ಕಚೇರಿಯು 


೮೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


D 


ಇರುವಂಥ ಸ್ಥಳದಲ್ಲಿರುವ ಬ್ಯಾಂಕಿನಲ್ಲಿ ಮಾರುಕಟ್ಟೆ ಸಮಿತಿಯು ಅದನ್ನು ಠೇವಣಿ ಇಡತಕ್ಕದ್ದು . ಭದ್ರತೆಯಾಗಿ ಇಡಲಾದ ಠೇವಣಿಯ ಮೊಬಲಗಿನ 
ಸಂಬಂಧದಲ್ಲಿ ಬ್ಯಾಂಕು ಜಮೆ ಮಾಡುವಂಥ ಬಡ್ಡಿಯಷ್ಟರ ಮಟ್ಟಿಗೆ ಆ ನಗದು ಭದ್ರತೆಯು ಹೆಚ್ಚಾಗಿದೆಯೆಂದು ಪರಿಗಣಿಸತಕ್ಕದ್ದು . 

88. ಭದ್ರತೆಯ ಮೇಲೆ ಋಣಭಾರ ಮತ್ತು ಭದ್ರತಾ ಠೇವಣಿ ಮರುಪಾವತಿ.- (1) 85ನೇ ಅಥವಾ 86ನೇ ಪ್ರಕರಣದ ಮೇರೆಗೆ ಲೈಸೆನ್ಸ್ದಾರನು 
ಠೇವಣಿ ಇಟ್ಟ ಭದ್ರತೆಯನ್ನು ಅಥವಾ ಒದಗಿಸಿದ ಬ್ಯಾಂಕ್ ಖಾತರಿಯನ್ನು ಮಾರುಕಟ್ಟೆ ಸಮಿತಿ ಅಥವಾ ಈ ಅಧಿನಿಯಮದ ಅಥವಾ ನಿಯಮಗಳ ಅಥವಾ 
ಅದರ ಮೇರೆಗೆ ರಚಿಸಲಾಗುವ ಉಪವಿಧಿಗಳ ಮೇರೆಗೆ ಲೈಸೆನ್ಸ್ದಾರನು ಮಾರುಕಟ್ಟೆ ಸಮಿತಿಗೆ [ ಅಥವಾ ಉತ್ಪಾದಕನಿಗೆ, ಮಾರಾಟಗಾರನಿಗೆ] ಅಥವಾ ಇತರ 
ಯಾವನೇ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ, ಯಾವುದೇ ಹಣವನ್ನು ಸಂದಾಯ ಮಾಡುವಲ್ಲಿ ಅವನು ಮಾಡಿದ ಯಾವುದೇ ತಪ್ಪಿಗೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಮಾರುಕಟ್ಟೆ ಸಮಿತಿಗೆ ಅವಕಾಶವಿರತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( 2) 85ನೇ ಅಥವಾ 86ನೇ ಪ್ರಕರಣದ ಮೇರೆಗೆ ಲೈಸೆನ್ಸ್ದಾರನು ಠೇವಣಿ ಇಟ್ಟ ಭದ್ರತೆಯನ್ನು ಅಥವಾ ಒದಗಿಸಿದ ಬ್ಯಾಂಕ್ ಖಾತರಿಯು 
ಲೈಸೆನ್ಸ್ದಾರನಿಂದ ಸಮಿತಿಗೆ ಬಾಕಿ ಇರುವ ಎಲ್ಲಾ ಮೊತ್ತಗಳ ಬಗ್ಗೆ ಮಾರುಕಟ್ಟೆ ಸಮಿತಿಯ ಪರವಾಗಿ ಮೊದಲನೆಯ ಋಣ ಭಾರಕ್ಕೆ ಒಳಪಟ್ಟಿರತಕ್ಕದ್ದು . 

( 3) ( ಎ) ವ್ಯಾಪಾರಿಯು ಠೇವಣಿ ಇಟ್ಟ ಭದ್ರತೆಯು ಅಥವಾ ಒದಗಿಸಿದ ಬ್ಯಾಂಕ್ ಖಾತರಿಯು, ಆ ವ್ಯಾಪಾರಿಯು ಯಾವ ಕಮಿಷನ್ 
ಏಜೆಂಟರಿಗೆ ಸಾಲ ಖರೀದಿಗಳ ಸಂಬಂಧದಲ್ಲಿ ಋಣಿಯಾಗಿರುವನೋ ಅಂಥ ಋಣದ ಒಟ್ಟು ಮೊತ್ತದ ಬಗ್ಗೆ ಅವರ ಪರವಾಗಿ ಎರಡನೆಯ ಋಣಭಾರಕ್ಕೆ 
ಒಳಪಟ್ಟಿರತಕ್ಕದ್ದು. 

( ಬಿ) ಕಮಿಷನ್ ಏಜೆಂಟನು ಠೇವಣಿ ಇಟ್ಟ ಭದ್ರತೆಯು ಅಥವಾ ಒದಗಿಸಿದ ಬ್ಯಾಂಕ್ ಖಾತರಿಯು, ಆ ಕಮಿಷನ್ ಏಜೆಂಟನು ಯಾವ 
ಪ್ರಧಾನರಿಗೆ ಅವರ ಸರಕುಗಳ ಮಾರಾಟದ ಸಂಬಂಧದಲ್ಲಿ ಋಣಿಯಾಗಿರುವನೋ ಅಂತಹ ಋಣದ ಒಟ್ಟು ಮೊತ್ತದ ಬಗ್ಗೆ ಆ ಪ್ರಧಾನರ ಪರವಾಗಿ 
ಎರಡನೆಯ ಋಣಭಾರಕ್ಕೆ ಒಳಪಟ್ಟಿರತಕ್ಕದ್ದು. 

ಲೈಸೆನ್ದಾರನು 85 ಅಥವಾ 86ನೇ ಪ್ರಕರಣದ ಮೇರೆಗೆ ಒದಗಿಸಿದ ಬ್ಯಾಂಕ್ ಖಾತರಿಯು ಬೇಷರತ್ತಾಗಿರತಕ್ಕದ್ದು ಮತ್ತು ಬ್ಯಾಂಕ್ ಖಾತರಿ 
ನೀಡಿದ ಮೊಬಲಗು ಅಥವಾ ಅದರ ಭಾಗವು ಮಾರುಕಟ್ಟೆ ಸಮಿತಿಯು ತಗಾದೆ ಮಾಡಿದಾಗ ಅದಕ್ಕೆ ಸಂದಾಯವಾಗತಕ್ಕದ್ದು. ಮಾರುಕಟ್ಟೆ ಸಮಿತಿಯು 85ನೇ 
ಮತ್ತು 86ನೇ ಪ್ರಕರಣಗಳ ಮೇರೆಗೆ ಯಾವುದೇ ಇತರ ಬಗೆಯ ಬ್ಯಾಂಕ್ ಖಾತರಿಯನ್ನು ಸ್ವೀಕರಿಸತಕ್ಕದ್ದಲ್ಲ. 

(5) ಈ ಅಧಿನಿಯಮದ ಮತ್ತು ನಿಯಮಗಳ ಮತ್ತು ಉಪವಿಧಿಗಳ ಉಪಬಂಧಗಳಿಗೊಳಪಟ್ಟು ಮಾರುಕಟ್ಟೆ ಸಮಿತಿಯಲ್ಲಿ ನಗದು ಭದ್ರತೆಯನ್ನು 
ಠೇವಣಿ ಇಟ್ಟಿರುವ ಯಾವನೇ ವ್ಯಾಪಾರಿಯು ಅಥವಾ ಕಮೀಷನ್ ಏಜೆಂಟನು ಮಾರುಕಟ್ಟೆ ಸಮಿತಿ ಅಥವಾ ಆ ಭದ್ರತೆಯನ್ನು ಠೇವಣಿ ಇಟ್ಟ ವ್ಯವಹಾರದ 
ಸಂಬಂಧದಲ್ಲಿ ಅಂಥ ಠೇವಣಿಯ ಮೇಲೆ ಎರಡನೆಯ ಋಣಭಾರ ಇರುವಂಥ ಯಾವನೇ ಸಾಲಿಗನಿಗೆ ಸಂದಾಯ ಮಾಡಬೇಕಾದ ಯಾವುವೇ ಹೊಣೆಗಳು 
ಬಾಕಿ ಇಲ್ಲವೆಂದು ಮಾರುಕಟ್ಟೆ ಸಮಿತಿಗೆ ಮನವರಿಕೆಯಾದರೆ ಆ ಠೇವಣಿದಾರನು ಲೈಸನ್ಸ್ದಾರನಾಗಿರುವುದು ನಿಂತುಹೋಗುವ ದಿನಾಂಕದಿಂದ ಹನ್ನೆರಡು 
ತಿಂಗಳೊಳಗಾಗಿ ಅವನಿಗೆ ಆ ಠೇವಣಿಯು ಮರುಪಾವತಿಯಾಗತಕ್ಕದ್ದು. 

(6) ಯಾವ ಉದ್ದೇಶಗಳಿಗಾಗಿ ಭದ್ರತಾ ಮೊಬಲಗನ್ನು ಠೇವಣಿ ಇಡಲಾಗಿದೆಯೋ ಅಥವಾ ಬ್ಯಾಂಕ್ ಖಾತರಿಯನ್ನು ಒದಗಿಸಲಾಗಿದೆಯೋ ಆ 
ಉದ್ದೇಶಗಳಿಗಾಗಿ ಆ ಮೊಬಲಗನ್ನು ಅಥವಾ ಖಾತರಿಯನ್ನು ನ್ಯಾಸದಲ್ಲಿ ಇಡಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಅದನ್ನು ಮಾರುಕಟ್ಟೆ ಸಮಿತಿಯ 
ಯಾವುದೇ ಉದ್ದೇಶಗಳಿಗಾಗಿ ಬಳಸತಕ್ಕದ್ದಲ್ಲ ಅಥವಾ ಉಪಯೋಗಿಸತಕ್ಕದ್ದಲ್ಲ ಮತ್ತು ಯಾವುದೇ ಇತರ ಉದ್ದೇಶಕ್ಕಾಗಿ ಯಾವುದೇ ನ್ಯಾಯಾಲಯದ 
ಅಥವಾ ಇತರ ಪ್ರಾಧಿಕಾರಿಯ ಜಪ್ತಿ ಅಥವಾ ಅಮಲ್ದಾರಿಯ ಕ್ರಮಕ್ಕೆ ಗುರಿಯಾಗತಕ್ಕದ್ದಲ್ಲ. 

(7) ಮಾರುಕಟ್ಟೆ ಸಮಿತಿಯು (1), (2), (3), (4) ಮತ್ತು (5) ನೇ ಉಪಪ್ರಕರಣಗಳ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ಉಪವಿಧಿಗಳನ್ನು 
ರಚಿಸಬಹುದು. 

89 . ದಂಡಗಳನ್ನು ವಿಧಿಸಲು ಸಮಿತಿಯ ಮತ್ತು ಅಧ್ಯಕ್ಷನ ಅಧಿಕಾರ.- (1) ಮಾರುಕಟ್ಟೆ ಸಮಿತಿಯು ಮತ್ತು ಅದರ ಅಧ್ಯಕ್ಷನು, ಯಾವುದೇ 
ಉಪವಿಧಿಯನ್ನು ಉಲ್ಲಂಘಿಸುವ ಯಾವನೇ ಮಾರುಕಟ್ಟೆ ನಿರ್ವಾಹಕನಿಗೆ ಅಥವಾ [ ಮಾರಾಟಗಾರ ] ನಿಗೆ ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ 
ಅವಕಾಶವನ್ನು ಕೊಟ್ಟ ನಂತರ ಆದೇಶಗಳ ಮೂಲಕ ವಾಗ್ದಂಡನೆಯನ್ನು ಮತ್ತು ಜುಲ್ಮಾನೆಯನ್ನು ವಿಧಿಸಲು ಅಧಿಕಾರವನ್ನು ಹೊಂದಿರತಕ್ಕದ್ದು: 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಪರಂತು, ಮಾರುಕಟ್ಟೆ ಸಮಿತಿಯು [ ಒಂದು ನೂರು] ರೂಪಾಯಿಗಳನ್ನು ಮೀರುವ ಜುಲ್ಮಾನೆಯನ್ನು ವಿಧಿಸಲು ಸಕ್ಷಮವಾಗಿರತಕ್ಕದ್ದಲ್ಲ ಮತ್ತು 
ಅಧ್ಯಕ್ಷನು [ ಇಪ್ಪತ್ತೈದು] ರೂಪಾಯಿಗಳನ್ನು ಮೀರುವ ಜುಲ್ಮಾನೆಯನ್ನು ವಿಧಿಸಲು ಸಕ್ಷಮವಾಗಿರತಕ್ಕದ್ದಲ್ಲ. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 2) (1) ನೇ ಉಪಪ್ರಕರಣದ ಮೇರೆಗಿನ ಆದೇಶದ ವಿರುದ್ಧ ಸಲ್ಲಿಸಬಹುದಾದ ಅಪೀಲನ್ನು [ಕೃಷಿ ಮಾರುಕಟ್ಟೆ ನಿರ್ದೆಶಕ ] ನಿಗೆ ಅಥವಾ ಅವನು 
ನಿರ್ದಿಷ್ಟಪಡಿಸಬಹುದಾದಂಥ ಅವನ ಅಧೀನ ಅಧಿಕಾರಿಗೆ ಗೊತ್ತುಪಡಿಸಬಹುದಾದಂಥ ಅವಧಿಯೊಳಗೆ ಸಲ್ಲಿಸಲು ಅವಕಾಶವಿರತಕ್ಕದ್ದು . 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಅಧ್ಯಾಯ - VI 

ಮಾರುಕಟ್ಟೆ ನಿಧಿ 
೨೦ . ಮಾರುಕಟ್ಟೆ ನಿಧಿ, ಅದರ ಅಭಿರಕ್ಷೆ ಮತ್ತು ಹೂಡಿಕೆ.- (1) ( 2) ನೇ ಉಪಪ್ರಕರಣದಲ್ಲಿ ಅನ್ಯಥಾ ಉಪಬಂಧಿಸಿರುವುದನ್ನು ಉಳಿದು ಮಾರುಕಟ್ಟೆ 
ಸಮಿತಿಯು, ಮಾರುಕಟ್ಟೆ ಫೀಜುಗಳು , ಲೈಸನ್ಸ್ ಫೀಜುಗಳು ಅಥವಾ ಇತರ ಫೀಜುಗಳು ಅಥವಾ ಚಾರ್ಜುಗಳ ರೂಪದಲ್ಲಿ ಸ್ವೀಕರಿಸಿದ ಎಲ್ಲ ಹಣ ಮತ್ತು 
ದಂಡನೆಗಳ ರೂಪದಲ್ಲಿ ವಸೂಲ್ಕಾಡಿದ ಎಲ್ಲಾ ಹಣ ಮತ್ತು ಸಮಿತಿಯು ಎತ್ತಿದ ಎಲ್ಲ ಸಾಲಗಳು ಮತ್ತು ರಾಜ್ಯ ಸರ್ಕಾರವು ಸಮಿತಿಗೆ ನೀಡಿದ ಎಲ್ಲ 
ಅನುದಾನಗಳು, ಸಾಲಗಳು ಅಥವಾ ವಂತಿಗೆಗಳು ಮಾರುಕಟ್ಟೆ ನಿಧಿ ಎಂದು ಕರೆಯಲಾಗುವ ನಿಧಿಯ ಭಾಗವಾಗಿರತಕ್ಕದ್ದು. 


Hob 


[( ಸಿ ) Pra 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೮೩೯ 
(2) ಈ ಅಧಿನಿಯಮದಲ್ಲಿ ಅನ್ಯಥಾ ಉಪಬಂಧಿಸಿರುವುದನ್ನು ಉಳಿದು, ವಿವಾದಗಳಿಗೆ ಸಂಬಂಧಿಸಿದ ಮಧ್ಯಸ್ಥಗಾರಿಕೆ ವ್ಯವಹರಣೆಗಳ 
ಮಧ್ಯಸ್ಥಗಾರಿಕೆ ಫೀಜುಗಳ ರೂಪದಲ್ಲಿ ಅಥವಾ ವೆಚ್ಚಗಳ ಭದ್ರತೆಯಾಗಿ ಸಮಿತಿಯು ಸ್ವೀಕರಿಸಿದ ಯಾವುದೇ ಹಣ ಅಥವಾ ಭದ್ರತೆಯಾಗಿ ಅಥವಾ 
ಭವಿಷ್ಯನಿಧಿಯ ವಂತಿಗೆಯಾಗಿ ಮತ್ತು ಸಮಿತಿಯು ಸ್ವೀಕರಿಸಿದ ಯಾವುದೇ ಹಣ ಮತ್ತು ನಿಯಮಗಳಲ್ಲಿ ಅಥವಾ ಉಪವಿಧಿಗಳಲ್ಲಿ 
ಉಪಬಂಧಿಸಬಹುದಾದಂತೆ ಸಮಿತಿಯು ಸ್ವೀಕರಿಸಿದ ಯಾವುದೇ ಇತರ ಹಣ - ಇವೆಲ್ಲ ಮಾರುಕಟ್ಟೆ ನಿಧಿಯ ಭಾಗವಾಗತಕ್ಕದ್ದಲ್ಲ ಮತ್ತು ಅವುಗಳನ್ನು 
ನಿಯಮಿಸಬಹುದಾದಂಥ ರೀತಿಯಲ್ಲಿ ಇಡತಕ್ಕದ್ದು. 

(3) ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವುದನ್ನು ಉಳಿದು, ಮಾರುಕಟ್ಟೆ ನಿಧಿಗೆ ಜಮೆಯಾದ ಮೊಬಲಗನ್ನು ಮತ್ತು ಮಾರುಕಟ್ಟೆ ಸಮಿತಿಯು 
ಸ್ವೀಕರಿಸಿದ ಎಲ್ಲಾ ಇತರ ಹಣವನ್ನು , 
# 61ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿ ನೋಡಿ. 

( ಎ) ಸಹಕಾರಿ ಸಂಘಗಳ ರಿಜಿಸ್ಟ್ರಾರರು ಅನುಮೋದಿಸಿದ ಸಹಕಾರಿ ಜಿಲ್ಲಾ ಕೇಂದ್ರ ಬ್ಯಾಂಕ್‌ನಲ್ಲಿ; ಅಥವಾ 
( ಬಿ) ಸರ್ಕಾರಿ ಉಳಿತಾಯ ಬ್ಯಾಂಕ್‌ನಲ್ಲಿ ; ಅಥವಾ 

- ಮಾರುಕಟ್ಟೆ ನಿರ್ದೆಶಕ ]* ನ ಪೂರ್ವಾನುಮೋದನೆಯೊಂದಿಗೆ ಅನುಸೂಚಿತ ಬ್ಯಾಂಕ್‌ನಲ್ಲಿ; ಅಥವಾ] 
1. 1973ರ ಅಧಿನಿಯಮ ಸಂಖ್ಯೆ 20ರ ಮೂಲಕ 23-10- 1973ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಡಿ) [ಕೃಷಿಮಾರುಕಟ್ಟೆ ನಿರ್ದೆಶಕ] ನ ಪೂರ್ವಾನುಮೋದನೆಯೊಂದಿಗೆ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ 
ಭದ್ರತೆಗಳಲ್ಲಿ 
- ಇಡತಕ್ಕದ್ದು ಅಥವಾ ಹೂಡತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

91. ರಾಜ್ಯದ ಸಂಚಿತ ನಿಧಿಗೆ ವಂತಿಗೆ.- (1) [ಕಷಿ ಮಾರುಕಟ್ಟೆ ನಿರ್ದೆಶಕ] ನು ಪ್ರತಿ ವರ್ಷ [ ಮಾರ್ಚ್] ತಿಂಗಳು ಕೊನೆಗೊಳ್ಳುವ ಮುಂಚೆ, 
ಮುಂಬರುವ ಆರ್ಥಿಕ ವರ್ಷದಲ್ಲಿ ಈ ಕೆಳಕಂಡವುಗಳ ಬಗ್ಗೆ ರಾಜ್ಯ ಸರ್ಕಾರವು ವಹಿಸಬೇಕಾದ ಸಂಭಾವ್ಯ ವೆಚ್ಚವನ್ನು ಅಂದಾಜು ಮಾಡತಕ್ಕದ್ದು , 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 - 6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(6) ರಾಜ್ಯದಲ್ಲಿನ ಎಲ್ಲಾ ಮಾರುಕಟ್ಟೆ ಸಮಿತಿಗಳ ಸಂಬಂಧದಲ್ಲಿ 58ನೇ ಪ್ರಕರಣದ [ಅಥವಾ 59ನೇ ಪ್ರಕರಣ ] ದ ಮೇರೆಗೆ, 
ಅಧಿಕಾರಿಗಳಾಗಿ ಮತ್ತು ನೌಕರರಾಗಿ ನೇಮಕಗೊಂಡಿರುವ ಅಥವಾ ನೇಮಕಗೊಳ್ಳಲಿರುವ ಸರ್ಕಾರಿ ನೌಕರರ ಸೇವೆಗಳ ಸಂಬಂಧದಲ್ಲಿ ಸಂಬಳ 
ಮತ್ತು ಇತರ ಭತ್ಯಗಳು ಮತ್ತು ರಜಾ ಸಂಬಳ ಮತ್ತು ನಿವೃತ್ತಿ ವಂತಿಗೆಗಳು; ಮತ್ತು 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6-1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(i) ರಾಜ್ಯದಲ್ಲಿನ ಮಾರುಕಟ್ಟೆ ಸಮಿತಿಗಳ ಸದಸ್ಯರ ಆಯ್ಕೆಗೆ ನಡೆಯುವ ಸಾರ್ವತ್ರಿಕ ಚುನಾವಣೆಗಳು ಮತ್ತು ಉಪಚುನಾವಣೆಗಳು 
- ಇದಲ್ಲದೆ ಅವನು ಹಿಂದಿನ ವರ್ಷದ ಜಮೆಗಳ ಆಧಾರದ ಮೇಲೆ, ಸದರಿ ಆರ್ಥಿಕ ವರ್ಷದಲ್ಲಿ ಅಂಥ ವೆಚ್ಚವನ್ನು ಭರಿಸುವುದಕ್ಕಾಗಿ ಮುಂಬರುವ 
ಆರ್ಥಿಕ ವರ್ಷದಲ್ಲಿ ರಾಜ್ಯದ ಎಲ್ಲ ಮಾರುಕಟ್ಟೆ ಸಮಿತಿಗಳ ಮಾರುಕಟ್ಟೆ ಫೀಜು ಮತ್ತು ಲೈಸನ್ಸ್ ಫೀಜುಗಳ ರೂಪದಲ್ಲಿ ಬರಬಹುದಾದ ಒಟ್ಟು ಮೊಬಲಗಿನ 
ಅಂದಾಜು ಮಾಡತಕ್ಕದ್ದು. 

( 2) (1) ನೇ ಉಪಪ್ರಕರಣದ ಮೇರೆಗೆ ಮಾಡಲಾದ ಅಂದಾಜನ್ನು ಪರಿಗಣಿಸಿ, [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನು , ಪ್ರತಿಯೊಂದು ಮಾರುಕಟ್ಟೆ 
ಸಮಿತಿಯು (1) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿರುವ ವೆಚ್ಚಗಳನ್ನು ಭರಿಸುವುದಕ್ಕಾಗಿ ಮುಂಬರುವ ಆರ್ಥಿಕ ವರ್ಷದಲ್ಲಿ ರಾಜ್ಯದ ಸಂಚಿತ ನಿಧಿಗೆ ಒಟ್ಟು 
ಜಮೆಗಳ [ XXX]* ಎಷ್ಟು ಶೇಕಡಾವಾರನ್ನು ವಂತಿಕೆಯಾಗಿ ಕೊಡತಕ್ಕದ್ದೆಂಬುದನ್ನು ಆದೇಶದ ಮೂಲಕ ನಿರ್ಧರಿಸತಕ್ಕದ್ದು ಮತ್ತು ಆ ಆದೇಶದ ಪ್ರತಿಯನ್ನು 
ಪ್ರತಿಯೊಂದು ಮಾರುಕಟ್ಟೆ ಸಮಿತಿಗೆ ಕಳುಹಿಸತಕ್ಕದ್ದು: 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6- 1979ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

[ ಪರಂತು, [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನು , ಕಾರಣಗಳನ್ನು ದಾಖಲ್ಮಾಡಿ, ಯಾವ ವರ್ಷದಲ್ಲಿ ವಂತಿಗೆಯನ್ನು ಸಂದಾಯ 
ಮಾಡಬೇಕಾಗಿದೆಯೋ ಆ ವರ್ಷವು ಕೊನೆಗೊಳ್ಳುವ ಮುಂಚೆ ಯಾವುದೇ ಕಾಲದಲ್ಲಿ, ಸದರಿ ಶೇಕಡಾವಾರನ್ನು ವ್ಯತ್ಯಾಸ ಮಾಡಬಹುದು.] 

1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 4-11- 1981ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17- 6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(3) ರಾಜ್ಯದಲ್ಲಿನ ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯು ಮಾರುಕಟ್ಟೆ ಫೀಜು ಮತ್ತು ಲೈಸನ್ಸ್ ಫೀಜಿನ ರೂಪದಲ್ಲಿ ಆ ಹಿಂದಿನ ತಿಂಗಳಲ್ಲಿ 
ಸ್ವೀಕರಿಸಿದ ಒಟ್ಟು ಜಮೆಗಳ ಸಂಬಂಧದಲ್ಲಿ ( 2) ನೆಯ ಉಪ- ಪ್ರಕರಣದ ಮೇರೆಗೆ [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನು ಅಧಿಸೂಚಿಸುವಂಥ ಶೇಕಡಾವಾರನ್ನು 
ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ 1ನೆಯ ಏಪ್ರಿಲ್‌ನಿಂದ ಪ್ರಾರಂಭವಾಗುವ ಆರ್ಥಿಕ ವರ್ಷದಲ್ಲಿ ಪ್ರತಿ ತಿಂಗಳ ಹದಿನೈದನೆಯ ದಿನಾಂಕಕ್ಕೆ ಮೊದಲು 
ರಾಜ್ಯ ಸರ್ಕಾರಕ್ಕೆ ಸಂದಾಯ ಮಾಡತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ವಿವರಣೆ:- ಈ ಪ್ರಕರಣದ ಮತ್ತು 92ನೇ ಪ್ರಕರಣದ ಉದ್ದೇಶಗಳಿಗಾಗಿ, ಮಾರುಕಟ್ಟೆ ಫೀಜಿನ ಸಂಬಂಧದಲ್ಲಿ ಸ್ವೀಕರಿಸಲಾದ ಒಟ್ಟು ಜಮೆ 97ನೇ 
ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಮಾರುಕಟ್ಟೆ ಸಮಿತಿಗೆ ಸಂದಾಯ ಮಾಡಲಾದ ಮೊತ್ತವನ್ನು ಒಳಗೊಂಡಿರತಕ್ಕದ್ದು ಮತ್ತು ಲೈಸನ್ಸ್ ಫೀಜಿನ 


೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಭಾಗ ೪ಎ 
ಸಂಬಂಧದಲ್ಲಿ ಸ್ವೀಕರಿಸಲಾದ ಒಟ್ಟು ಜಮೆಗಳಲ್ಲಿ 98ನೇ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಮಂಡಲ ಪಂಚಾಯತಿಗಳಿಗೆ ಸಂದಾಯ ಮಾಡಿದ 
ಮೊತ್ತವು ಸೇರಿರತಕ್ಕದ್ದಲ್ಲ. 

92 . ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಗೆ ವಂತಿಗೆ - ರಾಜ್ಯದಲ್ಲಿನ ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯ , ಮಾರುಕಟ್ಟೆ ಫೀಜು ಮತ್ತು ಲೈಸನ್ಸ್ 
ಫೀಜಿನ ರೂಪದಲ್ಲಿ ಹಿಂದಿನ ಕ್ಯಾಲೆಂಡರ್ ತಿಂಗಳಲ್ಲಿ ಸ್ವೀಕರಿಸಿದ ಒಟ್ಟು ಜಮೆಗಳ ಶೇಕಡಾ ಐದರಷ್ಟು ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ ಪ್ರತಿ ತಿಂಗಳ 
ಹದಿನೈದನೇ ದಿನಾಂಕದ ಮೊದಲು ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಗೆ ಸಂದಾಯ ಮಾಡತಕ್ಕದ್ದು. 

93. ಯಾವ ಉದ್ದೇಶಕ್ಕಾಗಿ ಮಾರುಕಟ್ಟೆ ನಿಧಿಯನ್ನು ವೆಚ್ಚ ಮಾಡಬಹುದು. ಈ ಅಧಿನಿಯಮದ 91ನೇ ಮತ್ತು 92ನೇ ಪ್ರಕರಣಗಳ 
ಉಪಬಂಧಗಳಿಗೆ ಮತ್ತು ಇತರ ಉಪಬಂಧಗಳಿಗೆ, ನಿಯಮಗಳಿಗೆ ಮತ್ತು ಉಪವಿಧಿಗಳಿಗೆ ಒಳಪಟ್ಟು ಮಾರುಕಟ್ಟೆ ಸಮಿತಿಯ ನಿಧಿಯನ್ನು ಈ ಕೆಳಕಂಡ 
ವೆಚ್ಚಗಳನ್ನು ಭರಿಸುವುದಕ್ಕಾಗಿ ವೆಚ್ಚ ಮಾಡತಕ್ಕದ್ದು. 

- (1) ಈ ಅಧಿನಿಯಮದ ಮೇರೆಗೆ ಮಾರುಕಟ್ಟೆ ಸಮಿತಿಯು ಕಡ್ಡಾಯವಾಗಿ ಮತ್ತು ವಿವೇಚನಾತ್ಮಕವಾಗಿ ನಿರ್ವಹಿಸತಕ್ಕ ಕರ್ತವ್ಯಗಳು 
ಮತ್ತು ಪ್ರಕಾರ್ಯಗಳು; 

(i) ಮಾರುಕಟ್ಟೆ ಸಮಿತಿಯು ನಿಯೋಜಿಸಿಕೊಂಡ ಅದರ ಅಧಿಕಾರಿಗಳ ಮತ್ತು ನೌಕರರ ವೇತನ , ರಜಾ ಭತ್ಯಗಳು, ನಿವೃತ್ತಿವೇತನ, 
ಉಪದಾನಗಳು ಮತ್ತು ಭವಿಷ್ಯನಿಧಿ ; 

(ii) ಮಾರುಕಟ್ಟೆ ಸಮಿತಿಯು ಎತ್ತಿದ ಸಾಲಗಳೇನಾದರೂ ಇದ್ದರೆ ಅವುಗಳ ಮೇಲೆ ಬಡ್ಡಿ ಸಂದಾಯ ಮತ್ತು ಅಂಥ ಸಾಲಗಳ 
ಸಂಬಂಧದಲ್ಲಿ ಋಣತೀರಿಕೆ ನಿಧಿಗಳ ಏರ್ಪಾಡು; 

(iv ) ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನ, ಉಪಾಧ್ಯಕ್ಷನ ಮತ್ತು ಇತರ ಸದಸ್ಯರ ಗೌರವಧನ, ಭತ್ಯಗಳು ಮತ್ತು ಪ್ರಯಾಣ ಭತ್ಯಗಳ 
ಸಂದಾಯ ; 

(v) 84ನೇ ಪ್ರಕರಣದ ಮೇರೆಗೆ ನೇಮಕರಾದ ಮಧ್ಯಸ್ಥಗಾರರ [ ಮತ್ತು 42ನೇ ಪ್ರಕರಣದ ಮೇರೆಗೆ ನೇಮಕವಾದ ಸಲಹಾ 
ಸಮಿತಿಯ ಸದಸ್ಯರು ಫೀಜುಗಳ ಮತ್ತು ಪ್ರಯಾಣ ಭತ್ಯಗಳ ಸಂದಾಯ; ಮತ್ತು 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11-1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(vi) ಉಪವಿಧಿಗಳಲ್ಲಿ ಗೊತ್ತುಪಡಿಸಬಹುದಾದಂತೆ ಈ ಅಧಿನಿಯಮದ ವ್ಯಾಪ್ತಿಯೊಳಗಿನ ಯಾವುದೇ ಇತರ ಉದ್ದೇಶ. 
94. ಅಧ್ಯಕ್ಷನಿಗೆ [ ಮತ್ತು ಉಪಾಧ್ಯಕ್ಷನಿಗೆ] ಗೌರವಧನ ಮತ್ತು ಪ್ರವಾಸ ಭತ್ಯಗಳು - * (1) ಮಾರುಕಟ್ಟೆ ಸಮಿತಿಯು, ಮಾರುಕಟ್ಟೆ ಸಮಿತಿಯ 
ಅಧ್ಯಕ್ಷನಿಗೆ [ ಮತ್ತು ಉಪಾಧ್ಯಕ್ಷನಿಗೆ] ಗೊತ್ತುಪಡಿಸಬಹುದಾದಂಥ ಗೌರವ ಧನವನ್ನು ಸಂದಾಯ ಮಾಡತಕ 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.8.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನು ಮತ್ತು ಉಪಾಧ್ಯಕ್ಷನು] ಉಪವಿಧಿಗಳ ಮೂಲಕ ಗೊತ್ತುಪಡಿಸಬಹುದಾದಂಥ ಪ್ರವಾಸ ಭತ್ಯಗಳಿಗೆ 
ಅರ್ಹನಾಗಿರತಕ್ಕದ್ದು: 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
[ ಪರಂತುಕಗಳು XXXXj. 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(3) ಅಧ್ಯಕ್ಷರು, ಮಾರುಕಟ್ಟೆ ಸಮಿತಿಯ ವ್ಯವಹಾರಗಳಿಗೆ ಸಂಬಂಧಿಸಿರದ ಉದ್ದೇಶಗಳಿಗಾಗಿ ಮಾರುಕಟ್ಟೆ ಸಮಿತಿಯ ಅನುಮತಿ ಪಡೆದು 
ಮಾರುಕಟ್ಟೆ ಪ್ರದೇಶದಿಂದ ಗೈರು ಹಾಜರಾದರೆ, ಅವನು ಅಂತಹ ಗೈರುಹಾಜರಿಯ ಅವಧಿಗಾಗಿ ಗೌರವಧನಕ್ಕೆ ಹಕ್ಕುಳ್ಳವನಾಗಿರತಕ್ಕದ್ದಲ್ಲ ಮತ್ತು ಅಂತಹ 
ರಜೆಯ ಅವಧಿಯಲ್ಲಿ ಅಧ್ಯಕ್ಷನ ಕಾರ್ಯಗಳನ್ನು ನಿರ್ವಹಿಸುವ ಉಪಾಧ್ಯಕ್ಷನು ಅಥವಾ ಯಾವನೇ ಇತರ ಸದಸ್ಯನು ಅಂತಹ ಅವಧಿಗೆ ಗೌರವಧನವನ್ನು 
ಪಡೆಯಲು ಹಕ್ಕುಳ್ಳವನಾಗತಕ್ಕದ್ದು. 

95 , ಬಜೆಟ್ , ಮುಂತಾದವುಗಳನ್ನು ತಯಾರಿಸುವ ವಿಧಾನ - ಮಾರುಕಟ್ಟೆ ನಿಧಿಯಿಂದ ಯಾವುದೇ ಸಂದಾಯವನ್ನು ಮಾಡತಕ್ಕ ವಿಧಾನ , ಅದರ 
ಲೆಕ್ಕಗಳನ್ನು ಇಡತಕ್ಕ ಮತ್ತು ಪರಿಶೋಧಿಸತಕ್ಕ ಹಾಗೂ ಮರುಪರಿಶೋಧಿಸತಕ್ಕ ವಿಧಾನ ( ಆ ಬಗ್ಗೆ ಲೆಕ್ಕ ಪರಿಶೋಧಕನು ಚಲಾಯಿಸತಕ್ಕ ಅಧಿಕಾರಗಳು 
ಸೇರಿದಂತೆ), ಅದರ ಆದಾಯ ಮತ್ತು ವೆಚ್ಚದ ವಾರ್ಷಿಕ, ಪರಿಷ್ಕತ ಅಥವಾ ಪೂರಕ ಬಜೆಟ್ ಅಂದಾಜುಗಳನ್ನು ತಯಾರಿಸತಕ್ಕ ವಿಧಾನ, ( ಅಂತಹ 
ಬಜೆಟನ್ನು ಮಾರ್ಪಾಟುಗೊಳಿಸುವ, ಶೂನ್ಯಗೊಳಿಸುವ ಅಥವಾ ರದ್ದುಗೊಳಿಸುವ ಉಪಬಂಧಗಳು ಸೇರಿದಂತೆ) ಮತ್ತು ಅದರ ವಾರ್ಷಿಕ ಆಡಳಿತ 
ವರದಿಯನ್ನು ತಯಾರಿಸತಕ್ಕ ವಿಧಾನ, ಇವುಗಳೆಲ್ಲವು ಈ ಸಂಬಂಧದಲ್ಲಿ ರಚಿಸಲಾಗುವ ನಿಯಮಗಳಿಗನುಸಾರ ಇರತಕ್ಕದ್ದು. 

ಅಧ್ಯಾಯ - IX 

ವಿಶೇಷ ವ್ಯಾಪಾರ ಸರಕು ಮಾರುಕಟ್ಟೆಗಳು 
96 . ವಿಶೇಷ ವ್ಯಾಪಾರ ಸರಕುಗಳಿಗಾಗಿ ಸ್ವತಂತ್ರ ಮಾರುಕಟ್ಟೆಗಳ ಮತ್ತು ಮಾರುಕಟ್ಟೆ ಸಮಿತಿಗಳ ಸ್ಥಾಪನೆ.- (1) ಯಾವುದೇ ಪ್ರದೇಶದಲ್ಲಿ 
ಜಾನುವಾರು, ಕುರಿ, ಮೀನು, ಹಣ್ಣುಗಳು ಅಥವಾ ರಾಜ್ಯ ಸರ್ಕಾರವು ಅಧಿಸೂಚಿಸಿದ ಯಾವುದೇ ಇತರ ವಿಶೇಷ ವ್ಯಾಪಾರ ಸರಕುಗಳ ಅನಿಯಂತ್ರಿತ 
ಮಾರುಕಟ್ಟೆಯ ಸಮೀಕ್ಷೆಯನ್ನು ನಡೆಸಿದ ತರುವಾಯ ರಾಜ್ಯ ಸರ್ಕಾರವು 

(1) ಅಂಥ ವ್ಯಾಪಾರ ಸರಕುಗಳನ್ನು ಸೇರಿಸಿಡುವ ಅಥವಾ ದಾಸ್ತಾನು ಮಾಡುವ ವಿಧಾನದ ಕಾರಣ; 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


- 


೮೪೧ 


೮೪೧ 


& 


(ii) ಅಂಥ ವ್ಯಾಪಾರ ಸರಕುಗಳ ಮಾರುಕಟ್ಟೆ ವ್ಯವಹಾರದ ಸಮಸ್ಯೆಯ ಕಾರಣ; 
(ii) ಅಂಥ ವ್ಯಾಪಾರ ಸರಕುಗಳ ವ್ಯಾಪಾರದ ತಂತ್ರ ಮತ್ತು ವಿಶೇಷ ಲಕ್ಷಣಗಳ ಕಾರಣ ; ಮತ್ತು 

(iv ) ಇತರ ಕೃಷಿ ಉತ್ಪನ್ನಗಳ ವ್ಯಾಪಾರ ನಿಯಂತ್ರಣಕ್ಕೆ ಮತ್ತು ಅಂಥ ವ್ಯಾಪಾರ ಸರಕುಗಳ ವ್ಯಾಪಾರ ನಿಯಂತ್ರಣಕ್ಕೂ 
ಹೊಂದಿಕೆಯಾಗದಿರುವ ಕಾರಣ, 

ಅಂಥ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾರುಕಟ್ಟೆ ಸಮಿತಿಯು ಅಥವಾ ಸಮಿತಿಗಳು ಅಂತಹ ವ್ಯಾಪಾರ ಸರಕಿನ ನಿಯಂತ್ರಿತ 
ವ್ಯಾಪಾರಕ್ಕೆ ಸೌಕರ್ಯಗಳನ್ನು ಒದಗಿಸಲು ಶಕ್ತವಾಗಿಲ್ಲವೆಂದು, ಮತ್ತು, 

( ಎ) ಅಂಥ ಪ್ರದೇಶದಲ್ಲಿ ಅಂಥ ವ್ಯಾಪಾರ ಸರಕುಗಳ ಸಂಘಟಿತ ವ್ಯಾಪಾರಕ್ಕೆ ಸೌಕರ್ಯಗಳಿರುವುವೆಂದು; 
( ಬಿ) ಅಂಥ ಪ್ರದೇಶದಲ್ಲಿ ಅಂಥ ವ್ಯಾಪಾರ ಸರಕುಗಳ ವ್ಯಾಪಾರವು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿರುವುದೆಂದು; 

( ಸಿ) ಕೇವಲ ಆ ವ್ಯಾಪಾರ ಸರಕಿನ ವ್ಯಾಪಾರವನ್ನು ಪ್ರತ್ಯೇಕವಾಗಿ ನಿಯಂತ್ರಿಸುವ ಮೂಲಕ ಉತ್ಪಾದಕರಿಗೆ ಒದಗುವ ಪ್ರಯೋಜನಗಳು 
ಮತ್ತು ಮಾರುಕಟ್ಟೆ ಸಮಿತಿಗೆ ದೊರೆಯಬಹುದಾದ ಆದಾಯ - ಇವುಗಳು ಅಂಥ ನಿಯಂತ್ರಣದಲ್ಲಿ ಒಳಗೊಂಡಿರುವ ಪ್ರಯತ್ನಗಳಿಗೆ 
ಅನುಗುಣವಾಗಿವೆಯೆಂದು ಮತ್ತು ಅಂಥ ನಿಯಂತ್ರಣವನ್ನು ಜಾರಿಗೊಳಿಸುವಲ್ಲಿ ಅಗತ್ಯವಾದ ಕಾರ್ಯನಿರ್ವಹಣೆಗೆ ಸಾಕಷ್ಟಾಗುವುದೆಂದು; ಮತ್ತು 

( ಡಿ) ಸ್ವತಂತ್ರ ಮಾರುಕಟ್ಟೆಯನ್ನು ಮತ್ತು ಪ್ರತ್ಯೇಕ ಮಾರುಕಟ್ಟೆ ಸಮಿತಿಯನ್ನು ಸ್ಥಾಪಿಸಿದರೆ ಮಾತ್ರ ಅಂಥ ಪ್ರದೇಶದಲ್ಲಿ ಅಂಥ 
ವ್ಯಾಪಾರದ ಸರಕಿನ ವ್ಯಾಪಾರವನ್ನು ದಕ್ಷ ರೀತಿಯಲ್ಲಿ ನಿಯಂತ್ರಿಸಬಹುದೆಂದು 
- ಮನವರಿಕೆ ಮಾಡಿಕೊಂಡರೆ, ಅದು ಅಂಥ ಪ್ರದೇಶವು ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಯಾವುದೇ ಇತರ ವ್ಯಾಪಾರ ಸರಕು 
ಅಥವಾ ವ್ಯಾಪಾರ ಸರಕುಗಳ ವ್ಯಾಪಾರ ನಿಯಂತ್ರಣವನ್ನು ಚಲಾಯಿಸುತ್ತಿರುವ ಯಾವುದೇ ಮಾರುಕಟ್ಟೆ ಸಮಿತಿಯ ಅಥವಾ ಸಮಿತಿಗಳ ಅಧಿಕಾರ 

ರುವಂಥ ಪ್ರದೇಶವಾಗಿದ್ದರೂ ಈ ಅಧಿನಿಯಮದಲ್ಲಿ ಉಪಬಂಧಿತವಾದ ರೀತಿಯಲ್ಲಿ ಸ್ವತಂತ್ರ ಮಾರುಕಟ್ಟೆ ಮತ್ತು ಮಾರುಕಟ್ಟೆ 
ಸಮಿತಿಯ ಸ್ಥಾಪನೆಗಾಗಿ [ ಮಂಡಲಿಯೊಂದಿಗೆ ಸಮಾಲೋಚಿಸಿ ] ಅವಶ್ಯ ಕ್ರಮವನ್ನು ತೆಗೆದುಕೊಳ್ಳಬಹುದು. 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( 2) ಈ ಅಧ್ಯಾಯದ ಮೇರೆಗೆ ಪ್ರತ್ಯೇಕ ಮಾರುಕಟ್ಟೆಯನ್ನು ಸ್ಥಾಪಿಸಿದಾಗ, ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಅಧಿನಿಯಮದ 
ಉಪಬಂಧಗಳು, ಅಂಥ ಮಾರುಕಟ್ಟೆ ಸಂಬಂಧದಲ್ಲಿ ಆ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಮಾರ್ಪಾಟುಗಳೊಂದಿಗೆ ಅನ್ವಯವಾಗತಕ್ಕದ್ದೆಂದು 
ಘೋಷಿಸಬಹುದು. 

( 3) ( 2) ನೇ ಉಪಪ್ರಕರಣದ ಮೇರೆಗೆ ಅಧಿಸೂಚಿತವಾದ ಯಾವುದೇ ಮಾರ್ಪಾಟುಗಳಿಗೊಳಪಟ್ಟು, ಈ ಅಧಿನಿಯಮದ ಉಪಬಂಧಗಳು, ಈ 
ಅಧ್ಯಾಯದ ಉಪಬಂಧಗಳ ಅನುಸಾರ ಸ್ಥಾಪಿತವಾದ ಮಾರುಕಟ್ಟೆ ಪ್ರದೇಶಗಳಿಗೆ ಮತ್ತು ಮಾರುಕಟ್ಟೆ ಸಮಿತಿಗಳಿಗೆ ಯಥೋಚಿತ ವ್ಯತ್ಯಾಸಗಳೊಂದಿಗೆ 
ಅನ್ವಯವಾಗತಕ್ಕದ್ದು. 

ಅಧ್ಯಾಯ - X 
[ ಮಂಡಲ ಪಂಚಾಯಿತಿಗಳು ] ಮಾರುಕಟ್ಟೆ ಸಮಿತಿಗಳ ಏಜೆಂಟುಗಳಾಗಿ ಕಾರ್ಯನಿರ್ವಹಿಸುವುದು 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

97. [ ಮಂಡಲ ಪಂಚಾಯತಿಗಳು] ಮಾರುಕಟ್ಟೆ ಸಮಿತಿಗಳ ಏಜೆಂಟುಗಳಾಗಿ ಕಾರ್ಯನಿರ್ವಹಿಸುವುದು.- (1) ಗೊತ್ತುಪಡಿಸಬಹುದಾದಂಥ 
ನಿಯಮಗಳಿಗೆ ಒಳಪಟ್ಟು ಮಾರುಕಟ್ಟೆ ಸಮಿತಿಯು, ಮಾರುಕಟ್ಟೆ ಪ್ರದೇಶದೊಳಗೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಯಾವುದೇ [ ಮಂಡಲ 
ಪಂಚಾಯತಿ] ಯ ಸಮ್ಮತಿ ಪಡೆದು ಅಂಥ [ ಮಂಡಲ ಪಂಚಾಯತಿ] ಯನ್ನು ಅಂಥ [ ಮಂಡಲ ಪಂಚಾಯತಿ] ಯ ಪ್ರದೇಶದಲ್ಲಿರುವ ಮಾರುಕಟ್ಟೆ 
ಸಮಿತಿಯು ಉಪ ಮಾರುಕಟ್ಟೆಗಳಿಗೆ ಮತ್ತು ಉಪ ಮಾರುಕಟ್ಟೆ ಪ್ರಾಂಗಣಗಳಿಗೆ ಸಂಬಂಧಿಸಿ ಹೊಂದಿರುವ ಯಾವುದೇ ಅಧಿಕಾರಗಳು ಮತ್ತು ಕರ್ತವ್ಯಗಳು 
ಸೇರಿ ಉಪವಿಧಿಗಳ ಮೂಲಕ ಗೊತ್ತುಪಡಿಸಬಹುದಾದಂಥ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಅಂಥ ಕರ್ತವ್ಯಗಳನ್ನು ನೆರವೇರಿಸಲು ಮಾರುಕಟ್ಟೆ 
ಸಮಿತಿಯ ಏಜೆಂಟಾಗಿ ನೇಮಕ ಮಾಡಬಹುದು ಮತ್ತು ಅಂಥ ಅಧಿಕಾರಗಳ ಚಲಾವಣೆಯು ಮತ್ತು ಕರ್ತವ್ಯಗಳ ನೆರವೇರಿಕೆಯು ಏಜೆನ್ಸಿಯ ರೂಪದಲ್ಲಿ 
ಹಾಗೆ ವಹಿಸಿಕೊಡಲಾದ ಅಧಿಕಾರಗಳು ಮತ್ತು ಕರ್ತವ್ಯಗಳು ಮಾರುಕಟ್ಟೆ ಸಮಿತಿಯ ಮತ್ತು ಆ ಬಗ್ಗೆ ಸಮಿತಿಯು ಸಾಮಾನ್ಯವಾಗಿ ಅಥವಾ ವಿಶೇಷವಾಗಿ 
ಅಧಿಕೃತಗೊಳಿಸಿದ ಅಧಿಕಾರಿಯ ಅಥವಾ ಅಧಿಕಾರಿಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಗಳಿಗೆ ಒಳಪಟ್ಟಿರತಕ್ಕುದೆಂಬ ಷರತ್ತು ಸೇರಿ ಉಪವಿಧಿಗಳ ಮೂಲಕ 
ಗೊತ್ತುಪಡಿಸಬಹುದಾದಂಥ ಷರತ್ತುಗಳಿಗೆ ಒಳಪಟ್ಟಿರತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 2) (1) ನೇ ಉಪಪ್ರಕರಣದ ಮೇರೆಗೆ [ ಮಂಡಲ ಪಂಚಾಯತಿ] ಗೆ ವಹಿಸಿಕೊಟ್ಟಿರುವ ಅಧಿಕಾರವು, 65ನೇ ಪ್ರಕರಣದ ಮೇರೆಗೆ ಮಾರುಕಟ್ಟೆ 
ಫೀಜುಗಳನ್ನು ವಿಧಿಸುವ ಮತ್ತು ವಸೂಲು ಮಾಡುವ ಅಧಿಕಾರವನ್ನು ಒಳಗೊಂಡಿರತಕ್ಕದ್ದು ಮತ್ತು ಯಾವ ಸರಕುಗಳ ಸಂಬಂಧದಲ್ಲಿ ಅಂಥ ಫೀಜುಗಳು 
ಸಂದಾಯವಾಗತಕ್ಕದ್ದೋ ಆ ಫೀಜುಗಳು [ ಮಂಡಲ ಪಂಚಾಯತಿಗೆ] ಸಂದಾಯವಾದ ಹೊರತಾಗಿ ಆ ಸರಕುಗಳನ್ನು ಮಾರಾಟದ ಸ್ಥಳದಿಂದ 
ಸಾಗಿಸತಕ್ಕದ್ದಲ್ಲ. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(3) [ ಮಂಡಲ ಪಂಚಾಯತಿ] ಯು ವಸೂಲು ಮಾಡಿದ ಫೀಜುಗಳ ಸಂಬಂಧದಲ್ಲಿ ಆ [ ಮಂಡಲ ಪಂಚಾಯತಿ] ಗೆ ವಹಿಸಿರುವ 
ಅಧಿಕಾರಗಳು ಮತ್ತು ಕರ್ತವ್ಯಗಳ ವ್ಯಾಪ್ತಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಮಾರುಕಟ್ಟೆ ಸಮಿತಿಯು ನಿರ್ಧರಿಸಬಹುದಾದಂತೆ ಫೀಜುಗಳ ಸಂಗ್ರಹಣೆಯ 
ಶೇಕಡಾ *[ ಐವತ್ತನ್ನು ]* ಮೀರದ ಮೊತ್ತವನ್ನು [ ಮಂಡಲ ಪಂಚಾಯತಿ] ಯು ತನ್ನಲ್ಲಿ ಇಟ್ಟುಕೊಳ್ಳತಕ್ಕದ್ದು ಮತ್ತು [ ಮಂಡಲ ಪಂಚಾಯತಿ] ನಿಧಿಗೆ ಜಮೆ 
ಮಾಡತಕ್ಕದ್ದು ಮತ್ತು ಉಳಿದ ಮೊತ್ತವು ಮಾರುಕಟ್ಟೆ ಸಮಿತಿಗೆ ಸಂದಾಯವಾಗತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1 -8 -1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೮೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


98. [ ಮಂಡಲ ಪಂಚಾಯತಿ] ಗಳಿಗೆ ಅನುದಾನಗಳು ಮತ್ತು ಸಾಲಗಳು.- (1) 97ನೇ ಪ್ರಕರಣದ ಮೇರೆಗೆ ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು 
ಯಾವ [ ಮಂಡಲ ಪಂಚಾಯತಿ] ಗೆ ವಹಿಸಿಕೊಡಲಾಗಿದೆಯೋ ಅಂಥ ಪ್ರತಿಯೊಂದು ಮಂಡಲ ಪಂಚಾಯಿತಿಗೆ ಮಾರುಕಟ್ಟೆ ಸಮಿತಿಯು, ಅಂಥ 

- ಪಂಚಾಯತಿ] ಯ ಅಧಿಕಾರ ವ್ಯಾಪ್ತಿಯೊಳಗಿನ ಪ್ರದೇಶದಲ್ಲಿ ಅನನ್ಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾರುಕಟ್ಟೆ ಕಾರ್ಯನಿರ್ವಾಹಕರಿಂದ 
ವಸೂಲು ಮಾಡಿದ ಲೈಸನ್ಸ್ ಫೀಜಿನ ಶೇಕಡಾ ಎಪ್ಪತ್ರೆ ದಕ್ಕೆ ಸಮಾನವಾದ ಮೊತ್ತವನ್ನು ವಾರ್ಷಿಕವಾಗಿ ಸಂದಾಯ ಮಾಡತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 2) 97ನೆಯ ಪ್ರಕರಣದ ಮೇರೆಗೆ ಯಾವ [ ಮಂಡಲ ಪಂಚಾಯತಿ] ಗೆ ಅಧಿಕಾರಗಳನ್ನು ಮತ್ತು ಕರ್ತವ್ಯಗಳನ್ನು ವಹಿಸಿಕೊಡಲಾಗಿದೆಯೋ ಆ 
ಮಂಡಲ ಪಂಚಾಯತಿಗೆ ಮಾರುಕಟ್ಟೆ ಸಮಿತಿಯು ಬಡ್ಡಿ ಇಲ್ಲದೆ ಸಾಲದ ರೂಪದಲ್ಲಿ ಪ್ರಾರಂಭಿಕ ಹಣಕಾಸಿನ ಸಹಾಯವನ್ನು ನೀಡಬಹುದು ಮತ್ತು ಆ 
ಮೊತ್ತವು ಮಾರುಕಟ್ಟೆ ಸಮಿತಿ ಮತ್ತು [ ಮಂಡಲ ಪಂಚಾಯತಿ] ಯು ಪರಸ್ಪರ ಒಪ್ಪಿಕೊಳ್ಳಬಹುದಾದಂಥ ಸಮಯಗಳಲ್ಲಿ ಮತ್ತು ಕಂತುಗಳಲ್ಲಿ 
ಮರುಸಂದಾಯವಾಗತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

99 . [ ಮಂಡಲ ಪಂಚಾಯತಿಗಳಿಗೆ ಅಧಿಕಾರಗಳು ಮತ್ತು ಪ್ರಕಾರ್ಯಗಳನ್ನು ವಹಿಸಿಕೊಡುವುದರ ಪರಿಣಾಮಗಳು.- [ ಕರ್ನಾಟಕ ಜಿಲ್ಲಾ 
ಪರಿಷತ್ತುಗಳು , ತಾಲ್ಲೂಕು ಪಂಚಾಯತ್ ಸಮಿತಿಗಳು, ಮಂಡಲ ಪಂಚಾಯತಿಗಳು ಮತ್ತು ನ್ಯಾಯ ಪಂಚಾಯತಿಗಳ ಅರಿ 
ಒಳಗೊಂಡಿದ್ದರೂ , [ ಮಂಡಲ ಪಂಚಾಯತಿಯು] 97ನೇ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಅದಕ್ಕೆ ವಹಿಸಿಕೊಟ್ಟಿರುವ ಅಧಿಕಾರಗಳನ್ನು 
ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ ಚಲಾಯಿಸಲು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸಲು ಸಕ್ಷಮವಾಗಿರತಕ್ಕದ್ದು. 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

- ಅಧ್ಯಾಯ - XI 

ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿ 
100. ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿ - (1) ರಾಜ್ಯ ಸರ್ಕಾರವು [ಕರ್ನಾಟಕ ] ರಾಜ್ಯದಲ್ಲಿ, [ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿ] 
ಎಂಬ ಹೆಸರಿನ ಮಂಡಲಿಯೊಂದನ್ನು ಈ ಸಂಬಂಧದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದಂಥ ದಿನಾಂಕದಿಂದ ಜಾರಿಗೆ ಬರುವಂತೆ 
ಸ್ಥಾಪಿಸತಕ್ಕದ್ದು. 

1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1 -11-1973ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 

( 2) ಮಂಡಲಿಯು, ಶಾಶ್ವತ ಉತ್ತರಾಧಿಕಾರವನ್ನು ಮತ್ತು ಸಾಮಾನ್ಯ ಮೊಹರನ್ನು ಹೊಂದಿರುವ ನಿಗಮಿತ ನಿಕಾಯವಾಗಿರತಕ್ಕದ್ದು ಮತ್ತು ಈ 
ಅಧಿನಿಯಮದ ಅಥವಾ ಯಾವುದೇ ಇತರ ಅಧಿನಿಯಮಿತಿಯ ಮೂಲಕ ಅಥವಾ ಮೇರೆಗೆ ವಿಧಿಸಲಾಗುವಂಥ ನಿರ್ಬಂಧಗಳಿಗೊಳಪಟ್ಟು, ಮಂಡಲಿಯನ್ನು 
ಯಾವ ಉದ್ದೇಶಕ್ಕಾಗಿ ರಚಿಸಲಾಗಿದೆಯೋ ಆ ಉದ್ದೇಶಕ್ಕಾಗಿ ಚರ ಮತ್ತು ಸ್ಥಿರ ಸ್ವತ್ತುಗಳೆರಡನ್ನೂ ಆರ್ಜಿಸುವ, ಧಾರಣ ಮಾಡುವ ಮತ್ತು ಎಲೆ ಮಾಡುವ 
ಮತ್ತು ಕರಾರು ಮಾಡಿಕೊಳ್ಳುವ ಅಧಿಕಾರವು ಅದರಲ್ಲಿ ನಿಹಿತವಾಗಿರತಕ್ಕದ್ದು , ಮತ್ತು ಅದು ಸದರಿ ನಿಗಮಿತದ ಹೆಸರಿನಿಂದ ದಾವೆ ಹೂಡತಕ್ಕದ್ದು ಮತ್ತು 
ದಾವೆಗೆ ಗುರಿಯಾಗತಕ್ಕದ್ದು. 
101. ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯ ರಚನೆ.- (1) ಮಂಡಲಿಯು, ಈ ಕೆಳಕಂಡ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು, ಎಂದರೆ: 

(i) ಕೃಷಿ ಉತ್ಪನ್ನ ಮಾರುಕಟ್ಟೆ ಖಾತೆಯ ರಾಜ್ಯಮಂತ್ರಿಯವರು ಮಂಡಲಿಯ ಪದನಿಮಿತ್ತ ಅಧ್ಯಕ್ಷರಾಗಿರತಕ್ಕದ್ದು; 

(i) ರಾಜ್ಯದ ಪ್ರತಿಯೊಂದು ರೆವಿನ್ಯೂ ಜಿಲ್ಲೆಯಿಂದ, ಆ ಜಿಲ್ಲೆಯಲ್ಲಿರುವ ಎಲ್ಲ ಮಾರುಕಟ್ಟೆ ಸಮಿತಿಗಳ ಅಧ್ಯಕ್ಷರಿಂದ ಕೂಡಿದ 
ಚುನಾಯಿತ ಗಣವು ಗೊತ್ತುಪಡಿಸಿದ ರೀತಿಯಲ್ಲಿ ಆಯ್ಕೆ ಮಾಡಿದ, ಜಿಲ್ಲೆಯ ಒಂದು ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನೂ ಆಗಿರುವ ಒಬ್ಬ ವ್ಯಕ್ತಿ ; 

[(iii) ಸರ್ಕಾರದ ಕಾರ್ಯದರ್ಶಿ , ಸಹಕಾರ ಇಲಾಖೆ ಅಥವಾ ಅವರು ನಾಮನಿರ್ದೇಶನ ಮಾಡಿದ ವ್ಯಕಿ, ಪದನಿ 
(iv ) ಸರ್ಕಾರದ ಕಾರ್ಯದರ್ಶಿ , ಕೃಷಿ ಇಲಾಖೆ ಅಥವಾ ಅವರು ನಾಮನಿರ್ದೇಶನ ಮಾಡಿದ ವ್ಯಕ್ತಿ, ಪದನಿಮಿತ್ತ; 

(v) ಕೃಷಿ ಮಾರುಕಟ್ಟೆ ನಿರ್ದೆಶಕರು ]: 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-3 -1992 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

ಪರಂತು, ಯಾವುದೇ ರೆವಿನ್ಯೂ ಜಿಲ್ಲೆಯಲ್ಲಿ ಕೇವಲ ಎರಡು ಮಾರುಕಟ್ಟೆ ಸಮಿತಿಗಳು ಇದ್ದರೆ, ಮತ್ತು ಆ ಸಮಿತಿಗಳ ಇಬ್ಬರೂ ಅಧ್ಯಕ್ಷರು ಅಂಥ 
ಜಿಲ್ಲೆಯಿಂದ ಚುನಾವಣೆಗಾಗಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದರೆ ಆ ಮಂಡಲಿಯಲ್ಲಿ ಆ ಮಾರುಕಟ್ಟೆ ಸಮಿತಿಗಳನ್ನು ಪ್ರತಿನಿಧಿಸಬೇಕಾದ ವ್ಯಕ್ತಿಯನ್ನು ಚುನಾವಣಾ 
ಅಧಿಕಾರಿಯು ಚೀಟಿ ಎತ್ತುವ ಮೂಲಕ ನಿರ್ಧರಿಸತಕ್ಕದ್ದು: 

ಮತ್ತೂ ಪರಂತು, ಯಾವುದೇ ರೆವಿನ್ಯೂ ಜಿಲ್ಲೆಯಲ್ಲಿ ಒಂದೇ ಒಂದು ಮಾರುಕಟ್ಟೆ ಸಮಿತಿ ಇರುವಲ್ಲಿ ಅಂಥ ಸಮಿತಿಯ ಅಧ್ಯಕ್ಷನು ಆ 
ಮಂಡಲಿಯ ಸದಸ್ಯನಾಗತಕ್ಕದ್ದು. 

(2) ಮಂಡಲಿಯು, ಚುನಾಯಿತ ಸದಸ್ಯರ ಪೈಕಿ ಒಬ್ಬನನ್ನು ಉಪಾಧ್ಯಕ್ಷರೆಂದು ಚುನಾಯಿಸತಕ್ಕದ್ದು. 
(3) [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನು ಮಂಡಲಿಯ ಪದನಿಮಿತ್ತ ವ್ಯವಸ್ಥಾಪಕ ನಿರ್ದೆಶಕ ]* ನಾಗಿರತಕ್ಕದ್ದು . 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


2 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-3 -1992ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೪೩ 


102. ಮಂಡಲಿಯ ಚುನಾಯಿತ ಸದಸ್ಯರ ಹೆಸರುಗಳ ಪ್ರಕಟಣೆ - [ಕೃಷಿ ಮಾರುಕಟ್ಟೆ ನಿರ್ದೆಶಕ] ರು , 101ನೇ ಪ್ರಕರಣದ (1) ನೇ ಉಪಪ್ರಕರಣದ 
( ii) ನೇ ಖಂಡದ ಮೇರೆಗೆ ಚುನಾಯಿತ ಸದಸ್ಯರ ಹೆಸರುಗಳನ್ನು ಗೊತ್ತುಪಡಿಸಲಾದ ರೀತಿಯಲ್ಲಿ ಪ್ರಕಟಿಸತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

103. ಚುನಾವಣೆಯ ಸಿಂಧುತ್ವದ ನಿರ್ಧರಣೆ - 20ರಿಂದ 25ನೇ ಪ್ರಕರಣಗಳ ( ಎರಡೂ ಸೇರಿ) ಉಪಬಂಧಗಳು 101ನೇ ಪ್ರಕರಣದ (1) ನೇ 
ಉಪಪ್ರಕರಣದ ( ii) ನೇ ಖಂಡದ ಮೇರೆಗೆ ನಡೆಸಲಾದ ಚುನಾವಣೆಯ ಸಿಂಧುತ್ವದ ನಿರ್ಧರಣೆಯ ಸಂಬಂಧದಲ್ಲಿ ಯಥೋಚಿತ ವ್ಯತ್ಯಾಸಗಳೊಂದಿಗೆ 
ಅನ್ವಯವಾಗತಕ್ಕದ್ದು; ಆದರೆ ಅಂಥ ಅನ್ವಯವು ಆ ಸಂಬಂಧದಲ್ಲಿನ ವಿವಾದ ನಿರ್ಧರಣೆಗಾಗಿ ಅಧಿಕೃತನಾದ ನ್ಯಾಯಿಕ ಅಧಿಕಾರಿಯು, ಸಂಬಂಧಪಟ್ಟ 
ಜಿಲ್ಲೆಯ ಮೇಲೆ ಅಧಿಕಾರ ವ್ಯಾಪ್ತಿ ಹೊಂದಿರುವ ಜಿಲ್ಲಾ ನ್ಯಾಯಾಧೀಶನಾಗಿರತಕ್ಕದ್ದೆಂಬ ಮಾರ್ಪಾಟಿಗೆ ಒಳಪಟ್ಟಿರತಕ್ಕದ್ದು . 

_ 104, ಮಂಡಲಿಯ ಚುನಾಯಿತ ಸದಸ್ಯರ ಸದಸ್ಯತ್ವ ನಿಂತು ಹೋಗುವುದು - 101ನೇ ಪ್ರಕರಣದ (1) ನೇ ಉಪಪ್ರಕರಣದ (i) ನೇ ಖಂಡದ ಮೇರೆಗೆ 
ಚುನಾಯಿತನಾದ ಸದಸ್ಯನು, ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗಳ ಅಧ್ಯಕ್ಷರ ಚುನಾಯಿತ ಗಣದ ಸದಸ್ಯನಾಗಿರುವುದು ನಿಂತುಹೋದರೆ ಅವನು ಆ 
ಮಂಡಲಿಯ ಸದಸ್ಯನಾಗಿರುವುದು ನಿಂತು ಹೋಗತಕ್ಕದ್ದು. 

105. ಉಪಚುನಾವಣೆ - ಯಾವನೇ ಚುನಾಯಿತ ಸದಸ್ಯನ ಸ್ಥಾನವು ರಾಜೀನಾಮೆ ಅಥವಾ ಮರಣದಿಂದಾಗಿ ಅಥವಾ 104ನೇ ಪ್ರಕರಣದ 
ಮೇರೆಗೆ ಸದಸ್ಯತ್ವವು ನಿಂತುಹೋದ ಕಾರಣದಿಂದಾಗಿ ತೆರವಾದರೆ ಹಾಗೆ ಸ್ಥಾನವು ಖಾಲಿಯಾದ ತರುವಾಯ ಮತ್ತೊಬ್ಬ ವ್ಯಕ್ತಿಯನ್ನು ಆ ಸ್ಥಾನಕ್ಕೆ 
ಚುನಾಯಿಸುವ ಮೂಲಕ ಅದನ್ನು ಭರ್ತಿ ಮಾಡತಕ್ಕದ್ದು . 

*106, ಮಂಡಲಿಯ ಸದಸ್ಯರ ಹುದ್ದೆಯ ಅವಧಿ:- ಮಂಡಲಿಯ ಚುನಾಯಿತ ಸದಸ್ಯ ಈ ಅಧಿನಿಯಮದಲ್ಲಿ ಅನ್ಯಥಾ ಉಪಬಂಧಿಸಿದ್ದ ಹೊರತು, 
[ ಐದು ವರ್ಷಗಳ ] ಅವಧಿಯವರೆಗೆ ಹುದ್ದೆಯಲ್ಲಿರತಕ್ಕದ್ದು . 

* 61ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿ ನೋಡಿ. 


1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 - 6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


*106ಎ. 
* 61ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿ ನೋಡಿ. 

[107. ಮಂಡಲಿಯ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಅಧಿಕಾರಗಳು ಮತ್ತು ಕರ್ತವ್ಯಗಳು.- ಮಂಡಲಿಯ ಅಧ್ಯಕ್ಷನ ಹಾಗೂ ಉಪಾಧ್ಯಕ್ಷನ 
ಅಧಿಕಾರಗಳು ಮತ್ತು ಕರ್ತವ್ಯಗಳು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾಗಿರುವಂತೆ ಇರತಕ್ಕದ್ದು : 

ಪರಂತು, ಈ ಪ್ರಕರಣದ ಮೇರೆಗೆ ವಿನಿಯಮಗಳನ್ನು ರಚಿಸುವವರೆಗೆ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) 
(ತಿದ್ದುಪಡಿ) ಅಧಿನಿಯಮ , 1986ರ ಪ್ರಾರಂಭಕ್ಕೆ ಮುಂಚೆ, ಮಂಡಲಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಇದ್ದ ಅಧಿಕಾರಗಳು ಮತ್ತು ಕರ್ತವ್ಯಗಳಿಗೆ 
ಸಂಬಂಧಪಟ್ಟ ಉಪಬಂಧಗಳು ಅನ್ವಯವಾಗತಕ್ಕದ್ದು.] 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17- 6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[108. ಮಂಡಲಿಯ ವ್ಯವಹಾರದ ನಿರ್ವಹಣೆ - ಮಂಡಲಿಯು ತನ್ನ ವ್ಯವಹಾರವನ್ನು ನಿರ್ವಹಿಸುವ ಸಂಬಂಧವಾಗಿ ಈ ಅಧಿನಿಯಮಕ್ಕೆ ಅಥವಾ 
ಅದರ ಮೇರೆಗೆ ರಚಿಸಲಾದ ಯಾವುದೇ ನಿಯಮಗಳಿಗೆ ಅಸಂಗತವಾಗಿರದಂಥ ವಿನಿಯಮಗಳನ್ನು ರಚಿಸತಕ್ಕದ್ದು: 

ಪರಂತು, ಈ ಪ್ರಕರಣದ ಮೇರೆಗೆ ವಿನಿಯಮಗಳನ್ನು ರಚಿಸುವವರೆಗೆ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) 
(ತಿದ್ದುಪಡಿ) ಅಧಿನಿಯಮ , 1986ರ ಪ್ರಾರಂಭಕ್ಕೆ ಮುಂಚೆ ಮಂಡಲಿಯ ವ್ಯವಹಾರವನ್ನು ನಡೆಸುವುದಕ್ಕೆ ಸಂಬಂಧಪಟ್ಟಂತೆ ಇದ್ದ ಉಪಬಂಧಗಳು 
ಅನ್ವಯವಾಗತಕ್ಕದ್ದು. | 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ 109 . ರಾಜ್ಯ ಸರ್ಕಾರದಿಂದ ಅನುದಾನಗಳು.- ರಾಜ್ಯ ಸರ್ಕಾರವು, ಪ್ರತಿ ಆರ್ಥಿಕ ವರ್ಷಕ್ಕಾಗಿ ಆ ವರ್ಷದಲ್ಲಿ , ಮಾರುಕಟ್ಟೆ ಫೀಜು ಮತ್ತು ಲೈಸನ್ಸ್ 
ಫೀಜಿನ ರೂಪದಲ್ಲಿ ಮಾರುಕಟ್ಟೆ ಸಮಿತಿಗಳು ಸ್ವೀಕರಿಸಿದ ಒಟ್ಟು ಜಮೆಗಳ ಶೇಕಡಾ ಒಂದರಷ್ಟಕ್ಕೆ ಸಮನಾದ ಮೊಬಲಗನ್ನು ಮಂಡಲಿಗೆ ಅನುದಾನವಾಗಿ 
ನೀಡತಕ್ಕದ್ದು.] 

1. 1976ರ ಅಧಿನಿಯಮ ಸಂಖ್ಯೆ 14ರ ಮೂಲಕ 24-1-1976ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[109ಎ , ವ್ಯವಸ್ಥಾಪಕ ನಿರ್ದೇಶಕನ ಪ್ರಕಾರ್ಯಗಳು.- (1) 107ನೇ ಪ್ರಕರಣದ ಮೇರೆಗಿನ ಅಧ್ಯಕ್ಷನ ಸಾಮಾನ್ಯ ಅಧಿಕಾರಗಳಿಗೆ ಒಳಪಟ್ಟು, 
ಮಂಡಲಿಯ ವ್ಯವಸ್ಥಾಪಕ ನಿರ್ದೆಶಕನು, 

( ಎ) ಈ ಅಧಿನಿಯಮದ ಅಥವಾ ಅದರ ಮೇರೆಗೆ ಮಾಡಲಾದ ನಿಯಮಗಳು ಮತ್ತು ವಿನಿಯಮಗಳ ಮೂಲಕ ತನಗೆ ವಿಶೇಷವಾಗಿ 
ಪ್ರದಾನ ಮಾಡಿದ ಅಥವಾ ವಿಧಿಸಿದ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು ; 

( ಬಿ) ಅಧ್ಯಕ್ಷನ ಸಾಮಾನ್ಯ ಅಧೀಕ್ಷಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು, ಮಂಡಲಿಯ ಅಧಿಕಾರಿಗಳು ಮತ್ತು ನೌಕರರನ್ನು 
ನಿಯಂತ್ರಿಸತಕ್ಕದ್ದು; 

(ಸಿ) ಮಂಡಲಿಯ ಎಲ್ಲಾ ಕಾರ್ಯ ನಿರ್ವಹಣೆಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ನೋಡಿಕೊಳ್ಳತಕ್ಕದ್ದು; 

( ಡಿ) ಮಂಡಲಿಯ ಸಭೆಗಳ ವ್ಯವಹರಣೆಗಳಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳ ಮತ್ತು ದಸ್ತಾವೇಜುಗಳ ಅಭಿರಕ್ಷೆಯನ್ನು 
ಹೊಂದಿರತಕ್ಕದ್ದು; 

( ಇ) ಮಂಡಲಿಯ ನಿಧಿಗಳಿಂದ ಹಣವನ್ನು ತೆಗೆಯುವುದು ಮತ್ತು ಬಟವಾಡೆ ಮಾಡತಕ್ಕದ್ದು; ಮತ್ತು 


೮೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(ಎಫ್) ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಅಂಥ ಇತರ 
ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದ್ದು. 

(2) ಮಂಡಲಿಯ ವ್ಯವಸ್ಥಾಪಕ ನಿರ್ದೆಶಕನು ಮಂಡಲಿಯ ಪ್ರತಿಯೊಂದು ಸಭೆಗೆ ಹಾಜರಾಗತಕ್ಕದ್ದು ಮತ್ತು ಸಭೆಯ ವ್ಯವಹರಣೆಗಳಲ್ಲಿ 
ಭಾಗವಹಿಸತಕ್ಕದ್ದು ಆದರೆ ನಿರ್ಣಯವನ್ನು ಮಂಡಿಸುವುದಕ್ಕೆ ಅಥವಾ ಮತ ಚಲಾಯಿಸುವುದಕ್ಕೆ ಹಕ್ಕನ್ನು ಹೊಂದಿರತಕ್ಕದ್ದಲ್ಲ.] 

1. 1991ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ ಸೇರಿಸಲಾಗಿದ್ದು, ಇದನ್ನು ಅಧಿಸೂಚನೆ ಸಂಖ್ಯೆ ಸಿಡಿ 144 ಎಂಆರ್‌ಇ 2007, ದಿನಾಂಕ 04- 12 -2007 ರ ಮೂಲಕ 

01 -12- 2007ನೇ ದಿನಾಂಕವನ್ನು ಜಾರಿಗೆ ಬಂದ ದಿನಾಂಕವೆಂದು ಗೊತ್ತುಪಡಿಸಲಾಗಿದೆ. ಈ ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯಲ್ಲಿದೆ. 

110. ಮಾರುಕಟ್ಟೆ ಅಭಿವೃದ್ಧಿ ನಿಧಿ.- (1) 92ನೇ ಮತ್ತು 109ನೇ ಪ್ರಕರಣಗಳ ಮೇರೆಗೆ ಸಂದಾಯ ಮಾಡಿದ ಮೊತ್ತಗಳನ್ನು ಮತ್ತು [ಎತ್ತಿದ 
ಸಾಲಗಳೂ ಸೇರಿದಂತೆ] ಮಂಡಲಿಯ ಎಲ್ಲಾ ಇತರ ಜಮೆಗಳನ್ನು , ಮಾರುಕಟ್ಟೆ ಅಭಿವೃದ್ಧಿ ನಿಧಿ ಎಂದು ಕರೆಯಲಾಗುವ ನಿಧಿಗೆ ಜಮೆ ಮಾಡತಕ್ಕದ್ದು. 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6- 1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
( 2) ಮಂಡಲಿಯು ವಹಿಸಿದ ಎಲ್ಲಾ ವೆಚ್ಚವನ್ನು ಸದರಿ ನಿಧಿಯಿಂದ ಭರಿಸತಕ್ಕದ್ದು. 

[110ಎ, ಸಾಲ ಪಡೆಯುವ ಅಧಿಕಾರ.- ಮಂಡಲಿಯು ಸರ್ಕಾರದ ಪೂರ್ವ ಮಂಜೂರಾತಿ ಪಡೆದು ಮತ್ತು ಗೊತ್ತುಪಡಿಸಬಹುದಾದಂತ 
ಷರತ್ತುಗಳಿಗೆ ಒಳಪಟ್ಟು ಕಾಲಕಾಲಕ್ಕೆ ಈ ಅಧಿನಿಯಮದ ಉದ್ದೇಶಕ್ಕಾಗಿ ಅಗತ್ಯವಾದ ಯಾವುದೇ ಮೊಬಲಗನ್ನು ಸಾಲವಾಗಿ ಪಡೆದುಕೊಳ್ಳಬಹುದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

111, ಮಾರುಕಟ್ಟೆ ಅಭಿವೃದ್ಧಿ ನಿಧಿಯನ್ನು ವೆಚ್ಚ ಮಾಡತಕ್ಕ ಉದ್ದೇಶಗಳು.- ಮಂಡಲಿಯು ಮಾರುಕಟ್ಟೆ ಅಭಿವೃದ್ಧಿ ನಿಧಿಯನ್ನು ಈ ಕೆಳಕಂಡ 
ಉದ್ದೇಶಗಳಿಗಾಗಿ ಉಪಯೋಗಿಸತಕ್ಕದ್ದು, ಎಂದರೆ: 

(6) ಕೃಷಿ ಉತ್ಪನ್ನಗಳ ಶ್ರೇಣೀಕರಣ ಮತ್ತು ಪ್ರಮಾಣ ನಿಷ್ಕರ್ಷೆ ; 
(i) ರಾಜ್ಯದಲ್ಲಿ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣದ ಸಾಮಾನ್ಯ ಸುಧಾರಣೆ; 

(i) ಆರ್ಥಿಕವಾಗಿ ದುರ್ಬಲವಾದ [ ಅಥವಾ ಅಗತ್ಯವಿರುವು ಮಾರುಕಟ್ಟೆ ಸಮಿತಿಗಳಿಗೆ ಸಾಲಗಳು ಮತ್ತು ಅನುದಾನಗಳ ರೂಪದಲ್ಲಿ 
ನೆರವು ನೀಡಿಕೆ; 


1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 - 6- 1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


( iv ) ಮಂಡಲಿಯ ಕರ್ತವ್ಯಗಳ ನಿರ್ವಹಣೆಗಾಗಿ ಕಟ್ಟಡಗಳ ಸ್ವಾಧೀನ ಅಥವಾ ನಿರ್ಮಾಣ; 

(v) ಮಂಡಲಿಯು ನಿಯೋಜಿಸಿದ ಅಧಿಕಾರಿಗಳ ಮತ್ತು ನೌಕರರ ವೇತನ, ನಿವೃತ್ತಿ ವೇತನಗಳು, ರಜಾ ಭತ್ಯಗಳು, ಉಪದಾನಗಳು, 
ಅಪಘಾತಗಳಿಂದುಂಟಾದ ಗಾಯಗಳ ಸಂಬಂಧದಲ್ಲಿ ನಷ್ಟ ಪರಿಹಾರ , ಅನುಕಂಪ ಭತ್ಯೆಗಳು, ರಜಾ ಭತ್ಯೆಗಳು, ನಿವೃತ್ತಿ ವೇತನಗಳು ಅಥವಾ 
ಭವಿಷ್ಯನಿಧಿ - ಇವುಗಳ ಬಗ್ಗೆ ವಂತಿಗೆ ಸಂದಾಯ ; 

(vi) ಮಂಡಲಿಯ ಸದಸ್ಯರಿಗೆ ಪ್ರಯಾಣ ಮತ್ತು ಇತರ ಭತ್ಯೆಗಳು; 
( vi) ಕೃಷಿ ಉತ್ಪನ್ನದ ನಿಯಂತ್ರಿತ ಮಾರುಕಟ್ಟೆ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಪ್ರಸಾರ ಮತ್ತು ಪ್ರಚಾರ; 
( vi) ಮಂಡಲಿಯು ವಹಿಸಿದ ಯಾವುದೇ ಕಾನೂನು ಸಮ್ಮತ ವೆಚ್ಚಗಳನ್ನು ಭರಿಸುವುದು; 
(ix) ಕೃಷಿ ಉತ್ಪನ್ನದ ನಿಯಂತ್ರಿತ ಮಾರುಕಟ್ಟೆ ಬಗ್ಗೆ ಶಿಕ್ಷಣವನ್ನು ನೀಡುವುದು; 

*[(ixಎ ) ಮಾರುಕಟ್ಟೆ ಪ್ರಾಂಗಣ , ಮಾರುಕಟ್ಟೆ ಉಪಪ್ರಾಂಗಣ ಅಥವಾ ಉಪಮಾರುಕಟ್ಟೆ ಪ್ರಾಂಗಣಕ್ಕೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ 
ಸಾಗಾಣಿಕೆಗಾಗಿ ಮತ್ತು ಅವುಗಳ ಮಾರಾಟ ವ್ಯವಸ್ಥೆಗಾಗಿ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಾಮಾನ್ಯ ಸುಧಾರಣೆಗಳು ;] 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6- 1979ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(x) ರಾಜ್ಯದಲ್ಲಿರುವ ಮಾರುಕಟ್ಟೆ ಸಮಿತಿಗಳ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ತರಬೇತಿ ನೀಡುವುದು; 

*[(Xಎ ) ಮಾರುಕಟ್ಟೆ ಸಮಿತಿಗಳಿಗೆ ಕಾಮಗಾರಿಗಳ ನಿರ್ವಹಣೆಯೂ ಸೇರಿದಂತೆ, ತಾಂತ್ರಿಕ ಮತ್ತು ಆಡಳಿತಾತ್ಮಕ ನೆರವನ್ನು 
ಒದಗಿಸುವುದು;] 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( xi) ಕೃಷಿ ಉತ್ಪನ್ನದ ನಿಯಂತ್ರಿತ ಮಾರುಕಟ್ಟೆ ಹಿತಾಸಕ್ತಿಗೆ ಸಂಬಂಧಿಸಿದ ಯಾವುದೇ ಇತರ ಉದ್ದೇಶ. 
[ 112. ಮಂಡಲಿಯ ಪ್ರಕಾರ್ಯಗಳು.- (1) ಮಂಡಳಿಯು ಈ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳ ಮತ್ತು 
ವಿನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ಈ ಕೆಳಕಂಡ ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ತನ್ನ ಪ್ರಕಾರ್ಯಗಳನ್ನು ಕಾರ್ಯಗತಗೊಳಿಸಲು 
ಅವಶ್ಯ ಮತ್ತು ವಿಹಿತವಾಗಬಹುದಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಅಧಿಕಾರ ಹೊಂದಿರತಕ್ಕದ್ದು, ಎಂದರೆ: 

( ಎ) ರಾಜ್ಯ ಸರ್ಕಾರವು ತನಗೆ ಒಪ್ಪಿಸಿದ ವಿಷಯಗಳ ಬಗ್ಗೆ ಸಲಹೆ ಕೊಡುವುದು; 
( ಬಿ) ಮಾರುಕಟ್ಟೆ ಸಮಿತಿಗೆ ಕಾನೂನು ನೆರವು ನೀಡುವುದು; 

( ಸಿ) ಮಾರುಕಟ್ಟೆಗಳ ಅಭಿವೃದ್ಧಿಗಾಗಿ ಮಾರುಕಟ್ಟೆ ಸಮಿತಿಗಳು ಕೈಕೊಂಡ ಕಾರ್ಯಕ್ರಮಗಳು ಸೇರಿದಂತೆ ಮಾರುಕಟ್ಟೆ ಸಮಿತಿಯ 
ಕಾರ್ಯನಿರ್ವಹಣೆಯ ಸಂಬಂಧದಲ್ಲಿ ನೆರವಾಗುವುದು; 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೮೪೫ 
( ಡಿ) ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರದ ಅಭಿವೃದ್ಧಿಗಾಗಿ ರಾಜ್ಯ ಮಟ್ಟದಲ್ಲಿ ಯೋಜನೆಗಳನ್ನು ಕೈಗೊಳ್ಳುವುದು; 

( ಇ ) ಮಾರುಕಟ್ಟೆ ಸಮಿತಿಗಳ ಕಾರ್ಯನಿರ್ವಹಣೆಯಲ್ಲಿನ ಸುಧಾರಣೆಯ ಬಗ್ಗೆ ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಯಾವುದೇ 
ಮಾರುಕಟ್ಟೆ ಸಮಿತಿಗಳಿಗೆ ಸಾಮಾನ್ಯವಾಗಿ ಅಥವಾ ಯಾವುದೇ ಮಾರುಕಟ್ಟೆ ಸಮಿತಿಗೆ ವಿಶೇಷವಾಗಿ ಸಲಹೆ ಕೊಡುವುದು; 

(ಎಫ್) ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಮಾರುಕಟ್ಟೆ - ಇವೆರಡರಿಂದ ಪಡೆದ ಮಾಹಿತಿಯ ಸಹಾಯದಿಂದ ಎಲ್ಲಾ ಮಾರುಕಟ್ಟೆ 
ಸಮಿತಿಗಳ ಕಾರ್ಯ ನಿರ್ವಹಣೆಯನ್ನು ಸಮನ್ವಯಗೊಳಿಸುವುದು; 

( ಜಿ ) ರೈತರಿಗೆ ಸುರಕ್ಷಾ ಜೀವವಿಮೆಯ ವ್ಯವಸ್ಥೆ ಮಾಡುವುದು ಮತ್ತು ಅವಶ್ಯಕವಾದರೆ ರಾಜ್ಯದ ಎಲ್ಲಾ ಕೃಷಿಕರಿಗೆ ಸಂಬಂಧಿಸಿದಂತೆ 
ಸಂದಾಯವಾಗತಕ್ಕ ವಿಮಾಕಂತುಗಳಿಗೆ ಹಣ ಒದಗಿಸುವುದು; 

( ಹೆಚ್) ಮಾರುಕಟ್ಟೆ ಪ್ರಾಂಗಣದ ಅಭಿವೃದ್ದಿಗಾಗಿ ನಿವೇಶನಗಳ ನಕ್ಷೆಗಳನ್ನು ಮತ್ತು ನಿರ್ಮಾಣದ ಅಂದಾಜುಗಳನ್ನು ತಯಾರಿಸುವಲ್ಲಿ 
ಮಾರುಕಟ್ಟೆ ಸಮಿತಿಗಳಿಗೆ ನೆರವಾಗುವುದು; 

( ಐ ) ಕೃಷಿ ಮಾರುಕಟ್ಟೆ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿಚಾರ ಸಂಕಿರಣಗಳನ್ನು ಮತ್ತು ಕಮ್ಮಟಗಳನ್ನು ಅಥವಾ 
ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸುವುದು ಅಥವಾ ವ್ಯವಸ್ಥೆಗೊಳಿಸುವುದು; 

T( ಜೆ) ರಾಜ್ಯದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಶ್ರೇಣೀಕರಣ, ಮಾನಕಗಳ ನಿಗದಿ ಮತ್ತು ಗುಣಮಟ್ಟ ಪ್ರಮಾಣೀಕರಣವನ್ನು 
ಉತ್ತೇಜಿಸುವ ಉದ್ದೇಶಕ್ಕಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನಕಗಳ ಸಂಸ್ಥೆಯನ್ನು (ಬ್ಯೂರೋವನ್ನು ಸ್ಥಾಪಿಸುವುದು] . 

*[(ಕೆ) 1 ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂಥ ಇತರ ಪ್ರಕಾರ್ಯಗಳನ್ನು ನಿರ್ವಹಿಸುವುದು. 
* T(2) ರಾಜ್ಯ ಸರ್ಕಾರವು ತನಗೆ ಉಲ್ಲೇಖಿಸುವ ಯಾವುದೇ ವಿಷಯದ ಬಗ್ಗೆ ಸಲಹೆ ಕೊಡುವುದು ಮಂಡಲಿಯ ಕರ್ತವ್ಯವಾಗಿರತಕ್ಕದ್ದು.] 
1.1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 112ನೇ ಪ್ರಕರಣವನ್ನು 1- 4 -1996ರಿಂದ ಜಾರಿಗೆ ಬರುವಂತೆ ಅಧಿಸೂಚನೆಯ ಮೂಲಕ ಪ್ರತಿಯೋಜಿಸಲಾಗಿದೆ. ಅಧಿಸೂಚನೆಯ 

ಪಾಠವು ಅಧಿನಿಯಮದಕೊನೆಯ ಭಾಗದಲ್ಲಿದೆ. 
2. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
3. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16. 08.2007 ರಿಂದ ಜಾರಿಗೆ ಬರುವಂತೆ ಮರುಸಂಖ್ಯೆ ನೀಡಲಾಗಿದೆ. 
* 61ನೇ ಪ್ರಕರಣದ ಕೆಳಗಿರುವ ಚುಕ್ಕಿ ಗುರುತಿನ ಟಿಪ್ಪಣಿ ನೋಡಿ. 
4. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6 -1979ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

113. ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳು ಮಂಡಲಿಗೆ ಅನ್ವಯವಾಗುವುದು.- ಈ ಅಧ್ಯಾಯದಲ್ಲಿ ಉಪಬಂಧಿಸಿದುದನ್ನುಳಿದು, 
ಮಾರುಕಟ್ಟೆ ಸಮಿತಿಗೆ ಅನ್ವಯವಾಗುವ ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳು ಯಥೋಚಿತ ವ್ಯತ್ಯಾಸಗಳೊಂದಿಗೆ ಮಂಡಲಿಗೆ 
ಅನ್ವಯವಾಗತಕ್ಕದ್ದು . 

ಅಧ್ಯಾಯ - XII 

ದಂಡಗಳು 
114, ಫೀಜು ಮುಂತಾದವುಗಳ ಸಂದಾಯದ ತಪ್ಪಿತಕ್ಕಾಗಿ ದಂಡಗಳು .- ಈ ಅಧಿನಿಯಮದ ಅಥವಾ ನಿಯಮಗಳ ಅಥವಾ ವಿನಿಯಮಗಳ 
ಅಥವಾ ಉಪವಿಧಿಗಳ ಮೇರೆಗೆ ತನ್ನಿಂದ ಬಾಕಿ ಇರುವ ಯಾವುದೇ ಫೀಜು ಅಥವಾ ಇತರ ಮೊಬಲಗನ್ನು ಸಂದಾಯ ಮಾಡದೇ ತಪ್ಪಿಸಿಕೊಳ್ಳುವ 
[ ಯಾವನೇ ವ್ಯಕ್ತಿಯು] ಅಪರಾಧ ನಿರ್ಣಯವಾದ ಮೇಲೆ [ [ ಬಾಕಿ ಇರುವ ಫೀಜಿನ ಮೊಬಲಗು ಅಥವಾ ಇತರ ಮೊಬಲಗಿನ ಮೂರು ಪಟ್ಟಿಗೆ] 
ಸಮನಾದ ಮೊಬಲಗು [ ಅಥವಾ ಮೂರು ಸಾವಿರ ರೂಪಾಯಿಗಳು - ಇವುಗಳಲ್ಲಿ ಯಾವುದು ಹೆಚ್ಚೇ ಆ ಮೊಬಲಗಿನಷ್ಟು] ] ಜುಲ್ಮಾನೆಯಿಂದ ಮತ್ತು 
ಅಂಥ ತಪ್ಪಿತವು ಮುಂದುವರಿದ ಸಂದರ್ಭದಲ್ಲಿ, ಆ ತಪ್ಪಿತದ ಬಗ್ಗೆ ಅಪರಾಧ ನಿರ್ಣಯದ ತರುವಾಯ ಅದು ಮುಂದುವರಿದ ಪ್ರತಿದಿನಕ್ಕೂ 
[ಎರಡುನೂರು] ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದಂತಹ ಇನ್ನೂ ಹೆಚ್ಚಿನ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು. 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 9 -5-1980ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ 115. ಫೀಜು, ಉಪಕರ ಅಥವಾ ಇತರ ಮೊಬಲಗನ್ನು ಸಂದಾಯ ಮಾಡಲು ಆಪಾದಿತನು ಹೊಣೆಯಾಗಿರುವುದು - 114ನೇ ಪ್ರಕರಣದ ಮೇರೆಗಿನ 
ಅಪರಾಧಕ್ಕಾಗಿ ಯಾವ ವ್ಯಕ್ತಿಯ ಮೇಲೆ ಕ್ರಮವನ್ನು ಜರುಗಿಸಲಾಗಿದೆಯೋ ಆ ವ್ಯಕ್ತಿಯು ಈ ಅಧಿನಿಯಮದ ಅಥವಾ ನಿಯಮಗಳ ಅಥವಾ 
ವಿನಿಯಮಗಳ ಅಥವಾ ಉಪವಿಧಿಗಳ ಮೇರೆಗೆ ಮಾರುಕಟ್ಟೆ ಸಮಿತಿಗೆ ತನ್ನಿಂದ ಬಾಕಿ ಇರುವ ಫೀಜನ್ನು ಅಥವಾ ಇತರೆ ಮೊಬಲಗನ್ನು ಸಂದಾಯ 
ಮಾಡುವ ತನ್ನ ಬಾಧ್ಯತೆಯಿಂದ ವಿಮುಕ್ತನಾಗತಕ್ಕದ್ದಲ್ಲ] . 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
116 . ಫೀಜು ಅಥವಾ ಇತರ ಮೊಬಲಗನ್ನು ಕ್ಷಿಪ್ರವಾಗಿ ವಸೂಲ್ಕಾಡಲು ಮ್ಯಾಜಿಸ್ಟ್ರೇಟನ ಅಧಿಕಾರ.- ಯಾವನೇ ವ್ಯಕ್ತಿಯು, ಈ ಅಧಿನಿಯಮದ 

ರೆಗೆ ರಚಿಸಿದ ನಿಯಮಗಳ ಅಥವಾ ವಿನಿಯಮಗಳ ಅಥವಾ ಉಪವಿಧಿಗಳ ಮೇರೆಗಿನ ಅಪರಾಧದ ಬಗ್ಗೆ ಅಪರಾಧ 
ನಿರ್ಣಿತನಾದಾಗಲೆಲ್ಲ ಮ್ಯಾಜಿಸ್ಟ್ರೇಟನು ಆ ವ್ಯಕ್ತಿಯ ಮೇಲೆ ವಿಧಿಸಬಹುದಾದ ಯಾವುದೇ ಜುಲ್ಮಾನೆಯು ಸೇರಿ ಈ ಅಧಿನಿಯಮದ ಅಥವಾ ನಿಯಮಗಳ 
ಅಥವಾ ವಿನಿಯಮಗಳ ಅಥವಾ ಉಪವಿಧಿಗಳ ಮೇರೆಗೆ ಅವನಿಂದ ಬಾಕಿ ಇರುವ ಫೀಜಿನ ಮೊತ್ತ ಅಥವಾ ಇತರ ಮೊತ್ತವನ್ನು ಕ್ಷಿಪ್ರವಾಗಿ 
ವಸೂಲ್ಮಾಡತಕ್ಕದ್ದು ಮತ್ತು ಅದನ್ನು ಸಂದರ್ಭಾನುಸಾರ , ಮಾರುಕಟ್ಟೆ ಸಮಿತಿಗೆ ಅಥವಾ ಮಂಡಲಿಗೆ ಸಂದಾಯ ಮಾಡತಕ್ಕದ್ದು ಮತ್ತು ಪ್ರಾಸಿಕ್ಯೂಷನ್ 
ವೆಚ್ಚಗಳೆಂದು ಅವನು ನಿಗದಿ ಮಾಡಬಹುದಾದಂಥ ಮೊಬಲಗು ಯಾವುದಾದರೂ ಇದ್ದರೆ ಅದನ್ನು ಸಹ ತನ್ನ ವಿವೇಚನಾನುಸಾರ ಕ್ಷಿಪ್ರವಾಗಿ 
ವಸೂಲಾಡಬಹುದು ಮತ್ತು ಮಾರುಕಟ್ಟೆ ಸಮಿತಿಗೆ ಅಥವಾ ಮಂಡಲಿಗೆ ಅದನ್ನು ಸಂದಾಯ ಮಾಡಬಹುದು. 


೮೪೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ 


* 


9 - 5 - 199 


) ಗಿಂತ 


ಸಲಾಗಿದೆ. 


- 117. 8ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡ.- 8ನೇ ಪ್ರಕರಣದ (1) ನೇ ಉಪಪ್ರಕರಣದ ( ಬಿ) ಖಂಡದ ಉಪಬಂಧಗಳನ್ನು ಉಲ್ಲಂಘಿಸಿ, 
ಯಾವುದೇ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡುವುದಕ್ಕಾಗಿ ಮಾರುಕಟ್ಟೆ ಪ್ರದೇಶದಲ್ಲಿನ ಯಾವುದೇ ಸ್ಥಳವನ್ನು ಉಪಯೋಗಿಸುವ ಅಥವಾ ಸಿಂಧುವಾದ 
ಲೈಸನ್ಸ್ ಇಲ್ಲದೆ ವ್ಯಾಪಾರಿಯಾಗಿ, ದಳ್ಳಾಳಿಯಾಗಿ, ಬೋಕರ್‌ನಾಗಿ, ಸಂಸ್ಕರಣಗಾರನಾಗಿ, ದಾಸ್ತಾನುಗಾರನಾಗಿ ಅಥವಾ ಯಾವುದೇ ಇತರ ಸಾಮರ್ಥ್ಯದಲ್ಲಿ 
ಕಾರ್ಯನಿರ್ವಹಿಸುವ ಯಾವನೇ ವ್ಯಕ್ತಿಯು [ಅಥವಾ 8ನೇ ಪ್ರಕರಣದ (2) ನೇ ಉಪಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸಿ ಯಾವುದೇ ಸ್ಥಳವನ್ನು 
ಅಧಿಸೂಚಿತ ಕೃಷಿ ಉತ್ಪನ್ನದ ಖರೀದಿಗಾಗಿ, ಅಥವಾ ಮಾರಾಟಕ್ಕಾಗಿ ಬಳಸುವ ಯಾವನೇ ವ್ಯಕ್ತಿಯು] ಅಪರಾಧ ನಿರ್ಣಿತನಾದ ಮೇಲೆ ಆರು ತಿಂಗಳವರೆಗೆ 
ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದಿಂದ ಮತ್ತು `[ ಐದು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಆದರೆ ಐದುನೂರು ರೂಪಾಯಿಗಳಿಗೆ 
ಕಡಿಮೆಯಲ್ಲದ] ] ಜುಲ್ಮಾನೆಯಿಂದ ಮತ್ತು ಉಲ್ಲಂಘನೆಯು ಮುಂದುವರಿದ ಸಂದರ್ಭದಲ್ಲಿ ಮೊದಲನೆಯ ಅಪರಾಧ ನಿರ್ಣಯದ ಅನಂತರ 
ಉಲ್ಲಂಘನೆಯು ಮುಂದುವರಿದ ಅವಧಿಯ [ ಪ್ರತಿದಿನಕ್ಕೆ ಎರಡು ನೂರು ರೂಪಾಯಿಗಳ]* ವರೆಗೆ ವಿಸ್ತರಿಸಬಹುದಾದ ಇನ್ನೂ ಹೆಚ್ಚಿನ ಜುಲ್ಮಾನೆಯಿಂದ 
ದಂಡಿತನಾಗತಕ್ಕದ್ದು. 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 9 -5 - 1980 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 9-5- 1980 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
3. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8-1987ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[117ಎ, 66ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡ - ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯವಹಾರ ಮಾಡುವ ಯಾವನೇ ವ್ಯಕ್ತಿಯು, ಯಾವುದೇ 
ಯುಕ್ತ ಕಾರಣವಿಲ್ಲದೆ, 

(6) 66ನೇ ಪ್ರಕರಣದ ಮೇರೆಗೆ ಅವನು ಹಾಜರುಪಡಿಸಬೇಕಾದ ಲೆಕ್ಕಪತ್ರಗಳನ್ನು ಮತ್ತು ದಾಸ್ತಾವೇಜುಗಳನ್ನು ಹಾಜರುಪಡಿಸಲು 
ಅಥವಾ ಹಾಜರುಪಡಿಸುವಂತೆ ಮಾಡಲು ತಪ್ಪಿದರೆ ; ಅಥವಾ 

(ii) ಸಂದರ್ಭಾನುಸಾರ, ಅವನು ಒದಗಿಸಬೇಕಾದ ಮಾಹಿತಿಯನ್ನು ಒದಗಿಸಲು ಅಥವಾ ಒದಗಿಸುವಂತೆ ಮಾಡಲು ತಪ್ಪಿದರೆ , 
ಅಪರಾಧ ನಿರ್ಣಯವಾದ ತರುವಾಯ , ಒಂದು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡನೀಯನಾಗತಕ್ಕದ್ದು.] 
1. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8-1987ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ ii7ಬಿ. 75ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡನೆ.- (1) ಮಾರುಕಟ್ಟೆ ಪ್ರಾಂಗಣದಲ್ಲಿ , ಖಾಸಗಿ ಮಾರುಕಟ್ಟೆಯಲ್ಲಿ, ಸ್ಥಳೀಯ ವಿನಿಮಯ 
ಕೇಂದ್ರದಲ್ಲಿ ಅಥವಾ ರೈತ ಗ್ರಾಹಕ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನ ವ್ಯವಹಾರ ನಡೆಸುತ್ತಿರುವ ಯಾರೇ ವ್ಯಕ್ತಿಯು ಯಾವುದೇ ಯುಕ್ತ ಕಾರಣವಿಲ್ಲದೆ, 

ಟಗಾರನಿಗೆ ಬೆಲೆ ಸಂದಾಯ ಮಾಡಲು ವಿಫಲನಾದಲ್ಲಿ, ಅಪರಾಧ ನಿರ್ಣಯವಾದ ಮೇಲೆ, ಅವನು ಆರು ತಿಂಗಳಿಗೆ ವಿಸ್ತರಿಸಬಹುದಾದ ಅವಧಿಯ 
ಕಾರಾವಾಸ ಶಿಕ್ಷೆಯಿಂದ ಮತ್ತು ಸಂದಾಯ ಮಾಡಬೇಕಾಗಿದ್ದ ಬೆಲೆಯ ಮೊತ್ತದ ಎರಡುಪಟ್ಟರಷ್ಟಕ್ಕೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಮತ್ತು ಮೊದಲನೇ 
ಅಪರಾಧ ನಿರ್ಣಯದ ತರುವಾಯವೂ ಉಲ್ಲಂಘನೆಯು ಮುಂದುವರೆದ ಸಂದರ್ಭದಲ್ಲಿ , ಆ ಉಲ್ಲಂಘನೆಯ ಕಾಲದಲ್ಲಿ ಒಂದು ದಿನಕ್ಕೆ ಒಂದು ಸಾವಿರ 
ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಹೆಚ್ಚಿನ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು . 

( 2 ) (1) ನೇ ಉಪಪ್ರಕರಣದ ಮೇರೆಗೆ ಪ್ರಾಸಿಕ್ಯೂಟ್ ಮಾಡಲಾದ ಯಾರೇ ವ್ಯಕ್ತಿಯು, ಮಾರಾಟಗಾರನಿಗೆ ಬೆಲೆ ಸಂದಾಯಮಾಡುವ 
ಹೊಣೆಗಾರಿಕೆಯಿಂದ ಅಥವಾ ಈ ಅಧಿನಿಯಮದ, ನಿಯಮಗಳ , ಉಪವಿಧಿಗಳ ಅಥವಾ ವಿನಿಯಮನಗಳ ಮೇರೆಗೆ ಅವನಿಂದ ಬಾಕಿಯಿರುವ ಯಾವುದೇ 
ಇತರೆ ಮೊಬಲಗನ್ನು ಸಂದಾಯಮಾಡುವ ಹೊಣೆಗಾರಿಕೆಯಿಂದ ವಿಮುಕ್ತನಾಗತಕ್ಕದ್ದಲ್ಲ] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08 .2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[118, [72ಎ , 72ಬಿ ] , 79 ಮತ್ತು 80ನೇ ಪ್ರಕರಣಗಳ ಉಲ್ಲಂಘನೆಗಾಗಿ ದಂಡ - [ 72ಎ, 72ಬಿ ] , 79 ಮತ್ತು 80ನೇ ಪ್ರಕರಣಗಳ 
ಉಪಬಂಧಗಳನ್ನು ಉಲ್ಲಂಘಿಸುವ ಯಾವನೇ ವ್ಯಕ್ತಿಯು ಅಪರಾಧ ನಿರ್ಣಯದ ತರುವಾಯ ಆರು ತಿಂಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ 
ಕಾರಾವಾಸದಿಂದ ಅಥವಾ ಐದು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಎರಡರಿಂದಲೂ ದಂಡನೀಯನಾಗತಕ್ಕದ್ದು: 
ಪರಂತು, 

(1) ಮೊದಲನೆಯ ಅಪರಾಧದ ಸಂಬಂಧದಲ್ಲಿ, ನ್ಯಾಯಾಲಯವು ಕಾರಣಗಳನ್ನು ದಾಖಲು ಮಾಡಿ, ಜುಲ್ಮಾನೆಯ ಶಿಕ್ಷೆಯನ್ನು 
ಮಾತ್ರ ವಿಧಿಸಬಹುದು; 

- (i) ಎರಡನೆಯ ಅಥವಾ ಅನಂತರದ ಅಪರಾಧದ ಸಂಬಂಧದಲ್ಲಿ ನ್ಯಾಯಾಲಯವು, ಒಂದು ತಿಂಗಳಿಗೆ ಕಡಿಮೆಯಲ್ಲದಷ್ಟು 
ಅವಧಿಯ ಕಾರಾವಾಸ ಶಿಕ್ಷೆಯನ್ನು ವಿಧಿಸತಕ್ಕದ್ದು.] 
1. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8 - 1987 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 - 08 - 2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ 118ಎ. 78ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡನೆ.- (1) ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಥವಾ ಖಾಸಗಿ ಮಾರುಕಟ್ಟೆಯಲ್ಲಿ ಕಮೀಷನ್ 
ಏಜೆಂಟನಾಗಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ ವ್ಯವಹಾರವನ್ನು ನಡೆಸುತ್ತಿರುವ ಯಾರೇ ವ್ಯಕ್ತಿಯು, 78ನೇ ಪ್ರಕರಣದ ( 2) ನೇ ಉಪಪ್ರಕರಣದ ( ಎ) ಮತ್ತು 
( ಬಿ) ಖಂಡಗಳ ಮೇರೆಗೆ ನಿರ್ದಿಷ್ಟಪಡಿಸಿದ ತನ್ನ ಕರ್ತವ್ಯವನ್ನು ಯಾವುದೇ ಯುಕ್ತ ಕಾರಣವಿಲ್ಲದೆ ಪಾಲಿಸಲು ವಿಫಲನಾದರೆ, ಅವನು ಅಪರಾಧ 
ನಿರ್ಣಯವಾದ ಮೇಲೆ ಐದು ಸಾವಿರ ರೂಪಾಯಿಗಳಿಗೆ ಮೀರದ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು. 

(2) ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಥವಾ ಖಾಸಗಿ ಮಾರುಕಟ್ಟೆಯಲ್ಲಿ ಕಮೀಷನ್ ಏಜೆಂಟನಾಗಿ ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯವಹಾರವನ್ನು 
ನಡೆಸುತ್ತಿರುವ ಯಾರೇ ವ್ಯಕ್ತಿಯು, 78ನೇ ಪ್ರಕರಣದ (2) ನೇ ಉಪಪ್ರಕರಣದ ( ಸಿ) ಖಂಡದ ಮೇರೆಗೆ, ಮಾರಾಟಗಾರನಿಗೆ ಬೆಲೆ ಸಂದಾಯಮಾಡುವ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೮೪೭ 


ಜವಾಬ್ದಾರಿಯನ್ನು ಯುಕ್ತ ಕಾರಣವಿಲ್ಲದೆ ಪಾಲಿಸಲು ವಿಫಲನಾದಲ್ಲಿ , ಅಪರಾಧ ನಿರ್ಣಯವಾದ ಮೇಲೆ, ಆರು ತಿಂಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ 
ಕಾರಾವಾಸ ಶಿಕ್ಷೆಯಿಂದ ಮತ್ತು ಸಂದಾಯ ಮಾಡಬೇಕಾದ ಬೆಲೆಯ ಮೊತ್ತದ ಎರಡು ಪಟ್ಟುಗಳಷ್ಟು ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು ಮತ್ತು 
ಮೊದಲನೇ ಅಪರಾಧ ನಿರ್ಣಯದ ತರುವಾಯ ಉಲ್ಲಂಘನೆಯು ಮುಂದುವರೆದಲ್ಲಿ , ಆ ಉಲ್ಲಂಘನೆಯ ಕಾಲದಲ್ಲಿ ಒಂದು ದಿನಕ್ಕೆ ಒಂದು ಸಾವಿರ 
ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಹೆಚ್ಚಿನ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

119. 123ನೇ ಪ್ರಕರಣದ ಮೇರೆಗಿನ ಆದೇಶವನ್ನು ಪಾಲಿಸಲು ತಪ್ಪಿದಲ್ಲಿ ದಂಡ.- ಮಾರುಕಟ್ಟೆ ಸಮಿತಿಯ ವ್ಯವಹಾರಗಳ ಲೆಕ್ಕಗಳ ಪರಿಶೀಲನೆಯನ್ನು 
ನಡೆಸುತ್ತಿರುವ ಅಥವಾ ವ್ಯವಹಾರಗಳ ವಿಚಾರಣೆಯನ್ನು ನಡೆಸುತ್ತಿರುವ ಯಾವನೇ ಅಧಿಕಾರಿಗೆ ಅಡ್ಡಿಯನ್ನುಂಟು ಮಾಡುವ ಅಥವಾ 123ನೇ ಪ್ರಕರಣದ 

ಖಂಡಗಳ ಮೇರೆಗೆ ಮಾಡಲಾದ ಯಾವುದೇ ಆದೇಶವನ್ನು ಪಾಲಿಸಲು ತಪ್ಪುವ ಯಾವನೇ ವ್ಯಕ್ತಿಯು ಅಪರಾಧ 
ನಿರ್ಣಯವಾದ ಮೇಲೆ ಅಪರಾಧವು ಮುಂದುವರಿದ ಅವಧಿಯ ಪ್ರತಿದಿನಕ್ಕೆ ಎರಡು ನೂರು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದಂತಹ ಜುಲ್ಮಾನೆಯಿಂದ 
ದಂಡಿತನಾಗತಕ್ಕದ್ದು. 

120 , 123ನೇ ಅಥವಾ 124ನೇ ಪ್ರಕರಣದ ಉಪಬಂಧಗಳ ಉಲ್ಲಂಘನೆಗಾಗಿ ದಂಡ - ಮಾರುಕಟ್ಟೆ ಸಮಿತಿಯ ಯಾವನೇ ಅಧಿಕಾರಿಯನ್ನು, 
ನೌಕರರನ್ನು ಅಥವಾ ಸದಸ್ಯನನ್ನು , 123 ಅಥವಾ 124ನೇ ಪ್ರಕರಣದ ಮೇರೆಗೆ ಮಾರುಕಟ್ಟೆ ಸಮಿತಿಯ ವ್ಯವಹಾರಗಳು ಅಥವಾ ವ್ಯವಹರಣೆಗೆ 
ಸಂಬಂಧಪಡುವ ಮಾಹಿತಿಯನ್ನು ಒದಗಿಸುವಂತೆ ಅಗತ್ಯಪಡಿಸಿದಾಗ, 

( ಎ) ಅವನು ಯಾವುದೇ ಮಾಹಿತಿಯನ್ನು ಒದಗಿಸಲು [ XXX] ಅಲಕ್ಷಿಸಿದರೆ ಅಥವಾ ನಿರಾಕರಿಸಿದರೆ; ಅಥವಾ 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

( ಬಿ) [XXX]* ಸುಳ್ಳು ಮಾಹಿತಿಯನ್ನು ಒದಗಿಸಿದರೆ - ಅಪರಾಧ ನಿರ್ಣಯವಾದ ಮೇಲೆ, ಐದು ನೂರು ರೂಪಾಯಿಗಳವರೆಗೆ 
ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು. 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 -1986 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

121 . 125ನೇ ಪ್ರಕರಣದ ಉಲ್ಲಂಘನೆಗಾಗಿ ದಂಡ - ಮಾರುಕಟ್ಟೆ ಸಮಿತಿಯ ಯಾವುದೇ ಪುಸ್ತಕಗಳನ್ನು , ದಾಖಲೆಗಳನ್ನು , ನಿಧಿಗಳನ್ನು ಮತ್ತು 
ಸ್ವತ್ತನ್ನು ಅಭಿವ್ರಹಪಡಿಸುವ ಅಥವಾ ಸ್ವಾಧೀನಪಡಿಸಿಕೊಳ್ಳುವ ಯಾವನೇ ವ್ಯಕ್ತಿಯನ್ನು 125ನೇ ಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸಿ ಅಡ್ಡಿಪಡಿಸುವ 
ಅಥವಾ ಅಂಥ ವ್ಯಕ್ತಿಗೆ ಅವುಗಳನ್ನು ಒಪ್ಪಿಸಲು ತಪ್ಪುವ ಯಾವನೇ ವ್ಯಕ್ತಿಯು, ಅಪರಾಧ ನಿರ್ಣಯವಾದ ಮೇಲೆ, [ಒಂದು ವರ್ಷ] ದವರೆಗೆ 
ವಿಸ್ತರಿಸಬಹುದಾದ ಕಾರಾವಾಸದಿಂದ [ ಮತ್ತು ಒಂದು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ] ಅಥವಾ ಅವೆರಡರಿಂದಲೂ 
ದಂಡಿತನಾಗತಕ್ಕದ್ದು . 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3-11 -1979 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

122 . ಅಪರಾಧಗಳ ಬಗ್ಗೆ ದಂಡನೆಗಾಗಿ ಸಾಮಾನ್ಯ ಉಪಬಂಧಗಳು.- ಈ ಅಧಿನಿಯಮದ ಅಥವಾ ಅದರ ಮೇರೆಗಿನ ಯಾವುದೇ ನಿಯಮದ 
ಅಥವಾ ವಿನಿಯಮದ ಯಾವುವೇ ಉಪಬಂಧಗಳನ್ನು ಉಲ್ಲಂಘಿಸಿದ ಅಪರಾಧಕ್ಕಾಗಿ ಇತರ ಯಾವುದೇ ದಂಡವನ್ನು ಉಪಬಂಧಿಸಿಲ್ಲದಿರುವಲ್ಲಿ, ಅಂಥ 
ಅಪರಾಧಿಯು ಎರಡು ನೂರುರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು. 

ಅಧ್ಯಾಯ - XII 

ನಿಯಂತ್ರಣ 
123, ಪರಿಶೀಲನೆ, ವಿಚಾರಣೆ ಮತ್ತು ವಿವರಣಾ ಪಟ್ಟಿ, ಮುಂತಾದವುಗಳನ್ನು ಸಲ್ಲಿಸುವುದು.- [ಕಷಿ ಮಾರುಕಟ್ಟೆ ನಿರ್ದೆಶಕನು] ಅಥವಾ ಈ 
ಸಂಬಂಧದಲ್ಲಿ ಅವನು ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೂಲಕ ಅಧಿಕೃತಗೊಳಿಸಿದ ಯಾವನೇ ಅಧಿಕಾರಿಯು, 

( ಎ) ಮಾರುಕಟ್ಟೆ ಸಮಿತಿಯ ಲೆಕ್ಕಪತ್ರಗಳು ಮತ್ತು ಕಛೇರಿಗಳನ್ನು ಪರಿಶೀಲಿಸಬಹುದು ಅಥವಾ ಪರಿಶೀಲಿಸುವಂತೆ ಮಾಡಬಹುದು; 
( ಬಿ ) ಮಾರುಕಟ್ಟೆ ಸಮಿತಿಯ ವ್ಯವಹಾರಗಳ ಬಗ್ಗೆ ವಿಚಾರಣೆ ನಡೆಸಬಹುದು; 

( ಸಿ) ಒದಗಿಸಬೇಕೆಂದು ಅಂಥ ಸಮಿತಿಯನ್ನು ಅಗತ್ಯಪಡಿಸಲು ತಾನು ಸೂಕ್ತವೆಂದು ಯೋಚಿಸಬಹುದಾದಂಥ ಯಾವುದೇ 
ವಿವರಪಟ್ಟಿಕೆ, ವಿವರಣಾ ಪಟ್ಟಿ , ಲೆಕ್ಕಪತ್ರಗಳು ಅಥವಾ ವರದಿಯನ್ನು ತರಿಸಿಕೊಳ್ಳಬಹುದು; 
( ಡಿ) ಈ ಕೆಳಕಂಡ ಸಂಗತಿಗಳನ್ನು , ಎಂದರೆ , 

(1) ಅಂಥ ಸಮಿತಿಯ ಮೂಲಕ ಅಥವಾ ಅದರ ಪರವಾಗಿ ಮಾಡಲಾಗಿರುವ ಅಥವಾ ಮಾಡಲಿರುವ ಅಥವಾ 
ಮಾಡಲಾಗುತ್ತಿರುವ ಯಾವುದೇ ಕಾರ್ಯದ ವಿಷಯದಲ್ಲಿ ಇರುವುದಾಗಿ ತನಗೆ ಕಂಡುಬರುವಂಥ ಕಾನೂನು ಬಾಹಿರತೆ ಅಥವಾ 
ಅವಿಹಿತತೆ ಅಥವಾ ಅನುಚಿತತೆಯ ಆಧಾರದ ಮೇಲೆ ಇರುವ ಯಾವುದೇ ಆಕ್ಷೇಪಣೆಯನ್ನು ; ಅಥವಾ 

- (i) ಅಂಥ ಸಮಿತಿಯು ಯಾವುದೇ ನಿರ್ದಿಷ್ಟ ಕಾರ್ಯ ಮಾಡುವುದನ್ನು ಮತ್ತು ಅಗತ್ಯಪಡಿಸುವುದೆಂದು ತನಗೆ 
ಕಂಡುಬರುವಂಥ ಮತ್ತು ತಾನು ಒದಗಿಸಲು ಸಮರ್ಥನಾಗಿರುವಂಥ ಯಾವುದೇ ಮಾಹಿತಿಯನ್ನು 
- ಪರ್ಯಾಲೋಚಿಸಬೇಕೆಂದು ಮತ್ತು ಅಂಥ ಕಾರ್ಯವನ್ನು ಮಾಡಲು ಅಥವಾ ಮಾಡದೇ ಇರಲು ತನ್ನ ಕಾರಣಗಳನ್ನು ತಿಳಿಸಿ 
ಸೂಕ್ತ ಕಾಲದೊಳಗೆ ತನಗೆ ಲಿಖಿತ ಉತ್ತರವನ್ನು ಕೊಡುವಂತೆ ಸಮಿತಿಯನ್ನು ಅಗತ್ಯಪಡಿಸಬಹುದು; 

( ಇ) ಉತ್ತರವು ಪರ್ಯಾಲೋಚನೆಯಲ್ಲಿರುವಾಗ ಮಾಡಲಿರುವ ಅಥವಾ ಮಾಡಲಾಗುತ್ತಿರುವ ಯಾವುದೇ ಕೆಲಸವನ್ನು 
ಮಾಡಕೂಡದೆಂದು ಮತ್ತು ಮಾಡಬೇಕಾಗಿರುವ ಕಾರ್ಯವನ್ನು ಮಾಡದಿರುವಾಗ ಅದನ್ನು ತಾನು ನಿರ್ದೆಶಿಸಬಹುದಾದಂಥ ಕಾಲದೊಳಗೆ 
ಮಾಡಬೇಕೆಂದು ನಿರ್ದೇಶಿಸಬಹುದು. 


1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 - 6 - 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೮೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


_ 124. [ಕೃಷಿ ಮಾರುಕಟ್ಟೆ ನಿರ್ದೆಶಕ ] ನಿಗೆ, ಪ್ರಾಧಿಕತ ಅಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಲು ಅಧಿಕಾರಿಗಳ ಮತ್ತು 
ಸದಸ್ಯರ ಕರ್ತವ್ಯ .- (1) 123ನೇ ಪ್ರಕರಣದ ಮೇರೆಗೆ ಮಾರುಕಟ್ಟೆ ಸಮಿತಿಯ ವ್ಯವಹಾರಗಳನ್ನು ತನಿಖೆ ನಡೆಸುವಾಗ ಅಥವಾ 126ನೇ ಪ್ರಕರಣದ ಮೇರೆಗೆ 
ಅಂಥ ಸಮಿತಿಯ ವ್ಯವಹಾರಗಳನ್ನು ಪರೀಕ್ಷಿಸಿದಾಗ ಅಂಥ ಸಮಿತಿಯ ಎಲ್ಲಾ ಅಧಿಕಾರಿಗಳು, ನೌಕರರು ಮತ್ತು ಸದಸ್ಯರು, ಸಮಿತಿಯ ವ್ಯವಹರಣೆಯ 
ವ್ಯವಹಾರಗಳ ಸಂಬಂಧದಲ್ಲಿ ತಮ್ಮ ಸ್ವಾಧೀನದಲ್ಲಿರುವ ಮಾಹಿತಿಯ ಪೈಕಿ ಸಂದರ್ಭಾನುಸಾರ [ಕೃಷಿ ಮಾರುಕಟ್ಟೆ ನಿರ್ದೆಶಕನು,] ಪ್ರಾಧಿಕೃತ ಅಧಿಕಾರಿಯು 
ಅಥವಾ ರಾಜ್ಯ ಸರ್ಕಾರವು ಅಗತ್ಯಪಡಿಸಬಹುದಾದಂತಹ ಮಾಹಿತಿಯನ್ನು ಅವರಿಗೆ ಒದಗಿಸತಕ್ಕದ್ದು . 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) 123ನೇ ಪ್ರಕರಣದ ಮೇರೆಗೆ ಮಾರುಕಟ್ಟೆ ಸಮಿತಿಯ ವ್ಯವಹಾರದ ಬಗ್ಗೆ ತನಿಖೆ ನಡೆಸುವ ಅಧಿಕಾರಿಯು ಅಥವಾ 126ನೇ ಪ್ರಕರಣದ 
ಮೇರೆಗೆ ಅಂಥ ಸಮಿತಿಯ ವ್ಯವಹರಣೆಗಳನ್ನು ಪರೀಕ್ಷಿಸುವ ರಾಜ್ಯ ಸರ್ಕಾರವು, 1908ರ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಮೂಲಕ ಸಿವಿಲ್ ನ್ಯಾಯಾಲಯದ 
ಸಂದರ್ಭದಲ್ಲಿ ಉಪಬಂಧಿಸಲಾದ ಸಾಧನೆಗಳ ಮೂಲಕ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಅಂತಹದೇ ರೀತಿಯಲ್ಲಿ ಮಾರುಕಟ್ಟೆ ಸಮಿತಿಯ ಅಧಿಕಾರಿಗಳನ್ನು 
ಅಥವಾ ಸದಸ್ಯರನ್ನು ಸಮನು ಮಾಡುವ ಮತ್ತು ಹಾಜರಾತಿಯನ್ನು ಒತ್ತಾಯಪಡಿಸುವ ಹಾಗೂ ಅವರು ಸಾಕ್ಷ ವನ್ನು ನೀಡುವಂತೆ ಮತ್ತು ಆ ಬಗ್ಗೆ 
ದಸ್ತಾವೇಜುಗಳನ್ನು ಹಾಜರುಪಡಿಸುವಂತೆ ಒತ್ತಾಯಿಸುವ ಅಧಿಕಾರವನ್ನು ಹೊಂದಿರತಕ್ಕದ್ದು. 

_ 125. ಲೆಕ್ಕಪುಸ್ತಕಗಳ ಮತ್ತು ಇತರ ದಸ್ತಾವೇಜುಗಳ ಅಭಿಗ್ರಹಣ.- ಮಾರುಕಟ್ಟೆ ಸಮಿತಿಯ ಪುಸ್ತಕಗಳನ್ನು ಮತ್ತು ದಾಖಲೆಗಳನ್ನು ಅಕ್ರಮವಾಗಿ 
ತಿದ್ದುವ ಅಥವಾ ನಾಶಪಡಿಸುವ ಸಂಭವವಿದೆ ಎಂದು ಅಥವಾ ಮಾರುಕಟ್ಟೆ ಸಮಿತಿ ನಿಧಿಗಳನ್ನು ಮತ್ತು ಸ್ವತ್ತನ್ನು ದುರುಪಯೋಗಪಡಿಸುವ ಅಥವಾ 
ದುರ್ವಿನಿಯೋಗ ಮಾಡುವ ಸಂಭವವಿದೆಯೆಂದು [ಕೃಷಿ ಮಾರುಕಟ್ಟೆ ನಿರ್ದೆಶಕ] ನಿಗೆ ನಂಬಲು ಕಾರಣವಿರುವಲ್ಲಿ , [ಕೃಷಿ ಮಾರುಕಟ್ಟೆ ನಿರ್ದೆಶಕನು] 
ತನ್ನಿಂದ ಲಿಖಿತದಲ್ಲಿ ಯುಕ್ತವಾಗಿ ಅಧಿಕಾರ ಪಡೆದ ವ್ಯಕ್ತಿಯು, ಮಾರುಕಟ್ಟೆ ಸಮಿತಿಯ ಅಂಥ ಪುಸ್ತಕಗಳನ್ನು ಮತ್ತು ದಾಖಲೆಗಳನ್ನು , ನಿಧಿಗಳನ್ನು ಮತ್ತು 
ಅಭಿಗ್ರಹಿಸುವಂತೆ ಮತ್ತು ಸ್ವಾಧೀನಪಡಿಸಿಕೊಳ್ಳುವಂತೆ ನಿರ್ದೇಶಿಸಿ ಆದೇಶವನ್ನು ಹೊರಡಿಸಬಹುದು ಮತ್ತು ಅಂಥ ಪುಸ್ತಕಗಳ , ದಾಖಲೆಗಳ , ನಿಧಿಗಳ 

ಬ್ದಾರನಾಗಿರುವ ಮಾರುಕಟ್ಟೆ ಸಮಿತಿಯ ಅಧಿಕಾರಿಯು ಅಥವಾ ಅಧಿಕಾರಿಗಳು , ಹಾಗೆ ಅಧಿಕಾರ ಪಡೆದಿರುವ ವ್ಯಕ್ತಿಗೆ 
ಅವುಗಳನ್ನು ಒಪ್ಪಿಸಲು ಹೊಣೆಗಾರರಾಗಿರತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

126. ಮಾರುಕಟ್ಟೆ ಸಮಿತಿಯ ವ್ಯವಹರಣೆಗಳ ವರದಿಯನ್ನು ತರಿಸಿಕೊಳ್ಳಲು ಮತ್ತು ಅದರ ಮೇಲೆ ಆದೇಶವನ್ನು ಹೊರಡಿಸಲು ರಾಜ್ಯ ಸರ್ಕಾರದ 
ಅಧಿಕಾರ - ರಾಜ್ಯ ಸರ್ಕಾರವು. [ ಅದರ ಅಧೀನದಲ್ಲಿರುವ ಯಾವನೇ ಅಧಿಕಾರಿಯು ಅಥವಾ ಸಂದರ್ಭಾನುಸಾರ ಮಾರುಕಟ್ಟೆ ಸಮಿತಿಯು] ನಡೆಸಿದ 
ವ್ಯವಹರಣೆಯ ಅಥವಾ ಕೈಗೊಂಡ ನಿರ್ಣಯದ ಅಥವಾ ಹೊರಡಿಸಿದ ಆದೇಶದ ಕಾನೂನು ಬದ್ಧತೆಯನ್ನು ಅಥವಾ ಔಚಿತ್ಯವನ್ನು ಖಚಿತಪಡಿಸಿಕೊಳ್ಳುವ 
ಉದ್ದೇಶಕ್ಕಾಗಿ [ ಆ ಯಾವನೇ ಅಧಿಕಾರಿಯು ಅಥವಾ ಆ ಮಾರುಕಟ್ಟೆ ಸಮಿತಿಯು] ನಡೆಸಿದ ವ್ಯವಹರಣೆಗಳ ವರದಿಯನ್ನು ಯಾವುದೇ ಕಾಲದಲ್ಲಿ 
ತರಿಸಿಕೊಳ್ಳಬಹುದು ಮತ್ತು ಪರೀಕ್ಷಿಸಬಹುದು. ಕೈಗೊಂಡ ಯಾವುದೇ ನಿರ್ಣಯ ಅಥವಾ ಹೊರಡಿಸಿದ ಯಾವುದೇ ಆದೇಶ ಅಥವಾ ನಡೆಸಿದ 
ವ್ಯವಹರಣೆಗಳನ್ನು , ಮಾರ್ಪಾಡು ಮಾಡಬೇಕೆಂದು, ರದ್ದುಗೊಳಿಸಬೇಕೆಂದು ಅಥವಾ ಹಾಗೆಯೇ ವಾಪಸು ಕಳಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಯಾವುದೇ 
ಸಂದರ್ಭದಲ್ಲಿ ಕಂಡುಬಂದರೆ, ಆ ಬಗ್ಗೆ ರಾಜ್ಯ ಸರ್ಕಾರವು ಸೂಕ್ತವೆಂದು ಭಾವಿಸುವಂಥ ಆದೇಶವನ್ನು ಹೊರಡಿಸಬಹುದು: 

ಪರಂತು, ರಾಜ್ಯ ಸರ್ಕಾರವು, ಮಾರುಕಟ್ಟೆ ಸಮಿತಿಗೆ ಮತ್ತು ಬಾಧಿತರಾದ ಪಕ್ಷಕಾರರಿಗೆ ಅಹವಾಲನ್ನು ಹೇಳಿಕೊಳ್ಳುವ ಸೂಕ್ತ ಅವಕಾಶವನ್ನು 
ಕೊಡದೆ ಯಾವುದೇ ಅಂಥ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ: 

*[ ಮತ್ತೂ ಪರಂತು, ಆದೇಶದಲ್ಲಿರುವ ಲಿಪಿಕ ಅಥವಾ ಗಣಿತ ದೋಷಗಳನ್ನು ಅಥವಾ ಅದರಲ್ಲಿ ಯಾವುದೇ ಆಕಸ್ಮಿಕ ಕೈತಪ್ಪು ಅಥವಾ 
ಲೋಪದಿಂದ ಉಂಟಾಗುವ ತಪ್ಪುಗಳನ್ನು ರಾಜ್ಯ ಸರ್ಕಾರವು, ತನ್ನ ಸ್ವಇಚ್ಛೆಯ ಮೇರೆಗೆ ಅಥವಾ ಯಾವೊಬ್ಬ ಪಕ್ಷಕಾರನ ಅರ್ಜಿಯ ಮೇಲೆ ಯಾವುದೇ 
ಕಾಲದಲ್ಲಿ ತಿದ್ದುಪಡಿ ಮಾಡಬಹುದು.] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3 -11- 1979 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[126ಎ. ಮಾರುಕಟ್ಟೆ ಸಮಿತಿಗೆ, ಖಾಸಗಿ ಮಾರುಕಟ್ಟೆ ಲೈಸೆನ್ನುದಾರನಿಗೆ ಮತ್ತು ರೈತ - ಗ್ರಾಹಕ ಲೈಸೆನ್ನುದಾರನಿಗೆ ನಿರ್ದೇಶನ ನೀಡಲು ಸರ್ಕಾರದ 
ಅಧಿಕಾರ.- ರಾಜ್ಯ ಸರ್ಕಾರವು ಈ ಅಧಿನಿಯಮದ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಅವಶ್ಯವೆಂದು ಅಥವಾ ಯುಕ್ತವೆಂದು ತಾನು 
ಅಭಿಪ್ರಾಯ ಪಡುವಂಥ ನಿರ್ದೇಶನಗಳನ್ನು ಮಾರುಕಟ್ಟೆ ಸಮಿತಿಗೆ, ಖಾಸಗಿ ಮಾರುಕಟ್ಟೆ ಲೈಸೆನ್ನುದಾರನಿಗೆ ಮತ್ತು ರೈತ- ಗ್ರಾಹಕ ಮಾರುಕಟ್ಟೆ ಲೈಸೆನ್ನುದಾರನಿಗೆ 
ನೀಡಬಹುದು ಮತ್ತು ಅಂಥ ನಿರ್ದೇಶನಗಳನ್ನು ಪಾಲಿಸುವುದು ಮಾರುಕಟ್ಟೆ ಸಮಿತಿಯ, ಸಂದರ್ಭಾನುಸಾರ ಖಾಸಗಿ ಮಾರುಕಟ್ಟೆ ಲೈಸೆನ್ನುದಾರನ ಮತ್ತು 
ರೈತ - ಗ್ರಾಹಕ ಮಾರುಕಟ್ಟೆ ಲೈಸೆನ್ಸುದಾರನ ಕರ್ತವ್ಯವಾಗಿರತಕ್ಕದ್ದು] . 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

127. ಮಾರುಕಟ್ಟೆ ಸಮಿತಿಯ ರದ್ದಿಯಾತಿ.- (1) ಈ ಅಧಿನಿಯಮದ ಮೂಲಕ ಅಥವಾ ಅದರ ಮೇರೆಗೆ, ಮಾರುಕಟ್ಟೆ ಸಮಿತಿಗೆ ವಿಧಿಸಲಾದ 
ಕರ್ತವ್ಯಗಳನ್ನು ನಿರ್ವಹಿಸಲು ಅದು ಸಕ್ಷಮವಾಗಿಲ್ಲವೆಂದು ಅಥವಾ ನಿರ್ವಹಿಸುವಲ್ಲಿ ನಿರಂತರವಾಗಿ ತಪ್ಪುಗಳನ್ನು ಮಾಡುತ್ತಿದೆಯೆಂದು, ಅಥವಾ ತನ್ನ 
ಅಧಿಕಾರಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆಯೆಂದು ಅಥವಾ ಮಾರುಕಟ್ಟೆ ಸಮಿತಿಯ ಲೆಕ್ಕಪರಿಶೋಧನೆಯ ಅಥವಾ ಮಾರುಕಟ್ಟೆ ಕಚೇರಿಯ ಮತ್ತು 
ಅದರ ಕಾರ್ಯನಿರ್ವಹಣೆಯ ತಪಾಸಣೆಯ ಸಂಬಂಧದಲ್ಲಿ [ ರಾಜ್ಯ ಸರ್ಕಾರ] ವು ಅಥವಾ [ಅದು ಸೂಕ್ತವಾಗಿ ಅಧಿಕತಗೊಳಿಸಿದ] ಯಾವನೇ 
ಅಧಿಕಾರಿಯು ಹೊರಡಿಸಿದ ಯಾವುದೇ ಆದೇಶಗಳನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಲಾಗಿದೆ ಎಂದು [ ರಾಜ್ಯ ಸರ್ಕಾರವು] ಅಭಿಪ್ರಾಯಪಟ್ಟರೆ, [ ರಾಜ್ಯ 
ಸರ್ಕಾರವು ಸಮಿತಿಗೆ ವಿವರಣೆಯನ್ನು ನೀಡುವುದಕ್ಕೆ ಸೂಕ್ತ ಅವಕಾಶವನ್ನು ಕೊಟ್ಟ ಅನಂತರ ಅಧಿಸೂಚನೆಯನ್ನು ಹೊರಡಿಸಿ ಅದರಲ್ಲಿ ಕಾರಣಗಳನ್ನು 
ನಮೂದಿಸಿ ಆ ನಿರ್ದಿಷ್ಟಪಡಿಸಬಹುದಾದಂಥ ಅವಧಿಯವರೆಗೆ ಅಂಥ ಮಾರುಕಟ್ಟೆ ಸಮಿತಿಯನ್ನು ರದ್ದುಗೊಳಿಸಬಹುದು. 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 - 1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೮೪೯ 


( 2 ) (1) ನೇ ಉಪಪ್ರಕರಣದ ಮೇರೆಗಿನ ಅಧಿಸೂಚನೆಯ ಮೂಲಕ ಮಾರುಕಟ್ಟೆ ಸಮಿತಿಯನ್ನು ರದ್ದುಗೊಳಿಸಿದಾಗ ಈ ಕೆಳಕಂಡ ಪರಿಣಾಮಗಳು 
ಉಂಟಾಗುತ್ತವೆ: 

(1) ಮಾರುಕಟ್ಟೆ ಸಮಿತಿಯ ಎಲ್ಲಾ ಸದಸ್ಯರು, ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದ ದಿನಾಂಕದಿಂದ ತಮ್ಮ ಸ್ಥಾನಗಳನ್ನು 
ತೆರವು ಮಾಡಿದ್ದಾರೆಂದು ಭಾವಿಸತಕ್ಕದ್ದು; 

(ii) ಈ ಅಧಿನಿಯಮದ ಅಥವಾ ಯಾವುದೇ ಇತರ ಕಾನೂನಿನ ಮೂಲಕ ಅಥವಾ ಮೇರೆಗೆ ಮಾರುಕಟ್ಟೆ ಸಮಿತಿಗೆ ವಹಿಸಲಾದ 
ಮತ್ತು ವಿಧಿಸಲಾದ ಎಲ್ಲಾ ಅಧಿಕಾರಗಳನ್ನು ಮತ್ತು ಕರ್ತವ್ಯಗಳನ್ನು , ಮಾರುಕಟ್ಟೆ ಸಮಿತಿಯನ್ನು ರದ್ದುಪಡಿಸಿರುವ ಅವಧಿಯಲ್ಲಿ ಆ ಸಂಬಂಧದಲ್ಲಿ 
[ ರಾಜ್ಯ ಸರ್ಕಾರ] ದಿಂದ ಕಾಲಕಾಲಕ್ಕೆ ನೇಮಕಗೊಳ್ಳಬಹುದಾದ ಅಧಿಕಾರಿಯು ಚಲಾಯಿಸತಕ್ಕದ್ದು ಅಥವಾ ನಿರ್ವಹಿಸತಕ್ಕದ್ದು; 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8 -1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(iii) ಮಾರುಕಟ್ಟೆ ಸಮಿತಿಯಲ್ಲಿ ನಿಹಿತವಾಗಿರುವ ಎಲ್ಲಾ ಸ್ವತ್ತುಗಳು, ಅದು ಪುನರ್‌ರಚಿತವಾಗುವವರೆಗೆ [ ರಾಜ್ಯ ಸರ್ಕಾರ] ದಲ್ಲಿ 
ನಿಹಿತವಾಗಿರತಕ್ಕದ್ದು. 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1- 8 -1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(3) ವಿಚಾರಣೆಯನ್ನು ನಡೆಸಿದ ತರುವಾಯ , ರದ್ದುಗೊಳಿಸಲಾದ ಮಾರುಕಟ್ಟೆ ಸಮಿತಿಯ ಸದಸ್ಯರ ಪದಾವಧಿಯು ಎಷ್ಟೇ ಇದ್ದರೂ , ಮೇಲೆ 
ಹೇಳಲಾಗಿರುವ ಎಲ್ಲಾ ಪರಿಣಾಮಗಳ ಸಹಿತ ಆ ರದ್ದಿಯಾತಿಯ ಅವಧಿಯನ್ನು ಕಾಲಕಾಲಕ್ಕೆ [ ರಾಜ್ಯ ಸರ್ಕಾರವು] ಮಾರುಕಟ್ಟೆ ಸಮಿತಿಯ ಪುನರ್ 
ರಚನೆಗಾಗಿ [ ರಾಜ್ಯ ಸರ್ಕಾರವು] ನಿಗದಿಪಡಿಸಬಹುದಾದಂಥ ದಿನಾಂಕದವರೆಗೆ ವಿಸ್ತರಿಸತಕ್ಕದ್ದೆಂದು ಅಧಿಸೂಚನೆಯ ಮೂಲಕ ನಿರ್ದೇಶಿಸಿದರೆ , ಆ 
ಅವಧಿಯು ಹಾಗೆ ವಿಸೃತವಾಗತಕ್ಕದ್ದು. 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1- 8-1991 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[( 4) XXX] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1- 8-1991 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

128. ನಷ್ಟ , ದುರ್ವ್ಯಯ , ದುರ್ವಿನಿಯೋಗ ಮುಂತಾದವುಗಳಿಗಾಗಿ ಮಾರುಕಟ್ಟೆ ಸಮಿತಿಯ ಸದಸ್ಯರ, ಅಧಿಕಾರಿಗಳ ಮತ್ತು ನೌಕರರ ಹೊಣೆಗಾರಿಕೆ 
(1) 123ನೇ ಪ್ರಕರಣದ ಮೇರೆಗಿನ ವಿಚಾರಣೆಯ ಅಥವಾ ಪರಿಶೀಲನೆಯ ಕ್ರಮದಲ್ಲಿ ಅಥವಾ ನಿಯಮಗಳ ಮೇರೆಗಿನ ಲೆಕ್ಕಪರಿಶೋಧನೆಯ ಕ್ರಮದಲ್ಲಿ , 
ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ಸದಸ್ಯನಾಗಿರುವ ಅಥವಾ ಆಗಿದ್ದ ಅಥವಾ ಯಾವುದೇ ಸಮಯದಲ್ಲಿ ಮಾರುಕಟ್ಟೆ ಸಮಿತಿಯ ಅಥವಾ 
ಮಂಡಲಿಯ ಅಧಿಕಾರಿಯಾಗಿರುವ ಅಥವಾ ನೌಕರನಾಗಿರುವ ಅಥವಾ ಅಧಿಕಾರಿಯಾಗಿದ್ದ ಅಥವಾ ನೌಕರನಾಗಿದ್ದ ಯಾವನೇ ವ್ಯಕ್ತಿಯು, ಈ 
ಅಧಿನಿಯಮದ, ನಿಯಮಗಳ, ವಿನಿಯಮಗಳ ಅಥವಾ ಉಪವಿಧಿಗಳ ವಿರುದ್ದವಾಗಿ ಯಾವುದೇ ಸಂದಾಯ ಮಾಡಿದ್ದಾನೆಂದು ಅಥವಾ ನಂಬಿಕೆ ದ್ರೋಹ 
ಅಥವಾ ಉದ್ದೇಶಪೂರ್ವಕ ಉಪೇಕ್ಷೆಯಿಂದ ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ಆಸ್ತಿಗಳಿಗೆ ಯಾವುದೇ ಹಾನಿ ಉಂಟು ಮಾಡಿದ್ದಾನೆಂದು 
ಅಥವಾ ಸದರಿ ಮಾರುಕಟ್ಟೆ ಸಮಿತಿಗೆ ಅಥವಾ ಮಂಡಲಿಗೆ ಸೇರಿರುವ ಯಾವುದೇ ಹಣ ಅಥವಾ ಇತರ ಸ್ವತ್ತನ್ನು ದುರ್ವಿನಿಯೋಗ ಮಾಡಿದ್ದಾನೆಂದು 
ಅಥವಾ ಮೋಸದಿಂದ ತನ್ನ ಬಳಿ ಇಟ್ಟುಕೊಂಡಿದ್ದಾನೆಂದು ಕಂಡುಬಂದರೆ , [ಕೃಷಿ ಮಾರುಕಟ್ಟೆ ನಿರ್ದೆಶಕನು,] ಅಂಥ ವ್ಯಕ್ತಿಯ ನಡತೆಯ ಬಗ್ಗೆ ಸ್ವತಃ 
ವಿಚಾರಣೆ ಮಾಡಬಹುದು ಅಥವಾ ಈ ಸಂಬಂಧದಲ್ಲಿ ಲಿಖಿತ ಆದೇಶದ ಮೂಲಕ ತಾನು ಅಧಿಕೃತಗೊಳಿಸಿದ ಯಾವನೇ ಅಧೀನ ಅಧಿಕಾರಿಯು ಆ 
ವಿಚಾರಣೆ ನಡೆಸುವಂತೆ ನಿರ್ದೇಶಿಸಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) (1) ನೇ ಉಪಪ್ರಕರಣದ ಮೇರೆಗೆ ವಿಚಾರಣೆಯನ್ನು ನಡೆಸಿರುವಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೆಶಕನು,] ಸಂಬಂಧಪಟ್ಟ ವ್ಯಕ್ತಿಗೆ ಅಹವಾಲನ್ನು 
ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟ ಅನಂತರ, [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ನ್ಯಾಯೋಚಿತ ಮತ್ತು ನ್ಯಾಯಸಮ್ಮತವೆಂದು 
ಪರ್ಯಾಲೋಚಿಸಬಹುದಾದಂಥ ಬಡ್ಡಿ ದರದಲ್ಲಿ ಮತ್ತು ಆ ಹಣವನ್ನು ಮಾರುಪಾವತಿ ಮಾಡಲು ಅಥವಾ ಆ ಸ್ವತ್ತನ್ನು ಅಥವಾ ಅದರ ಯಾವುದೇ 
ಭಾಗವನ್ನು ಪೂರ್ವಸ್ಥಿತಿಗೆ ತರಲು ಅಥವಾ ಹಾಗೆ ಅವನು ಪರ್ಯಾಲೋಚಿಸಬಹುದಾದಷ್ಟು ಮಟ್ಟಿಗೆ ವಂತಿಗೆ ಮತ್ತು ವೆಚ್ಚಗಳನ್ನು ಅಥವಾ ನಷ್ಟ 
ಪರಿಹಾರವನ್ನು ಸಂದಾಯ ಮಾಡಲು ಅವನನ್ನು ಅಗತ್ಯಪಡಿಸಿ ಆದೇಶವನ್ನು ನೀಡಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 - 6- 1986ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 3) fಕಷಿ ಮಾರುಕಟ್ಟೆ ನಿರ್ದೆಶಕನು] ( 2) ನೇ ಉಪಪ್ರಕರಣದ ಮೇರೆಗೆ ಹೊರಡಿಸಿದ ಆದೇಶದಿಂದ ಬಾಧಿತನಾದ ಯಾವನೇ ವ್ಯಕ್ತಿಯು, 
ಸದರಿ ಆದೇಶವನ್ನು ಆತನಿಗೆ ತಿಳಿಸಿದ ದಿನಾಂಕದಿಂದ ಅರವತ್ತು ದಿವಸಗಳೊಳಗೆ [ಕರ್ನಾಟಕ ಅಪೀಲು ನ್ಯಾಯಾಧಿಕರಣಕ್ಕೆ] ಅಪೀಲು ಸಲ್ಲಿಸಬಹುದು 
ಮತ್ತು ಅಂಥ ಅಪೀಲಿನ ಬಗ್ಗೆ [ಕರ್ನಾಟಕ ಅಪೀಲು ನ್ಯಾಯಾಧಿಕರಣದ ] ನಿರ್ಣಯವು ಅಂತಿಮವಾಗಿರತಕ್ಕದ್ದು ಮತ್ತು ಅದನ್ನು ಯಾವುದೇ 
ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 4) ಈ ಪ್ರಕರಣದ ಮೇರೆಗೆ ಕೈಕೊಂಡ ಯಾವುದೇ ಕ್ರಮವು ಯಾವುದೇ ಅಪರಾಧದ ಸಂಬಂಧದಲ್ಲಿ ಸಂಬಂಧಪಟ್ಟ ವ್ಯಕ್ತಿಯನ್ನು 
ಪ್ರಾಸಿಕ್ಯೂಷನ್‌ಗೆ ಗುರಿಪಡಿಸಲು ಬಾಧಕವಾಗತಕ್ಕದ್ದಲ್ಲ. 

129 . ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರು ಪದಚ್ಯುತಿಗೆ ಗುರಿಯಾಗುವುದು.- ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ 
ದುರ್ವತಿ್ರಸಿದ ಬಗ್ಗೆ ಅಥವಾ ತನ್ನ ಕರ್ತವ್ಯ ನಿರ್ವಹಿಸಲು ಉಪೇಕ್ಷಿಸಿರುವ ಅಥವಾ ಅಸಮರ್ಥನಾಗಿರುವ ಬಗ್ಗೆ ಅಥವಾ ಅವನ ಕರ್ತವ್ಯಗಳ 
ನಿರ್ವಹಣೆಯಲ್ಲಿ ನಿರಂತರವಾಗಿ ಅಜಾಗರೂಕನಾಗಿರುವ ಬಗ್ಗೆ ಆ ಪ್ರತಿಯೊಬ್ಬ ಅಧ್ಯಕ್ಷನಿಗೆ ಅಥವಾ ಉಪಾಧ್ಯಕ್ಷನಿಗೆ [ರಾಜ್ಯ ಸರ್ಕಾರವು] ಅಹವಾಲನ್ನು 
ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟ ತರುವಾಯ ಆ ಪ್ರತಿಯೊಬ್ಬ ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ತನ್ನ ಪದಚ್ಯುತಿಗೆ ಗುರಿಯಾಗತಕ್ಕದ್ದು ಮತ್ತು ಹಾಗೆ 
ಪದಚ್ಯುತನಾದ ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು, (2) ನೇ ಉಪಪ್ರಕರಣದ ( ಬಿ) ಖಂಡದ ಮೇರೆಗೆ ಸದಸ್ಯನಾಗಿರುವುದು ನಿಂತುಹೋಗದಿದ್ದರೆ ಅವನು 


೮೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಮಾರುಕಟ್ಟೆ ಸಮಿತಿಯ ಸದಸ್ಯರಾಗಿರುವ ಪದಾವಧಿಯ ಉಳಿದ ಅವಧಿಯಲ್ಲಿ ಅಧ್ಯಕ್ಷನಾಗಿ ಅಥವಾ ಉಪಾಧ್ಯಕ್ಷನಾಗಿ ಮರುಚುನಾಯಿತನಾಗಲು 
ಅರ್ಹನಾಗತಕ್ಕದ್ದಲ್ಲ . 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1 -8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ ವಿವರಣೆ: ಈ ಪ್ರಕರಣದ ಉದ್ದೇಶಕ್ಕಾಗಿ ದುರ್ನಡತೆ ಎಂಬುದು ಅವನ ಪದಕ್ಕೆ ಸಂಬಂಧಿಸಿದಂತೆ ಅಪರಾಧಿಕ ಅಲಕ್ಷ ವಾಗುವಂಥ ಯಾವುದೇ 
ದುರ್ನಡತೆಯನ್ನು ಒಳಗೊಳ್ಳತಕ್ಕದ್ದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) ( ಎ) [ ರಾಜ್ಯಸರ್ಕಾರವು. [ ತಾನಾಗಿಯೇ ಅಥವಾ] ಮಾರುಕಟ್ಟೆ ಸಮಿತಿಯ ಶಿಫಾರಸಿನ ಮೇಲೆ [ ತಾನು ಸೂಕ್ತವೆಂದು ಭಾವಿಸುವಂತೆ,] 
ಮಾರುಕಟ್ಟೆ ಸಮಿತಿಯ ಯಾವನೇ ಸದಸ್ಯನು, ತನ್ನ ಕರ್ತವ್ಯಗಳ ನಿರ್ವಹಣೆಯಲ್ಲಿ ದುರ್ನಡತೆಯ ಅಥವಾ ಯಾವುದೇ ಅಸಭ್ಯ ನಡತೆಯ 
ತಪ್ಪಿತಸ್ಥನಾಗಿರುವನೆಂದು ಅಥವಾ ಸದಸ್ಯನಾಗಿ ತನ್ನ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಅಸಮರ್ಥನಾಗಿದ್ದಾನೆಂದು ಅಥವಾ ಮಾರುಕಟ್ಟೆ ಸಮಿತಿಯ ಹಿತಾಸಕ್ತಿಯ 
ವಿರುದ್ಧ ಯಾವುದೇ ಕಾರ್ಯ ಮಾಡಿದ್ದಾನೆಂದು [ ರಾಜ್ಯ ಸರ್ಕಾರವು] ಅಭಿಪ್ರಾಯಪಟ್ಟರೆ, ಅದು ಅಂಥ ಸದಸ್ಯನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು 
ಸೂಕ್ತ ಅವಕಾಶವನ್ನು ಕೊಟ್ಟ ಅನಂತರ ಮತ್ತು [ ತಾನು ಅವಶ್ಯವೆಂದು ಭಾವಿಸುವಂಥ) ವಿಚಾರಣೆಯ ಅನಂತರ ಅಂಥ ಸದಸ್ಯನನ್ನು 
ಪದಚ್ಯುತಗೊಳಿಸಬಹುದು; 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1987ರ ಅಧಿನಿಯಮ ಸಂಖ್ಯೆ 29ರ ಮೂಲಕ 10 -8-1987ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ಬಿ) ಕರ್ತವ್ಯಗಳ ನಿರ್ವಹಣೆಯಲ್ಲಿ ಅಧ್ಯಕ್ಷನಾಗಿರುವ ಅಥವಾ ಉಪಾಧ್ಯಕ್ಷನಾಗಿರುವ ಯಾವನೇ ವ್ಯಕ್ತಿಯನ್ನು ದುರ್ನಡತೆಗಾಗಿ (1) ನೇ 
ಉಪಪ್ರಕರಣದ ಮೇರೆಗೆ ಪದಚ್ಯುತಿಗೊಳಿಸಿದಾಗ ಅವನು ಹಾಗೆ ಪದಚ್ಯುತನಾದ ದಿನಾಂಕದಿಂದ, ಮಾರುಕಟ್ಟೆ ಸಮಿತಿಯ ಸದಸ್ಯನಾಗಿರುವುದು 
ನಿಂತುಹೋಗತಕ್ಕದ್ದು ಮತ್ತು ಈ ಉಪಪ್ರಕರಣದ ಮೇರೆಗೆ ಅವನನ್ನು ಮಾರುಕಟ್ಟೆ ಸಮಿತಿಯ ಸದಸ್ಯತ್ವದಿಂದ ತೆಗೆದುಹಾಕಲಾಗಿದೆ ಎಂದು ಭಾವಿಸತಕ್ಕದ್ದು. 

[( 3) XXX ]] 
1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1- 8- 1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

130. ಕಾನೂನುಬದ್ಧವಾಗಿ ರಚಿತವಾಗಿಲ್ಲದ ಅಥವಾ ಕಾರ್ಯನಿರ್ವಹಣೆಯಲ್ಲಿ ಬಿಕ್ಕಟ್ಟು ಉಂಟಾಗಿರುವಂತಹ ಮಾರುಕಟ್ಟೆ ಸಮಿತಿಗಳ ಸಂಬಂಧದಲ್ಲಿ 
ಆಡಳಿತಾಧಿಕಾರಿಯು ಅಧಿಕಾರಗಳನ್ನು ಚಲಾಯಿಸುವುದು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುವುದು.- (1) ಈ ಅಧಿನಿಯಮದಲ್ಲಿ ಅಥವಾ ನಿಯಮಗಳಲ್ಲಿ ಏನೇ 
ಒಳಗೊಂಡಿದ್ದಾಗ್ಯೂ , ಮಾರುಕಟ್ಟೆ ಸಮಿತಿಯು ಈ ಅಧಿನಿಯಮದ ಮೇರೆಗೆ ಕಾನೂನುಬದ್ಧವಾಗಿ ರಚಿತವಾಗಿಲ್ಲವೆಂಬ ಸಕ್ಷಮ ನ್ಯಾಯಾಲಯದ 
ತೀರ್ಮಾನದ ಅಥವಾ ಆದೇಶದ ಕಾರಣಕ್ಕಾಗಿ ಅಥವಾ 39ನೇ ಪ್ರಕರಣದ (2) ನೇ ಉಪಪ್ರಕರಣದ ಮೇರೆಗೆ ಚುನಾವಣೆಯ ಮೂಲಕ ಭರ್ತಿ 
ಮಾಡಬೇಕಾಗಿರುವಷ್ಟು ಸ್ಥಾನಗಳನ್ನು ಭರ್ತಿ ಮಾಡಿಲ್ಲವೆಂಬ [ XXX] ಕಾರಣಕ್ಕಾಗಿ ಮಾರುಕಟ್ಟೆ ಸಮಿತಿಯು ತನ್ನ ಕಾರ್ಯ ನಿರ್ವಹಿಸಲು ಅಸಮರ್ಥವಾಗಿದೆ 
ಎಂದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾಲದಲ್ಲಿ ಕಂಡುಬಂದಲ್ಲಿ, ಸರ್ಕಾರವು ಅಧಿಸೂಚನೆಯ ಮೂಲಕ ಮಾರುಕಟ್ಟೆ ಸಮಿತಿಯ ಮತ್ತು ಅದರ ಅಧ್ಯಕ್ಷರ, 
ಎಲ್ಲಾ ಅಥವಾ ಯಾವುದೇ ಅಧಿಕಾರಗಳನ್ನು ಮತ್ತು ಕರ್ತವ್ಯಗಳನ್ನು , ಅಧಿಸೂಚನೆಯಲ್ಲಿ ನಿರ್ದೆಶಿಸಬಹುದಾದಂಥ ಅಧಿಕಾರಿಯು ಅಂಥ ಷರತ್ತುಗಳಿಗೆ 
ಒಳಪಟ್ಟು, ಅಂಥ ರೀತಿಯಲ್ಲಿ ಒಂದು ವರ್ಷಕ್ಕೆ ಮೀರದ ಅವಧಿಯವರೆಗೆ]* ಚಲಾಯಿಸುವಂತೆ ಮತ್ತು ನಿರ್ವಹಿಸುವಂತೆ ವ್ಯವಸ್ಥೆ ಮಾಡಬಹುದು. 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
2. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1- 8-1991ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) ಅಂಥ ಮಾರುಕಟ್ಟೆ ಸಮಿತಿಯಲ್ಲಿ ಇರತಕ್ಕ ವ್ಯಕ್ತಿಗಳು (1) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿರುವ ಅಧಿಸೂಚನೆಯ ದಿನಾಂಕದವರೆಗೆ 
ವಾಸ್ತವವಾಗಿ ಚಲಾಯಿಸಿದ ಮತ್ತು ನಿರ್ವಹಿಸಿದ ಮಾರುಕಟ್ಟೆ ಸಮಿತಿಯ ಎಲ್ಲಾ ಅಧಿಕಾರಗಳನ್ನು ಮತ್ತು ಕರ್ತವ್ಯಗಳನ್ನು ಸದರಿ ವ್ಯಕ್ತಿಗಳು 
ಕಾನೂನುಬದ್ಧವಾಗಿ ಚಲಾಯಿಸಿದ್ದಾರೆಂದು ಮತ್ತು ನಿರ್ವಹಿಸಿದ್ದಾರೆಂದು ಭಾವಿಸತಕ್ಕದ್ದು ಮತ್ತು ಸದರಿ ವ್ಯಕ್ತಿಗಳು ಮಾಡಿದ ಯಾವುದೇ ಕಾರ್ಯವು ಅವರು 
ಕಾನೂನುಬದ್ಧವಾಗಿ ರಚಿತವಾದ ಮಾರುಕಟ್ಟೆ ಸಮಿತಿಯ ಸದಸ್ಯರಾಗಿರಲಿಲ್ಲವೆಂಬ ಕಾರಣ ಮಾತ್ರದಿಂದ, ಆ ಕಾರ್ಯವು ಅಸಿಂಧುವಾಗಿದೆ ಎಂದು 
ಭಾವಿಸತಕ್ಕದ್ದಲ್ಲ ಅಥವಾ ಅದನ್ನು ಪ್ರಶ್ನಿಸತಕ್ಕದ್ದಲ್ಲ. 

_ 131, ಮಾರುಕಟ್ಟೆ ಸಮಿತಿಯಿಂದ ಅಥವಾ ಮಂಡಲಿಯಿಂದ ಸರ್ಕಾರಕ್ಕೆ ಬರತಕ್ಕ ಮೊಬಲಗುಗಳ ವಸೂಲಿ- ಮಾರುಕಟ್ಟೆ ಸಮಿತಿ 
ಮಂಡಲಿಯಿಂದ ರಾಜ್ಯ ಸರ್ಕಾರಕ್ಕೆ ಬರತಕ್ಕೆ ಪ್ರತಿಯೊಂದು ಮೊಬಲಗನ್ನು , [ಕೃಷಿ ಮಾರುಕಟ್ಟೆ ನಿರ್ದೆಶಕ ] ನಿಂದ ಅಥವಾ ರಾಜ್ಯ ಸರ್ಕಾರದಿಂದ ಆ ಬಗ್ಗೆ 
ಕೋರಿಕೆ ಬಂದ ಮೇಲೆ ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ನಿಧಿಯ ಪ್ರಭಾರ ಹೊಂದಿರುವ ವ್ಯಕ್ತಿಯು ಸಂದಾಯ ಮಾಡತಕ್ಕದ್ದು. 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986ರಿದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ಅಧ್ಯಾಯ - XIllಎ 

ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆ 
1. 2000ದ ಅಧಿನಿಯಮ ಸಂಖ್ಯೆ 31ರ ಮೂಲಕ ಅಧ್ಯಾಯ - XIIIಎ ಅನ್ನು 16 -6-2000 ದಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

131ಎ . ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆ ಸ್ಥಾಪನೆ, ಇತ್ಯಾದಿ.- (1) ಈ ಅಧಿನಿಯಮದಲ್ಲಿ ಅಥವಾ ಪ್ರಸ್ತುತ ಜಾರಿಯಲ್ಲಿರುವ ಇತರೆ 
ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ , ರಾಜ್ಯ ಸರ್ಕಾರವು, ಅಧಿಸೂಚನೆಯ ಮೂಲಕ, ಅದರಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅಂಥ 
ದಿನಾಂಕದಿಂದ ಜಾರಿಗೆ ಬರುವಂತೆ, ರಾಜ್ಯದ ಯಾವುದೇ ಭಾಗ ಅಥವಾ ಭಾಗಗಳ ಸಂಬಂಧದಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳ ಕ್ರಯವಿಕ್ರಯಕ್ಕಾಗಿ 
ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಲಿ ಅಧಿನಿಯಮ , 1987ರ (1987ರ ಕೇಂದ್ರ ಅಧಿನಿಯಮ 37) ( ಇಲ್ಲಿ ಇನ್ನು ಮುಂದೆ ಎನ್‌ಡಿಡಿಬಿ ಎಂದು 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೮೫೧ 
ಉಲ್ಲೇಖಿಸಲಾಗಿದೆ) ಅಡಿಯಲ್ಲಿ ನಿಗಮಿತವಾದ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಲಿಯು ನೇರವಾಗಿ ಅಥವಾ ಅದು ಸ್ಥಾಪಿಸಿದ ಯಾವುದೇ ಸಂಸ್ಥೆಗಳ 
ಮೂಲಕ ಅಥವಾ ಕೃಷಿಕರ ಸಂಘಗಳ ಸಹಯೋಗದೊಂದಿಗೆ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಸ್ವಾಮ್ಯವನ್ನು ಹೊಂದಿರುವ ಮತ್ತು ವ್ಯವಸ್ಥಾಪಿಸಲಾಗಿರುವ 
ಒಂದು ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆಯನ್ನು ಸ್ಥಾಪಿಸತಕ್ಕದ್ದೆಂದು ಘೋಷಿಸಬಹುದು ಮತ್ತು ಆ ತರುವಾಯ , ಎನ್‌ಡಿಡಿಬಿಯು 

(1) ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ಪ್ರದೇಶ ಅಥವಾ ಪ್ರದೇಶಗಳ ಸಂಬಂಧದಲ್ಲಿ, ಹಣ್ಣುಗಳು ಮತ್ತು ತರಕಾರಿಗಳ ರಾಷ್ಟ್ರೀಯ 
ಸಮಗ್ರ ಉತ್ಪನ್ನ ಮಾರುಕಟ್ಟೆಯನ್ನು ಸ್ಥಾಪಿಸಬಹುದು; 

(i) ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಮೇಲೆ ಹೇಳಿದ ಪ್ರದೇಶದ ಒಳಗಾಗಲೀ ಅಥವಾ ಹೊರಗಾಗಲೀ , ಹಣ್ಣುಗಳನ್ನು ಮತ್ತು 
ತರಕಾರಿಗಳನ್ನು ಸಂಗ್ರಹಿಸಲು, ಒಟ್ಟುಗೂಡಿಸಲು, ವಿಂಗಡಿಸಲು, ವರ್ಗಿಕರಿಸಲು, ಸಂಸ್ಕರಿಸಲು, ಪ್ಯಾಕ್ ಮಾಡಲು, ದಾಸ್ತಾನು ಮಾಡಲು ಅಥವಾ 
ಸಾಗಣೆ ಮಾಡಲು ಹಾಗೂ ಮಾರುಕಟ್ಟೆ ಮಾಹಿತಿಯನ್ನು ಒದಗಿಸಲು ಮತ್ತು ರಾಷ್ಟ್ರೀಯ ಸಮಗ್ರ ಮಾರುಕಟ್ಟೆಯನ್ನು ಉಪಯೋಗಿಸಿಕೊಂಡು 
ಉತ್ಪನ್ನದ ಕ್ರಯವಿಕ್ರಯ ಮಾಡಲು ಸಮರ್ಥಗೊಳಿಸಬಹುದಾದ ಅಂಥ ಇತರ ಕಾರ್ಯಚಟುವಟಿಕೆಗಳನ್ನು ನಡೆಸಲು ಅಥವಾ ಅದಕ್ಕೆ 
ಸಂಬಂಧಿಸಿದಂತೆ ಅನುಕೂಲಕರವಾದ ಅಥವಾ ಆನುಷಂಗಿಕವಾದ ಯಾವುದೇ ಕಾರ್ಯಗಳನ್ನು ಮಾಡಲು ಯಾವುದೇ ಹೆಸರಿನಿಂದ 
ಕರೆಯಲಾಗುವ, ಸಂಗ್ರಹಣಾ ಕೇಂದ್ರಗಳನ್ನು ಸ್ವತಃ ಸ್ಥಾಪಿಸಬಹುದು ಅಥವಾ ಕೃಷಿಕರಿಗೆ ಮತ್ತು ಕೃಷಿಕ ಸಂಘಗಳಿಗೆ ಅವುಗಳನ್ನು ಸ್ಥಾಪಿಸಲು 
ಹಣಕಾಸು ಒದಗಿಸಬಹುದು, ನೆರವು ನೀಡಬಹುದು ಅಥವಾ ಬೆಂಬಲ ನೀಡಬಹುದು. 

(ii) ಮೇಲೆ ಹೇಳಿದ ಪ್ರದೇಶದ ಒಳಗಾಗಲೀ ಅಥವಾ ಹೊರಗಾಗಲೀ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ವಿತರಣಾ ಚಾನಲ್‌ಗಳು ಮತ್ತು 
ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಅಥವಾ ಅವುಗಳನ್ನು ಸ್ಥಾಪಿಸಲು ಬೆಂಬಲ ನೀಡಬಹುದು ಅಥವಾ ಇತರ ರೀತಿಯಲ್ಲಿ ಸಹಾಯ ನೀಡಬಹುದು. 

(iv) ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆಯನ್ನು ಬಳಸುವವರನ್ನು ನೋಂದಾಯಿಸಿಕೊಳ್ಳಬಹುದು ಮತ್ತು ನೋಂದಣಿ ಶುಲ್ಕವನ್ನು , 
ಭದ್ರತಾ ಠೇವಣಿ ಮತ್ತು ಮುಂಗಡಗಳನ್ನು ವಿಧಿಸಬಹುದು ಮತ್ತು ಸಂಗ್ರಹಿಸಬಹುದು ಮತ್ತು ಕೃಷಿಕರಿಗೆ, ಕೃಷಿಕರ ಸಂಸ್ಥೆಗಳಿಗೆ, ಕೃಷಿಕರ ಸಹಕಾರ 
ಸಂಘಗಳಿಗೆ, ಖರೀದಿದಾರರಿಗೆ ಮತ್ತು ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೋಂದಾಯಿತವಾದ ಅಥವಾ ಅದನ್ನು ಬಳಸುವ ಇತರ 
ಎಲ್ಲಾ ಕಾರ್ಯಕರ್ತರಿಗೆ/ ಕಾರ್ಯಸಂಸ್ಥೆಗಳಿಗೆ ಸಲ್ಲಿಸಿದ ಸೇವೆಗಳಿಗೆ ಮತ್ತು ಒದಗಿಸಿದ ಸೌಲಭ್ಯಗಳಿಗೆ ಇತರ ಶುಲ್ಕಗಳನ್ನು ವಿಧಿಸಬಹುದು ಮತ್ತು 
ಸಂಗ್ರಹಿಸಬಹುದು: 

ಪರಂತು, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಮೂಲಕ ಅದರಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅಂಥ ದಿನಾಂಕದಿಂದ, ರಾಷ್ಟ್ರೀಯ ಸಮಗ್ರ 
ಉತನ್ನ ಮಾರುಕಟ್ಟೆಯಲ್ಲಿ ಹೂಗಳನ್ನು ಕ್ರಯವಿಕ್ರಯ ಮಾಡುವುದು ಸಹ ಈ ಅಧ್ಯಾಯದ ಉಪಬಂಧಗಳ ವ್ಯಾಪ್ತಿಗೆ ಒಳಪಡತಕ್ಕದೆಂದು ಮತ್ತು ಆ 
ತರುವಾಯ ಈ ಅಧ್ಯಾಯದ ಎಲ್ಲ ಉಪಬಂಧಗಳು , ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹೂಗಳ ಕ್ರಯವಿಕ್ರಯಕ್ಕೆ ಮತ್ತು ಇತರ ಸಂಬಂಧಪಟ್ಟ 
ಚಟುವಟಿಕೆಗಳಿಗೆ ಅನ್ವಯವಾಗತಕ್ಕದ್ದೆಂದು ನಿರ್ದೆಶಿಸಬಹುದು. 

( 2) ಎನ್‌ಡಿಡಿಬಿಯು, ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆಯ ಸಂಬಂಧದಲ್ಲಿ ಮಾಲೀಕತ್ವ ವ್ಯವಸ್ಥಾಪನೆ, ಕ್ರಯವಿಕ್ರಯ , ವ್ಯಾಪಾರ ಮತ್ತು 
ಇತರ ಚಟುವಟಿಕೆಗಳಿಗಾಗಿ ಮತ್ತು ಅವುಗಳ ಜಾರಿಗಾಗಿ ಈ ಉಪಪ್ರಕರಣದ ಅಡಿಯಲ್ಲಿ ವಿನಿಯಮಗಳನ್ನು ರಚಿಸಬಹುದು. 

(3) ಈ ಅಧ್ಯಾಯದ ಉಪಬಂಧಗಳನ್ನು ಹೊರತುಪಡಿಸಿ, ಈ ಅಧಿನಿಯಮದಲ್ಲಿ ಅಥವಾ ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳು , 
ವಿನಿಯಮಗಳು ಅಥವಾ ಉಪವಿಧಿಗಳಲ್ಲಿ ಒಳಗೊಂಡಿರುವುದು ಯಾವುದೂ , 

( ಎ ) ಈ ಪ್ರಕರಣದ ಅಡಿಯಲ್ಲಿ ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆಯ ಸ್ಥಾಪನೆ ಮತ್ತು ವ್ಯವಸ್ಥಾಪನೆಗೆ ಸಂಬಂಧಿಸಿದಂತೆ 
ಕೈಗೊಂಡ ಯಾವುದೇ ಕಾರ್ಯ ಅಥವಾ ಯಾವುದೇ ಕ್ರಮಕ್ಕೆ ಅಥವಾ ಅದಕ್ಕನುಸಾರವಾಗಿ ಕೈಗೊಂಡ ಯಾವುದೇ ಕಾರ್ಯಕ್ಕೆ; ಅಥವಾ 

( ಬಿ) ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆಯ ಸಂಬಂಧದಲ್ಲಿ; ವ್ಯವಹಾರ ನಿರ್ವಹಣೆಗಳ ಮೂಲಕ ಅಥವಾ ಅನ್ಯಥಾ ಪರಸ್ಪರ 
ಕಾರ್ಯನಿರ್ವಹಿಸುವ ಯಾವೊಬ್ಬ ವ್ಯಕ್ತಿ, ಏಜೆನ್ಸಿ ಅಥವಾ ಸಂಸ್ಥೆಗೆ 
- ಅನ್ವಯಿಸತಕ್ಕದ್ದಲ್ಲ . 

131ಬಿ, ತೊಂದರೆಗಳ ನಿವಾರಣೆ - ರಾಷ್ಟ್ರೀಯ ಸಮಗ್ರ ಉತ್ಪನ್ನ ಮಾರುಕಟ್ಟೆಯ ಸ್ಥಾಪನೆಯು ಒಳಗೊಂಡಂತೆ ಈ ಅಧ್ಯಾಯದ ಉಪಬಂಧಗಳನ್ನು 
ಜಾರಿಗೊಳಿಸುವಲ್ಲಿ ಯಾವುದೇ ತೊಂದರೆ ಉಂಟಾದಲ್ಲಿ, ರಾಜ್ಯ ಸರ್ಕಾರವು, ತೊಂದರೆಗಳನ್ನು ನಿವಾರಿಸುವ ಉದ್ದೇಶಕ್ಕಾಗಿ, ಮೇಲೆ ಹೇಳಿದ ಉಪಬಂಧಗಳಿಗೆ 
ಅಸಂಗತವಲ್ಲದ ಯಾವುದೇ ಕಾರ್ಯವನ್ನು , ಆದೇಶದ ಮೂಲಕ ಮಾಡಬಹುದು: 

ಪರಂತು, ಈ ಅಧ್ಯಾಯದ ಉಪಬಂಧಗಳ ಪ್ರಾರಂಭದ ದಿನಾಂಕದಿಂದ ಐದು ವರ್ಷಗಳ ಅವಧಿಯ ನಂತರ ಅಂಥ ಯಾವುದೇ ಆದೇಶವನ್ನು 
ಹೊರಡಿಸತಕ್ಕದ್ದಲ್ಲ.] 

[ ಅಧ್ಯಾಯ - XIII - ಬಿ 

ಕರಾರು ವ್ಯವಸಾಯ 
131ಸಿ, ಕರಾರು ವ್ಯವಸಾಯ ಒಪ್ಪಂದದ ಪ್ರಕ್ರಿಯೆ ಮತ್ತು ನಮೂನೆ- ಇಲ್ಲಿ ಇನ್ನು ಮುಂದೆ, ಹೇಳಲಾದ ರೀತಿಯಲ್ಲಿ ಕರಾರು ವ್ಯವಸಾಯ 
ಒಪ್ಪಂದಗಳು ನಿಯಂತ್ರಿತವಾಗತಕ್ಕದ್ದು, 

(1) ಕರಾರು ವ್ಯವಸಾಯ ಪ್ರಾಯೋಜಕನು ನಿಯಮಿಸಬಹುದಾದಂಥ ರೀತಿಯಲ್ಲಿ ಮಾರುಕಟ್ಟೆ ಸಮಿತಿಯಲ್ಲಿ ಅಥವಾ ಅಂಥ ಅಧಿಕಾರಿಯ ಬಳಿ 
ತನ್ನನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. 

( 2) ಕರಾರು ವ್ಯವಸಾಯ ಪ್ರಾಯೋಜಕನು ಈ ಸಂಬಂಧದಲ್ಲಿ ನಿಯಮಿಸಬಹುದಾದಂಥ ಅಧಿಕಾರಿಯ ಬಳಿ ಕರಾರು ವ್ಯವಸಾಯ 
ಒಪ್ಪಂದವನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ಕರಾರು ವ್ಯವಸಾಯ ಒಪ್ಪಂದವು ನಿಯಮಿಸಬಹುದಾದಂಥ ನಿಬಂಧನೆಗಳು ಮತ್ತು ಷರತ್ತುಗಳನ್ನು ( ಅಂತ 
ವಿವರಗಳನ್ನು ಒಳಗೊಂಡಂಥ ನಮೂನೆಯಲ್ಲಿರತಕ್ಕದ್ದು. 


M 


೮೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಭಾಗ ೪ಎ 
(3) ಕರಾರು ವ್ಯವಸಾಯ ಒಪ್ಪಂದದಲ್ಲಿ ಏನೇ ಒಳಗೊಂಡಿದ್ದರೂ , ಕರಾರು ವ್ಯವಸಾಯದ ಪರಿಣಾಮವಾಗಿ ಉದ್ಭವಿಸುವ ಯಾವುದೇ 
ಹಕ್ಕುಸ್ವಾಮ್ಯವನ್ನು , ಹಕ್ಕುಗಳನ್ನು , ಮಾಲೀಕತ್ವವನ್ನು ಅಥವಾ ಸ್ವಾಧೀನತೆಯನ್ನು ಕರಾರು ವ್ಯವಸಾಯ ಪ್ರಾಯೋಜಕನಿಗೆ ಅಥವಾ ಅವನ ಉತ್ತರಾಧಿಕಾರಿಗೆ 
ಅಥವಾ ಅವನ ಏಜೆಂಟನಿಗೆ ವರ್ಗಾಯಿಸತಕ್ಕದ್ದಲ್ಲ ಅಥವಾ ಅವುಗಳನ್ನು ದುರ್ಬಲಗೊಳಿಸತಕ್ಕದ್ದಲ್ಲ ಅಥವಾ ಅವರಲ್ಲಿ ನಿಹಿತಗೊಳಿಸತಕ್ಕದ್ದಲ್ಲ. 

(4) ಕರಾರು ವ್ಯವಸಾಯ ಒಪ್ಪಂದದಿಂದ ಉದ್ಭವಿಸಿದ ಯಾವುದೇ ವಿವಾದಗಳನ್ನು , ಈ ಅಧಿನಿಯಮದ 84ನೇ ಪ್ರಕರಣದ ಮೇರೆಗೆ ರಚಿಸಿದ 
ವಿವಾದಗಳ ಸಮಿತಿಗೆ ಒಪ್ಪಿಸತಕ್ಕದ್ದು. ವಿವಾದಗಳ ಸಮಿತಿಯು, ನಿಯಮಿಸಬಹುದಾದಂಥ ರೀತಿಯಲ್ಲಿ, ಪಕ್ಷಕಾರರಿಗೆ ತಮ್ಮ ಅಹವಾಲುಗಳನ್ನು ಹೇಳಿಕೊಳ್ಳಲು 
ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ ಆ ವಿವಾದವನ್ನು , ತನಗೆ ಕಳುಹಿಸಿಕೊಟ್ಟ ದಿನಾಂಕದಿಂದ ಮೂವತ್ತು ದಿನಗಳೊಳಗಾಗಿ ಕ್ಷಿಪ್ರ ರೀತಿಯಲ್ಲಿ 
ನಿರ್ಣಯಿಸತಕ್ಕದ್ದು. 

(5) ( 4) ನೇ ಉಪಪ್ರಕರಣದ ಮೇರೆಗೆ ವಿವಾದಗಳ ಸಮಿತಿಯ ತೀರ್ಮಾನದಿಂದ ಬಾಧಿತನಾದ ಪಕ್ಷಕಾರನು ನಿರ್ಣಯದ ದಿನಾಂಕದಿಂದ 
ಮೂವತ್ತು ದಿನಗಳೊಳಗಾಗಿ , ಕೃಷಿ ಮಾರುಕಟ್ಟೆ ನಿರ್ದೇಶಕನಿಗೆ ಅಪೀಲನ್ನು ಸಲ್ಲಿಸಬಹುದು. ಕೃಷಿ ಮಾರುಕಟ್ಟೆ ನಿರ್ದೇಶಕನು ಪಕ್ಷಕಾರರಿಗೆ ತಮ್ಮ 
ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ ಅವಕಾಶ ನೀಡಿದ ತರುವಾಯ, ಮೂವತ್ತು ದಿನಗಳೊಳಗಾಗಿ ಅಪೀಲನ್ನು ವಿಲೆ ಮಾಡತಕ್ಕದ್ದು ಮತ್ತು ಕೃಷಿ ಮಾರುಕಟ್ಟೆ 
ನಿರ್ದೇಶಕನ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 

( 6) ( 4) ನೇ ಉಪಪ್ರಕರಣದ ಮೇರೆಗಿನ ಪ್ರಾಧಿಕಾರದ ತೀರ್ಮಾನವು ಹಾಗೂ (5) ನೇ ಉಪಪ್ರಕರಣದ ಮೇರೆಗಿನ ಅಪೀಲಿನಲ್ಲಿನ ತೀರ್ಮಾನವು 
ಸಿವಿಲ್ ನ್ಯಾಯಾಲಯದ ಡಿಕ್ರಿಯ ಪರಿಣಾಮವನ್ನೇ ಹೊಂದಿರತಕ್ಕದ್ದು ಮತ್ತು ಅದನ್ನು ಆ ರೀತಿಯಲ್ಲಿಯೇ ಜಾರಿಗೊಳಿಸತಕ್ಕದ್ದು ಹಾಗೂ ಡಿಕ್ರಿ ಮೊಬಲಗನ್ನು 
ಭೂಕಂದಾಯ ಬಾಕಿಗಳಂತೆ ವಸೂಲಿ ಮಾಡತಕ್ಕದ್ದು. 

ಅಧ್ಯಾಯ - XIII - ಸಿ 

ವಿದ್ಯುನ್ಮಾನ ವ್ಯಾಪಾರ 
131ಡಿ, ಸ್ಥಳೀಯ ವಿನಿಮಯ ಕೇಂದ್ರದ ಸ್ಥಾಪನೆ.- (1) ಈ ಪ್ರಕರಣದ ಮೇರೆಗೆ ಲೈಸೆನ್ಸನ್ನು ಪಡೆಯದೆ ಯಾರೇ ವ್ಯಕ್ತಿಯೂ ಅಧಿಸೂಚಿತ ಕೃಷಿ 
ಉತ್ಪನ್ನದ ಸ್ಥಳೀಯ ವಿನಿಮಯ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸತಕ್ಕದ್ದಲ್ಲ ಮತ್ತು ಅದನ್ನು ನಡೆಸತಕ್ಕದ್ದಲ್ಲ. 

(2) ನಿಯಮಿಸಲಾದಂಥ ಷರತ್ತುಗಳಿಗೆ ಮತ್ತು ಶುಲ್ಕಗಳಿಗೆ ಹಾಗೂ ಭದ್ರತೆಗೊಳಪಟ್ಟು, ಕೃಷಿ ಉತ್ಪನ್ನ ಮಾರುಕಟ್ಟೆಯ ನಿರ್ದೇಶಕನು, 
ಅಧಿಸೂಚಿತ ಕೃಷಿ ಉತ್ಪನ್ನಗಳಿಗೆ ವ್ಯಾಪಾರ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಸ್ಥಳೀಯ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲು ಲೈಸೆನ್ನನ್ನು ಮಂಜೂರು 
ಮಾಡಬಹುದು. 

(3) ಸ್ಥಳೀಯ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲು ಇಚ್ಚಿಸುವ ಯಾರೇ ವ್ಯಕ್ತಿಯು, ನಿಯಮಿಸಬಹುದಾದಂಥ ರೀತಿಯಲ್ಲಿ, ಅಂಥ ಶುಲ್ಕ 
ಹಾಗೂ ಭದ್ರತೆಯೊಡನೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ದೇಶಕನಿಗೆ ಅರ್ಜಿ ಸಲ್ಲಿಸಬಹುದು. 
( 4) ಸ್ಥಳೀಯ ವಿನಿಮಯ ಕೇಂದ್ರವು, 

(i) ರಾಷ್ಟ್ರವ್ಯಾಪಿಯಾದ ಆನ್‌ಲೈನ್ ವ್ಯಾಪಾರ ಮತ್ತು ತೀರುವೆ ವ್ಯವಸ್ಥೆಯನ್ನು ಹೊಂದಿರತಕ್ಕದ್ದು; 
(ii) ದಕ್ಷ ತೀರುವೆ, ಇತ್ಯರ್ಥ ಮತ್ತು ಖಾತರಿ ವ್ಯವಸ್ಥೆ ಇರುವಂತೆ ಖಚಿತಪಡಿಸಿಕೊಳ್ಳತಕ್ಕದ್ದು; 

(i) ಕಾರ್ಯಾಚರಣೆಗಳಲ್ಲಿ ಮತ್ತು ಸಮಗ್ರ ಕಾರ್ಯಾಚರಣೆಗಳ ಸಂಬಂಧಿತ ನಿರ್ಧಾರ ಕೈಗೊಳ್ಳುವಲ್ಲಿ ಪಾರದರ್ಶಕತೆಯನ್ನು 
ಖಚಿತಪಡಿಸಿಕೊಳ್ಳತಕ್ಕದ್ದು; 

( iv ) ಉಗ್ರಾಣ ರಸೀದಿ ಪದ್ಧತಿ ಆಧಾರಿತ ಸರಕುಗಳ ವಶಾವಣೆಗೆ ಅವಕಾಶ ಒದಗಿಸತಕ್ಕದ್ದು ; 
( v) ಮುಂದಿನ ಸೇವೆಗಳನ್ನು ಒದಗಿಸತಕ್ಕದ್ದು: 

( ಎ) ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ ವಿದ್ಯುನ್ಮಾನ ಸ್ಥಳೀಯ ವ್ಯಾಪಾರ ಸೌಲಭ್ಯ ; 
( ಬಿ) ಸರಕುಗಳ ಶ್ರೇಣೀಕರಣ , ಗುಣಮಟ್ಟ ಪ್ರಮಾಣೀಕರಣ ಮತ್ತು ಮಾನಕ ನಿಗದಿ; 

( ಸಿ) ಉಗ್ರಾಣ ರಸೀದಿಗಳ ಮೇಲೆ ಆ ಪಾರ್ಶ್ವಿಕ ಹಣಕಾಸನ್ನು ಒದಗಿಸುವುದು ಮತ್ತು ಸಾಲ ತೆಗೆದುಕೊಳ್ಳುವುದಕ್ಕೆ 
ಅನುಕೂಲ ಕಲ್ಪಿಸುವುದು; 

( ಡಿ) ದಾಸ್ತಾನಿಗೆ, ಸಾಗಣೆಗೆ, ವಹನ ತಂತ್ರಕ್ಕೆ, ನಿರ್ವಹಣೆಗೆ ಮತ್ತು ಹಡಗಿಗೆ ಸರಕು ತುಂಬುವುದಕ್ಕೆ ಸಂಬಂಧಿಸಿದ 
ರೂಢಿಗತ ಸೇವೆ; 

(ಇ) ಆನ್‌ಲೈನ್ ವ್ಯಾಪಾರ ವ್ಯವಸ್ಥೆಯ ಮೂಲಕ ಸರಕುಗಳನ್ನು ದೊರಕಿಸಿಕೊಳ್ಳುವುದು ಮತ್ತು ವಿಲೇವಾರಿ ; 

( ಎಫ್ ) ಮಾರುಕಟ್ಟೆ ಗುಪ್ತವಾರ್ತಾ ವರದಿಗಳು. 
(5) ಸ್ಥಳೀಯ ವಿನಿಮಯ ಕೇಂದ್ರವು ಸದಸ್ಯರಿಂದ, ಸದಸ್ಯತ್ವ, ವಿ.ಎಸ್. ಎ. ಟಿ, ವಾರ್ಷಿಕ ಚಂದಾ ಮುಂತಾದವುಗಳಿಗೆ ಸಂಬಂಧಿಸಿದ ಶುಲ್ಕವನ್ನು 
ಸಂಗ್ರಹಿಸಬಹುದು. 

(6) ನಿಯಮಿಸಬಹುದಾದಂಥ ನಿಬಂಧನೆಗಳ ಮತ್ತು ಷರತ್ತುಗಳ ಮೇಲೆ ವ್ಯಾಪಾರ, ವಶಾವಣೆ, ತೀರುವೆ ಮತ್ತು ಇತ್ಯರ್ಥ ನಡೆಯತಕ್ಕದ್ದು. 

( 7) ಸ್ಥಳೀಯ ವಿನಿಮಯ ಕೇಂದ್ರದ ವೇದಿಕೆಯ ಮೇಲೆ ಬರೆದುಕೊಡಲಾದ ಎಲ್ಲಾ ಕರಾರುಗಳನ್ನು ಪಾಲಿಸುವ ಖಾತರಿಯನ್ನು ಸ್ಥಳೀಯ 
ವಿನಿಮಯ ಕೇಂದ್ರವು ನೀಡತಕ್ಕದ್ದು. ಈ ಉದ್ದೇಶಕ್ಕಾಗಿ, ಇತ್ಯರ್ಥ ಖಾತರಿ ನಿಧಿಯನ್ನು ನಿರ್ವಹಿಸತಕ್ಕದ್ದು. ಯಾರೇ ಸದಸ್ಯನು ಯಾವುದೇ ಸಂದಾಯ 
ಮಾಡಲು ತಪ್ಪಿದಾಗ್ಯೂ ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನು, ಮಾರಾಟಗಾರನಿಗೆ ಬೆಲೆ ವಸೂಲಿ ಮಾಡಿ ಸಂದಾಯಮಾಡಲು 
ಹೊಣೆಗಾರನಾಗಿರತಕ್ಕದ್ದು, ಸಂದಾಯವನ್ನು ನಿಗದಿತ ವೇಳಾಪಟ್ಟಿಯಂತೆ ಮಾಡತಕ್ಕದ್ದು. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೮೫೩ 
_ 131ಇ, ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುದಾರನು ಸಲ್ಲಿಸಬೇಕಾಗಿರುವ ವರದಿಗಳು.- ಲೈಸೆನ್ಸುದಾರನು ವಿದ್ಯುನ್ಮಾನ ವೇದಿಕೆಯ ಮೇಲೆ 
ನಡೆಸಿದ ಎಲ್ಲಾ ವ್ಯವಹಾರಗಳ ಲೆಕ್ಕಪತ್ರವನ್ನು ನಿರ್ವಹಿಸತಕ್ಕದ್ದು ಮತ್ತು ಅಂಥ ನಿಯತಕಾಲಿಕ ವರದಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು ಕೃಷಿ ಮಾರುಕಟ್ಟೆ 
ನಿರ್ದೇಶಕನು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಬಹುದಾದಂಥ ಕಾಲಗಳಲ್ಲಿ ಮತ್ತು ನಮೂನೆಗಳಲ್ಲಿ, ಕೃಷಿ ಮಾರುಕಟ್ಟೆ ನಿರ್ದೇಶಕನಿಗೆ ಅಥವಾ ಈ ಬಗ್ಗೆ ಕೃಷಿ 
ಮಾರುಕಟ್ಟೆ ನಿರ್ದೇಶಕನು ಅಧಿಕೃತಗೊಳಿಸಿದ ಯಾರೇ ಅಧಿಕಾರಿಗೆ ಸಲ್ಲಿಸತಕ್ಕದ್ದು. 

131ಎಫ್ . ಸ್ಥಳೀಯ ವಿನಿಮಯ ಕೇಂದ್ರ ಲೈಸೆನ್ಸುಗಳನ್ನು ರದ್ದುಪಡಿಸುವ ಅಥವಾ ಅಮಾನತ್ತಿನಲ್ಲಿಡುವ ಅಧಿಕಾರ - ಕೃಷಿ ಮಾರುಕಟ್ಟೆ ನಿರ್ದೇಶಕನು 
ಕಾರಣಗಳನ್ನು ಲಿಖಿತದಲ್ಲಿ ದಾಖಲು ಮಾಡಿ , ತಾನು ನೀಡಿದ ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನನ್ನು ಅಮಾನತು ಮಾಡಬಹುದು ಅಥವಾ 
ರದ್ದುಪಡಿಸಬಹುದು: 

ಪರಂತು, ಲೈಸೆನ್ನುದಾರನಿಗೆ ನೋಟೀಸನ್ನು ಕೊಡದೆ ಯಾವ ಆದೇಶವನ್ನೂ ಮಾಡತಕ್ಕದ್ದಲ್ಲ. 

131ಜಿ. ವಿವಾದಗಳ ಪರಿಹಾರ. - (1) ಆಡಳಿತಾತ್ಮಕ ವಿಧಾನದ ಮೂಲಕ ಅಥವಾ ಸಂಧಾನ ಮತ್ತು ಮಧ್ಯಸ್ಥಿಕೆಯ ವಿಧಾನದ ಮೂಲಕ ಸ್ಥಳೀಯ 
ವಿನಿಮಯ ಕೇಂದ್ರದ ಮಟ್ಟದಲ್ಲಿ ಹದಿನೈದು ದಿನಗಳೊಳಗೆ ವಿವಾದದ ಪರಿಹಾರವನ್ನು ಮಾಡತಕ್ಕದ್ದು. 

(2) ಯಾವುದೇ ವಿವಾದವು ಸ್ಥಳೀಯ ವಿನಿಮಯ ಕೇಂದ್ರ ಮಟ್ಟದಲ್ಲಿ ಪರಿಹಾರವಾಗದಿದ್ದಲ್ಲಿ, ಸಂಬಂಧಪಟ್ಟವರು ಕೃಷಿ ಮಾರುಕಟ್ಟೆ 
ನಿರ್ದೇಶಕನಿಗೆ ಮೂವತ್ತು ದಿನಗಳೊಳಗೆ ಅಪೀಲು ಸಲ್ಲಿಸಬಹುದು ಮತ್ತು ಈ ಸಂಬಂಧದಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೇಶಕನ ತೀರ್ಮಾನವೇ 
ಅಂತಿಮವಾಗಿರತಕ್ಕದ್ದು. 

131ಹೆಚ್ . ಸಿವಿಲ್ ನ್ಯಾಯಾಲಯಗಳ ಮೇಲೆ ಅಧಿಕಾರ ವ್ಯಾಪ್ತಿಗೆ ಪ್ರತಿಷೇಧ - ಈ ಅಧಿನಿಯಮದ ಮೂಲಕ ಅಥವಾ ಅದರ ಮೇರೆಗೆ 131ಸಿ 
ಪ್ರಕರಣದ ಉಪಬಂಧಗಳ ಮೇರೆಗೆ ಇತ್ಯರ್ಥಗೊಳಿಸಬೇಕಾಗಿರುವ , ತೀರ್ಮಾನಿಸಬೇಕಾಗಿರುವ ಅಥವಾ ವ್ಯವಹರಿಸಬೇಕಾಗಿರುವ ಅಥವಾ 
ನಿರ್ಧರಿಸಬೇಕಾಗಿರುವ ಯಾವುದೇ ಪ್ರಶ್ನೆ ಅಥವಾ ಯಾವುದೇ ವಿಷಯವನ್ನು ಇತ್ಯರ್ಥಗೊಳಿಸಲು ನಿರ್ಧರಿಸಲು ಅಥವಾ ವ್ಯವಹರಿಸಲು ಯಾವುದೇ ಸಿವಿಲ್ 
ನ್ಯಾಯಾಲಯಕ್ಕೆ ಅಧಿಕಾರವ್ಯಾಪ್ತಿ ಇರತಕ್ಕದ್ದಲ್ಲ . 

131ಐ. 131ಡಿ ಪ್ರಕರಣದ ಉಲ್ಲಂಘನೆಗಾಗಿ ದಂಡನೆ.- 131ಡಿ ಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾರೇ ವ್ಯಕ್ತಿಯು, ಅಪರಾಧ 
ನಿರ್ಣಯವಾದ ಮೇಲೆ, ಆತನು , ಆರು ತಿಂಗಳುಗಳ ಅವಧಿಯವರೆಗೆ ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಐದು ಸಾವಿರ ರೂಪಾಯಿಗಳವರೆಗೆ 
ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು. 

131ಜೆ. ಅಪರಾಧದಸಂಯತೆ - ಕೃಷಿ ಮಾರುಕಟ್ಟೆ ನಿರ್ದೇಶಕನು ಅಥವಾ ಆತನಿಂದ ಅಧಿಕೃತನಾದ ಇತರ ಯಾರೇ ಅಧಿಕಾರಿಯು ದೂರು 
ನೀಡಿದ ಹೊರತು, ಯಾವುದೇ ನ್ಯಾಯಾಲಯವು ಈ ಅಧ್ಯಾಯದ ಮೇರೆಗಿನ ಅಪರಾಧದ ಸಂಜೇಯತೆಯನ್ನು ತೆಗೆದುಕೊಳ್ಳತಕ್ಕದ್ದಲ್ಲ] . 
1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

ಅಧ್ಯಾಯ - XIV 

ಸಂಕೀರ್ಣ ವಿಷಯಗಳು 
132. [ ಮಾರುಕಟ್ಟೆ ಸಮಿತಿಗೆ, ಮಂಡಲಿಗೆ ಅಥವಾ ಮಾರಾಟಗಾರನಿಗೆ] ಬಾಕಿ ಇರುವ ಮೊಬಲಗುಗಳ ವಸೂಲಿ.- (1) ಈ ಅಧಿನಿಯಮದ ಅಥವಾ 
ಅದರ ಮೇರೆಗೆ ರಚಿಸಲಾದ ಯಾವುದೇ ನಿಯಮಗಳ , ವಿನಿಯಮಗಳ ಅಥವಾ ಉಪವಿಧಿಗಳ ಉಪಬಂಧಗಳ ಮೇರೆಗೆ ಯಾವುದೇ ಚಾರ್ಜುಗಳು , 
ವೆಚ್ಚಗಳು , ಖರ್ಚುಗಳು, ಫೀಜುಗಳು , ಬಾಡಿಗೆಗಳು ಅಥವಾ ಯಾವುದೇ ಇತರ ಲೆಕ್ಕದ ನಿಮಿತ್ತ ಮಾರುಕಟ್ಟೆ ಸಮಿತಿಗೆ ಅಥವಾ ಮಂಡಲಿಗೆ ಬಾಕಿ ಇರುವ 
ಯಾವುದೇ ಮೊತ್ತವು [ಅಥವಾ 75 ಅಥವಾ 78ನೇ ಪ್ರಕರಣದ ಮೇರೆಗೆ ಮಾರಾಟಗಾರನಿಗೆ ಬೆಲೆ ಸಂದಾಯದ ಮೊತ್ತವು] ಭೂಕಂದಾಯದ ಬಾಕಿಯಂತೆ 
ಅಂಥ ಮೊಬಲಗು ಬಾಕಿ ಇರುವ ವ್ಯಕ್ತಿಯಿಂದ ವಸೂಲಾಗತಕ್ಕದ್ದು. 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16. 08.2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08 .2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(2) (1) ನೇ ಉಪಪ್ರಕರಣದ ಅರ್ಥವ್ಯಾಪ್ತಿಯೊಳಗೆ ಯಾವುದೇ ಒಂದು ಮೊತ್ತವು ಮಾರುಕಟ್ಟೆ ಸಮಿತಿಗೆ ಬಾಕಿ ಇದೆಯೇ ಅಥವಾ ಮಂಡಲಿಗೆ 
ಬಾಕಿ ಇದೆಯೇ [ ಅಥವಾ ಮಾರಾಟಗಾರನಿಗೆ ಬಾಕಿಯಿದೆಯೇ ] ಎಂಬ ಪ್ರಶ್ನೆಯು ಉದ್ಭವಿಸಿದರೆ , ಅದನ್ನು *[ಕೃಷಿ ಮಾರುಕಟ್ಟೆ ನಿರ್ದೆಶಕ] ನಿಗೆ ಅಥವಾ 
ಅವನಿಂದ ಅಧಿಕೃತನಾದ ಅವನ ಅಧೀನ ಅಧಿಕಾರಿಗೆ ಒಪ್ಪಿಸತಕ್ಕದ್ದು ಮತ್ತು [ಕೃಷಿ ಮಾರುಕಟ್ಟೆ ನಿರ್ದೆಶಕನು ]* ಅಥವಾ ಅಧಿಕೃತನಾದ ಅಧಿಕಾರಿಯು, 
ತಾನು ಸೂಕ್ತವೆಂದು ಭಾವಿಸುವ ವಿಚಾರಣೆ ಮಾಡಿದ ಅನಂತರ , ಮತ್ತು ಯಾರಿಂದ ಆ ಮೊತ್ತವು ಬಾಕಿ ಇದೆ ಎನ್ನಲಾಗಿದೆಯೋ ಆ ವ್ಯಕ್ತಿಗೆ ತನ್ನ 
ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ ಅವಕಾಶವನ್ನು ಕೊಟ್ಟ ಅನಂತರ , ಆ ಪ್ರಶ್ನೆಯನ್ನು ತೀರ್ಮಾನಿಸತಕ್ಕದ್ದು ಮತ್ತು ಆ ಬಗ್ಗೆ ಆತನ ತೀರ್ಮಾನವು 
ಅಂತಿಮವಾಗಿರತಕ್ಕದ್ದು ಮತ್ತು ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಅಥವಾ ಯಾವುದೇ ಇತರ ಪ್ರಾಧಿಕಾರದ ಮುಂದೆ ಪ್ರಶ್ನಿಸತಕ್ಕದ್ದಲ್ಲ. 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08. 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

133 . [ ಸಹಕಾರ ಸಂಘಗಳು , ಮುಂತಾದವುಗಳ] ಕೆಲವು ವರ್ಗಗಳಿಗೆ ಈ ಅಧಿನಿಯಮದ ಉಪಬಂಧಗಳಿಂದ ವಿನಾಯಿತಿ ನೀಡುವ ಅಧಿಕಾರ 
ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ , ಅಂಥ ಅಧಿಸೂಚನೆಯಲ್ಲಿ, ನಿರ್ದಿಷ್ಟಪಡಿಸಬಹುದಾದಂಥ ಷರತ್ತುಗಳಿಗೆ ಮತ್ತು ನಿರ್ಬಂಧಗಳಿಗೊಳಪಟ್ಟು, ಈ 
ಅಧಿನಿಯಮದ ಅಥವಾ ನಿಯಮಗಳ ಅಥವಾ ಉಪವಿಧಿಗಳ ಯಾವುವೇ ಉಪಬಂಧಗಳಿಂದ °[ ರಾಜ್ಯ ಸರ್ಕಾರದ ಯಾವುದೇ ಉದ್ದಿಮೆಗೆ ಅಥವಾ] 
ಸಹಕಾರ ಸಂಘಗಳ °[ XXX ]* ಯಾವುದೇ ವರ್ಗಕ್ಕೆ ವಿನಾಯಿತಿ ನೀಡಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17- 6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 -1986 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
3. 1976ರ ಅಧಿನಿಯಮ ಸಂಖ್ಯೆ 47ರ ಮೂಲಕ 22-6- 1976ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 


೮೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


_ 134, ಅಧಿನಿಯಮದ ಉಪಬಂಧಗಳು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಅನ್ವಯವಾಗದಿರುವುದು.- ಈ ಅಧಿನಿಯಮದ 
ಉಪಬಂಧಗಳು ಕೇಂದ್ರ ಸರ್ಕಾರವು ಅಥವಾ ರಾಜ್ಯ ಸರ್ಕಾರವು ನೇರವಾಗಿ ಮಾಡಿದ ಯಾವುದೇ ಮಾರಾಟಗಳಿಗೆ ಅಥವಾ ಖರೀದಿಗಳಿಗೆ 
ಅನ್ವಯವಾಗತಕ್ಕದ್ದಲ್ಲ: 

[ ಪರಂತು , ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡುವ ಯಾವನೇ ವ್ಯಕ್ತಿಯು 65ನೇ ಪ್ರಕರಣದ ಮೇರೆಗೆ 
ಸಂದಾಯ ಮಾಡತಕ್ಕ ಯಾವುದೇ ಫೀಜನ್ನು ಸಂದಾಯ ಮಾಡುವ ಬಾಧ್ಯತೆಯಿಂದ ಅವನಿಗೆ ಈ ಪ್ರಕರಣದಲ್ಲಿರುವುದಾವುದೂ ವಿನಾಯತಿ ನೀಡತಕ್ಕದ್ದಲ್ಲ.. 

1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 17 -12 - 1981 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

135 . ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ರಿಜಿಸ್ಟರುಗಳು, ಮುಂತಾದವುಗಳಲ್ಲಿ ನಮೂದುಗಳ ರುಜುವಾತು.- (1) ಮಾರುಕಟ್ಟೆ ಸಮಿತಿಯು 
ಅಥವಾ ಮಂಡಲಿಯು ತನ್ನ ವ್ಯವಹಾರ ಕ್ರಮದಲ್ಲಿ ನಿಯತವಾಗಿ ಇಟ್ಟುಕೊಂಡ ಯಾವುದೇ ಪುಸ್ತಕ, ರಿಜಿಸ್ಟರು ಅಥವಾ ಪಟ್ಟಿಯಲ್ಲಿನ ಯಾವುದೇ ನಮೂದಿನ 
ಪ್ರತಿಯನ್ನು ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ ಪ್ರಮಾಣೀಕರಿಸಲಾಗಿದ್ದರೆ , ಅದನ್ನು ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಯಲ್ಲಿ, 
ಅಂಥ ನಮೂದು ಇದೆ ಎಂಬ ಬಗ್ಗೆ ಮೇಲುನೋಟದ ಸಾಕ್ಷ್ಯವಾಗಿ ಅಂಗೀಕರಿಸತಕ್ಕದ್ದು ಮತ್ತು ಯಾವ ವಿಷಯಗಳನ್ನು , ವ್ಯವಹಾರಗಳನ್ನು ಅಥವಾ 
ಲೆಕ್ಕಗಳನ್ನು ರುಜುವಾತುಪಡಿಸಲು ಮೂಲ ನಮೂದನ್ನು ಹಾಜರುಪಡಿಸಿದ್ದರೆ, ಯಾವ ಸಂದರ್ಭದಲ್ಲಿ ಮತ್ತು ಎಷ್ಟರ ಮಟ್ಟಿಗೆ ಅದು 
ಅಂಗೀಕಾರಾರ್ಹವಾಗಬಹುದಾಗಿತ್ತೋ ಅಂಥ ಪ್ರತಿಯೊಂದು ಸಂದರ್ಭದಲ್ಲಿ ಮತ್ತು ಅಷ್ಟರಮಟ್ಟಿಗೆ ಅಂಥ ವಿಷಯಗಳ, ವ್ಯವಹಾರಗಳ ಮತ್ತು ಲೆಕ್ಕಪತ್ರಗಳ 
ಬಗ್ಗೆ ಆ ಪ್ರತಿಯನ್ನು ಸಾಕ್ಷ ವಾಗಿ ಅಂಗೀಕರಿಸತಕ್ಕದ್ದು. 

( 2) ಮಾರುಕಟ್ಟೆ ಸಮಿತಿಯು ಅಥವಾ ಮಂಡಲಿಯು ಪಕಕಾರವಾಗಿರದ ಯಾವುದೇ ಕಾನೂನು ವ್ಯವಹರಣೆಯಲ್ಲಿ ಸಮಿತಿಯ ಅಥವಾ 
ಮಂಡಲಿಯ ಯಾವನೇ ಅಧಿಕಾರಿಯನ್ನು (1) ನೇ ಉಪಪ್ರಕರಣದ ಮೇರೆಗೆ ರುಜುವಾತುಪಡಿಸಲಾಗುವಂಥ ಒಳಾಂಶಗಳಿರುವ ಸಮಿತಿ ಅಥವಾ ಮಂಡಲಿಯ 
ಯಾವುದೇ ಪುಸ್ತಕಗಳನ್ನು ಹಾಜರುಪಡಿಸುವುದಕ್ಕೆ ಅಥವಾ ಅವುಗಳಲ್ಲಿ ದಾಖಲಾಗಿರುವ ವಿಷಯಗಳನ್ನು , ವ್ಯವಹಾರಗಳನ್ನು ಅಥವಾ ಲೆಕ್ಕಗಳನ್ನು 
ರುಜುವಾತುಪಡಿಸಲು ಸಾಕ್ಷಿದಾರನಾಗಿ ಹಾಜರಾಗುವುದಕ್ಕೆ ವಿಶೇಷ ಕಾರಣಕ್ಕಾಗಿ ಈ ಬಗ್ಗೆ ನ್ಯಾಯಾಲಯದ ಅಥವಾ ಇತರ ಪ್ರಾಧಿಕಾರದ ಆದೇಶ ಇರುವ 
ಹೊರತು ಒತ್ತಾಯಿಸತಕ್ಕದ್ದಲ್ಲ . 

( 3) ( ಎ) ಕಾನೂನು ವ್ಯವಹರಣೆಗೆ ಪಕ್ಷಕಾರನಾಗಿರುವ ಯಾವನೇ ವ್ಯಕ್ತಿಯು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನ್ಯಾಯಾಲಯವು ಅಥವಾ ಇತರ 
ಪ್ರಾಧಿಕಾರವು, ಅಂಥ ಪಕ್ಷಕಾರನು, ಅಂಥ ವ್ಯವಹರಣೆಯ ಯಾವುದೇ ಉದ್ದೇಶಗಳಿಗಾಗಿ ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ಪುಸ್ತಕದಲ್ಲಿನ 
ಯಾವುವೇ ನಮೂದುಗಳನ್ನು ಪರಿಶೀಲಿಸಬಹುದೆಂದು ಮತ್ತು ಅವುಗಳ ಪ್ರತಿಗಳನ್ನು ತೆಗೆದುಕೊಳ್ಳಬಹುದೆಂದು ಆದೇಶಿಸಬಹುದು ಅಥವಾ 
ಸಂದರ್ಭಾನುಸಾರ ಸಮಿತಿಯು ಅಥವಾ ಮಂಡಲಿಯು, ಆ ಆದೇಶದಲ್ಲಿ ನಿರ್ದಿಷ್ಟಪಡಿಸುವ ಅವಧಿಯೊಳಗೆ ಅಂಥ ಎಲ್ಲಾ ನಮೂದುಗಳ ಪ್ರಮಾಣಿತ 
ಪ್ರತಿಗಳನ್ನು ತಯಾರಿಸಿ ಹಾಜರುಪಡಿಸತಕ್ಕದ್ದೆಂದು ಆದೇಶಿಸಬಹುದು ಹಾಗೂ ಅಂಥ ಪ್ರಮಾಣಿತ ಪ್ರತಿಗಳ ಜೊತೆಯಲ್ಲಿ ವ್ಯವಹರಣೆಯಲ್ಲಿಯ 
ವಿವಾದಾಂಶಗಳಿಗೆ ಸಂಬಂಧಪಟ್ಟಂತೆ, ಸಮಿತಿಯ ಅಥವಾ ಮಂಡಲಿಯ ಪುಸ್ತಕಗಳಲ್ಲಿ ಯಾವುದೇ ಇತರ ನಮೂದುಗಳು ಕಂಡುಬರುತ್ತಿಲ್ಲವೆಂಬ ಬಗ್ಗೆ ಹೆಚ್ಚಿನ 
ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು ಮತ್ತು ಅಂಥ ಹೆಚ್ಚಿನ ಪ್ರಮಾಣ ಪತ್ರಕ್ಕೆ (1) ನೇ ಉಪಪ್ರಕರಣದ ಮೇರೆಗೆ ಪ್ರಮಾಣಿತ ಪ್ರತಿಗಳ ಬಗ್ಗೆ 
ಗೊತ್ತುಪಡಿಸಲಾದಂಥ ರೀತಿಯಲ್ಲಿಯೇ ದಿನಾಂಕ ಮತ್ತು ರುಜು ಹಾಕತಕ್ಕದ್ದು. 

( ಬಿ) ಈ ಉಪಪ್ರಕರಣದ ಅಥವಾ ( 2) ನೇ ಉಪಪ್ರಕರಣದ ಮೇರೆಗೆ ಮಾಡುವ ಆದೇಶವನ್ನು ಸಮಿತಿಗೆ ಅಥವಾ ಮಂಡಲಿಗೆ ಸಮನು ನೀಡುವ 
ಮೂಲಕ ಅಥವಾ ನೀಡದೆಯೇ ಮಾಡಬಹುದು ಮತ್ತು ಸಮಿತಿಗೆ ಅಥವಾ ಮಂಡಲಿಗೆ, ನ್ಯಾಯಾಲಯವು ಅಥವಾ ಇತರ ಪ್ರಾಧಿಕಾರವು ಅನ್ಯಥಾ 
ನಿರ್ದೆಶಿಸಿದ ಹೊರತು ಸದರಿ ಆದೇಶ ಪಾಲನೆಗೆ ಅನುಸಾರವಾಗಿ ಸಾರ್ವಜನಿಕ ರಜಾದಿನಗಳನ್ನು ಬಿಟ್ಟು, ಮೂರು ಸ್ಪಷ್ಟ ದಿನಗಳ ಸಮನು ಜಾರಿ 


ಮಾಡತಕ್ಕದ್ದು. 


( ಸಿ) ಸಮಿತಿಯು ಅಥವಾ ಮಂಡಲಿಯು, ಯಾವುದೇ ಅಂಥ ಆದೇಶವನ್ನು ಪಾಲಿಸಲು ನಿರ್ದಿಷ್ಟಪಡಿಸಿರುವ ಅವಧಿಗೆ ಮುಂಚೆ ಯಾವುದೇ 
ಕಾಲದಲ್ಲಿ, ಅಧಿವಿಚಾರಣೆಯ ಸಮಯದಲ್ಲಿ ತನ್ನ ಪುಸ್ತಕಗಳನ್ನು ಹಾಜರುಪಡಿಸುವುದಾಗಿ ಹೇಳಬಹುದು ಅಥವಾ ಅಂತಹ ಆದೇಶದ ವಿರುದ್ದ ಕಾರಣವನ್ನು 
ತೋರಿಸುವ ತನ್ನ ಉದ್ದೇಶದ ಬಗ್ಗೆ ನೋಟೀಸನ್ನು ಕೊಡಬಹುದು ಮತ್ತು ಆ ತರುವಾಯ , ಆ ಆದೇಶವನ್ನು ಹೆಚ್ಚಿನ ಆದೇಶಗಳನ್ನು ಪಡೆಯದೆ ಜಾರಿ 
ಮಾಡತಕ್ಕದ್ದಲ್ಲ. 

136, ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಮತ್ತು ನೌಕರರು ಲೋಕ 
ನೌಕರರಾಗಿರುವುದು. ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯ , ಅಧಿಕಾರಿಗಳು ಮತ್ತು ಇತರ ನೌಕರರು ಮತ್ತು ಮಂಡಲಿಯ ಉಪಸಭಾಪತಿ, 
ಸದಸ್ಯರು, ಅಧಿಕಾರಿಗಳು, ಮತ್ತು ಇತರ ನೌಕರರು, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಭಾರತ ದಂಡ ಸಂಹಿತೆಯ 21ನೇ ಪ್ರಕರಣದ ಮತ್ತು 1947ರ ಭ್ರಷ್ಟಾಚಾರ 
ನಿವಾರಣಾ ಅಧಿನಿಯಮದ ಅರ್ಥವ್ಯಾಪ್ತಿಯೊಳಗೆ ಲೋಕ ನೌಕರರೆಂದು ಭಾವಿಸತಕ್ಕದ್ದು. 

137 . ನೋಟೀಸು ನೀಡಿಲ್ಲದ ಸಂದರ್ಭದಲ್ಲಿ ದಾವೆಯ ಅಥವಾ ಇತರ ಕಾನೂನು ವ್ಯವಹರಣೆಯ ಪ್ರತಿಷೇಧ.- ಈ ಅಧಿನಿಯಮದ ಮೇರೆಗೆ ಅಂಥ 
ಸದಸ್ಯನಾಗಿ, ಅಧಿಕಾರಿಯಾಗಿ, ನೌಕರನಾಗಿ ಅಥವಾ ವ್ಯಕ್ತಿಯಾಗಿ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದಂಥ ಯಾವುದೇ ಕಾರ್ಯದ 
ಬಗ್ಗೆ ಯಾವುದೇ ದಾವೆಯನ್ನು ಅಥವಾ ಕಾನೂನು ವ್ಯವಹರಣೆಯನ್ನು ವ್ಯಾಜ್ಯ ಕಾರಣ, ದಾವೆ ಹೂಡಲು ಉದ್ದೇಶಿಸಿರುವ ವಾದಿಯ ಹೆಸರು ಮತ್ತು 
ವಾಸಸ್ಥಳ ಮತ್ತು ಅವನು ಕ್ಷೇಮು ಮಾಡುವ ಪರಿಹಾರ ಇವುಗಳನ್ನು ಒಳಗೊಂಡ ಲಿಖಿತ ನೋಟೀಸನ್ನು ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ 
ಸಂದರ್ಭದಲ್ಲಿ ಅದರ ಕಚೇರಿಯಲ್ಲಿ ತಲುಪಿಸಿದ ಅಥವಾ ಕೊಟ್ಟ ತರುವಾಯದ ಮತ್ತು ಮೇಲೆ ಹೇಳಿದ ಸದಸ್ಯನ, ಅಧಿಕಾರಿಯ , ನೌಕರನ ಅಥವಾ ವ್ಯಕ್ತಿಯ 
ಸಂದರ್ಭದಲ್ಲಿ ಅದನ್ನು ಅವನಿಗೆ ಅಥವಾ ಅವನ ಕಚೇರಿಯಲ್ಲಿ ಅಥವಾ ಅವನು ಸಾಮಾನ್ಯವಾಗಿ ವಾಸಿಸುವ ಸ್ಥಳದಲ್ಲಿ ತಲುಪಿಸಿದ ಅಥವಾ ಕೊಟ್ಟ 
ತರುವಾಯದ ಎರಡು ತಿಂಗಳ ಅವಧಿಯು ಮುಗಿಯುವವರೆಗೆ ಯಾವುದೇ ದಾವೆಯನ್ನು ಅಥವಾ ಕಾನೂನು ವ್ಯವಹರಣೆಯನ್ನು ಹೊಡತಕ್ಕದ್ದಲ್ಲ ಮತ್ತು ಆ 
ವಾದ ಪತ್ರದಲ್ಲಿ ಅಂಥ ನೋಟೀಸನ್ನು ಹಾಗೆ ತಲುಪಿಸಲಾಗಿದೆ ಅಥವಾ ಕೊಡಲಾಗಿದೆ ಎಂಬುದನ್ನು ನಮೂದಿಸಿರತಕ್ಕದ್ದು: 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೮೫೫ 
ಪರಂತು, ರಾಜ್ಯ ಸರ್ಕಾರವು [ಕೃಷಿ ಮಾರುಕಟ್ಟೆ ನಿರ್ದೆಶಕನು, ಮಾರುಕಟ್ಟೆ ಸಮಿತಿಯು ಅಥವಾ ಮಂಡಲಿಯು ಯಾವನೇ ಸದಸ್ಯನ, 
ಅಧಿಕಾರಿಯ , ನೌಕರನ ಅಥವಾ ಇತರ ವ್ಯಕ್ತಿಯ ವಿರುದ್ಧ ಹೂಡುವ ಯಾವುದೇ ಇತರ ದಾವೆಗೆ ಅಥವಾ ಕಾನೂನು ವ್ಯವಹರಣೆಗೆ ಈ 
ಪ್ರಕರಣದಲ್ಲಿರುವುದು ಯಾವುದೂ ಅನ್ವಯವಾಗತಕ್ಕದ್ದಲ್ಲ. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[137ಎ, ಅಪೀಲು.- (1) ಅಧಿನಿಯಮದಲ್ಲಿ ಅನ್ಯಥಾ ಉಪಬಂಧಿಸಿರುವುದನ್ನುಳಿದು, ಈ ಅಧಿನಿಯಮದ ಮೇರೆಗೆ ಅಧ್ಯಕ್ಷನು ಅಥವಾ 
ಕಾರ್ಯದರ್ಶಿಯು ಹೊರಡಿಸಿದ ಮೂಲ ಆದೇಶದಿಂದ ಬಾಧಿತನಾದ ಯಾವನೇ ವ್ಯಕ್ತಿಯು 30 ದಿನಗಳೊಳಗಾಗಿ ಮಾರುಕಟ್ಟೆ ಸಮಿತಿಗೆ ಅಪೀಲು 
ಸಲ್ಲಿಸಬಹುದು. 

(2) ಮಾರುಕಟ್ಟೆ ಸಮಿತಿಯು ಅಪೀಲುದಾರನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಯುಕ್ತ ಅವಕಾಶ ನೀಡಿದ ಮೇಲೆ ಮತ್ತು ತನಗೆ 
ಸೂಕ್ತವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ ಅಪೀಲು ಕುರಿತು ತೀರ್ಮಾನ ಕೈಗೊಳ್ಳಬಹುದು ಮತ್ತು ಸಮಿತಿಯ ಅಂಥ 
ತೀರ್ಮಾನವು ಅಂತಿಮವಾಗಿರತಕ್ಕದ್ದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8- 1991ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

138, ಪೊಲೀಸ್ ಅಧಿಕಾರಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳು.- (1) ಯಾವನೇ ವ್ಯಕ್ತಿಯು ಈ ಅಧಿನಿಯಮದ ಅಥವಾ ಯಾವುದೇ ನಿಯಮ 
ಅಥವಾ ಉಪವಿಧಿಗಳ ಯಾವುದೇ ಉಪಬಂಧವನ್ನು ಉಲ್ಲಂಘಿಸಿ ಅಪರಾಧವನ್ನು ಮಾಡುತ್ತಿದ್ದಾನೆಂದು ಯಾವನೇ ಪೊಲೀಸು ಅಧಿಕಾರಿಯು 
ಅಭಿಪ್ರಾಯಪಟ್ಟರೆ ಮತ್ತು ಅಂಥ ವ್ಯಕ್ತಿಯ ಹೆಸರು ಮತ್ತು ವಿಳಾಸಗಳು ಆ ಅಧಿಕಾರಿಗೆ ತಿಳಿದಿರದಿದ್ದರೆ ಮತ್ತು ಆ ವ್ಯಕ್ತಿಯು ತನ್ನ ಹೆಸರು ಮತ್ತು 
ವಿಳಾಸವನ್ನು ಕೇಳಿದಾಗ ತಿಳಿಸಲು ನಿರಾಕರಿಸಿದರೆ ಅಥವಾ ಅವನು ತಿಳಿಸಿದ ಹೆಸರು ಮತ್ತು ವಿಳಾಸ ಸರಿಯಾಗಿರುವ ಬಗ್ಗೆ ಸಂದೇಹಿಸಲು ಅವನಿಗೆ 
ಕಾರಣವಿದ್ದರೆ, ಆಗ ಆ ಪೊಲೀಸ್ ಅಧಿಕಾರಿಯು ಅಂಥ ವ್ಯಕ್ತಿಯನ್ನು ದಸ್ತಗಿರಿ ಮಾಡಬಹುದು ಮತ್ತು ಆ ವ್ಯಕ್ತಿಯ ಸರಿಯಾದ ಹೆಸರು ಮತ್ತು 
ವಿಳಾಸಗಳನ್ನು ಖಚಿತಪಡಿಸಿಕೊಳ್ಳುವವರೆಗೆ ಅವನನ್ನು ಪೊಲೀಸ್ ಠಾಣೆಯಲ್ಲಿ ಬಂಧಿಸಿಡಬಹುದು. 

( 2) ಈ ಅಧಿನಿಯಮದ ಅಥವಾ ಅದರ ಮೇರೆಗೆ ರಚಿಸಲಾದ ಯಾವುದೇ ನಿಯಮಗಳ ಅಥವಾ ಉಪವಿಧಿಗಳ ವಿರುದ್ಧ ಯಾವುದೇ 
ಅಪರಾಧವನ್ನು ಮಾಡಲು ಪ್ರಯತ್ನಿಸಲಾಗುತ್ತಿದೆ ಅಥವಾ ಮಾಡಲಾಗಿದೆ ಎಂಬ ಬಗ್ಗೆ ಯಾವುದೇ ಮಾಹಿತಿಯನ್ನು ಸ್ವೀಕರಿಸುವ ಪ್ರತಿಯೊಬ್ಬ ಪೊಲೀಸ್ 
ಅಧಿಕಾರಿಯು ಆ ಮಾಹಿತಿಯನ್ನು ಸಾಧ್ಯವಾದಷ್ಟು ಬೇಗನೆ ಮಾರುಕಟ್ಟೆ ಸಮಿತಿಗೆ ತಿಳಿಸುವುದು ಮತ್ತು ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿ ಅಥವಾ 
ಯಾವನೇ ಅಧಿಕಾರಿಯು ಅಥವಾ ನೌಕರನು ತನ್ನ ಕಾನೂನುಬದ್ಧ ಅಧಿಕಾರವನ್ನು ಚಲಾಯಿಸುವಲ್ಲಿ ಆ ಪೊಲೀಸ್ ಅಧಿಕಾರಿಯು ಸಹಾಯವನ್ನು ಯುಕ್ತ 
ರೀತಿಯಲ್ಲಿ ಕೇಳಿದರೆ ಅವರಿಗೆ ಸಹಾಯ ನೀಡುವುದು ಅವನ ಕರ್ತವ್ಯವಾಗಿರತಕ್ಕದ್ದು. 

139, ಮಾಹಿತಿಯನ್ನು ಮತ್ತು ಸಹಾಯವನ್ನು ನೀಡುವುದು ಸ್ಥಳೀಯ ಪ್ರಾಧಿಕಾರಗಳ ಕರ್ತವ್ಯವಾಗಿರುವುದು.- (1) ಯಾವುದೇ ಚಾರ್ಜುಗಳನ್ನು 
ಸಂದಾಯವಿಲ್ಲದೆ ಸ್ಥಳೀಯ ಪ್ರಾಧಿಕಾರದ ಪ್ರದೇಶದ ಒಳಗೆ ಆಮದಾಗುವ ಮತ್ತು ಪ್ರದೇಶದ ಹೊರಗೆ ರಫ್ತಾಗುವ ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ 
ಸಂಬಂಧಪಟ್ಟಂತೆ ಆ ಪ್ರಾಧಿಕಾರದ ಅಧಿಕಾರಿಗಳ ಸ್ವಾಧೀನದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಆ ಎಲ್ಲಾ ಅವಶ್ಯಕ ಮಾಹಿತಿಯನ್ನು ಮಾರುಕಟ್ಟೆ 
ಸಮಿತಿಗೆ ಅಥವಾ ಈ ಸಂಬಂಧದಲ್ಲಿ ಅಧಿಕಾರ ಪಡೆದ ಅದರ ಅಧಿಕಾರಿಗಳಿಗೆ ಕೊಡುವುದು ಪ್ರತಿಯೊಂದು ಸ್ಥಳೀಯ ಪ್ರಾಧಿಕಾರದ ಕರ್ತವ್ಯವಾಗಿರತಕ್ಕದ್ದು . 

(2) 66 ಮತ್ತು 67ನೇ ಪ್ರಕರಣಗಳ ಮೇರೆಗೆ ಅಧಿಕಾರಗಳನ್ನು ಚಲಾಯಿಸುವ ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುವ ಮಾರುಕಟ್ಟೆ ಸಮಿತಿಯ 
ಯಾವನೇ ಅಧಿಕಾರಿಗೆ ಸಾಧ್ಯವಾದ ಎಲ್ಲಾ ಸಹಾಯವನ್ನು ಕೊಡುವುದು ಪ್ರತಿಯೊಂದು ಸ್ಥಳೀಯ ಪ್ರಾಧಿಕಾರದ ಮತ್ತು ಅದರ ಅಧಿಕಾರಿಗಳ ಮತ್ತು 
ಆಕ್ಷಾಯ್ ವಸೂಲಿಗೆ ಸಂಬಂಧಿಸಿದ ಸಿಬ್ಬಂದಿಯ ಕರ್ತವ್ಯವಾಗಿರತಕ್ಕದ್ದು . 

[139ಎ, ಮಾಹಿತಿ ಮತ್ತು ನೆರವು ನೀಡುವಲ್ಲಿ ಇಲಾಖಾ ಅಧಿಕಾರಿಗಳ ಕರ್ತವ್ಯ - ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಯಾವುದೇ ಮಾರುಕಟ್ಟೆ 
ಸಮಿತಿಯ ಪ್ರದೇಶದೊಳಗೆ ಆಮದು ಮಾಡಿಕೊಳ್ಳುವುದಕ್ಕೆ ಮತ್ತು ಹೊರಗೆ ರಫ್ತು ಮಾಡುವುದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಯಾವುದೇ 
ಇಲಾಖೆಯ ನಿಯಂತ್ರಣದಲ್ಲಿರುವ ಎಲ್ಲ ಅಗತ್ಯ ಮಾಹಿತಿಯನ್ನು ಉಚಿತವಾಗಿ ಮಾರುಕಟ್ಟೆ ಸಮಿತಿಗೆ ಈ ಸಂಬಂಧದಲ್ಲಿ ಅಧಿಕೃತನಾದ ಅದರ ಅಧಿಕಾರಿಗೆ 
ಒದಗಿಸುವುದು ಆ ಯಾವುದೇ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯ ಕರ್ತವ್ಯವಾಗಿರತಕ್ಕದ್ದು.] 

1. 1991ರ ಅಧಿನಿಯಮ ಸಂಖ್ಯೆ 16ರ ಮೂಲಕ 1-8-1991 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

140. ರಾಜ್ಯ ಸರ್ಕಾರದ ಮತ್ತು [ಕೃಷಿ ಮಾರುಕಟ್ಟೆ ನಿರ್ದೆಶಕನ] ಅಧಿಕಾರಗಳನ್ನು ವಹಿಸಿಕೊಡುವುದು.- (1) ಈ ಅಧಿನಿಯಮದ 1,2,3,4,5, 10, 
18, 38 , 62 , 68, 96 , 100, 126 , 127, 130, 133 , 143, 144, 145, 146 ಮತ್ತು 152ನೇ ಪ್ರಕರಣಗಳ ಮೂಲಕ ಮತ್ತು ಅವುಗಳ ಮೇರೆಗೆ ರಾಜ್ಯ 
ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರಗಳನ್ನು ಹೊರತುಪಡಿಸಿ ಯಾವುದೇ ಇತರ ಅಧಿಕಾರಗಳನ್ನು ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಅಂಥ 
ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರಬಹುದಾದಂಥ ನಿರ್ಬಂಧಗಳು ಮತ್ತು ಷರತ್ತುಗಳಿಗೊಳಪಟ್ಟು, ಅಂಥ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸತಕ್ಕಂಥ ರಾಜ್ಯ 
ಸರ್ಕಾರದ ಅಧಿಕಾರಿಗಳು ಸಹ ಚಲಾಯಿಸಬಹುದೆಂದು ನಿರ್ದೆಶಿಸಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 2 ) ರಾಜ್ಯ ಸರ್ಕಾರವು, ಈ ಅಧಿನಿಯಮದ 6 ,7 ,9 , 11, [ XXX] 91 ,149 ಮತ್ತು 150ನೇ ಪ್ರಕರಣಗಳ ಮೂಲಕ ಅಥವಾ ಅವುಗಳ ಮೇರೆಗೆ 
*[ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ ]* ಪ್ರದತ್ತವಾದ ಅಧಿಕಾರಗಳನ್ನು ಹೊರತುಪಡಿಸಿ ಯಾವುದೇ ಇತರ ಅಧಿಕಾರಗಳನ್ನು ಅಧಿಸೂಚನೆಯ ಮೂಲಕ ಅಂಥ 
ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ನಿರ್ಬಂಧಗಳಿಗೆ ಮತ್ತು ಷರತ್ತುಗಳಿಗೆ ಒಳಪಟ್ಟು ಅಧೀನ ಅಧಿಕಾರಿಗಳು ಸಹ ಚಲಾಯಿಸಬಹುದೆಂದು 
ನಿರ್ದೆಶಿಸಬಹುದು. 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 3- 11-1979ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೮೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


141, ಸದ್ಭಾವನೆಯಿಂದ ಕಾರ್ಯನಿರ್ವಹಿಸುವ ವ್ಯಕ್ತಿಗಳಿಗೆ ರಕ್ಷಣೆ - ಈ ಅಧಿನಿಯಮದ ಅಥವಾ ನಿಯಮಗಳ, ವಿನಿಯಮಗಳ ಅಥವಾ 
ಉಪವಿಧಿಗಳ ಮೇರೆಗೆ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ಯಾವನೇ ವ್ಯಕ್ತಿಯ ವಿರುದ್ಧ ಯಾವುದೇ 
ದಾವೆ, ಪ್ರಾಸಿಕ್ಯೂಷನ್ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ಹೂಡತಕ್ಕದ್ದಲ್ಲ. 

142 . ಮಾರುಕಟ್ಟೆ ಪ್ರದೇಶದ ಪರಿಮಿತಿಗಳನ್ನು ಮಾತ್ರ ವ್ಯತ್ಯಾಸಗೊಳಿಸುವುದರ ಪರಿಣಾಮ.- ಯಾವುದೇ ಮಾರುಕಟ್ಟೆ ಪ್ರದೇಶದಿಂದ ಯಾವುದೇ 
ಪ್ರದೇಶವನ್ನು ಹೊರತುಪಡಿಸಿ 5ನೇ ಪ್ರಕರಣದ ಮೇರೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿರುವಲ್ಲಿ ಮತ್ತು ಹಾಗೆ ಹೊರತುಪಡಿಸಲಾದ ಪ್ರದೇಶವನ್ನು 
ಪ್ರತ್ಯೇಕ ಮಾರುಕಟ್ಟೆ ಪ್ರದೇಶವೆಂದು ಘೋಷಿಸದಿರುವಲ್ಲಿ ಅಥವಾ ಮಾರುಕಟ್ಟೆ ಪ್ರದೇಶದೊಳಗೆ ಯಾವುದೇ ಪ್ರದೇಶವನ್ನು ಸೇರಿಸಿ 5ನೇ ಪ್ರಕರಣದ ಮೇರೆಗೆ 
ಅಧಿಸೂಚನೆಯನ್ನು, ಅಂಥ ಹೊರತುಪಡಿಸುವಿಕೆಯ ಅಥವಾ ಸೇರಿಸುವಿಕೆಯ ದಿನಾಂಕಕ್ಕೆ ಮುಂಚೆ ರಚಿತವಾಗಿರುವ ಮಾರುಕಟ್ಟೆ ಸಮಿತಿಯು, ಈ 
ಅಧಿನಿಯಮದಲ್ಲಿ ಏನೇ ಇದ್ದಾಗ್ಯೂ , ಅದು ಈ ಅಧಿನಿಯಮದ ಮೇರೆಗೆ ಪುನರ್ ರಚಿತವಾಗುವವರೆಗೆ ಸದರಿ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ 
ಸಮಿತಿಯಾಗಿ ಮುಂದುವರಿಯತಕ್ಕದ್ದು. 

_ 143, ಮಾರುಕಟ್ಟೆ ಪ್ರದೇಶಕ್ಕೆ ಸಂಬಂಧಪಟ್ಟ ಅಧಿಸೂಚನೆಯನ್ನು ಹಿಂತೆಗೆದುಕೊಳ್ಳುವುದು ಮತ್ತು ಅದರ ಪರಿಣಾಮಗಳು.- (1) [ XXX] ರಾಜ್ಯ 
ಸರ್ಕಾರವು ಅಧಿಸೂಚನೆ ಹೊರಡಿಸಿ ಮಾರುಕಟ್ಟೆಯಾಗಿರುವಂಥ ಒಂದು ಪ್ರದೇಶವು ಆ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ದಿನಾಂಕದಿಂದ ಹಾಗೆ 
ಮಾರುಕಟ್ಟೆ ಪ್ರದೇಶವಾಗಿರುವುದು ನಿಂತುಹೋಗತಕ್ಕುದೆಂದು ಘೋಷಿಸಬಹುದು. 

1. 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 4- 11 -1981 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

( 2) (1) ನೇ ಉಪಪ್ರಕರಣದ ಮೇರೆಗೆ ಯಾವುದೇ ಪ್ರದೇಶವು ಮಾರುಕಟ್ಟೆ ಪ್ರದೇಶವಾಗಿರುವುದು ನಿಂತುಹೋದಾಗ, ಆ ಬಗ್ಗೆ ರಚಿತವಾದ 
ಮಾರುಕಟ್ಟೆ ಸಮಿತಿಯು ಅಸ್ತಿತ್ವದಲ್ಲಿರುವುದು ನಿಂತುಹೋಗತಕ್ಕದ್ದು ಮತ್ತು ಯಾವುದೇ ಅಂಥ ಮಾರುಕಟ್ಟೆ ಸಮಿತಿಯಲ್ಲಿ ನಿಹಿತವಾದ ಸ್ವತ್ತುಗಳು ಮತ್ತು 
ಹಕ್ಕುಗಳು, ಅವುಗಳಿಗೆ ಸಂಬಂಧಪಟ್ಟ ಎಲ್ಲಾ ಪ್ರಭಾರಗಳಿಗೆ ಮತ್ತು ಹೊಣೆಗಾರಿಕೆಗಳಿಗೊಳಪಟ್ಟು [ ರಾಜ್ಯ ಸರ್ಕಾರವು ಆದೇಶದ ಮೂಲಕ 
ನಿರ್ದಿಷ್ಟಪಡಿಸಬಹುದಾದಂಥ ನೆರೆಯ ಮಾರುಕಟ್ಟೆ ಸಮಿತಿಯಲ್ಲಿ ನಿಹಿತವಾಗತಕ್ಕದ್ದು ]. 

1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08. 2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 3) ಯಾವುದೇ ಅಂಥ ಪ್ರದೇಶವು ಎರಡು ಅಥವಾ ಹೆಚ್ಚು ಇತರ ಮಾರುಕಟ್ಟೆ ಪ್ರದೇಶಗಳಲ್ಲಿ ಸೇರಿದ್ದರೆ , ರಾಜ್ಯ ಸರ್ಕಾರವು, ಆದೇಶ ಹೊರಡಿಸಿ , 
ಅಂಥ ಸ್ವತ್ತುಗಳು, ಹಕ್ಕುಗಳು, ಪ್ರಭಾರಗಳು ಮತ್ತು ಹೊಣೆಗಾರಿಕೆಗಳು, ಅಂಥ ಆದೇಶದಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ರೀತಿಯಲ್ಲಿ ಹಾಗೂ ಪ್ರಮಾಣದಲ್ಲಿ 
ಅಂಥ ಪ್ರದೇಶದ ಮಾರುಕಟ್ಟೆ ಸಮಿತಿಗಳಲ್ಲಿ, ನಿಹಿತವಾಗತಕ್ಕದ್ದೆಂದು ನಿರ್ದೇಶಿಸಬಹುದು. 

144, ಮಾರುಕಟ್ಟೆ ಸಮಿತಿಗಳ ವಿಲೀನ- ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ಯಾವುದೇ ಕೃಷಿ ಉತ್ಪನ್ನದ ಮಾರುಕಟ್ಟೆ ವ್ಯವಹಾರವನ್ನು ದಕ್ಷ 
ರೀತಿಯಲ್ಲಿ ನಿಯಂತ್ರಿಸುವುದಕ್ಕಾಗಿ ಎರಡು ಅಥವಾ ಹೆಚ್ಚು ಮಾರುಕಟ್ಟೆ ಸಮಿತಿಗಳು ವಿಲೀನಗೊಳ್ಳುವುದು ಅವಶ್ಯವೆಂದು ರಾಜ್ಯ ಸರ್ಕಾರಕ್ಕೆ ಮನದಟ್ಟಾದರೆ, 
ಆಗ ರಾಜ್ಯ ಸರ್ಕಾರವು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗಳೊಡನೆ ಸಮಾಲೋಚಿಸಿ, ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ಕೃಷಿ ಉತ್ಪನ್ನದ ಸಂಬಂಧದಲ್ಲಿ 
ಅಂಥ ಮಾರುಕಟ್ಟೆ ಸಮಿತಿಗಳನ್ನು ಆ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ ಸಮಿತಿಯಾಗಿ ವಿಲೀನಗೊಳಿಸಲು, ಏರ್ಪಾಟು ಮಾಡಬಹುದು ಮತ್ತು ಹಾಗೆ 
ರಚಿತವಾದ ಮಾರುಕಟ್ಟೆ ಸಮಿತಿಯು ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅಂಗರಚನೆ, ಸ್ವತ್ತುಗಳು , ಹಕ್ಕುಗಳು, ಹಿತಾಸಕ್ತಿಗಳು ಮತ್ತು 
ಅಧಿಕಾರಗಳು ಮತ್ತು ಅಂಥ ಹೊಣೆಗಳು , ಕರ್ತವ್ಯಗಳು ಮತ್ತು ಬಾಧ್ಯತೆಗಳು ( ಅಂಥ ವಿಲೀನವನ್ನು ಕಾರ್ಯಗತಗೊಳಿಸಲು ಅಗತ್ಯವಾಗುವ ಕರಾರುಗಳು, 
ಆಸ್ತಿಗಳು, ನೌಕರರು, ವ್ಯವಹರಣೆಗಳು ಮತ್ತು ಅಂಥ ಪ್ರಾಸಂಗಿಕ, ಆನುಷಂಗಿಕ ಮತ್ತು ಪೂರಕ ವಿಷಯಗಳ ಬಗ್ಗೆ ಏರ್ಪಾಟು ಸೇರಿದಂತೆ) - ಇವುಗಳನ್ನು 
ಹೊಂದಿರತಕ್ಕದ್ದು. 

_145. ಮಾರುಕಟ್ಟೆ ಪ್ರದೇಶವನ್ನು ಎರಡು ಅಥವಾ ಹೆಚ್ಚು ಪ್ರತ್ಯೇಕ ಮಾರುಕಟ್ಟೆ ಪ್ರದೇಶಗಳಾಗಿ ವಿಭಾಗಿಸುವುದು.- (1) 3 ಮತ್ತು 4ನೇ ಪ್ರಕರಣಗಳಲ್ಲಿ 
ನಿರ್ದಿಷ್ಟಪಡಿಸಿರುವ ಕಾರ್ಯವಿಧಾನಕ್ಕೊಳಪಟ್ಟು, ರಾಜ್ಯ ಸರ್ಕಾರವು, ಒಂದು ಮಾರುಕಟ್ಟೆ ಪ್ರದೇಶವನ್ನು , ಎರಡು ಅಥವಾ ಹೆಚ್ಚು ಪ್ರತ್ಯೇಕ ಮಾರುಕಟ್ಟೆ 
ಪ್ರದೇಶಗಳಾಗಿ ವಿಭಾಗಿಸಬಹುದು. 

( 2 ) ಒಂದು ಮಾರುಕಟ್ಟೆ ಪ್ರದೇಶದ ಬಗ್ಗೆ ಸ್ಥಾಪಿಸಲಾದ ಮಾರುಕಟ್ಟೆ ಸಮಿತಿಯ ಅಧಿಕಾರಾವಧಿಯಲ್ಲಿ ಆ ಮಾರುಕಟ್ಟೆ ಪ್ರದೇಶವನ್ನು , ಎರಡು 
ಅಥವಾ ಹೆಚ್ಚು ಪ್ರತ್ಯೇಕ ಮಾರುಕಟ್ಟೆ ಪ್ರದೇಶಗಳಾಗಿ ವಿಭಾಗಿಸಿದಾಗ ಈ ಕೆಳಕಂಡ ಪರಿಣಾಮಗಳು ಉಂಟಾಗುವವು: 

( ಎ) ಈ ಅಧಿನಿಯಮದ ಮೇರೆಗೆ ಮಾರುಕಟ್ಟೆ ಪ್ರದೇಶಕ್ಕಾಗಿ ರಚಿತವಾದ ಮಾರುಕಟ್ಟೆ ಸಮಿತಿಯನ್ನು ವಿಸರ್ಜಿಸಲಾಗಿದೆ ಎಂದು 
ಭಾವಿಸತಕ್ಕದ್ದು ಮತ್ತು ರಾಜ್ಯ ಸರ್ಕಾರವು, 10ನೇ ಪ್ರಕರಣದ ಮೇರೆಗೆ ಗೊತ್ತುಪಡಿಸಬಹುದಾದಂಥ ಷರತ್ತುಗಳಿಗೊಳಪಟ್ಟು ಪ್ರತಿಯೊಂದು 
ಮಾರುಕಟ್ಟೆ ಪ್ರದೇಶಕ್ಕಾಗಿ ಪ್ರತ್ಯೇಕ ಮಾರುಕಟ್ಟೆ ಸಮಿತಿಯನ್ನು ರಚಿಸತಕ್ಕದ್ದು ಮತ್ತು [ಕೃಷಿ ಮಾರುಕಟ್ಟೆ ನಿರ್ದೆಶಕನು ] ಆ ಪ್ರತಿಯೊ 
ಮಾರುಕಟ್ಟೆ ಪ್ರದೇಶದ ಬಗ್ಗೆ ಒಂದು ನಿರ್ದಿಷ್ಟ ಪ್ರದೇಶವನ್ನು ಮತ್ತು ಒಂದು ನಿರ್ದಿಷ್ಟ ಸ್ಥಳವನ್ನು ಮಾರುಕಟ್ಟೆಯಾಗಿ ಮತ್ತು ಮಾರುಕಟ್ಟೆ 
ಪ್ರಾಂಗಣವಾಗಿ ಏಕಕಾಲದಲ್ಲಿ ಘೋಷಿಸತಕ್ಕದ್ದು; 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಬಿ) ಹೊಸದಾಗಿ ರಚಿತವಾದ ಸಮಿತಿಗಳ ಪದಾವಧಿಯು, 10ನೇ ಪ್ರಕರಣದ ( 3) ನೇ ಉಪಪ್ರಕರಣದ ಮೇರೆಗೆ ಮೊದಲನೆಯ 
ಮಾರುಕಟ್ಟೆ ಸಮಿತಿಗೆ ಅನ್ವಯವಾಗುವ ಪದಾವಧಿಯಾಗಿರತಕ್ಕದ್ದು; 

( ಸಿ) ರಾಜ್ಯ ಸರ್ಕಾರವು ವಿಸರ್ಜಿತವಾದ ಮಾರುಕಟ್ಟೆ ಸಮಿತಿಯ ಆಸ್ತಿಗಳನ್ನು , ಹಕ್ಕುಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು , 
ಗೊತ್ತುಪಡಿಸಬಹುದಾದಂಥ ನಿಯಮಗಳಿಗನುಸಾರ ಹೊಸ ಮಾರುಕಟ್ಟೆ ಸಮಿತಿಗಳಲ್ಲಿ ಹಂಚತಕ್ಕದ್ದು ; 

( ಡಿ) ಹೊಸ ಮಾರುಕಟ್ಟೆ ಸಮಿತಿಗಳ ಅಧಿಕಾರಕ್ಕೊಳಪಟ್ಟ ಪ್ರದೇಶದ ಯಾವುದೇ ಭಾಗಕ್ಕೆ ಸಂಬಂಧಪಟ್ಟಂತೆ ವಿಸರ್ಜಿತವಾದ 
ಮಾರುಕಟ್ಟೆ ಸಮಿತಿಯು ಮಾಡಿದ, ಹೊರಡಿಸಿದ ಅಥವಾ ವಿಧಿಸಿದ ಯಾವುದೇ ನೇಮಕ, ಅಧಿಸೂಚನೆ, ನೋಟೀಸು, ಫೀಜು, ಆದೇಶ, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೫೭ 


ಯೋಜನೆ, ಲೈಸೆನ್ಸ್, ಪರ್ಮಿಟ್ , ಉಪವಿಧಿ ಅಥವಾ ನಮೂನೆ ಇವುಗಳನ್ನು ಸಂಬಂಧಪಟ್ಟ ಹೊಸ ಮಾರುಕಟ್ಟೆ ಸಮಿತಿಯು ಹೊರಡಿಸಿದ 
ಅಥವಾ ವಿಧಿಸಿದ ಯಾವುದೇ ಅಧಿಸೂಚನೆ , ನೋಟೀಸು, ಫೀಜು, ಆದೇಶ, ಯೋಜನೆ, ಲೈಸೆನ್ಸ್, ಪರ್ಮಿಟ್ , ನಿಯಮ, ಉಪವಿಧಿ ಅಥವಾ 
ನಮೂನೆ ಇವುಗಳ ಮೂಲಕ ರದ್ದುಗೊಳಿಸಿದ ಹೊರತು ಮತ್ತು ಆವರೆಗೆ ಆ ಹೊಸ ಸಮಿತಿಯು ಮಾಡಿರುವುದಾಗಿ, ಹೊರಡಿಸಿರುವುದಾಗಿ 
ಅಥವಾ ವಿಧಿಸಿರುವುದಾಗಿ ಭಾವಿಸತಕ್ಕದ್ದು. 
(3) ಈ ಪ್ರಕರಣದ ಉಪಬಂಧಗಳನ್ನು ಜಾರಿಗೆ ತರುವಲ್ಲಿ ಯಾವುದೇ ತೊಂದರೆಯು ಉಂಟಾದರೆ ರಾಜ್ಯ ಸರ್ಕಾರವು, ಆ ತೊಂದರೆ 

ಕಂಡು ಬರುವಂಥ ಹಾಗೂ ಸಂದರ್ಭವು ಅಗತ್ಯಪಡಿಸಬಹುದಾದಂಥ ಯಾವುದೇ ಕಾರ್ಯವನ್ನು ರಾಜ್ಯ ಪತ್ರದಲ್ಲಿ 
ಆದೇಶವನ್ನು ಪ್ರಕಟಿಸುವ ಮೂಲಕ ಮಾಡಬಹುದು. 

ರುಮಗಳು.- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಜಾರಿಗೆ ತರುವುದಕ್ಕಾಗಿ ಇಡೀ ರಾಜ್ಯಕ್ಕಾಗಿ ಅಥವಾ 
ಮಾರುಕಟ್ಟೆ ಸಮಿತಿಗಳ ಯಾವುದೇ ವರ್ಗಕ್ಕಾಗಿ, ಅಧಿಸೂಚನೆಯ ಮೂಲಕ ಮತ್ತು ಪೂರ್ವ ಪ್ರಕಟಣೆಯ ಅನಂತರ, ನಿಯಮಗಳನ್ನು ರಚಿಸಬಹುದು. 

(2) ವಿಶೇಷವಾಗಿ ಮತ್ತು ಹಿಂದೆ ಹೇಳಿದ ಉಪಬಂಧಗಳ ಸಾಮಾನ್ಯಾನ್ವಯಕ್ಕೆ ಬಾಧಕವಾಗದಂತೆ ಅಂಥ ನಿಯಮಗಳು ಈ ಕೆಳಕಂಡವುಗಳ ಬಗ್ಗೆ 
ಉಪಬಂಧಿಸಬಹುದು, 

( ಎ ) ಮತದಾರರ ಪಟ್ಟಿಯ ತಯಾರಿಕೆ ಮತ್ತು ಪರಿಷ್ಕರಣೆ, ಮಾರುಕಟ್ಟೆ ಪ್ರದೇಶವನ್ನು ಚುನಾವಣಾ ಕ್ಷೇತ್ರಗಳಿಗಾಗಿ ವಿಭಜಿಸುವುದು, 
[ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳಿಗಾಗಿ ಕಷಿಕರ ಒಂದು ಚುನಾವಣಾ ಕ್ಷೇತ್ರವನ್ನು ಮೀಸಲಿಡುವುದು ,] ಮಾರುಕಟ್ಟೆ 
ಸಮಿತಿಯ ಸದಸ್ಯರ ಚುನಾವಣೆ ಅಥವಾ ನಾಮ ನಿರ್ದೇಶನ, ಠೇವಣಿಗಳ ಸಂದಾಯ ಮತ್ತು ಅವುಗಳ ಮುಟ್ಟುಗೋಲು, ಚುನಾವಣೆಗಳನ್ನು 
ನಡೆಸುವ ರೀತಿ, ಚುನಾವಣಾ ಕಾರ್ಯಕ್ರಮವನ್ನು ರಚಿಸುವುದು , ಮತಗಟ್ಟೆಗಳನ್ನು ನಿಗದಿಪಡಿಸುವುದು, ರಿಟರ್ನಿಂಗ್ ಆಫೀಸರ್‌ಗಳ , ಪ್ರಿಸೈಡಿಂಗ್ 
ಆಫೀಸರ್‌ಗಳ ಮತ್ತು ಪೋಲಿಂಗ್ ಆಫೀಸರ್‌ಗಳ ನೇಮಕಾತಿ ಮತ್ತು ಅಂಥ ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು; 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6 - 1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ಬಿ) ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಚುನಾವಣೆ; 
(ಸಿ) ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನ, ಉಪಾಧ್ಯಕ್ಷನ ಅಥವಾ ಸದಸ್ಯನ ಸ್ಥಾನವು ಖಾಲಿಯಾದಾಗ ಅದನ್ನು ಭರ್ತಿ ಮಾಡುವುದು; 

( ಡಿ) ಮಾರುಕಟ್ಟೆ ಸಮಿತಿಯು, [ಕೃಷಿ ಮಾರುಕಟ್ಟೆ ನಿರ್ದೇಶಕನಿಗೆ ] ಮತ್ತು ಆ [ಕೃಷಿ ಮಾರುಕಟ್ಟೆ ನಿರ್ದೆಶಕನು] 
ಅಧಿಕೃತಗೊಳಿಸಬಹುದಾದಂಥ ಇತರ ಅಧಿಕಾರಿಗಳಿಗೆ ಸಲ್ಲಿಸತಕ್ಕ ವಿವರಪಟ್ಟಿಕೆಗಳ ನಮೂನೆಗಳು; 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 -1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಇ) ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ದಸ್ತಾವೇಜುಗಳ ಮತ್ತು ಆ ಸಮಿತಿಯ ಅಥವಾ ಮಂಡಲಿಯ ಪುಸ್ತಕಗಳಲ್ಲಿನ 
ನಮೂದುಗಳ ಪ್ರತಿಗಳನ್ನು ಪ್ರಮಾಣೀಕರಿಸಬಹುದಾದ ವ್ಯಕ್ತಿಗಳು ಮತ್ತು ಹಾಗೆ ಪ್ರಮಾಣೀಕರಿಸಬಹುದಾದ ನಮೂನೆ ಮತ್ತು ಅಂಥ ಪ್ರತಿಗಳ 
ಸರಬರಾಜಿಗಾಗಿ ವಿಧಿಸಬಹುದಾದ ಚಾರ್ಜುಗಳು; 

(ಎಫ್) ಮಾರುಕಟ್ಟೆ ಸಮಿತಿಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ವಿಚಾರಣೆಯನ್ನು ಮತ್ತು ಪರಿಶೀಲನೆಯನ್ನು ನಡೆಸತಕ್ಕ ರೀತಿ; 

( ಜಿ) ಮಾರುಕಟ್ಟೆ ಸಮಿತಿಯು ಅಥವಾ ಮಂಡಲಿಯು ಯಾವುದೇ ವೆಚ್ಚವನ್ನು ಯಾವ ನಿರ್ಬಂಧಗಳಿಗೆ ಮತ್ತು ಷರತ್ತುಗಳಿಗೊಳಪಟ್ಟು 
ಭರಿಸಬಹುದೋ ಆ ನಿರ್ಬಂಧಗಳು ಮತ್ತು ಷರತ್ತುಗಳು; 

( ಎಚ್) ಮಾರುಕಟ್ಟೆ ಸಮಿತಿಯು ಅಥವಾ ಮಂಡಲಿಯು ಯಾವ ನಿರ್ಬಂಧಗಳಿಗೆ ಮತ್ತು ಷರತ್ತುಗಳಿಗೊಳಪಟ್ಟು ಕರಾರುಗಳನ್ನು 
ಮಾಡಿಕೊಳ್ಳಬಹುದೋ ಆ ನಿರ್ಬಂಧಗಳು ಮತ್ತು ಷರತ್ತುಗಳು; 

( ಐ ) ಯಾವುದೇ ವಸ್ತುವನ್ನು ಯಾವ ಸಂದರ್ಭಗಳಲ್ಲಿ ಕಲಬೆರಕೆ ಮಾಡಲಾಗಿದೆ ಎಂದು ಭಾವಿಸತಕ್ಕದ್ದೋ ಆ ಸಂದರ್ಭಗಳು; 

( ಜೆ) ಈ ಅಧಿನಿಯಮದ ಅಥವಾ ನಿಯಮಗಳ ಮೇರೆಗಿನ ಅಪೀಲುಗಳ ಸಂಬಂಧದಲ್ಲಿ ಸಂದಾಯ ಮಾಡತಕ್ಕ ಫೀಜುಗಳು ಮತ್ತು 
ಯಾವುದೇ ಇತರ ವಿಷಯದ ಸಂಬಂಧದಲ್ಲಿ ಸಂದಾಯ ಮಾಡತಕ್ಕ ಫೀಜುಗಳು; 

(ಕೆ) ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ವೆಚ್ಚದಲ್ಲಿ ಕೈಗೊಳ್ಳಬೇಕೆಂದು ಉದ್ದೇಶಿಸಿರುವ ಕಾಮಗಾರಿಗಳಿಗೆ ಸಂಬಂಧಿಸಿದ 
ಯೋಜನೆಗಳ ಮತ್ತು ಅಂದಾಜುಗಳ ತಯಾರಿಕೆ ಮತ್ತು ಅಂಥ ಯೋಜನೆಗಳಿಗೆ ಮತ್ತು ಅಂದಾಜುಗಳಿಗೆ ಮಂಜೂರಾತಿ ನೀಡಿಕೆ; 

(ಎಲ್‌) ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ಲೆಕ್ಕಪತ್ರಗಳನ್ನು ಇಡತಕ್ಕ ನಮೂನೆ, ಅಂಥ ಲೆಕ್ಕಪತ್ರಗಳ ಪರಿಶೋಧನೆ , 
ಪರಿಶೀಲನೆ ಮತ್ತು ಪ್ರಕಟಣೆ, ಅಂಥ ಲೆಕ್ಕ ಪರಿಶೋಧನೆ ಮತ್ತು ಪರಿಶೀಲನೆ, ಲೆಕ್ಕಪತ್ರಗಳ ವಿವರಣೆ ಪತ್ರಗಳ ಪರಿಶೋಧನೆ ಮತ್ತು ಅಂಥ 
ವಿವರಣ ಪತ್ರಗಳ ಪ್ರತಿಗಳ ಸರಬರಾಜು - ಇವುಗಳ ಬಗ್ಗೆ ವಿಧಿಸತಕ್ಕ ಚಾರ್ಜುಗಳು ಯಾವುವಾದರೂ ಇದ್ದರೆ, ಆ ಚಾರ್ಜುಗಳು; 

( ಎಂ ) ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ವಾರ್ಷಿಕ ಆಯವ್ಯಯ ಪತ್ರ ಮತ್ತು ಅದರ ವರದಿ ಹಾಗೂ 
ವಿವರಪಟ್ಟಿಕೆಗಳನ್ನು ತಯಾರಿಸುವುದು ಮತ್ತು ಮಂಜೂರಾತಿಗಾಗಿ ಸಲ್ಲಿಸುವುದು ; 

( ಎನ್) ಮಾರುಕಟ್ಟೆ ಸಮಿತಿಯ ಅಥವಾ ಮಂಡಲಿಯ ಹೆಚ್ಚುವರಿ ನಿಧಿಗಳ ಹೂಡಿಕೆ ಮತ್ತು ವಿಲೆ; 
[(ಎನ್ ) 64ಎ ಪ್ರಕರಣದ ಮೇರೆಗೆ ನೋಂದಣಿಗಾಗಿ ಕಾರ್ಯವಿಧಾನ ಹಾಗೂ ಫೀಜು; 

( ಎನ್‌2) ರೈತ - ಗ್ರಾಹಕ ಮಾರುಕಟ್ಟೆಯ ಮೂಲ ಸೌಲಭ್ಯಗಳು ಮತ್ತು 72ಎ , 72ಬಿ, 72ಸಿ ಮತ್ತು 727 ಪ್ರಕರಣಗಳ ಮೇರೆಗೆ 
ಅಪೀಲು; 


( ಎನ್‌3) 84ಎ ಪ್ರಕರಣದ ಮೇರೆಗೆ ವಿವಾದಗಳನ್ನು ಇತ್ಯರ್ಥಗೊಳಿಸುವ ರೀತಿ; 


೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
( ಎನ್4) 112ನೇ ಪ್ರಕರಣದ ( ಜೆ) ಖಂಡದ ಮೇರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನಕಗಳ ಸಂಸ್ಥೆಯ (ಬ್ಯೂರೋದ) 
ಅಧಿಕಾರಗಳು ಮತ್ತು ಪ್ರಕಾರ್ಯಗಳು; 

(ಎನ್ ) 131ಸಿ ಪ್ರಕರಣದ ಮೇರೆಗೆ ಕರಾರು ವ್ಯವಸಾಯ ಪ್ರಾಯೋಜಕರ ನೋಂದಣಿಯ ರೀತಿ; 
( ಎನ್‌6) 131ಸಿ ಪ್ರಕರಣದ ( 2) ನೇ ಉಪಪ್ರಕರಣದ ಮೇರೆಗೆ ಮಾಡಿಕೊಳ್ಳಬೇಕಾದ ಕರಾರಿನ ನಿಬಂಧನೆಗಳು ಮತ್ತು ಷರತ್ತುಗಳು ; 

( ಎನ್7) 131ಸಿ ಪ್ರಕರಣದ (4) ನೇ ಉಪಪ್ರಕರಣದ ಮೇರೆಗೆ ವಿವಾದಗಳನ್ನು ಬಗೆಹರಿಸುವ ರೀತಿ] ; 
1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 .08.2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

( ಓ ನಿಯಮಿಸಲಾದ ಅಪೀಲು ಪ್ರಾಧಿಕಾರಗಳು ಮತ್ತು ಅಪೀಲುಗಳನ್ನು ಅಥವಾ ಪುನರೀಕ್ಷಣೆ ಅರ್ಜಿಗಳನ್ನು ಯಾವ ಅವಧಿಯೊಳಗೆ 
ಸಲ್ಲಿಸಬೇಕೆಂಬ ವಿಷಯವೂ ಸೇರಿ ಈ ಅಧಿನಿಯಮದಲ್ಲಿ ಯಾವ ವಿಷಯದ ಬಗ್ಗೆ ಉಪಬಂಧಿಸಿಲ್ಲವೋ ಮತ್ತು ಈ ಅಧಿನಿಯಮದ 
ಉದ್ದೇಶಗಳನ್ನು ಜಾರಿಗೆ ತರಲು ಉಪಬಂಧಿಸುವುದು ಅವಶ್ಯಕವೆಂದು ರಾಜ್ಯ ಸರ್ಕಾರ ಅಭಿಪ್ರಾಯ ಪಡುವುದೋ ಆ ಯಾವುದೇ ಇತರ 
ವಿಷಯ . 

(3) ಈ ಅಧಿನಿಯಮದ ಮೇರೆಗೆ ಯಾವುದೇ ನಿಯಮವನ್ನು ಪೂರ್ವಾನ್ವಯವಾಗಿ ರಚಿಸಬಹುದು ಮತ್ತು ಅಂಥ ನಿಯಮವನ್ನು ರಚಿಸಿದಾಗ, 
ಆ ನಿಯಮದ ರಚನೆಯ ಕಾರಣಗಳನ್ನು ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಲಾಗುವ ಹೇಳಿಕೆಯಲ್ಲಿ ನಿರ್ದಿಷ್ಟಪಡಿಸಿರತಕ್ಕದ್ದು ಮತ್ತು 
149ನೇ ಪ್ರಕರಣದ ಮೇರೆಗೆ ಮಾಡಲಾದ ಯಾವುದೇ ಮಾರ್ಪಾಟಿಗೊಳಪಟ್ಟು , ಈ ಅಧಿನಿಯಮದ ಮೇರೆಗೆ ರಚಿಸಲಾದ ಪ್ರತಿಯೊಂದು ನಿಯಮವು 
ಅದನ್ನು ಈ ಅಧಿನಿಯಮದಲ್ಲಿ ಅಧಿನಿಯಮಿಸಿದ್ದರೆ ಹೇಗೋ ಹಾಗೆ ಅದು ಪರಿಣಾಮಕಾರಿಯಾಗತಕ್ಕದ್ದು . 

- [147. ವಿನಿಯಮಗಳು - (1) ಮಂಡಳಿಯು, ಈ ಅಧಿನಿಯಮದ ಉಪಬಂಧಗಳು ಮತ್ತು 146ನೇ ಪ್ರಕರಣದ ಮೇರೆಗೆ ರಚಿಸಿದ ನಿಯಮಗಳ 
ಉಪಬಂಧಗಳಿಗೆ ಒಳಪಟ್ಟು ಮತ್ತು ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸಲು 
ವಿನಿಯಮಗಳನ್ನು ರಚಿಸತಕ್ಕದ್ದು. 

( 2) ವಿಶೇಷವಾಗಿ ಮತ್ತು ಹಿಂದೆ ಹೇಳಿದ ಅಧಿಕಾರದ ಸಾಮಾನ್ಯಾನ್ವಯಕ್ಕೆ ಬಾಧಕವಾಗದಂತೆ, ಮಂಡಳಿಯು ಈ ಕೆಳಕಂಡ ಎಲ್ಲಾ ಅಥವಾ 
ಯಾವುದೇ ವಿಷಯಗಳಿಗೆ ಉಪಬಂಧ ಕಲ್ಪಿಸಲು ವಿನಿಯಮಗಳನ್ನು ರಚಿಸತಕ್ಕದ್ದು, ಎಂದರೆ: 

( ಎ ) ಮಂಡಳಿಯ ಸಭೆಗಳನ್ನು ಕರೆಯುವುದು ಮತ್ತು ನಡೆಸುವುದು, ಅಂಥ ಸಭೆಗಳನ್ನು ನಡೆಸಬೇಕಾದಂಥ ಕಾಲ ಮತ್ತು ದಿನಾಂಕ, 
ಅಂಥ ಸಭೆಗಳಲ್ಲಿನ ವ್ಯವಹಾರ ನಡವಳಿಕೆ ಮತ್ತು ಅದರಲ್ಲಿ ಕೋರಂ ರಚಿಸುವುದಕ್ಕೆ ಅಗತ್ಯವಾದ ವ್ಯಕ್ತಿಗಳ ಸಂಖ್ಯೆ; 

( ಬಿ) ಮಂಡಳಿಯ ಅಧಿಕಾರಿಗಳ ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು; 
( ಸಿ) ಮಂಡಳಿಯ ಅಧಿಕಾರಿಗಳ ಮತ್ತು ಇತರ ನೌಕರರ ಭರ್ತಿ , ನೇಮಕಾತಿ ಮತ್ತು ಇತರ ಸೇವಾ ಷರತ್ತುಗಳು ; 
( ಡಿ) ಮಂಡಳಿಯ ಸ್ವತ್ತಿನ ವ್ಯವಸ್ಥಾಪನೆ; 
( ಇ) ಮಂಡಳಿಯ ಪರವಾಗಿ ಕರಾರುಗಳನ್ನು ಮಾಡಿಕೊಳ್ಳುವುದು ಮತ್ತು ಚರ ಮತ್ತು ಸ್ಥಿರ ಸ್ವತ್ತುಗಳನ್ನು ಆರ್ಜಿಸುವುದು; 

(ಎಫ್) ಮಂಡಳಿಯಿಂದ ಲೆಕ್ಕಪತ್ರಗಳ ನಿರ್ವಹಣೆ, ಮೇಲ್ವಿಚಾರಣೆ ಮತ್ತು ಲೆಕ್ಕ ಪರಿಶೋಧನೆ ಮತ್ತು ಆಯವ್ಯಯ ಪಟ್ಟಿಯನ್ನು 
ಸಿದ್ಧಪಡಿಸುವುದು; 

( ಜಿ) ಈ ಅಧಿನಿಯಮದ ಮೇರೆಗೆ ಮಂಡಳಿಯ ಪ್ರಕಾರ್ಯಗಳನ್ನು ನೆರವೇರಿಸುವ ಬಗೆಗಿನ ಪ್ರಕ್ರಿಯೆ ; 
( ಎಚ್) ಬಜೆಟ್‌ನ್ನು ಸಿದ್ಧಪಡಿಸುವ ರೀತಿ; 

( ಐ) ವಿನಿಯಮಗಳ ಮೂಲಕ ಉಪಬಂಧ ಕಲ್ಪಿಸಬೇಕಾದ ಅಥವಾ ಉಪಬಂಧ ಕಲ್ಪಿಸಬಹುದಾದ ಯಾವುದೇ ಇತರ ವಿಷಯ .] 
1. 1991 ರ ಅಧಿನಿಯಮ ಸಂಖ್ಯೆ 16 ರ ಮೂಲಕ ಪ್ರತಿಯೋಜಿಸಲಾಗಿದ್ದು, ಇದನ್ನು ಅಧಿಸೂಚನೆ ಸಂಖ್ಯೆ ಸಿಡಿ 144 ಎಂಆರ್‌ಇ 2007 ದಿನಾಂಕ 4- 12 - 2007 ರ ಮೂಲಕ 

1 -12 -2007ನೇ ದಿನಾಂಕವನ್ನು ಜಾರಿಗೆ ಬಂದ ದಿನಾಂಕವೆಂದು ಗೊತ್ತುಪಡಿಸಲಾಗಿದೆ. ಈ ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯಲ್ಲಿದೆ. 

148. ಉಪವಿಧಿಗಳು .- (1) ಈ ಅಧಿನಿಯಮದ ಮತ್ತು 146ನೇ ಪ್ರಕರಣದ ಮೇರೆಗೆ ರಚಿಸಲಾದ ನಿಯಮಗಳ ಉಪಬಂಧಗಳಿಗೊಳಪಟ್ಟು ಮತ್ತು 
[ಕೃಷಿ ಮಾರುಕಟ್ಟೆ ನಿರ್ದೆಶಕನ] ಪೂರ್ವ ಮಂಜೂರಾತಿಯನ್ನು ಪಡೆದು, ಮಾರುಕಟ್ಟೆ ಸಮಿತಿಯು [ನಿಯಮಿಸಿದ ರೀತಿಯಲ್ಲಿ ಪೂರ್ವ ಪ್ರಕಟಣೆಯ 
ತರುವಾಯ ] ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯವಹಾರದ ಮತ್ತು ವ್ಯಾಪಾರದ ಸ್ಥಿತಿಗತಿಗಳ ವಿನಿಯಮನಕ್ಕಾಗಿ ಉಪವಿಧಿಗಳನ್ನು ರಚಿಸಬಹುದು. ಈ ಪ್ರಕರಣದ 
ಮೇರೆಗೆ ಮಾಡಲಾದ ಪ್ರತಿಯೊಂದು ಉಪವಿಧಿಯನ್ನು ಗೊತ್ತುಪಡಿಸಿದ ರೀತಿಯಲ್ಲಿ ಪ್ರಕಟಿಸತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 1-5 - 1968 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ ಮತ್ತು ಅದೇ ಅಧಿನಿಯಮದ ಮೂಲಕ 17-12 -1981ರಿಂದ ಜಾರಿಗೆ 

ಬರುವಂತೆ ಸೇರಿಸಲಾಗಿದೆ. 

( 2) ವಿಶೇಷವಾಗಿ ಮತ್ತು ಹಿಂದೆ ಹೇಳಲಾದ ಉಪಬಂಧಗಳ ಸಾಮಾನ್ಯಾಯಕ್ಕೆ ಬಾಧಕವಾಗದಂತೆ, ಉಪವಿಧಿಗಳಲ್ಲಿ ಈ ಕೆಳಕಂಡವುಗಳ ಬಗ್ಗೆ 
ಉಪಬಂಧ ಕಲ್ಪಿಸಬಹುದು, 

(1) ಮಾರುಕಟ್ಟೆ ಸಮಿತಿಯ ವ್ಯವಹಾರಗಳ ನಿಯಂತ್ರಣ; 
(ii) ಮಾರುಕಟ್ಟೆ ಸಮಿತಿಯ ಉಪಸಮಿತಿಗಳ ವ್ಯವಹಾರಗಳ ನಿಯಂತ್ರಣ; 

(i) ಉಪಸಮಿತಿಗಳಿಗೆ ಮಾರುಕಟ್ಟೆ ಸಮಿತಿಯ ಅಧಿಕಾರಗಳನ್ನು , ಪ್ರಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ವಹಿಸಿಕೊಡುವುದಕ್ಕೆ 
ಸಂಬಂಧಿಸಿದ ಷರತ್ತುಗಳು; 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೫೯ 


[(iv ) XXX] ; 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(v) ಮಾರುಕಟ್ಟೆ ಸಮಿತಿಯ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಸಮಿತಿಯ ಅಧಿಕಾರಗಳನ್ನು , ಪ್ರಕಾರ್ಯಗಳನ್ನು ಮತ್ತು 
ಕರ್ತವ್ಯಗಳನ್ನು ವಹಿಸಿಕೊಡುವುದು; 

( vi) ಈ ಅಧಿನಿಯಮದ ಮೇರೆಗೆ ಲೈಸನ್ಸ್ ಗಳ ನೀಡಿಕೆಗೆ , ನವೀಕರಣಕ್ಕೆ, ನಿರಾಕರಣೆಗೆ, ಅಮಾನತ್ತಿಗೆ ಅಥವಾ ರದ್ದಿಯಾತಿಗೆ 
ಸಂಬಂಧಪಟ್ಟ ಕಾರ್ಯವಿಧಾನ ಮತ್ತು ಮಾರುಕಟ್ಟೆ ಸಮಿತಿಯು ಯಾವ ಸಂದರ್ಭಗಳಲ್ಲಿ ಲೈಸನ್ಸಿನ ಅಮಾನತ್ತನ್ನು ಅಥವಾ ರದ್ದಿಯಾತಿಯನ್ನು 
ಶೂನ್ಯಗೊಳಿಸಬಹುದು ಎಂಬ ವಿಚಾರ; 

(vii) ಮಾರುಕಟ್ಟೆ ಪ್ರದೇಶದೊಳಗೆ ಯಾವುದೇ ಪದೀಯ ಸಾಮರ್ಥ್ಯದಲ್ಲಿ ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗಿ ವ್ಯಾಪಾರ ಮಾಡುವ 
ಅಥವಾ ಕಾರ್ಯನಿರ್ವಹಿಸುವ ಬಗ್ಗೆ ಇರುವ ಷರತ್ತುಗಳು; 

(vii) ಮಾರಾಟಗಾರರ ಮತ್ತು ಖರೀದಿದಾರರ ನಡುವಿನ ವ್ಯವಹಾರದ ನಿಯಂತ್ರಣ ಮತ್ತು ವಿನಿಯಮನ; 
(ix) ನಿಗದಿತ ಕಾಲದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ತೂಕ ಮಾಡುವಂತೆ ಒತ್ತಾಯಿಸುವುದು; 

ಹಾರಾಟಕ್ಕಾಗಿ ಕಮಿಷನ್ ಏಜೆಂಟನಿಗೆ ಉತ್ಪಾದಕನು ಒಪ್ಪಿಸುವ ಉತ್ಪನ್ನದ ಸಂಬಂಧದಲ್ಲಿ ಆ ಉತ್ಪಾದಕನಿಗೆ ಆ ಕೂಡಲೇ 
ರಸೀದಿ ನೀಡುವಂತೆ ಒತ್ತಾಯಿಸುವುದು; 

(xi) ಮಾರುಕಟ್ಟೆ ಪ್ರದೇಶದಲ್ಲಿ , ಪ್ರಾಂಗಣಗಳಲ್ಲಿ ಅಥವಾ ಮಾರುಕಟ್ಟೆಯ ಮತ್ತು ಉಪಮಾರುಕಟ್ಟೆಯ ಹೊರಗೆ ಅಧಿಸೂಚಿತ ಕೃಷಿ 
ಉತ್ಪನ್ನದ ಮಾರಾಟದ ಕಾರ್ಯವಿಧಾನ; 

( xi) ಮಾರುಕಟ್ಟೆ ಸಮಿತಿಯ ಸಿಬ್ಬಂದಿಯ ನೇರ ಮೇಲ್ವಿಚಾರಣೆಯ ಮೇರೆಗೆ ಪ್ರಾಂಗಣದಲ್ಲಿ ಅಧಿಕೃತ ಕೃಷಿ ಉತ್ಪನ್ನದ ಮಾರಾಟ; 
(xiii) ಮಾರಾಟದ ಬಗ್ಗೆ ಒಪ್ಪಂದವಾದ ಕೂಡಲೇ ಮಾರಾಟದ ಒಪ್ಪಂದವನ್ನು ಬರೆದುಕೊಡುವುದು ; 
( xiv ) ಮಾರಾಟದ ಒಪ್ಪಂದವನ್ನು ಬರೆದುಕೊಟ್ಟ ಕೂಡಲೆ ಸರಕುಗಳನ್ನು ಒಪ್ಪಿಸುವುದು; 

(xv) ಕಮಿಷನ್ ಏಜೆಂಟನ ಸಹಾಯವಿಲ್ಲದೆ ಉತ್ಪಾದಕನು ಮಾಡಿದ ನೇರ ಖರೀದಿಗಳ ಎಲ್ಲಾ ಸಂದರ್ಭಗಳಲ್ಲಿ ಸರಕುಗಳನ್ನು 
ಒಪ್ಪಿಸಿಕೊಟ್ಟಾಗ ಖರೀದಿದಾರನು ಮಾರಾಟಗಾರನಿಗೆ ಉತ್ಪನ್ನದ ಬೆಲೆಯನ್ನು ಸಂದಾಯ ಮಾಡುವುದು; 

( xvi) ಮಾರಾಟದ ಒಪ್ಪಂದದ ದಿನಾಂಕದಿಂದ ಕಮಿಷನ್ ಏಜೆಂಟನು ಖರೀದಿದಾರನಿಗೆ ಕೊಡಬಹುದಾದ ಗರಿಷ್ಠ ಸಾಲದ 
ಅವಧಿಯನ್ನು ನಿಗದಿ ಮಾಡುವುದು ; 

(xvii) ಖರೀದಿದಾರನಿಗೆ ಸರಕುಗಳನ್ನು ಒಪ್ಪಿಸಿದ ಕೂಡಲೆ ಕಮಿಷನ್ ಏಜೆಂಟನು ಉತ್ಪನ್ನದ ಮಾಲೀಕನಿಗೆ ತ್ವರಿತವಾಗಿ 
ಹಣಸಂದಾಯ ಮಾಡುವಂತೆ ಒತ್ತಾಯಿಸುವುದು; 

(xviii) ಕಮಿಷನ್ ಏಜೆಂಟನು ಸಾಲದ ಮೇಲೆ ಖರೀದಿಗೆ ಅವಕಾಶ ಕೊಟ್ಟಿರುವಲ್ಲಿ , ಹಾಗೆ ಖರೀದಿಸಿದ ಸರಕುಗಳ ಬೆಲೆಯ 
ಸಂದಾಯವು ಸಾಲದ ನಿಬಂಧನೆಗಳಿಗನುಸಾರ ಬಾಕಿಯಾದಾಗ ಅದನ್ನು ಆ ಉಪವಿಧಿಯ ಮೇರೆಗೆ ಸಾಲ ಮರುಪಾವತಿಯ ಬಗ್ಗೆ ಅನುಮತಿಸಿದ 
ಗರಿಷ್ಠ ಅವಧಿಯ ಮುಕ್ತಾಯವಾಗುವುದಕ್ಕೆ ಮುಂಚೆ ಖರೀದಿದಾರನು ಅದನ್ನು ಕಮಿಷನ್ ಏಜೆಂಟನಿಗೆ ಸಂದಾಯ ಮಾಡುವಂತೆ 
ಒತ್ತಾಯಿಸುವುದು ; 

( xix ) ಯಾವನೇ ಲೈಸನ್ಸ್ದಾರನು, ವ್ಯಾಪಾರಿಯು ಅಥವಾ ಕಮಿಷನ್ ಏಜೆಂಟನು ಮಾರುಕಟ್ಟೆಯ ಪ್ರಾಂಗಣದಲ್ಲಿನ ಮತ್ತು 
ಹೊರಗಡೆಯ ಅಥವಾ ಮಾರುಕಟ್ಟೆ ಪ್ರದೇಶದ ಉಪಮಾರುಕಟ್ಟೆಯಲ್ಲಿನ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಸಂದಾಯವನ್ನು ತಡೆಹಿಡಿದಿರುವಲ್ಲಿ 
ಅಥವಾ ದಿವಾಳಿಯಾದಲ್ಲಿ ಅಥವಾ ತನ್ನ ಹೊಣೆಗಾರಿಕೆಗಳು ಮತ್ತು ಬಾಧ್ಯತೆಯನ್ನು ನಿರ್ವಹಿಸುವಲ್ಲಿ ಅನ್ಯಥಾ ಅಸಮರ್ಥನಾದಲ್ಲಿ ಅಥವಾ 
ನಿರಾಕರಿಸಿದಲ್ಲಿ ಅಥವಾ ಉಪೇಕ್ಷಿಸಿದಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ ಮತ್ತು ಅಂಥ ವ್ಯಾಪಾರಿಯ ಅಥವಾ ಕಮಿಷನ್ ಏಜೆಂಟನ ಮತ್ತು 
ಅವನು ಅಂಥ ವ್ಯವಹಾರಗಳನ್ನು ಯಾರೊಡನೆ ಇಟ್ಟುಕೊಂಡಿದ್ದನೋ ಆ ವ್ಯಕ್ತಿಗಳ ಹಕ್ಕುಗಳು , ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು ಮತ್ತು 
ಅಂಥ ವ್ಯವಹಾರಗಳನ್ನು ಯಾವ ರೀತಿಯಲ್ಲಿ ಮತ್ತು ಯಾವ ನಿಬಂಧನೆಗಳ ಮೇಲೆ ಮುಕ್ತಾಯಗೊಳಿಸಬೇಕು ಅಥವಾ ವಹಿಸಿಕೊಡಬೇಕು ಎಂಬ 
ವಿಚಾರ ; 

( xx) ಮಾರುಕಟ್ಟೆ ಕಾರ್ಯನಿರ್ವಾಹಕರು ಮಾರುಕಟ್ಟೆ ಸಮಿತಿಗೆ ವಿವರ ಪಟ್ಟಿಕೆಗಳನ್ನು, ವರದಿಗಳನ್ನು ಮತ್ತು ತಖ್ಯೆಗಳನ್ನು 
ಸಲ್ಲಿಸುವಂತೆ ಒತ್ತಾಯಿಸುವುದು ; 

( xxi) ಮಾರುಕಟ್ಟೆ ಕಾರ್ಯನಿರ್ವಾಹಕರ ಲೆಕ್ಕ ಪುಸ್ತಕಗಳನ್ನು ಮತ್ತು ಯಾವುದೇ ಇತರ ಪುಸ್ತಕಗಳನ್ನು, ಕಡತಗಳನ್ನು ಅಥವಾ 
ದಸ್ತಾವೇಜುಗಳನ್ನು ತಪಾಸಣೆಗಾಗಿ ಹಾಜರುಪಡಿಸುವಂತೆ ಒತ್ತಾಯಿಸುವುದು; 

(xxii) ಸರಕುಗಳ ಕಲಬೆರಕೆಯನ್ನು ತಡೆಗಟ್ಟುವುದು ; 

( xxiii) ಮಾರುಕಟ್ಟೆ ಕಾರ್ಯನಿರ್ವಾಹಕರ ವಿವಿಧ ವರ್ಗಗಳಿಗೆ ನೀಡುವ ಲೈಸನ್ನುಗಳ ಸಂಬಂಧದಲ್ಲಿ ಸಂದಾಯ ಮಾಡಬೇಕಾದ 
ಲೈಸೆನ್ಸ್ ಫೀಜುಗಳು; 

(xxiv ) 85 ಮತ್ತು 86ನೇ ಪ್ರಕರಣಗಳ ಮೇರೆಗೆ ಕಮಿಷನ್ ಏಜೆಂಟನು ಮತ್ತು ವ್ಯಾಪಾರಿಗಳ ವಿವಿಧ ವರ್ಗದವರು ಠೇವಣಿ 
ಇಡಬೇಕಾದ ಭದ್ರತಾ ಮೊತ್ತದ ಅಥವಾ ಒದಗಿಸಬೇಕಾದ ಬ್ಯಾಂಕ್ ಖಾತರಿಯ ಮೊತ್ತದ ಶೇಕಡಾವಾರನ್ನು ನಿಗದಿಪಡಿಸುವುದು; 

(xxv) ಮಾರುಕಟ್ಟೆ ಸಮಿತಿಯ ಸದಸ್ಯರ ಪ್ರಯಾಣ ಭತ್ಯಗಳು ಮತ್ತು ದಿನಭತ್ಯಗಳು; 


೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


(xxvi) ಮಾರುಕಟ್ಟೆ ಕಾರ್ಯನಿರ್ವಾಹಕರು ಅಥವಾ ಇತರ ವ್ಯಕ್ತಿಗಳು ಉಪವಿಧಿಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ, ಯಾವ ಸಂದರ್ಭಗಳಲ್ಲಿ 
ಎಚ್ಚರಿಕೆಯನ್ನು ಕೊಡಬಹುದೋ ಅಥವಾ ದಂಡವನ್ನು ವಿಧಿಸಬಹುದೋ ಅಂಥ ಸಂದರ್ಭಗಳು ಮತ್ತು ಆ ಉದ್ದೇಶಕ್ಕಾಗಿ ಅನುಸರಿಸಬೇಕಾದ 
ಕಾರ್ಯವಿಧಾನ; 

(xxvii) 66ನೇ ಪ್ರಕರಣದ ಮೇರೆಗೆ ವ್ಯವಹಾರಗಳ ಸ್ಥಳ ಮತ್ತು ಇತರ ಸ್ಥಳಗಳನ್ನು ಪ್ರವೇಶಿಸುವುದಕ್ಕೆ ಮತ್ತು ಪರಿವೀಕ್ಷಿಸುವುದಕ್ಕೆ 
ಸಂಬಂಧಪಟ್ಟ ಕಾರ್ಯವಿಧಾನ; 

(xxvi) ಉತ್ಪಾದಕನು ಕಮಿಷನ್ ಏಜೆಂಟನ ಸಹಾಯವಿಲ್ಲದೆ, ಖರೀದಿದಾರನಿಗೆ ತನ್ನ ಸರಕುಗಳನ್ನು ನೇರವಾಗಿ ಮಾರಾಟ 
ಮಾಡಿರುವಾಗ ಇನ್‌ವಾಯ್ತುಗಳನ್ನು ಮತ್ತು ಬಿಲ್ಲುಗಳನ್ನು ತಯಾರಿಸಿಕೊಡುವ ಮೂಲಕ ಅವನಿಗೆ ಸಹಾಯ ಮಾಡುವುದು; 

(xxix) ಪ್ರಾಂಗಣದಲ್ಲಿ ಮಾರುಕಟ್ಟೆ ಕಾರ್ಯನಿರ್ವಾಹಕರ ಪ್ರವೇಶವನ್ನು ವಿನಿಯಮಿಸುವುದು ಮತ್ತು ಅಂತಹ ಕಾರ್ಯನಿರ್ವಾಹಕರ 
ನಡವಳಿಕೆಯನ್ನು ನಿಯಂತ್ರಿಸುವುದು; 

(xxx ) ಲೈಸನ್ಸ್ ಅರ್ಜಿಯ ನಮೂನೆ, ವಿವಿಧ ಬಗೆಯ ಲೈಸನ್ಸ್ಗಳ ನವೀಕರಣವನ್ನು ಪಡೆಯುವ ಬಗ್ಗೆ ಅರ್ಹತೆಗಳು ಮತ್ತು 
ಅನರ್ಹತೆಗಳು ಮತ್ತು ಲೈಸನ್ನು ಅರ್ಜಿಗಳಲ್ಲಿ ನಮೂದಿಸಿದ ನಿರೂಪಣೆಗಳ ಬಗ್ಗೆ ವಿಚಾರಣೆ ನಡೆಸುವ ಮತ್ತು ಅವುಗಳ ಸರಿತನವನ್ನು 
ಪರಿಶೀಲಿಸುವ ಕಾರ್ಯವಿಧಾನ; 

(xxxi) ಪ್ರಾಂಗಣದಲ್ಲಿ ಮಾರುಕಟ್ಟೆ ವ್ಯವಹಾರಗಳನ್ನು ಪ್ರಾರಂಭಿಸುವುದು ಮತ್ತು ಮುಕ್ತಾಯಗೊಳಿಸುವುದು; 

(xxxii) ಇಡಬೇಕಾದ ಮತ್ತು ನಿರ್ವಹಿಸಬೇಕಾದ ಪುಸ್ತಕಗಳು , ರಿಜಿಸ್ಟರುಗಳು ಮತ್ತು ದಸ್ತಾವೇಜುಗಳು ಮತ್ತು ಮಾರುಕಟ್ಟೆ 
ಕಾರ್ಯನಿರ್ವಾಹಕರಿಂದ ಸ್ವೀಕರಿಸಲಾಗುವ ವಿವರ ಪಟ್ಟಿಕೆಗಳಿಂದ ತಯಾರಿಸಲಾಗುವ ತಃಖ್ಯೆಗಳನ್ನು ಸಂಕಲಿಸುವುದು ಮತ್ತು ಮಾರುಕಟ್ಟೆ 
ಕಾರ್ಯನಿರ್ವಾಹಕರು ಇಡಬೇಕಾದ ಮತ್ತು ನಿರ್ವಹಿಸಬೇಕಾದ ರಿಜಿಸ್ಟರುಗಳು , ಪುಸ್ತಕಗಳು ಮತ್ತು ದಸ್ತಾವೇಜುಗಳು; 

(xxxiii) ಈ ಅಧಿನಿಯಮದ ಮೇರೆಗೆ ಯಾವ ವಿಷಯದ ಸಂಬಂಧದಲ್ಲಿ ಉಪವಿಧಿಗಳನ್ನು ರಚಿಸತಕ್ಕುದೋ ಅಥವಾ 
ರಚಿಸಬಹುದೋ ಆ ಯಾವುದೇ ಇತರ ವಿಷಯ . 

( 3) ಈ ಪ್ರಕರಣದ ಮೇರೆಗೆ ರಚಿಸಲಾದ ಯಾವುದೇ ಉಪವಿಧಿಯನ್ನು, ಉಲ್ಲಂಘಿಸುವ ಯಾವನೇ ವ್ಯಕ್ತಿಯು ಅಪರಾಧ ನಿರ್ಣಿತನಾದ ಮೇಲೆ, 
ಎರಡು ನೂರು ರೂಪಾಯಿಗಳಿಗೆ ವಿಸ್ತರಿಸಬಹುದಾದಂತಹ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದೆಂದು ಅದರಲ್ಲಿ ಉಪಬಂಧಿಸಬಹುದು. 

(4) (1) ನೇ ಉಪಪ್ರಕರಣದ ಮೇರೆಗೆ ಮಂಜೂರಾತಿಗಾಗಿ [ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ] ಯಾವುದೇ ಉಪವಿಧಿಯನ್ನು ಸಲ್ಲಿಸಲಾಗಿದ್ದು ಆ 
ಪ್ರಸ್ತಾವಿತ ಉಪವಿಧಿಯು, 

( ಎ) ಈ ಅಧಿನಿಯಮ ಅಥವಾ ನಿಯಮಗಳ ಉಪಬಂಧಗಳಿಗೆ ವಿರುದ್ಧವಾಗಿಲ್ಲವೆಂದು; 

( ಬಿ) ಉತ್ತಮ ಆಡಳಿತ ಅಗತ್ಯತೆಗಳನ್ನು ಅದು ಪೂರೈಸುವುದೆಂದು 
- [ಕಷಿ ಮಾರುಕಟ್ಟೆ ನಿರ್ದೇಶಕನಿಗೆ] ಮನದಟ್ಟಾದರೆ, ಅವನು ಆ ಉಪವಿಧಿಗೆ ಮಂಜೂರಾತಿ ನೀಡಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 5) [ಕಷಿ ಮಾರುಕಟ್ಟೆ ನಿರ್ದೆಶಕನು ] , ಯಾವುದೇ ತಿದ್ದುಪಡಿ ಅಥವಾ ಉಪವಿಧಿಯನ್ನು ಮಂಜೂರು ಮಾಡಲು ನಿರಾಕರಿಸಿದಲ್ಲಿ, ಅದರ 
ಕಾರಣಗಳೊಂದಿಗೆ ತನ್ನ ಆದೇಶವನ್ನು ಮಾರುಕಟ್ಟೆ ಸಮಿತಿಗೆ ತಿಳಿಸತಕ್ಕದ್ದು: 

ಪರಂತು, ಮಾರುಕಟ್ಟೆ ಸಮಿತಿಗೆ ಸುನಾವಣೆಯ ಯುಕ್ತ ಅವಕಾಶವನ್ನು ಕೊಡದೆ ಅಂತಹ ಆದೇಶವನ್ನು ಮಾಡತಕ್ಕದ್ದಲ್ಲ. 
1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 6) ( 5) ನೇ ಉಪಪ್ರಕರಣದ ಮೇರೆಗೆ [ಕಷಿ ಮಾರುಕಟ್ಟೆ ನಿರ್ದೆಶಕನು ] ಹೊರಡಿಸಿದ ಆದೇಶದಿಂದ ಬಾಧಿತವಾದ ಯಾವುದೇ ಮಾರುಕಟ್ಟೆ 
ಸಮಿತಿಯು, ಮಂಜೂರಾತಿಯ ನಿರಾಕರಣೆಯ ಆದೇಶವು ತನಗೆ ತಲುಪಿದ ದಿನಾಂಕದಿಂದ ತೊಂಬತ್ತು ದಿವಸಗಳೊಳಗೆ, ರಾಜ್ಯ ಸರ್ಕಾರಕ್ಕೆ ಅಪೀಲು 
ಸಲ್ಲಿಸಬಹುದು ಮತ್ತು ಅಂಥ ಅಪೀಲಿನ ಮೇಲೆ ರಾಜ್ಯ ಸರ್ಕಾರವು ಕೈಗೊಳ್ಳುವ ನಿರ್ಣಯವು ಅಂತಿಮವಾಗಿರತಕ್ಕದ್ದು ಮತ್ತು ಅದನ್ನು ಯಾವುದೇ 
ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಅವಕಾಶವಿರತಕ್ಕದ್ದಲ್ಲ. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

149, ಮಾರುಕಟ್ಟೆಗಳ ಸ್ಥಾಪನೆಯ ತರುವಾಯದ ಮೊದಲನೆಯ ಉಪವಿಧಿಗಳು.- (1) [ ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ 4ನೇ 
ಪ್ರಕರಣದ ಮೇರೆಗೆ ಮಾರುಕಟ್ಟೆ ಪ್ರದೇಶವೆಂದು ಘೋಷಿಸಲಾದ ಮಾರುಕಟ್ಟೆ ಪ್ರದೇಶಕ್ಕಾಗಿ 10ನೇ ಪ್ರಕರಣದ ಮೇರೆಗೆ ರಚಿತವಾದ ಮೊದಲನೆಯ 
ಮಾರುಕಟ್ಟೆ ಸಮಿತಿಗಾಗಿ] ಅಧ್ಯಕ್ಷರನ್ನು ನಾಮನಿರ್ದೇಶಿಸಿದ ಕೂಡಲೇ ಸಾಧ್ಯವಾದಷ್ಟು ಬೇಗನೆ [ಕೃಷಿ ಮಾರುಕಟ್ಟೆ ನಿರ್ದೆಶಕನು ]* ಸದರಿ ಅಧ್ಯಕ್ಷರೊಂದಿಗೆ 
ಸಮಾಲೋಚಿಸಿದ ಮೇಲೆ ಮತ್ತು ಮಾರುಕಟ್ಟೆ ಪ್ರದೇಶದ ಸ್ಥಳೀಯ ಪರಿಸ್ಥಿತಿಗಳನ್ನು ಗಮನಕ್ಕೆ ತೆಗೆದುಕೊಂಡು, ಈ ಅಧಿನಿಯಮದ ಮತ್ತು ನಿಯಮಗಳ 
ಉಪಬಂಧಗಳ ಅನುಸಾರವಾಗಿ ಮೊದಲನೆಯ ಉಪವಿಧಿಯನ್ನು ರಚಿಸಬಹುದು. ಹಾಗೆ ರಚಿತವಾದ ಮೊದಲನೆಯ ಉಪವಿಧಿಗಳು , ಈ ಅಧಿನಿಯಮದಲ್ಲಿ 
ಏನೇ ಒಳಗೊಂಡಿದ್ದಾಗ್ಯೂ , 148ನೇ ಪ್ರಕರಣದ ಮೇರೆಗೆ ರಚಿಸಲಾದ ಯಾವುದೇ ಉಪವಿಧಿಗಳ ಮೂಲಕ ರದ್ದಾಗುವವರೆಗೆ ಅಥವಾ 
ತಿದ್ದುಪಡಿಯಾಗುವವರೆಗೆ ಅವುಗಳನ್ನು ಮಾರುಕಟ್ಟೆ ಸಮಿತಿಯು ರಚಿಸಿದ ಉಪವಿಧಿಗಳೆಂದು ಭಾವಿಸತಕ್ಕದ್ದು. 

1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 -1968ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(2) ಮೊದಲನೆಯ ಉಪವಿಧಿಗಳನ್ನು ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ ಪ್ರಕಟಿಸತಕ್ಕದ್ದು . 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೮೬೧ 
_ 150. ಉಪವಿಧಿಗಳನ್ನು ರಚಿಸಲು ಅಥವಾ ತಿದ್ದುಪಡಿ ಮಾಡಲು [ಕೃಷಿ ಮಾರುಕಟ್ಟೆ ನಿರ್ದೆಶಕನj ಅಧಿಕಾರ.- (1) ಮಾರುಕಟ್ಟೆಯ ಅಥವಾ 
ಮಾರುಕಟ್ಟೆ ಸಮಿತಿಯ ಹಿತಾಸಕ್ತಿಯಲ್ಲಿ ಯಾವುದೇ ಉಪವಿಧಿಯನ್ನು ರಚಿಸುವುದು ಅಥವಾ ಯಾವುದೇ ಉಪವಿಧಿಯನ್ನು ತಿದ್ದುಪಡಿ ಮಾಡುವುದು 

ವಶ್ಯಕ ಅಥವಾ ಅಪೇಕ್ಷಣೀಯವೆಂದು [ಕಷಿ ಮಾರುಕಟ್ಟೆ ನಿರ್ದೆಶಕನಿಗೆ] ಕಂಡುಬಂದರೆ , ಅವನು ಆದೇಶವನ್ನು ಹೊರಡಿಸಿ ತಾನು 
ನಿರ್ದಿಷ್ಟಪಡಿಸಬಹುದಾದಂಥ ಅವಧಿಯೊಳಗೆ ಉಪವಿಧಿಯನ್ನು ರಚಿಸುವಂತೆ ಅಥವಾ ಉಪವಿಧಿಯನ್ನು ತಿದ್ದುಪಡಿ ಮಾಡುವಂತೆ ಸಂಬಂಧಪಟ್ಟ 
ಮಾರುಕಟ್ಟೆ ಸಮಿತಿಯನ್ನು ಅಗತ್ಯಪಡಿಸಬಹುದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17-6- 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
( 2 ) ಮಾರುಕಟ್ಟೆ ಸಮಿತಿಯು, ಅಂಥ ಉಪವಿಧಿಯನ್ನು ರಚಿಸಲು ಅಥವಾ ಉಪವಿಧಿಯನ್ನು ಹಾಗೆ ತಿದ್ದುಪಡಿ ಮಾಡಲು ಮತ್ತು ಅಂತಹ 

ದ ಅವಧಿಯೊಳಗೆ 148ನೇ ಪ್ರಕರಣದ ಉಪಬಂಧಗಳ ಅನುಸಾರವಾಗಿ ಮಂಜೂರಾತಿ ಕೋರಿ [ಕೃಷಿ ಮಾರುಕಟ್ಟೆ 
ನಿರ್ದೆಶಕನಿಗೆ] ಅದನ್ನು ಕಳುಹಿಸಲು ತಪ್ಪಿದರೆ, [ಕೃಷಿ ಮಾರುಕಟ್ಟೆ ನಿರ್ದೆಶಕನು] , ಮಾರುಕಟ್ಟೆ ಸಮಿತಿಗೆ [ XXXj² ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ 
ಅವಕಾಶವನ್ನು ಕೊಟ್ಟ ತರುವಾಯ , ಆದೇಶಗಳ ಮೂಲಕ, ಅಂಥ ಉಪವಿಧಿಯನ್ನು ರಚಿಸಬಹುದು ಅಥವಾ ಉಪವಿಧಿಗೆ ಹಾಗೆ ತಿದ್ದುಪಡಿ ಮಾಡಬಹುದು 
ಮತ್ತು ಆ ತರುವಾಯ ( 3) ನೇ ಉಪಪ್ರಕರಣದ ಮೇರೆಗಿನ ಯಾವುದೇ ಆದೇಶಕ್ಕೊಳಪಟ್ಟು, ಅಂಥ ಉಪವಿಧಿಯನ್ನು ಅಥವಾ ಉಪವಿಧಿಯ ಅಂಥ 
ತಿದ್ದುಪಡಿಯನ್ನು, ಈ ಅಧಿನಿಯಮದ ಉಪಬಂಧಗಳಿಗೆ ಅನುಸಾರ, ಮಾರುಕಟ್ಟೆ ಸಮಿತಿಯು ರಚಿಸಿದೆಯೆಂದು ಅಥವಾ ಮಾಡಿದೆಯೆಂದು ಭಾವಿಸತಕ್ಕದ್ದು. 
ಈ ಉಪಪ್ರಕರಣಗಳ ಮೇರೆಗೆ [ಕೃಷಿ ಮಾರುಕಟ್ಟೆ ನಿರ್ದೆಶಕರು] ಮಾಡಿದ ಪ್ರತಿಯೊಂದು ಆದೇಶವನ್ನು ರಾಜಪತ್ರದಲ್ಲಿ ಪ್ರಕಟಿಸತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6-1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . 1982ರ ಅಧಿನಿಯಮ ಸಂಖ್ಯೆ 4ರ ಮೂಲಕ 17 - 12 - 1981 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(3) ( 2) ನೇ ಉಪಪ್ರಕರಣದ ಮೇರೆಗೆ, [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಹೊರಡಿಸಿದ ಯಾವುದೇ ಆದೇಶದ ವಿರುದ್ದ ಅಂಥ ಆದೇಶದ 
ಪ್ರಕಟಣೆಯ ದಿನಾಂಕದಿಂದ ಅರವತ್ತು ದಿವಸಗಳೊಳಗೆ ರಾಜ್ಯ ಸರ್ಕಾರಕ್ಕೆ ಅಪೀಲನ್ನು ಸಲ್ಲಿಸಲು ಅವಕಾಶವಿರತಕ್ಕದ್ದು ಮತ್ತು ಅಂಥ ಅಪೀಲಿನ ಮೇಲೆ ರಾಜ್ಯ 
ಸರ್ಕಾರದ ಆದೇಶವು ಅಂತಿಮವಾಗಿರತಕ್ಕದ್ದು. 

1. 1986ರ ಅಧಿನಿಯಮ ಸಂಖ್ಯೆ 35ರ ಮೂಲಕ 17 -6 - 1986 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

151 , ಸ್ಥಾಯಿ ಆದೇಶಗಳನ್ನು ಮಾಡುವ ಅಧಿಕಾರ.- (1) ಈ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳ ಮತ್ತು 
ಉಪವಿಧಿಗಳ ಉಪಬಂಧಗಳಿಗೊಳಪಟ್ಟು, ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯು, ಠರಾವುಗಳ ಮೂಲಕ, ವ್ಯವಹಾರಗಳ ಯಾವುದೇ ವರ್ಗದ ಅಥವಾ 
ಮಾರುಕಟ್ಟೆ ಕಾರ್ಯನಿರ್ವಾಹಕರ ಯಾವುದೇ ವರ್ಗದ ವಿನಿಯಮನದ ಸಂಬಂಧದಲ್ಲಿ ಸ್ಥಾಯಿ ಆದೇಶಗಳನ್ನು ಮಾಡಬಹುದು. 

(2) (1) ನೇ ಉಪಪ್ರಕರಣದ ಮೇರೆಗೆ ಮಾಡಲಾದ ಪ್ರತಿಯೊಂದು ಸ್ಥಾಯಿ ಆದೇಶವನ್ನು ಗೊತ್ತುಪಡಿಸಬಹುದಾದಂಥ ರೀತಿಯಲ್ಲಿ 
ಪ್ರಕಟಿಸತಕ್ಕದ್ದು . 

152. ಈ ಅಧಿನಿಯಮವನ್ನು ಜಾರಿಗೆ ತರಲು ಅಗತ್ಯವಿರುವ ಆದೇಶಗಳು.- (1) ಈ ಅಧಿನಿಯಮದಲ್ಲಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ 
ಯಾವುದೇ ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದಾಗ್ಯೂ , ರಾಜ್ಯ ಸರ್ಕಾರವು ರಾಜಪತ್ರದಲ್ಲಿ ಪ್ರಕಟಿಸುವ ಆದೇಶದ ಮೂಲಕ, 

( ಎ) ಈ ಅಧಿನಿಯಮದ ಉಪಬಂಧಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದಕ್ಕಾಗಿ; 

( ಬಿ) ಈ ಅಧಿನಿಯಮದ ಉಪಬಂಧಗಳಿಗೆ ಪರಿವರ್ತನೆಗೊಳ್ಳುವ ಸಂಬಂಧದಲ್ಲಿ ಅಥವಾ ಈ ಅಧಿನಿಯಮದ ಉಪಬಂಧಗಳನ್ನು 
ಜಾರಿಗೊಳಿಸುವಲ್ಲಿ ಉದ್ಭವಿಸುವ ತೊಂದರೆಗಳ ನಿವಾರಣೆಗಾಗಿ; 

( ಸಿ ) ಯಾವುದೇ ನ್ಯಾಯಾಲಯದ ಅಥವಾ ಪ್ರಾಧಿಕಾರದ ಅಧಿಕಾರ ವ್ಯಾಪ್ತಿಯ ಅಧಿಕಾರಗಳನ್ನು ವ್ಯತ್ಯಾಸಗೊಳಿಸಲು ಮೇಲ್ಕಂಡ 
ಯಾವುದೇ ವಿಷಯದ ಸಂಬಂಧದಲ್ಲಿ ಅವಶ್ಯಕ ಅಥವಾ ಯುಕ್ತವೆಂದು ಕಂಡುಬರುವಷ್ಟು ಮಟ್ಟಿಗೆ, ಮತ್ತು ಅಂಥ ಆದೇಶದಲ್ಲಿ ನಿರ್ದಿಷ್ಟ 
ಪಡಿಸಬಹುದಾದಂಥ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸಲು ಹೊಸ ನ್ಯಾಯಾಲಯಗಳಿಗೆ ಅಥವಾ ಇತರ ಪ್ರಾಧಿಕಾರಗಳಿಗೆ ಅಧಿಕಾರ 

ನೀಡುವುದಕ್ಕಾಗಿ 
- ತನಗೆ ಅವಶ್ಯವೆಂದು ಅಥವಾ ಯುಕ್ತವೆಂದು ಕಂಡುಬರುವಂಥ ಉಪಬಂಧಗಳನ್ನು ರಚಿಸಬಹುದು. 

(2 ) (1) ನೇ ಉಪಪ್ರಕರಣದ ಮೇರೆಗಿನ ಯಾವುದೇ ಆದೇಶದಿಂದ ರಚಿಸಲಾದ ಉಪಬಂಧಗಳು , 149ನೇ ಪ್ರಕರಣದ ಉಪಬಂಧಗಳಿಗೊಳಪಟ್ಟು, 
ಈ ಅಧಿನಿಯಮದ ಮೂಲಕ ಅಧಿನಿಯಮಿತವಾಗಿದ್ದರೆ ಹೇಗೋ ಹಾಗೆ ಪರಿಣಾಮಕಾರಿಯಾಗಿರತಕ್ಕದ್ದು ಮತ್ತು ಈ ಅಧಿನಿಯಮದ ಪ್ರಾರಂಭದ ದಿನಾಂಕಕ್ಕೆ 
ಮೊದಲಲ್ಲದ ಯಾವುದೇ ದಿನಾಂಕಕ್ಕೆ ಪೂರ್ವಾನ್ವಯವಾಗುವಂತೆ ಯಾವುದೇ ಅಂಥ ಆದೇಶವನ್ನು ಮಾಡಬಹುದು: 

ಪರಂತು, ಅಂಥ ಯಾವುದೇ ಆದೇಶದ ಯಾವ ಭಾಗವು ಅದರ ಯಾವುದೇ ಉಪಬಂಧವನ್ನು ಆ ಆದೇಶವನ್ನು ಮಾಡುವುದಕ್ಕೆ ಮುಂಚಿನ 
ಯಾವುದೇ ದಿನಾಂಕಕ್ಕೆ ಪೂರ್ವಾನ್ವಯವಾಗುವ ಹಾಗೆ ಮಾಡುವುದೋ ಆ ಆದೇಶದ ಆ ಭಾಗದ ನಿಮಿತ್ತ ಯಾವನೇ ವ್ಯಕ್ತಿಯನ್ನು ಯಾವುದೇ ಅಪರಾಧದ 
ಬಗ್ಗೆ ತಪ್ಪಿತಸ್ಥನೆಂದು ಭಾವಿಸತಕ್ಕದ್ದಲ್ಲ. 

[152ಎ , ಅನುಸೂಚಿಯನ್ನು ತಿದ್ದುಪಡಿ ಮಾಡುವ ಅಧಿಕಾರ.- ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ, ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ 
ಕೃಷಿ ಉತ್ಪನ್ನದ ಬಾಬುಗಳಿಗೆ ಯಾವುದೇ ಬಾಬನ್ನು ಸೇರಿಸಬಹುದು, ಯಾವುದೇ ಬಾಬನ್ನು ತಿದ್ದುಪಡಿ ಮಾಡಬಹುದು ಅಥವಾ ಯಾವುದೇ ಬಾಬನ್ನು 
ತೆಗೆದುಹಾಕಬಹುದು ಮತ್ತು ಆ ತರುವಾಯ ಆ ಅನುಸೂಚಿಯನ್ನು ತದನುಸಾರವಾಗಿ ತಿದ್ದುಪಡಿ ಮಾಡಲಾಗಿದೆ ಎಂದು ಭಾವಿಸತಕ್ಕದ್ದು.] 

1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30- 6- 1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

_ 153 , [ನಿಯಮಗಳು, ಆದೇಶಗಳು] ಮತ್ತು ಅಧಿಸೂಚನೆಗಳನ್ನು ವಿಧಾನ ಮಂಡಲದ ಮುಂದೆ ಮಂಡಿಸುವುದು - ಈ ಅಧಿನಿಯಮದ ಮೇರೆಗೆ 
ರಚಿಸಲಾದ ಪ್ರತಿಯೊಂದು ನಿಯಮವನ್ನು ಅಥವಾ `[ 133ನೇ ಪ್ರಕರಣದ [ ಅಥವಾ 152ಎ ಪ್ರಕರಣದ] ಮೇರೆಗೆ ಹೊರಡಿಸಿದ ಪ್ರತಿಯೊಂದು 


೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


ಅಧಿಸೂಚನೆಯನ್ನು] ಮತ್ತು 152ನೇ ಪ್ರಕರಣದ ಮೇರೆಗೆ ಹೊರಡಿಸಲಾದ ಪ್ರತಿಯೊಂದು ಆದೇಶವನ್ನು , ಅದನ್ನು ರಚಿಸಿದ ತರುವಾಯ ಆದಷ್ಟು ಬೇಗ 
ರಾಜ್ಯವಿಧಾನ ಮಂಡಲದ ಪ್ರತಿಯೊಂದು ಸದನದ ಮುಂದೆ ಅದು ಅಧಿವೇಶನದಲ್ಲಿರುವಾಗ ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು 
ಅನುಕ್ರಮ ಅಧಿವೇಶನಗಳಲ್ಲಿ ಅಡಕವಾಗಬಹುದಾದಂಥ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಇಡತಕ್ಕದ್ದು ಮತ್ತು ಅದನ್ನು ಹಾಗೆ ಇಡಲಾದ 
ಅಧಿವೇಶನದ ನಿಕಟೋತ್ತರದ ಅಧಿವೇಶನಗಳ ಮುಕ್ತಾಯಕ್ಕೆ ಮುಂಚೆ ಆ [ ನಿಯಮ , ಅಧಿಸೂಚನೆ ಅಥವಾ ಆದೇಶವನ್ನು ] ಮಾಡಕೂಡದೆಂದು ಎರಡೂ 
ಸದನಗಳು ಒಪ್ಪಿದರೆ, ಆ [ನಿಯಮ, ಅಧಿಸೂಚನೆ ಅಥವಾ ಆದೇಶವು] ಆ ತರುವಾಯ ಹಾಗೆ ಮಾರ್ಪಾಟಾದ ರೂಪದಲ್ಲಿ ಮಾತ್ರ 
ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ , ಅಂಥ ಯಾವುದೇ ಮಾರ್ಪಾಟು ಅಥವಾ 
ರದ್ದಿಯಾತಿಯು, ಆ [ನಿಯಮ , ಅಧಿಸೂಚನೆ ಅಥವಾ ಆದೇಶದ] ಮೇರೆಗೆ ಆ ಹಿಂದೆ ಮಾಡಿದ ಯಾವುದೇ ಕಾರ್ಯದ ಸಿಂಧುತ್ವಕ್ಕೆ ಬಾಧಕವನ್ನುಂಟು 
ಮಾಡತಕ್ಕದ್ದಲ್ಲ. 

1. 1976ರ ಅಧಿನಿಯಮ ಸಂಖ್ಯೆ 47ರ ಮೂಲಕ 22 -6 - 1976 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. 1976ರ ಅಧಿನಿಯಮ ಸಂಖ್ಯೆ 47ರ ಮೂಲಕ 22 -6-1976ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
3. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30-6-1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

154. ನಿರಸನ ಮತ್ತು ಉಳಿಸುವಿಕೆಗಳು .- (1) ಬಳ್ಳಾರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಮದ್ರಾಸ್ ವಾಣಿಜ್ಯ ಬೆಳೆಗಳ ಮಾರುಕಟ್ಟೆಗಳ ಅಧಿನಿಯಮ , 
1933 ( 1933ರ ಮದ್ರಾಸ್‌ ಅಧಿನಿಯಮ XX) [ ಮಂಗಳೂರು ಮತ್ತು ಕೊಳ್ಳೇಗಾಲ ಪ್ರದೇಶ] ದಲ್ಲಿ ಜಾರಿಯಲ್ಲಿರುವ ಮದ್ರಾಸ್ ವಾಣಿಜ್ಯ ಬೆಳೆಗಳ 
ಮಾರುಕಟ್ಟೆ ಅಧಿನಿಯಮ , 1933 ( 1933ರ ಮದ್ರಾಸ್‌ ಅಧಿನಿಯಮ XX), [ ಬೆಳಗಾಂ] ಪ್ರದೇಶದಲ್ಲಿ ಜಾರಿಯಲ್ಲಿರುವ ಮುಂಬಯಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಅಧಿನಿಯಮ , 1939 (1939ರ ಮುಂಬಯಿ ಅಧಿನಿಯಮ XXII), [ ಗುಲ್ಬರ್ಗಾ] ಪ್ರದೇಶದಲ್ಲಿ ಜಾರಿಯಲ್ಲಿರುವ ಹೈದರಾಬಾದ್ ಕೃಷಿ 
ಮಾರುಕಟ್ಟೆ ಅಧಿನಿಯಮ, 1339 ಫಸಲಿ ( 1339 ಫಸಲಿ ಹೈದರಾಬಾದ್‌ ಅಧಿನಿಯಮ 11), ಮೈಸೂರು ಪ್ರದೇಶದಲ್ಲಿ ಜಾರಿಯಲ್ಲಿರುವ ಮೈಸೂರು ಕೃಷಿ 
ಉತ್ಪನ್ನ ಮಾರುಕಟ್ಟೆ ಅಧಿನಿಯಮ, 1939 (1939ರ ಮೈಸೂರು ಅಧಿನಿಯಮ XVI) ಮತ್ತು ಕೊಡಗು ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಕೊಡಗು ಕೃಷಿ ಉತ್ಪನ್ನ 
ಮಾರುಕಟ್ಟೆ ಅಧಿನಿಯಮ , 1956 (1956ರ ಕೊಡಗು ಅಧಿನಿಯಮ VII) ಇವುಗಳನ್ನು ಈ ಮೂಲಕ ನಿರಸನಗೊಳಿಸಲಾಗಿದೆ: 

1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1-11-1973ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
ಪರಂತು, ಅಂಥ ನಿರಸನವು, 

( ಎ) ಹಾಗೆ ನಿರಸಿತವಾದ ಅಧಿನಿಯಮಿತಿಗಳ ಯಾವುದೇ ಅಧಿನಿಯಮದ ಪೂರ್ವ ಪ್ರವರ್ತನೆಯನ್ನು ಬಾಧಿಸತಕ್ಕದ್ದಲ್ಲ ಮತ್ತು ಅಂಥ 
ಯಾವುದೇ ಅಧಿನಿಯಮದ ಉಪಬಂಧಗಳ ಮೂಲಕ ಅಥವಾ ಅವುಗಳ ಅಡಿಯಲ್ಲಿ ಮಾಡಲಾದ ( ಯಾವುದೇ ನೇಮಕಾತಿ, ಪ್ರತ್ಯಾಯೋಜನೆ 
ಅಥವಾ ಘೋಷಣೆ, ಹೊರಡಿಸಲಾದ ಅಧಿಸೂಚನೆ, ಆದೇಶ, ನಿಯಮ , ನಿರ್ದೆಶನ ಅಥವಾ ನೋಟೀಸು, ರಚಿಸಲಾದ ಉಪವಿಧಿಗಳು , 
ಸ್ಥಾಪಿಸಲಾದ ಅಥವಾ ಅಧಿಸೂಚಿಸಲಾದ ಮಾರುಕಟ್ಟೆ ಪ್ರದೇಶ, ಮಾರುಕಟ್ಟೆಗಳು, ಉಪಮಾರುಕಟ್ಟೆ ಪ್ರಾಂಗಣಗಳು, ಮಂಜೂರಾದ ಲೈಸನ್ಸ್ಗಳು , 
ವಿಧಿಸಲಾದ ಮತ್ತು ಸಂಗ್ರಹಿಸಲಾದ ಫೀಜುಗಳು, ಬರೆದುಕೊಡಲಾದ ಪತ್ರಗಳು, ಸ್ಥಾಪಿಸಲಾದ ಅಥವಾ ರಚಿಸಲಾದ ಯಾವುದೇ ನಿಧಿ) 
ಇವುಗಳೂ ಸೇರಿ ಮಾಡಲಾದ ಯಾವುದೇ ಕಾರ್ಯ ಅಥವಾ ತೆಗೆದುಕೊಳ್ಳಲಾದ ಕ್ರಮವು ಈ ಅಧಿನಿಯಮದ ಉಪಬಂಧಗಳಿಗೆ 
ಅಸಂಗತವಾಗಿಲ್ಲದಷ್ಟು ಮಟ್ಟಿಗೆ ಅವುಗಳನ್ನು ಈ ಅಧಿನಿಯಮದ ಸಂವಾದಿ ಉಪಬಂಧಗಳ ಮೇರೆಗೆ ಮಾಡಲಾಗಿದೆಯೆಂದು ಅಥವಾ 
ಕೈಗೊಳ್ಳಲಾಗಿದೆಯೆಂದು ಭಾವಿಸತಕ್ಕದ್ದು ಮತ್ತು ಈ ಅಧಿನಿಯಮದ ಮೇರೆಗೆ ಮಾಡಲಾದ ಯಾವುದೇ ಕಾರ್ಯ ಅಥವಾ ಕೈಕೊಂಡ ಯಾವುದೇ 
ಕ್ರಮದ ಮೂಲಕ ಅವುಗಳನ್ನು ರದ್ದುಗೊಳಿಸುವ ಹೊರತು ಮತ್ತು ರದ್ದುಗೊಳಿಸುವವರೆಗೆ ಅವು ಜಾರಿಯಲ್ಲಿರುವುದು ಮುಂದುವರಿಯತಕ್ಕದ್ದು ; 

( ಬಿ) ಹಿಂದಿನ ಪರಂತುಕದಲ್ಲಿ ಮಾಡಿರುವ ನಿರ್ದಿಷ್ಟ ವಿಷಯಗಳ ಪ್ರಸ್ತಾವವು, ನಿರಸಿತ ಅಧಿನಿಯಮಿತಿಗಳ ಸಂಬಂಧದಲ್ಲಿ , ಈ 
ಅಧಿನಿಯಮಕ್ಕೆ 1899ರ [ ಕರ್ನಾಟಕ] ಸಾಮಾನ್ಯ ಖಂಡಗಳ ಅಧಿನಿಯಮದ ( 1899ರ [ಕರ್ನಾಟಕ] ಅಧಿನಿಯಮ 3) 6ನೇ ಪ್ರಕರಣವು 
ಸಾಮಾನ್ಯವಾಗಿ ಅನ್ವಯವಾಗುವುದನ್ನು ಬಾಧಿಸತಕ್ಕದ್ದಲ್ಲ ಮತ್ತು ಸದರಿ ಅಧಿನಿಯಮದ 8ನೇ ಮತ್ತು 24ನೇ ಪ್ರಕರಣಗಳು ಈ ಅಧಿನಿಯಮದ 
ಮೂಲಕ ನಿರಸಿತವಾಗಿದ್ದರೆ ಮತ್ತು ಪುನರ್ ಅಧಿನಿಯಮಿತವಾಗಿದ್ದರೆ ಹೇಗೋ ಹಾಗೆ ಅನ್ವಯವಾಗತಕ್ಕದ್ದು; 
1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1- 11- 1973ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 

( ಸಿ) ನಿರಸಿತ ಅಧಿನಿಯಮಿತಿಗಳ ಮೇರೆಗೆ ರಚಿಸಲಾಗಿರುವ ಎಲ್ಲಾ ಮಾರುಕಟ್ಟೆ ಸಮಿತಿಗಳು, ನೇಮಕಗೊಂಡ ಅಥವಾ 
ಚುನಾಯಿತರಾದ ಅಂಥ ಸಮಿತಿಗಳ ಸದಸ್ಯರು ಮತ್ತು ಚುನಾಯಿತರಾದ ಅಥವಾ ನೇಮಕಗೊಂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು, [1969ರ 
ಜುಲೈ 19ನೇ ದಿನಾಂಕದವರೆಗೆ ] ಈ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳ ಉಪಬಂಧಗಳ ಮೂಲಕ ಅನುಕ್ರಮವಾಗಿ 
ಅಂಥ ಸಮಿತಿಗಳ, ಮಾರುಕಟ್ಟೆ ಸಮಿತಿಗಳ ಸದಸ್ಯರಿಗೆ, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ವಿಧಿಸಲಾಗುವ ಹೊಣೆಗಾರಿಕೆಗಳಿಗೊಳಪಟ್ಟು ಅವರು 
ತಮಗೆ ಪ್ರದತ್ತವಾಗಿರುವ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದ್ದು; 
1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5- 1968ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಡಿ) ಪೂರ್ವೋಕ್ತ ಪರಂತುಕದ ಮೇರೆಗೆ, ಕಾರ್ಯವನ್ನು ನಿರ್ವಹಿಸುತ್ತಿರುವ ಮಾರುಕಟ್ಟೆ ಸಮಿತಿಯ ಸದಸ್ಯರ ಸ್ಥಾನಗಳಲ್ಲಿ ಅಥವಾ 
ಮಾರುಕಟ್ಟೆ ಸಮಿತಿಗಳಲ್ಲಿ ಅಥವಾ ಮಾರುಕಟ್ಟೆ ಸಮಿತಿಗಳ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಪದದಲ್ಲಿ ಉಂಟಾದ ಆಕಸ್ಮಿಕ ಖಾಲಿ ಸ್ಥಾನಗಳನ್ನು 
[1969ರ ಜುಲೈ19ರ ವರೆಗೆ] ಭರ್ತಿ ಮಾಡತಕ್ಕದ್ದು ಮತ್ತು ಅಂಥ ಖಾಲಿಸ್ಥಾನಗಳನ್ನು ಭರ್ತಿ ಮಾಡುವ ಸಂಬಂಧದಲ್ಲಿನ ಎಲ್ಲಾ 
ವಿಷಯಗಳನ್ನು ಈ ಅಧಿನಿಯಮವು ಜಾರಿಗೆ ಬರುವ ದಿನಾಂಕಕ್ಕೆ ತತ್ಪೂರ್ವದಲ್ಲಿ ಜಾರಿಯಲ್ಲಿದ್ದಂತೆ ಅಂಥ ಖಾಲಿ ಸ್ಥಾನಗಳನ್ನು ಭರ್ತಿ 
ಮಾಡುವುದನ್ನು ನಿಯಂತ್ರಿಸುವ ಉಪಬಂಧಗಳಿಗೆ ಅನುಸಾರವಾಗಿ ವಿನಿಯಮಗೊಳಿಸತಕ್ಕದ್ದು: 
1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 -1968ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೬೩ 


[ ಪರಂತುಕಗಳು XXX] . 
1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5-1968ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

(2) (1) ನೇ ಉಪಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಸದರಿ ಉಪಪ್ರಕರಣದ [ ಪರಂತುಕದ] ಉಪಬಂಧಗಳನ್ನು ಜಾರಿಗೊಳಿಸುವ 
ಉದ್ದೇಶಗಳಿಗಾಗಿ, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಮೂಲಕ, 
1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 -1968ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಎ) ನಿರಸಿತ ಅಧಿನಿಯಮಿತಿಗಳ ಮೇರೆಗೆ ರಚಿಸಲಾದ ನಿಯಮಗಳು , ಹೊರಡಿಸಲಾದ ಅಧಿಸೂಚನೆಗಳು ಮತ್ತು ಆದೇಶಗಳ ಪೈಕಿ 
ಕೆಲವನ್ನು ಬಿಟ್ಟುಬಿಡುವುದು, ಅವುಗಳಿಗೆ ಕೆಲವನ್ನು ಸೇರಿಸುವುದು ಮತ್ತು ಅವುಗಳನ್ನು ಅಳವಡಿಸುವುದು ಅಥವಾ ಮಾರ್ಪಡಿಸುವುದು; 

( ಬಿ) ಸದರಿ ಅಧಿಸೂಚನೆಯಲ್ಲಿ ಹೇಳಿರಬಹುದಾದ ಯಾವುದೇ ನಿರಸಿತ ಅಧಿನಿಯಮಿತಿಗಳ ಅಥವಾ ಯಾವುದೇ ನಿಯಮಗಳ, 
ಅಧಿಸೂಚನೆಗಳ ಅಥವಾ ಅದರ ಮೇರೆಗೆ ಹೊರಡಿಸಲಾದ ಆದೇಶಗಳ ಮೇರೆಗೆ ಚಲಾಯಿಸತಕ್ಕಂಥ ಪ್ರಕಾರ್ಯಗಳನ್ನು ಚಲಾಯಿಸುವುದಕ್ಕೆ 

ಸಕ್ಷಮವಾದ ಪ್ರಾಧಿಕಾರ, ಪದ ಅಥವಾ ಸಕ್ಷಮನಾದ ವ್ಯಕ್ತಿಯನ್ನು ನಿರ್ದಿಷ್ಟಪಡಿಸುವುದು 
- ಇವುಗಳ ಬಗ್ಗೆ ಅವಶ್ಯಕವೆಂದು ಅಥವಾ ಸೂಕ್ತವೆಂದು ಕಂಡುಬರುವಂಥ ಉಪಬಂಧಗಳನ್ನು ರಚಿಸಬಹುದು. 

[ 154ಎ. ತತ್ಕಾಲೀನಉಪಬಂಧಗಳು.- (1) ಈ ಅಧಿನಿಯಮದಲ್ಲಿ ಅಥವಾ 154ನೇ ಪ್ರಕರಣದ (1) ನೇ ಉಪಪ್ರಕರಣದ ಮೂಲಕ ನಿರಸಿತವಾದ 
ಯಾವುದೇ ಅಧಿನಿಯಮಿತಿಗಳಲ್ಲಿ ಅಥವಾ ಇತರ ಯಾವುದೇ ಕಾನೂನಿನಲ್ಲಿ ಏನೇ ಅಡಕವಾಗಿದ್ದರೂ , 
1. 1969ರ ಅಧಿನಿಯಮ ಸಂಖ್ಯೆ 19ರ ಮೂಲಕ 1-5 - 1968 ರಿಂದ ಜಾರಿಗೆ ಬರುವಂತೆ 154ಎ ಪ್ರಕರಣವನ್ನು ಸೇರಿಸಲಾಗಿದೆ. 

( ಎ) 1969ರ ಜುಲೈ 19ನೇ ದಿನಾಂಕದಂದು, 154ನೇ ಪ್ರಕರಣದ (1) ನೇ ಉಪಪ್ರಕರಣದ ಪರಂತುಕದ ( ಸಿ) ಖಂಡದ ಅಡಿಯಲ್ಲಿ 
ಮುಂದುವರಿಯುತ್ತಿರುವ, ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯ ಸದಸ್ಯರ ಮತ್ತು ಅದರ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಪದಾವಧಿಯು 
ಅಂತ್ಯಗೊಳ್ಳತಕ್ಕದ್ದು ಮತ್ತು ಸದರಿ ದಿನಾಂಕದಿಂದ ಜಾರಿಗೆ ಬರುವಂತೆ, ಮಾರುಕಟ್ಟೆ ಸಮಿತಿಗೆ, ಅಧ್ಯಕ್ಷ, ಉಪಾಧ್ಯಕ್ಷನಿಗೆ ಮತ್ತು ಮಾರುಕಟ್ಟೆ 
ಸಮಿತಿಯು ರಚಿಸಿದ ಯಾವುದೇ ಉಪಸಮಿತಿಗೆ ಅಥವಾ ಇತರ ನಿಕಾಯಕ್ಕೆ ಪ್ರದತ್ತವಾದ ಅಧಿಕಾರಗಳು ಮತ್ತು ವಿಧಿಸಲಾದ ಕರ್ತವ್ಯಗಳನ್ನು ಈ 
ಉಪಪ್ರಕರಣದ ವಿವರಣೆಯಲ್ಲಿ ಉಲ್ಲೇಖಿತನಾದ ಆಡಳಿತಾಧಿಕಾರಿಯು ಚಲಾಯಿಸತಕ್ಕದ್ದು ಮತ್ತು ನೆರವೇರಿಸತಕ್ಕದ್ದು; 

( ಬಿ) 1969ರ ಜುಲೈ 19ನೇ ದಿನಾಂಕದಿಂದ ಒಂದು ವರ್ಷದ ಅವಧಿಯೊಳಗೆ ಮಾರುಕಟ್ಟೆ ಸಮಿತಿಯನ್ನು 11ನೇ ಪ್ರಕರಣದ 
ಉಪಬಂಧಗಳ ಅನುಸಾರವಾಗಿ ರಚಿಸತಕ್ಕದ್ದು; 

( ಸಿ) ಆಡಳಿತಾಧಿಕಾರಿಯು 11ನೇ ಪ್ರಕರಣದ ಅಡಿಯಲ್ಲಿ ರಚಿಸಲಾಗುವ ಮಾರುಕಟ್ಟೆ ಸಮಿತಿಯ ಮೊದಲ ಸಭೆಯ ದಿನಾಂಕಕ್ಕೆ 
ನಿಕಟಪೂರ್ವದ ದಿನಾಂಕದವರೆಗೆ ಪದಧಾರಣ ಮಾಡಿರತಕ್ಕದ್ದು. 
ವಿವರಣೆ:- ಈ ಉಪಪ್ರಕರಣದ ಉದ್ದೇಶಗಳಿಗಾಗಿ “ ಆಡಳಿತಾಧಿಕಾರಿ ” ಎಂದರೆ, 

(6) ಯಾವ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ ಪ್ರಾಂಗಣವು ಜಿಲ್ಲೆಯ ಕೇಂದ್ರ ಕಾರ್ಯಸ್ಥಾನದಲ್ಲಿ ಇರುವುದೋ ಆ ಪ್ರದೇಶದ 
ಮಾರುಕಟ್ಟೆ ಸಮಿತಿಯ ಸಂಬಂಧದಲ್ಲಿ ಡೆಪ್ಯುಟಿ ಕಮಿಷನರು; 

(ii) ಯಾವ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ ಪ್ರಾಂಗಣವು ಜಿಲ್ಲೆಯ ಕೇಂದ್ರ ಕಾರ್ಯಸ್ಥಾನದಿಂದ ಹೊರತಾದ ಕಂದಾಯ 
ಉಪವಿಭಾಗದ ಕೇಂದ್ರ ಕಾರ್ಯಸ್ಥಾನದಲ್ಲಿ ಇರುವುದೋ ಆ ಪ್ರದೇಶದ ಮಾರುಕಟ್ಟೆ ಸಮಿತಿಯ ಸಂಬಂಧದಲ್ಲಿ ಕಂದಾಯ ಉಪವಿಭಾಗದ 
ಅಸಿಸ್ಟೆಂಟ್ ಕಮಿಷನರು ; 

(ii) ಯಾವ ಮಾರುಕಟ್ಟೆ ಪ್ರದೇಶದ ಮಾರುಕಟ್ಟೆ ಪ್ರಾಂಗಣವು ಜಿಲ್ಲಾ ಅಥವಾ ಉಪವಿಭಾಗ ಕೇಂದ್ರ ಕಾರ್ಯಸ್ಥಾನಗಳಿಂದ 
ಹೊರತಾದ ಯಾವ ತಾಲ್ಲೂಕಿನ ಯಾವುದೇ ಸ್ಥಳದಲ್ಲಿ ಇರುವುದೋ ಆ ಪ್ರದೇಶದ ಮಾರುಕಟ್ಟೆ ಸಮಿತಿಯ ಸಂಬಂಧದಲ್ಲಿ ಅಂಥ ತಾಲ್ಲೂಕಿನ 
ತಹಸೀಲ್ದಾರರು. 

( 2) (1) ನೇ ಉಪಪ್ರಕರಣದಲ್ಲಿ ಏನೇ ಅಡಕವಾಗಿದ್ದರೂ , ರಾಜ್ಯ ಸರ್ಕಾರವು 1969ರ ಜುಲೈ 19ನೇ ದಿನಾಂಕದ ನಂತರ ಯಾವುದೇ ಕಾಲದಲ್ಲಿ 
ಅಧಿಸೂಚನೆಯ ಮೂಲಕ, ಕಾಲಕಾಲಕ್ಕೆ ತಹಸೀಲ್ದಾರರ ದರ್ಜೆಗೆ ಕಡಿಮೆಯಿಲ್ಲದ ದರ್ಜೆಯ ಯಾವನೇ ಅಧಿಕಾರಿಯನ್ನು ಯಾವುದೇ ಮಾರುಕಟ್ಟೆ ಸಮಿತಿಗೆ 
ಆಡಳಿತಾಧಿಕಾರಿಯಾಗಿರಲು ನೇಮಕ ಮಾಡಬಹುದು ಮತ್ತು ಸದರಿ ಅಧಿಕಾರಿಯು ಈ ಪ್ರಕರಣದ ಉದ್ದೇಶಗಳಿಗಾಗಿ ಸದರಿ ಮಾರುಕಟ್ಟೆ ಸಮಿತಿಯ 
ಆಡಳಿತಾಧಿಕಾರಿಯಾಗಿರುವುದಾಗಿ ಭಾವಿಸತಕ್ಕದ್ದು.] 

_ 155. ನಿರಸಿತ ಅಧಿನಿಯಮಿತಿಗಳ ಮೇರೆಗೆ ಬಿಟ್ಟುಬಿಡಲಾದ ಪ್ರದೇಶಗಳಿಗಾಗಿ ಮಾರುಕಟ್ಟೆ ಸಮಿತಿಗಳನ್ನು ರಚಿಸಿರುವ ಸಂದರ್ಭದಲ್ಲಿ ಸ್ವತ್ತುಗಳು, 
ಮುಂತಾದವುಗಳ ವರ್ಗಾವಣೆಗೆ ರಾಜ್ಯ ಸರ್ಕಾರದ ಅಧಿಕಾರ - ಈ ಅಧಿನಿಯಮದ ಪ್ರಾರಂಭಕ್ಕೆ ಮೊದಲು, ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ 
ಒಳಗೊಂಡಿರುವ ಯಾವುದೇ ಪ್ರದೇಶವನ್ನು , 154ನೇ ಪ್ರಕರಣದ ಮೂಲಕ ನಿರಸಿತವಾದ ಅಧಿನಿಯಮಿತಿಗಳ ಮೇರೆಗೆ ಅಂಥ ಮಾರುಕಟ್ಟೆ ಪ್ರದೇಶದಿಂದ 
ಬಿಟ್ಟುಬಿಡಲಾಗಿರುವಲ್ಲಿ ಮತ್ತು ಹಾಗೆ ಬಿಟ್ಟುಬಿಡಲಾದ ಪ್ರದೇಶವನ್ನು ಸದರಿ ಅಧಿನಿಯಮಿತಿಗಳ ಮೇರೆಗೆ ಅದನ್ನು ಪ್ರತ್ಯೇಕ ಮಾರುಕಟ್ಟೆ ಎಂದು 
ಘೋಷಿಸಲಾಗಿರುವ ಮತ್ತು ಅದಕ್ಕಾಗಿ ಪ್ರತ್ಯೇಕ ಮಾರುಕಟ್ಟೆ ಸಮಿತಿಯನ್ನು ರಚಿಸಲಾಗಿರುವಲ್ಲಿ ಮತ್ತು ಆ ಎರಡೂ ಮಾರುಕಟ್ಟೆ ಸಮಿತಿಗಳು ಹಾಗೆ 
ಪ್ರಾರಂಭವಾದೊಡನೆಯೇ ತಮ್ಮ ಕಾರ್ಯನಿರ್ವಹಣೆಯನ್ನು ಮುಂದುವರಿಸಿರುವಲ್ಲಿ ಮತ್ತು ಆ ಮಾರುಕಟ್ಟೆ ಸಮಿತಿಗಳ ನಡುವಣ ಒಪ್ಪಂದದ ಮೂಲಕ 
ಅಥವಾ, ಅನ್ಯಥಾ, ಪ್ರತ್ಯೇಕ ಮಾರುಕಟ್ಟೆ ಸಮಿತಿಯ ಸ್ವತ್ತುಗಳು, ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನು ಇನ್ನೂ ನಿರ್ಧರಿಸಿಲ್ಲದಿರುವಲ್ಲಿ ಆಗ ರಾಜ್ಯ 
ಸರ್ಕಾರವು, ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗಳೊಡನೆ ಸಮಾಲೋಚನೆ ನಡೆಸಿದ ತರುವಾಯ ಅಧಿಸೂಚನೆಯ ಮೂಲಕ ಹಾಗೆ ಬಿಟ್ಟುಬಿಡಲಾದ 
ಪ್ರದೇಶದ ಸಂಬಂಧದಲ್ಲಿ ( ಅದು ಮಾಡಿಕೊಂಡ ಯಾವುದೇ ಕರಾರಿನ ಹಕ್ಕುಗಳು ಸೇರಿದಂತೆ) ಅಂಥ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ 
ನಿಯಮಗಳು ಮತ್ತು ಷರತ್ತುಗಳ ಮೇಲೆ ಆ ಪ್ರತ್ಯೇಕ ಮಾರುಕಟ್ಟೆ ಸಮಿತಿಗಳಿಗೆ ಮಾರುಕಟ್ಟೆ ಸಮಿತಿಯ ಸ್ವತ್ತುಗಳ, ಹಕ್ಕುಗಳ ಮತ್ತು ಹೊಣೆಗಾರಿಕೆಗಳ 
ವರ್ಗಾವಣೆಗಾಗಿ ವ್ಯವಸ್ಥೆ ಮಾಡತಕ್ಕದ್ದು. 


3 


೮೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


_ 156 , 1958ರ [ ಕರ್ನಾಟಕ] *[ ಅಧಿನಿಯಮ 16ರ] ತಿದ್ದುಪಡಿ - 1958ರ ಕರ್ನಾಟಕ ನ್ಯಾಯಾಲಯ ಫೀಜುಗಳು ಮತ್ತು ದಾವೆಗಳ ಮೌಲ್ಯ 
ನಿರ್ಣಯ ಅಧಿನಿಯಮದ ಅನುಸೂಚಿ II ರಲ್ಲಿ ಈ ಕೆಳಕಂಡ ತಿದ್ದುಪಡಿಗಳನ್ನು ಮಾಡತಕ್ಕದ್ದು ಮತ್ತು ಅವುಗಳನ್ನು 1ನೇ ಅಕ್ಟೋಬರ್ 1964ರಿಂದ ಜಾರಿಗೆ 
ಬರುವಂತೆ ಮಾಡಲಾಗಿದೆ ಎಂದು ಭಾವಿಸತಕ್ಕದ್ದು, ಎಂದರೆ: 


( 


) 


1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1 - 11 -1973ರಿಂದ ಜಾರಿಗೆ ಬರುವಂತೆ ಆಳವಡಿಸಲಾಗಿದೆ . 


2. 2000ದ ಅಧಿನಿಯಮ ಸಂಖ್ಯೆ 22ರ ಮೂಲಕ 1-5 - 1968ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಎ ) 3ನೇ ಅನುಚ್ಛೇದದ ( i) ನೇ ಖಂಡದಲ್ಲಿ “ [ ಕರ್ನಾಟಕ ಕಂದಾಯ ಅಪೀಲು ನ್ಯಾಯಾಧಿಕರಣ] ” ಎಂಬ ಪದಗಳ 
ತರುವಾಯ ಅಥವಾ ಸಹಕಾರ ಅಪೀಲು ನ್ಯಾಯಾಧಿಕರಣ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು ; 
1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1 -11-1973ರಿಂದ ಜಾರಿಗೆ ಬರುವಂತೆ ಆಳವಡಿಸಲಾಗಿದೆ. 

( ಬಿ) 10ನೇ ಅನುಚ್ಛೇದದ ( ಜೆ ) ಖಂಡದಲ್ಲಿ " [ ಕರ್ನಾಟಕ ಕಂದಾಯ ಅಪೀಲು ನ್ಯಾಯಾಧಿಕರಣ] ” ಎಂಬ ಪದಗಳ ತರುವಾಯ 
“ ಅಥವಾ ಸಹಕಾರಿ ಅಪೀಲು ನ್ಯಾಯಾಧಿಕರಣ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 
1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1- 11 - 1973ರಿಂದ ಜಾರಿಗೆ ಬರುವಂತೆ ಆಳವಡಿಸಲಾಗಿದೆ. 
157 . 1959ರ [ ಕರ್ನಾಟಕ ] ಅಧಿನಿಯಮ 11ರ ತಿದ್ದುಪಡಿ.- 1959ರ ಕರ್ನಾಟಕ ಸಹಕಾರಿ ಸಂಘಗಳ ಅಧಿನಿಯಮದ 2ಬಿ ಪ್ರಕರಣದಲ್ಲಿ , 

(1) (1) ನೇ ಉಪಪ್ರಕರಣದಲ್ಲಿ , “ ಈ ಅಧಿನಿಯಮದ ಮೂಲಕ ಅಥವಾ ಅದರ ಮೇರೆಗೆ ” ಎಂಬ ಪದಗಳ ತರುವಾಯ ಅಥವಾ ತತ್ಕಾಲದಲ್ಲಿ 
ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನ ಮೇರೆಗೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆಗಳ ಆದೇಶದ ಮೂಲಕ 1 -11-1973ರಿಂದ ಜಾರಿಗೆ ಬರುವಂತೆ ಆಳವಡಿಸಲಾಗಿದೆ. 

( 2) ( 4) ನೇ ಉಪಪ್ರಕರಣದಲ್ಲಿ ಅದರ ಮೇರೆಗೆ ” ಎಂಬ ಪದಗಳ ತರುವಾಯ , ಮತ್ತು ಅಂಥ ಕಾನೂನಿಗೆ ಸುಸಂಗತವಾದ ಯಾವುದೇ ಇತರ 
ಕಾನೂನಿನ ಮೇರೆಗಿನ ವ್ಯವಹರಣೆಗಳ ಸಂಬಂಧದಲ್ಲಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

( 3) ( 6) ನೇ ಉಪಪ್ರಕರಣದಲ್ಲಿ ಅದಕ್ಕೆ ಅಪೀಲನ್ನು ಸಲ್ಲಿಸಲು ಅವಕಾಶವಿರುವುದು ” ಎಂಬ ಪದಗಳ ತರುವಾಯ “ತತ್ಕಾಲದಲ್ಲಿ 
ಜಾರಿಯಲ್ಲಿರುವ ಈ ಅಧಿನಿಯಮದ ಅಥವಾ ಯಾವುದೇ ಇತರ ಕಾನೂನಿನ ಮೇರೆಗೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 

( 4) ( 7) ನೇ ಉಪಪ್ರಕರಣದಲ್ಲಿ “105ನೇ ಪ್ರಕರಣದ ಮೇರೆಗೆ ” ಎಂಬ ಪದಗಳು ಮತ್ತು ಅಂಕಿಗಳ ತರುವಾಯ “ ಈ ಅಧಿನಿಯಮ ಅಥವಾ 
ಯಾವುದೇ ಇತರ ಕಾನೂನಿನ ಮೇರೆಗೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

[ ಅನುಸೂಚಿ 
1. 1980ರ ಅಧಿನಿಯಮ ಸಂಖ್ಯೆ 17ರ ಮೂಲಕ 30 -6-1979 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

|, ಪಶುಸಂಗೋಪನೆ 
1. ಬೆಣ್ಣೆ 2. ಜಾನುವಾರು 
3. ಮೊಟ್ಟೆಗಳು 4 . ತುಪ್ಪ 
5. ಮೇಕೆ 6, ಕೋಳಿ 
7 . ಹಂದಿ 8 , ಕುರಿ 
9. ಚರ್ಮ ಮತ್ತು ತೊಗಲು 10. ಉಣ್ಣೆ 


, ನಾರು 


1. ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ) 
2. ಮೆಗ್ನ 
3 , ಸೆಣಬು (ಗೋಣಿನಾರು ) 

[III ಹೂವುಗಳು 

ಎಲ್ಲಾ ಹೂವುಗಳು] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ , 257 ಎಂಎಂಡಿ 86 ದಿನಾಂಕ 4 -12-1986ರ ಮೂಲಕ ಬಿಟ್ಟುಬಿಡಲಾಗಿದೆ ಮತ್ತು ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 104 ಎಂಆರ್‌ 
94 ದಿನಾಂಕ 9 -1- 1995ರ ಮೂಲಕ ಸೇರಿಸಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ ಭಾಗದಲ್ಲಿ ಇದೆ. 

IV . ಆಹಾರ ಬೆಳೆಗಳು 
1. ಸಜ್ಜೆ 2 . ಜವೆ ಗೋಧಿ 
3. ಜೋಳ 4. ಕಂಬು 
5. ಮುಸುಕಿನ ಜೋಳ ( ಮೆಕ್ಕೆಜೋಳ) 6. ನವಣೆ 
7. ಭತ್ತ 8, ರಾಗಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೬೫ 


9. ಅಕ್ಕಿ 10 . ಸಾವೆ 
11. ಗೋಧಿ 

V . ಅರಣ್ಯ ಉತ್ಪನ್ನ 
1, ಅಂಟವಾಳ ( ಅಂಟುವಾಳ ) 2. ಬಿದಿರು ( ಬೊಂಬು) 
3. ಬೆತ್ತ 4 . ಹಿಪ್ಪೆಬೀಜ 
5 . ಹೊಂಗೆ ಬೀಜ 6 , ಅಳಲೆಕಾಯಿ 
7. ಬೇವಿನ ಬೀಜ 8. ರೀಥಾ 
9. ಜೊಂಡು 10. ಸೀಗೆಕಾಯಿ 
11. ಹುಣಸೆ ಹಣ್ಣು 12 . ಹುಣಸೆಬೀಜ 

VI. ಹಣ್ಣುಗಳು 
1. ಸೇಬು 2. ಬಾಳೆ 
3. ಬೋರೆ ಹಣ್ಣು 4. ಹುಳಿ ಹಣ್ಣು 
5. ಚಕೋತಾ ಹಣ್ಣು 6, ಸೀಬೆ 
7. ದ್ರಾಕ್ಷಿ 8, ಹಲಸು 
9 . ನೇರಳೆ 10 . ನಿಂಬೆ 
11 . ಖರಬೂಜ 12 . ಮಾವು 
13 . ಮೂಸಂಬಿ 14, ಮರಸೇಬು 
15 . ಅನಾನಸು 16, ಪಪಾಯ 
17. ದಾಳಿಂಬೆ 18 . ಸಪೋಟ 
19 . ಸಿದ್ದೋಟ [20. ಕಿತ್ತಳೆ 
21. ಕಲ್ಲಂಗಡಿ] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 257 ಎಂಎಂಡಿ 86, ದಿನಾಂಕ 4 - 12 - 1986ರ ಮೂಲಕ ಸೇರಿಸಲಾಗಿದೆ . ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. 

VII, ಎಣ್ಣೆ ಬೀಜಗಳು 
1. ಕಡಲೆಕಾಯಿ ( ಶೇಂಗಾ ಸಿಪ್ಪೆ 2 . ಹರಳು ಬೀಜ 

ಸಹಿತ ಮತ್ತು ಸಿಪ್ಪೆ ತೆಗೆದದ್ದು) 
3 . ಹತ್ತಿ ಬೀಜ 4 . ಅಗಸೆ ಬೀಜ 
5. ಸಾಸುವೆ 6, ಹುಚ್ಚೆಳ್ಳು 
7. ರೇಪ್ಬೀಜ 8, ಕುಸುಬೆ 
9. ಎಳ್ಳು 10 . ಸೂರ್ಯಕಾಂತಿ ಬೀಜ 

[ 11. ಸೋಯಬೀನ್] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ , 233 ಎಂಆರ್‌ಇ 94, ದಿನಾಂಕ: 21 -3 - 1996ರ ಮೂಲಕ ಸೇರಿಸಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ 
ಭಾಗದಲ್ಲಿದೆ. 

VIL,ತೋಟದ ಬೆಳೆಗಳು ಮತ್ತು ಸಾಂಬಾರ ಪದಾರ್ಥಗಳು 
1. ಅಡಿಕೆ [ 2. XXXj 
3. ಗೋಡಂಬಿ ಬೀಜ [ 3ಎ , Xxx] 
4. ಮೆಣಸಿನಕಾಯಿ (ಒಣಗಿದ್ದು) 5. ತೆಂಗು 
6. ಕೊಬ್ಬರಿ 7. ಕೊತ್ತಂಬರಿ 
8. ಬೆಳ್ಳುಳ್ಳಿ 9. ಶುಂಠಿ 
10. ಮೆಂಥ್ಯ 11, ಮೆಣಸು 
12 . ಅರಿಸಿನ 


`[13. ಕಾಫಿಬೀಜಗಳು (ಉಚಿತ ಮಾರಾಟದ ಕೋಟಾದಷ್ಟು ಮಟ್ಟಿಗೆ) 


೮೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


(1) ಕಚ್ಚಾಕಾಫಿ ( ಚೆರಿಕಾಫಿ) 
(i) ಸಂಸ್ಕರಿಸಿದ ಕಾಫಿ ಬೀಜಗಳು 
(i) ಸಂಸ್ಕರಿಸಿಲ್ಲದ ಕಾಫಿ ಬೀಜಗಳು] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 272 ಎಂಎಂಡಿ 86 ದಿನಾಂಕ 14 -1- 1987ರ ಮೂಲಕ ಬಿಟ್ಟುಬಿಡಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ 

ಭಾಗದಲ್ಲಿದೆ. 
2. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 183 ಎಂಆರ್‌ಇ 88, 2- 6-1989ರ ಮೂಲಕ “3ಎ, ಗೋಡಂಬಿ ತಿರುಳು ” ಎಂಬ ನಮೂದನ್ನು ಸೇರಿಸಲಾಗಿತ್ತು. ಅಧಿಸೂಚನೆಯ ಪಾಠವು 

ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. ನಂತರ ಅಧಿಸೂಚನೆ ಸಂಖ್ಯೆ Co- op 144 ಎಂಆರ್‌ಇ 2001, ದಿನಾಂಕ: 16 -06 -2001ರ ಮೂಲಕ ಬಿಟ್ಟುಬಿಡಲಾಗಿದೆ. 
3. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯು 96 ಎಂಆರ್‌ಇ 94 ದಿನಾಂಕ 9 -11-1994 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ 
ಭಾಗದಲ್ಲಿದೆ. 

IX ದ್ವಿದಳ ಧಾನ್ಯಗಳು 
1. ಅಲಸಂದೆ (ಕೌಪಿಯಾ) ( ಇಡಿ ಮತ್ತು ಒಡೆದ) 
2 . ಅವರೆ ( ಇಡಿ ಮತ್ತು ಒಡೆದ) 
3. ಕಡಲೆ ( ಇಡಿ ಮತ್ತು ಒಡೆದ) 
4. ಉದ್ದು ( ಇಡಿ ಮತ್ತು ಒಡೆದ) 
5. ಬಲ್ಲರ್ ( ಇಡಿ ಮತ್ತು ಒಡೆದ) 
6. ಹೆಸರು (ಇಡಿ ಮತ್ತು ಒಡೆದ) 
7. ಹುರುಳಿ - 
8. ಲಾಕ್ ( ಇಡಿ ಮತ್ತು ಒಡೆದ) 
9. ಮಡಕಿ ( ಇಡಿ ಮತ್ತು ಒಡೆದ) 
10 . ಮಸೂರ್ ( ಇಡಿ ಮತ್ತು ಒಡೆದ) 
11 . ಮೋತ್ ( ಇಡಿ ಮತ್ತು ಒಡೆದ) 
12. ಬಟಾಣಿ - 
13 . ತೊಗರಿ ( ಇಡಿ ಮತ್ತು ಒಡೆದ) 


X ತರಕಾರಿಗಳು 


1. ತರಕಾರಿಗಳು [ ಗರ್ಕಿನ್ ಹೊರತುಪಡಿಸಿ (ಸೋಪುಗಳು ಸೇರಿ)] 
2 . ಕಾಯಿಗಳು 
3. ಹಸಿ ಮೆಣಸಿನಕಾಯಿ 4, ಈರುಳ್ಳಿ 
5 . ಆಲುಗಡ್ಡೆ 6, ಸುವರ್ಣ ಗೆಡ್ಡೆ 
7. ಗೆಣಸು 8. ಟೊಮಾಟೊ 


1. ಅಧಿಸೂಚನೆ ಸಂಖ್ಯೆ ಸಿಡಿ 288 ಎಂಆರ್‌ಇ 2002 , ದಿನಾಂಕ: 11 - 03 - 2003 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ 
ಭಾಗದಲ್ಲಿದೆ. 

XI, ಮರ 


1. ಬೀಟ್ (ರೋಜ್) 2. ಬಿಲ್ವಾಲ 
3. ಸೌದೆ ( ಉರುವಲು ಕಟ್ಟಿಗೆ) 4 . ಗಂಜನ್ 
5. ಹಡಗ 6, ಹಳದಿ 
7. ಹನಿಮಲ್ 8, ಹೊನ್ನೆ 
9. ಐಯಾನಿ 10. ಹಲಸಿನ ಮರ 
11. ಜಂಬಾ 12 . ಕಲನ್ 
13. ಕಿಂಡಲ್ 14 , ಮಾವಿನ ಮರ 
15 , ಮತ್ತಿ 16, ನಂದಿ 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


- 


೮೬೭ 


೮೬೭ 


17. ರಾಮ್‌ಪಿ 18, ತೇಗ 
19 . ಬಿಳಿದೇವದಾರು [ 20. ಸಿಲ್ವರ್ ಓಕ್ ] 
[ 21. ಪಾರಿವಾಳ ] [ 22. ಸಾಲಂಗಬೆಟ್ಟು( ಸಾಲ್)(ಗಟ್ಟಿಮರ) 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 257 ಎಂಎಂಡಿ 86 ದಿನಾಂಕ: 4 -12 -1986ರ ಮೂಲಕ ಸೇರಿಸಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ 

ಭಾಗದಲ್ಲಿದೆ. 
2. 22 ರಿಂದ 86ರ ವರೆಗಿನ ಬಾಬುಗಳನ್ನು ಅಧಿಸೂಚನೆ ಸಂಖ್ಯೆ - ಸಿಎಂಡಬ್ಲ್ಯು 95 ಎಂಆರ್‌ಇ 89 ದಿನಾಂಕ 29 - 11 - 1989ರ ಮೂಲಕ ಸೇರಿಸಲಾಗಿದೆ. ಅಧಿಸೂಚನೆಯ 

ಪಾಠವು ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. 
23 . ಬಳಾವು ( ಗಟ್ಟಿ ಮರ) 24 . ಕೆರುಯಿಂಗ್ ( ಮೆದುಮರ) 
25. ಸ್ವಾಂಪ್ ಎಂ ಎಲ್‌ಹೆಚ್ ( ಮೆದುಮರ) 26, ಗುರ್ಜನ (ಮೆದುಮರ) 
27. ಕಾಪುರ್ (ಕಾಡು ಮರ) 28 , ಕಾಲ್ಗೊಫಿಲಿಯಮ್ ( ಮೆದುಮರ) 
29. ಮಿಕ್ಸೆಡ್ ಲೈಟ್ ( ಗಟ್ಟಿಮರ) 30 . ನ್ಯಾಟೋಡ್( ಮೆದುಮರ) 
31. ಮರಂತಿ (ಕಡುಗೆಂಪು) ( ಮೆದುಮರ) 32 . ರೆಸಾಕ್ 
33 . ಸ್ವಾಂಪ್ ಮರಂತಿ ( ಮೆದುಮರ) 34. ಹಿಲ್ ಎಂಎಲ್‌ಹೆಚ್ 
35 . ಹಿಲ್‌ಮರಂತಿ ( ಮೆದುಮರ) 36 . ಮೌಂಡ್ ದಾಟಾ 
37 . ಕೆಂಪಾಸ್ (ಗಟ್ಟಿಮರ) 38. ಸಂಮಿಶ್ರಜಾತಿ ಮರಗಳು 
39. ಕ್ವಿಲ್ ( ಗಟ್ಟಿಮರ) 40 . ಮರಸ್ಯ ಮೇಡ್ 
41. ರೆಡಾಲ್ 42. ಹೊಳವತ್ತಿ (ಟರ್ಮಿನಾಲಿಯಾ) 
43. ಹಸಿರು ಎಫ್‌ಎಸ್‌ಟಿ 44. ಹಳದಿ ಪಿಎಸ್‌ಡಿ 
45. ಬ್ಲೂ ಆಲ್ 46. ಬೆಟ್ಟದ ಕಣಿಗಲು ( ಡಿಲ್ಲೇನಿಯಾ) 
47. ಬರ್ಕೆಲ ( ಬಹಳ ಗಟ್ಟಿ ಮರ) 48 . ರೆಡ್ ಮಿಕ್ಸ್ 
49, ವಾಟರ್‌ಗಮ್ 50. ವಾಲ್‌ನಟ್ 
51. ಟರ್ಮಿನೆಲಿಯಾ ಕೆಲಾಮಿನಿಯಾ 52. ಯಲ್ಲೋ ಆಲ್ 
( ಮೆದುಮರದಿಂದ ಮಧ್ಯದ, ಗಟ್ಟಿವರೆಗೆ) 
53 . ವೈಟ್ ಆಲ್ 54. ಮಲಾಸ್ ( ಗಟ್ಟಿಮರ) 
55. ಕಮರರೆ ( ಮಧ್ಯಮ ಗಟ್ಟಿ) 56, ವೈಟಿಕ್ಸ್ (ಗಟ್ಟಿ ಮರ) 
57. ಪೈನ್ ಮರ 58, ರಂಗಾಸ್ ( ಮಿತ್ರ) 
59. ತಿಂಗಡು 60, ಬಿನಾಟಾಂಗರ್ 
61 . ನಾಗ 62 . ಟೆಟ್ರಾಬರ್ಲಿನಿಯಾ 
63 . ಕುರ್ಸಿಯಾ 64 . ಡೆಡ್ಡಿಲೋಷಿಯಾ 
65 . ಎಕ್ಕಿ 66 . ಇರೋಕೋ 
67. ಹೋಪಿಯಾ (ಭೋಗಿ) 68, ಅಂಗೆಲಿಬ್ರಿಗಿಲಿಯನ್ ಗಟ್ಟಿಮರ 
69 . ಜಟೋಬ 70 , ಗೊಂಬೆ 
71 . ದಹೋಮ 72 . ಒಪೇಪ್ 
73 . ತಿಟ್‌ಕಾರ್ 74 , ತಾವುನ್ 
75 . ಫಿಜಿ ಮೂಲದ ಗಟ್ಟಿಮರ 76 . ವಂಡೇಜ್ 
77. ಅಗತಿ 78 , ಇಂಜ್ನಿಯಾ 
79 . ಮೆಂಗ್ರಿಸ್ 80. ಎಂಎಲ್‌ಹೆಚ್ 
81. ಮರ್‌ಕೂರ್ 82 . ವೆಸ್ಟ್ 
83. ಪಾಲಿ 84. ಸಾಲಮರ 
85, ಸಾರವಾಕ್ 86 . ನೀಲಗಿರಿ] 


eszes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


XII. ಇತರ ಉತ್ಪನ್ನಗಳು 
1. ಆಂಬೋಡಾಬೀಜಗಳು 2. ವೀಳ್ಯದೆಲೆ 
[ 3 . XXX] [[ 4 . XXXj 
5. ಬೆಲ್ಲ [6. XXXj 
7 . ಸೀಗು ( ತೆಂಗಿನ ಪೊರಕೆ ಕಡ್ಡಿ) 8. ಕಬ್ಬು 
9. ತಂಬಾಕು [10, ಒಣದ್ರಾಕ್ತಿ] 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯು 258 ಎಂಎಂಡಿ 86 ದಿನಾಂಕ 7-1-1988ರ ಮೂಲಕ ಬಿಟ್ಟುಬಿಡಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದಕೊನೆಯ ಭಾಗದಲ್ಲಿದೆ. 
2. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯು 48 ಎಂಆರ್‌ಇ 96 ದಿನಾಂಕ 4 -10 -1996ರ ಮೂಲಕ ಸೇರಿಸಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. 

[ ವಿವರಣೆ:- ಈ ಅನುಸೂಚಿಯ ಉದ್ದೇಶಕ್ಕಾಗಿ, ಬಾಬು ಸಂಖ್ಯೆ *IV ಆಹಾರ ಬೆಳೆಗಳು , ಬಾಬು ಸಂಖ್ಯೆ VII” ಎಣ್ಣೆ ಬೀಜಗಳು, ಬಾಬು ಸಂಖ್ಯೆ 
VIII ರ ಉಪಬಾಬು 7 ಕೊತ್ತಂಬರಿಯನ್ನು ಮತ್ತು ಬಾಬು ಸಂಖ್ಯೆ X ರ ಉಪಬಾಬು 5, ಆಲೂಗಡ್ಡೆ - ಅಡಿಯಲ್ಲಿ ಬರುವ ಕೃಷಿ ಉತ್ಪನ್ನಗಳಲ್ಲಿ ಪ್ರಮಾಣಿತ 
ಹಾಗೂ ಸಂಸ್ಕರಿಸಿದ ಬೀಜಗಳಂಥ, ವಿಷವೆಂದು ಗುರುತುಮಾಡಿದ ಮತ್ತು ಸರಿಯಾಗಿ ಚೀಟಿ ಅಂಟಿಸಿರುವಂಥ ಎಲ್ಲಾ ಕೃಷಿ ಉತ್ಪನ್ನದ ಬೀಜಗಳು 
ಸೇರತಕ್ಕದ್ದಲ್ಲ. 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯು 76 ಎಂಆರ್‌ಇ 89 ದಿನಾಂಕ 9 -5 - 1991ರ ಮೂಲಕ ಸೇರಿಸಲಾಗಿದೆ. ಅಧಿಸೂಚನೆಯ ಪಾಠವು ಅಧಿನಿಯಮದ ಕೊನೆಯ ಭಾಗದಲ್ಲಿದೆ. 

ಅಧಿಸೂಚನೆಗಳು 


ಬೆಂಗಳೂರು, ದಿನಾಂಕ: 11ನೇ ಏಪ್ರಿಲ್ , 1968 ( ಸಂಖ್ಯೆ ಡಿಪಿಸಿ 257 ಸಿಎಂಡಿ 65 ) 
ಎಸ್. ಓ . 526:- ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966ರ (1966ರ ಮೈಸೂರು ಅಧಿನಿಯಮ 
27) 1ನೇ ಪ್ರಕರಣದ (3) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಮೈಸೂರು ಸರ್ಕಾರವು, 1968ರ ಮೇ ಮೊದಲನೇ 
ದಿವಸವನ್ನು ಸದರಿ ಅಧಿನಿಯಮವು ಜಾರಿಗೆ ಬರತಕ್ಕೆ ದಿನಾಂಕವೆಂಬುದಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

ಮೈಸೂರು ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್. ಭರಣಯ್ಯ 

ಸರ್ಕಾರದ ಕಾರ್ಯದರ್ಶಿ , 
ವಸತಿ, ಪಂಚಾಯತ್ ರಾಜ್ಯ ಮತ್ತು ಸಹಕಾರ ಇಲಾಖೆ. 

II 
ಬೆಂಗಳೂರು, ದಿನಾಂಕ :27ನೇ ಜುಲೈ, 1991 [ಸಂಖ್ಯೆ: ಸಿಎಂಡಬ್ಲೂ 115 ಎಂಆರ್‌ಇ 91] 
ಎಸ್.ಓ . 830:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ ಮತ್ತು ಇತರ ಕಾನೂನುಗಳ (ತಿದ್ದುಪಡಿ) 
ಅಧಿನಿಯಮ, 1991ರ (1991ರ ಕರ್ನಾಟಕ ಅಧಿನಿಯಮ 16 ) 1ನೇ ಪ್ರಕರಣದ ( 2) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು, 1991ರ ಆಗಸ್ಟ್ 1ನೇ ದಿವಸವನ್ನು ಸದರಿ ತಿದ್ದುಪಡಿ ಅಧಿನಿಯಮದ 1, 2 ರಿಂದ 20, 22, 23 , 28 ರಿಂದ 33, 35 , 36 , 38 , 
42 ರಿಂದ 44 , 49, 51 ರಿಂದ 55 ಮತ್ತು 57 ರಿಂದ 59ನೇ ಪ್ರಕರಣಗಳ ಉಪಬಂಧಗಳು ಜಾರಿಗೆ ಬರತಕ್ಕೆ ದಿನಾಂಕವೆಂಬುದಾಗಿ ಈ ಮೂಲಕ 
ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಆರ್ . ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
(ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ) ಭಾಗ-IV 2ಸಿ ( ii) ದಿನಾಂಕ 30 -1-1991ರಲ್ಲಿ ಸಂಖ್ಯೆ, 519 ಆಗಿ ಪ್ರಕಟವಾಗಿದೆ). 

III 
ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ , 1992 [ಸಂಖ್ಯೆ : ಸಿಎಂಡಬ್ಲೂ 115 ಎಂಆರ್‌ಇ 91(1)] 
ಎಸ್ . ಓ . 305 :- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮದ ಮತ್ತು ಕೆಲವು ಇತರ ಕಾನೂನುಗಳ 
(ತಿದ್ದುಪಡಿ) ಅಧಿನಿಯಮ, 1991ರ (1991ರ ಕರ್ನಾಟಕ ಅಧಿನಿಯಮ 16) 1ನೇ ಪ್ರಕರಣದ ( 2) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು 1992ರ ಮಾರ್ಚ್ 21ನೇ ದಿವಸವನ್ನು ಸದರಿ ಅಧಿನಿಯಮದ 45ನೇ ಪ್ರಕರಣದ ಉಪಬಂಧಗಳು ಜಾರಿಗೆ ಬರತಕ್ಕೆ 
ದಿನಾಂಕವೆಂಬುದಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್. ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
(ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ) ಭಾಗ -IV 2ಸಿ ( ii) ದಿನಾಂಕ 27 -3- 1992ರಲ್ಲಿ ಸಂಖ್ಯೆ 122 ಆಗಿ ಪ್ರಕಟವಾಗಿದೆ). 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೮೬೯ 


IV 


ಬೆಂಗಳೂರು, ದಿನಾಂಕ:4ನೇ ಮಾರ್ಚ್, 1992 [ ಸಂಖ್ಯೆ : ಡಿಪಿಎಆರ್ 3 ಎಸ್‌ಡಿಇ 92 ] 
ಎಸ್ .ಓ . 463:- ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978ರ (1990ರ ಕರ್ನಾಟಕ ಅಧಿನಿಯಮ 14 ) 1ನೇ ಪ್ರಕರಣದ ( 1) ನೇ 
ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, 1992ರ ಏಪ್ರಿಲ್ ಎರಡನೇ ದಿವಸವನ್ನು ಕರ್ನಾಟಕ ರಾಜ್ಯ ಸಿವಿಲ್ 
ಸೇವೆಗಳ ಅಧಿನಿಯಮ, 1978ರ ಉಪಬಂಧಗಳು ಜಾರಿಗೆ ಬರತಕ್ಕೆ ದಿನಾಂಕವೆಂಬುದಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮೋತಿರಾಂ ಪವಾರ್ 


ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವಾ ನಿಯಮಗಳು). 
(ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ ) ಭಾಗ - IV 2ಸಿ (ii ) ದಿನಾಂಕ 26 -3- 1992ರಲ್ಲಿ ಪುಟ 376ರಲ್ಲಿ ಪ್ರಕಟವಾಗಿದೆ). 


ಬೆಂಗಳೂರು, ದಿನಾಂಕ:23ನೇ ಮಾರ್ಚ್, 1994 [ಸಂಖ್ಯೆ: ಸಿಎಂಡಬ್ಲೂ 115 ಎಂಆರ್‌ಇ 91(1)] 
ಎಸ್. ಓ .439 :- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ ಮತ್ತು ಕೆಲವು ಇತರ ಕಾನೂನುಗಳ (ತಿದ್ದುಪಡಿ) 
ಅಧಿನಿಯಮ, 1991ರ ( 1991ರ ಕರ್ನಾಟಕ ಅಧಿನಿಯಮ 16) 1ನೇ ಪ್ರಕರಣದ ( 2) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು, 1994ರ ಏಪ್ರಿಲ್ 1ನೇ ದಿವಸವನ್ನು ಸದರಿ ಅಧಿನಿಯಮದ 21, 26 ಮತ್ತು 34ನೇ ಪ್ರಕರಣಗಳ ಉಪಬಂಧಗಳು ಜಾರಿಗೆ ಬರತಕ್ಕೆ 
ದಿನಾಂಕವೆಂಬುದಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಿ. ಬೆಳಗಟ್ಟೆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


(ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ) ಭಾಗ-IV 2ಸಿ (i) ದಿನಾಂಕ 26-3 -1994ರಲ್ಲಿ ಸಂಖ್ಯೆ, 215 ಆಗಿ ಪ್ರಕಟವಾಗಿದೆ). 


VI 


ಬೆಂಗಳೂರು, ದಿನಾಂಕ: 27ನೇ ಜೂನ್, 1995 [ಸಂಖ್ಯೆ : ಸಿಎಂಡಬ್ಲೂ 297 ಎಂಇಡಿ 91] 
ಎಸ್. ಓ .615 :- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ಅಧಿನಿಯಮ ಮತ್ತು ಕೆಲವು ಇತರ ಕಾನೂನುಗಳ (ತಿದ್ದುಪಡಿ) 
ಅಧಿನಿಯಮ, 1991ರ ( 1991ರ ಕರ್ನಾಟಕ ಅಧಿನಿಯಮ 16) 1ನೇ ಪ್ರಕರಣದ ( 2) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು, 1995ರ ಜೂನ್ 27ನೇ ದಿವಸವನ್ನು ಸದರಿ ತಿದ್ದುಪಡಿ ಅಧಿನಿಯಮದ 25ನೇ ಪ್ರಕರಣದ ಉಪಬಂಧಗಳು ಜಾರಿಗೆ ಬರತಕ್ಕ 
ದಿನಾಂಕವೆಂಬುದಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ. ಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
(ಕರ್ನಾಟಕ ರಾಜ್ಯಪತ್ರ ( ವಿಶೇಷ ಸಂಚಿಕೆ) ಭಾಗ-IV 2ಸಿ (ii) ದಿನಾಂಕ 27 -6-1992ರಲ್ಲಿ ಸಂಖ್ಯೆ , 829 ಎಂದು ಪ್ರಕಟವಾಗಿದೆ). 

VII 


ಬೆಂಗಳೂರು, ದಿನಾಂಕ: 27ನೇ ಮಾರ್ಚ್, 1996 [ ಸಂಖ್ಯೆ: ಸಿಎಂಡಬ್ಲೂ 5 ಎಂಆರ್‌ಇ 91 ] 
ಎಸ್. ಓ.439:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ ಮತ್ತು ಕೆಲವು ಇತರ ಕಾನೂನುಗಳ (ತಿದ್ದುಪಡಿ) 
ಅಧಿನಿಯಮ , 1991ರ (1991ರ ಕರ್ನಾಟಕ ಅಧಿನಿಯಮ 16) 1ನೇ ಪ್ರಕರಣದ ( 2) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು, 1- 4 -1996ನ್ನು ಸದರಿ ಅಧಿನಿಯಮದ (ಮೂಲ ಅಧಿನಿಯಮದ 112ನೇ ಪ್ರಕರಣದ (1) ನೇ ಉಪಪ್ರಕರಣ) ದ 50ನೇ ಪ್ರಕರಣದ 
ಉಪಬಂಧಗಳು ಜಾರಿಗೆ ಬರತಕ್ಕೆ ದಿನಾಂಕವೆಂಬುದಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ವಿ . ನಟರಾಜನ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಸಹಕಾರ ಇಲಾಖೆ. 


೮೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಅನುಸೂಚಿಯನ್ನು ಮಾರ್ಪಾಡುಗೊಳಿಸುವ ಅಧಿಸೂಚನೆ 

VIII 
ಬೆಂಗಳೂರು, ದಿನಾಂಕ:4ನೇ ಡಿಸೆಂಬರ್ , 1986 [ ಸಂಖ್ಯೆ : ಸಿಎಂಡಬ್ಲೂ 257 ಎಂಎಂಡಿ 86] 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ಅಧಿನಿಯಮ, 1966ರ (1966ರ ಕರ್ನಾಟಕ ಅಧಿನಿಯಮ 27) 152 - ಎ 
ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಅನುಸೂಚಿಗೆ ಈ ಮೂಲಕ ಕೆಳಕಂಡಂತೆ ತಿದ್ದುಪಡಿಗಳನ್ನು ಮಾಡಿದೆ. 

ಸದರಿ ಅನುಸೂಚಿಯಲ್ಲಿ: 
(1) * ಹೂವುಗಳು ” ಎಂಬ ಬಾಬನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು ಬಿಟ್ಟುಬಿಡತಕ್ಕದ್ದು . 
(2) ` VI ಹಣ್ಣುಗಳು ” ಎಂಬ ಬಾಬಿನಲ್ಲಿ ಉಪಬಾಬು 19ರ ತರುವಾಯ ಈ ಕೆಳಕಂಡ ಬಾಬನ್ನು ಸೇರಿಸತಕ್ಕದ್ದು, ಎಂದರೆ: 

“20. ಕಿತ್ತಳೆ ” “ 21. ಕಲ್ಲಂಗಡಿ ” 
(3) ` Xl ಮರ ” ಎಂಬ ಬಾಬಿನಲ್ಲಿ ಉಪಬಾಬು 19ರ ತರುವಾಯ ಈ ಕೆಳಕಂಡ ಬಾಬನ್ನು ಸೇರಿಸತಕ್ಕದ್ದು, ಎಂದರೆ: - 

“ 20, ಸಿಲ್ವರ್ ಓಕ್ ” “ 21, ಪಾರಿವಾಳ” 


ಬೆಂಗಳೂರು, ದಿನಾಂಕ:14ನೇ ಜನವರಿ , 1987 ( ಸಂಖ್ಯೆ : ಸಿಎಂಡಬ್ಲೂ 272 ಎಂಎಂಡಿ 86) 
ಎಸ್ . ಓ . 201:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ಅಧಿನಿಯಮ, 1966ರ ( 1966ರ ಕರ್ನಾಟಕ ಅಧಿನಿಯಮ 
27) 152- ಎ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಕೆಳಕಂಡಂತೆ ಅನುಸೂಚಿಯನ್ನು ಈ ಮೂಲಕ 
ತಿದ್ದುಪಡಿ ಮಾಡಿದೆ, ಎಂದರೆ 

ಅನುಸೂಚಿಯಲ್ಲಿ ತೋಟದ ಬೆಳೆಗಳು ಮತ್ತು ಸಂಬಾರ ಪದಾರ್ಥಗಳು ” ಇವುಗಳಿಗೆ ಸಂಬಂಧಿಸಿದ ಬಾಬು VIII " ರಲ್ಲಿನ ಕ್ರಮ ಸಂಖ್ಯೆ 2 
“ ಏಲಕ್ಕಿ ” ಎಂಬುದನ್ನು ಬಿಟ್ಟುಬಿಡತಕ್ಕದ್ದು. 


ಬೆಂಗಳೂರು, ದಿನಾಂಕ: 7ನೇ ಜನವರಿ , 1988 (ಸಂಖ್ಯೆ : ಸಿಎಂಡಬ್ಲೂ 258 ಎಂಎಂಡಿ 86) 
ಎಸ್ . ಓ . 75 :- 1980ರ ಕರ್ನಾಟಕ ಅಧಿನಿಯಮ , 17ರ ಮೂಲಕ ತಿದ್ದುಪಡಿ ಮಾಡಲಾದಂತೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ) ಅಧಿನಿಯಮ, 1966 ( 1966ರ ಕರ್ನಾಟಕ ಅಧಿನಿಯಮ 27 ) ರ 152ಎ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು, ಸದರಿ ಅಧಿನಿಯಮಕ್ಕೆ ಈ ಮುಂದಿನಂತೆ ಈ ಮೂಲಕ ತಿದ್ದುಪಡಿ ಮಾಡಿದೆ, ಎಂದರೆ , 
ಅನುಸೂಚಿಯಲ್ಲಿ `` XII ಇತರ ಉತ್ಪನ್ನಗಳು” ಎಂಬ ಶೀರ್ಷಿಕೆ ಅಡಿಯಲ್ಲಿ ಬರುವ ಮುಂದಿನ ಬಾಬನ್ನು ಬಿಟ್ಟುಬಿಡತಕ್ಕದ್ದು. 

3. ಏಡಿಗಳು 4 . ಮೀನು 6, ಸೀಗಡಿ ” 

_ XI 
ಬೆಂಗಳೂರು, ದಿನಾಂಕ: 2ನೇ ಜೂನ್, 1989 (ಸಂಖ್ಯೆ: ಸಿಎಂಡಬ್ಲೂ 183 ಎಂಆರ್‌ಇ 88 ) 
ಎಸ್ . ಓ . 970 :- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ಅಧಿನಿಯಮ, 1966ರ ( 1966ರ ಕರ್ನಾಟಕ ಅಧಿನಿಯಮ 
27) 152 - ಎ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಕೆಳಕಂಡಂತೆ ಅನುಸೂಚಿಯನ್ನು ಈ ಮೂಲಕ ತಿದ್ದುಪಡಿ 
ಮಾಡಿದೆ, 

ಅನುಸೂಚಿಯಲ್ಲಿ, “ VII ತೋಟದ ಬೆಳೆಗಳು ಮತ್ತು ಸಂಬಾರ ಪದಾರ್ಥಗಳು ” ಇದರಲ್ಲಿ 3 ಗೋಡಂಬಿ ಎಂಬ ಉಪಬಾಬಿನ ತರುವಾಯ ಈ 
ಕೆಳಕಂಡ ಉಪಬಾಬನ್ನು ಸೇರಿಸತಕ್ಕದ್ದು, ಎಂದರೆ, 

“3ಎ ಗೋಡಂಬಿ ತಿರುಳು ” 


X || 


ಬೆಂಗಳೂರು, ದಿನಾಂಕ:29ನೇ ನವೆಂಬರ್ , 1989 (ಸಂಖ್ಯೆ : ಸಿಎಂಡಬ್ಲೂ 95 ಎಂಆರ್‌ಇ 89 ) 
ಎಸ್ .ಓ . 1800:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ , 1966ರ 152- ಎ ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಕೆಳಕಂಡಂತೆ ಅನುಸೂಚಿಯನ್ನು ಈ ಮೂಲಕ ತಿದ್ದುಪಡಿ ಮಾಡಿದೆ, 

21 ಎಂಬ ಉಪಬಾಬಿನ ತರುವಾಯ ಬಾಬು ಸಂಖ್ಯೆ * XI ” ಮರ ಇದರಲ್ಲಿ ಮುಂದಿನವುಗಳನ್ನು ಸೇರಿಸತಕ್ಕದ್ದು ಎಂದರೆ , 
22 . ಸಾಲಂಗಬೆಟ್ಟು ( ಸಾಲ್) ಗಟ್ಟಿಮರ 
23 , ಬಳಾವು (ಗಟ್ಟಿಮರ) | 
24. ಕೆರುಯಿಂಗ್ ( ಮೆದುಮರ) 
25. ಸ್ಟಾಂಪ್ ಎಂಎಲ್‌ಹೆಚ್ ( ಮೆದುಮರ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೮೭೧ 


26 . ಗುರ್ಜನ ( ಮೆದುಮರ) 
27. ಕಾಪುರ್ (ಕಾಡುಮರ) 
28, ಕಾಲ್ಗೊಫಿಲಿಯಮ್ ( ಮೆದುಮರ) 
29 . ಮಿಕ್ಸೆಡ್ ಲೈಟ್ ( ಗಟ್ಟಿಮರ) 
30. ನ್ಯಾಟೋಪ್ ( ಮೆದುಮರ) 
31 . ಮರಂತಿ (ಕಡು ಗೆಂಪು) ( ಮೆದುಮರ) 
32 . ರೆಸಾಕ್ 
33, ಸ್ಟಾಂಪ್ ಮರಂತಿ ( ಮೆದುಮರ) 
34. ಹಿಲ್ ಎಂಎಲ್‌ಎಚ್ 
35. ಹಿಲ್‌ಮರಂತಿ ( ಮೆದುಮರ) 
36. ಮೌಂಡ್ ದಾಟಾ 
37 . ಕೆಂಪಾಸ್ ( ಗಟ್ಟಿಮರ) 
38. ಸಂಮಿಶ್ರ ಜಾತಿ ಮರಗಳು 
39 . ಕ್ವಿಲ್ (ಗಟ್ಟಿಮರ) 
40. ಮರಪ್ಪ ಮೆಡ್ 
41. ರೆಡಾಲ್ 
42. ಹೊಳೆಮತ್ತಿ ( ಟರ್ಮಿನಾಲಿಯಾ) 
43. ಹಸಿರು ಎಫ್ಎಸ್‌ಟಿ 
44 . ಹಳದಿ ಪಿಎಸ್‌ಡಿ 
45. ಬ್ಲೂ ಆಲ್ 
46. ಬೆಟ್ಟದ ಕಣಿಗಲು ( ಡಿಲ್ಲೇನಿಯಾ) 
47. ಬರ್ಕೆಲ ( ಬಹಳ ಗಟ್ಟಿಮರ) 
48. ರೆಡ್ ಮಿಕ್ಸ್ 
49. ವಾಟರ್‌ಗಮ್ 
50 . ವಾಲ್‌ನಟ್ 
51. ಟರ್ಮಿನೆಲಿಯಾ ಕೆಲಾಮಿನಿಯ ( ಮೆದು ಮರದಿಂದ ಮಧ್ಯದ ಗಟ್ಟಿವರೆಗೆ) 
52 . ಯಲ್ಲೋಆಲ್ 
53. ವೈಟ್ಆಲ್ 
54 . ಮಲಾಸ್ ( ಗಟ್ಟಿಮರ) 
55 . ಕಮರರೆ (ಮಧ್ಯಮ ಗಟ್ಟಿ) 
56 . ವೈಟಿಕ್ಸ್ ( ಗಟ್ಟಿಮರ) 
57. ಪೈನ್ ಮರ 
58, ರಂಗಾನ್ ( ಮಿಶ್ರ) 
59 . ತಿಂಗಡು 
60, ಬಿನಾಟಾಂಗರ್ 
61, ನಾಗ 
62 . ಟೆಟ್ರಾ ಬರ್ಲಿನಿಯಾ 
63. ಕುರ್ಸಿಯಾ 
64. ಡೆಡ್ಡಿ ಲೋಷಿಯಾ 
65. ಎಕ್ಕಿ 
66. ಇರೋಕೋ 


೮೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


67. ಹೋಪಿಯಾ (ಭೋಗಿ) 
68. ಅಂಗೆಲಿಮ್ ಬಿಗಿಲಿಯನ್ (ಗಟ್ಟಿಮರ) 
69 . ಜಟೋಬಾ 
70 . ಗೊಂಬೆ 
71. ದಹೋಮ 
72. ಒಪೇಪ್ 
73 . ತಿಟ್‌ಕಾರ್ 
74. ತಾವುನ್ 
75. ಫಿಜಿ ಮೂಲದ ಗಟ್ಟಿಮರ 
76, ವೆಂಡೇಜ್ 
77. ಅಗತಿ 
78. ಇಂಜ್ನಿಯ 
79 . ಮೆಂಗ್ರೆಸ್ 
80 . ಎಲ್‌ಎಲ್‌ಎಚ್ 
81. ಮರಕೂರ್ 
82 . ವೆಸ್ಟ್ 
83 . ಪಾಲಿ 
84. ಸಾಲಮರ 
85 . ಸಾರವಾಕ್ 
86 . ನೀಲಗಿರಿ 


XIII 


ಬೆಂಗಳೂರು, ದಿನಾಂಕ:9ನೇ ಮೇ , 1991 [ಸಂಖ್ಯೆ: ಸಿಎಂಡಬ್ಲೂ 76 ಎಂಆರ್‌ಇ 89 ] 
ಎಸ್. ಓ. 501:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ( 1966ರ ಕರ್ನಾಟಕ ಅಧಿನಿಯಮ, 
27) ರ 152 - ಎ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಕೆಳಕಂಡಂತೆ ಅನುಸೂಚಿಯನ್ನು ಈ ಮೂಲಕ ತಿದ್ದುಪಡಿ 
ಮಾಡಿದೆ , ಎಂದರೆ: 

ಅನುಸೂಚಿಯಲ್ಲಿ ಕೆಳಕಂಡ ವಿವರಣೆಯನ್ನು ಕೊನೆಯಲ್ಲಿ ಸೇರಿಸತಕ್ಕದ್ದು ಎಂದರೆ 

“ ವಿವರಣೆ:- ಈ ಅನುಸೂಚಿಯ ಉದ್ದೇಶಕ್ಕಾಗಿ, ಬಾಬು ಸಂಖ್ಯೆ VI ಆಹಾರ ಬೆಳೆಗಳು ಬಾಬು ಸಂಖ್ಯೆ VII ಎಣ್ಣೆ ಬೀಜಗಳು , ಬಾಬು ಸಂಖ್ಯೆ 
VIII ರ ಉಪಬಾಬು 7 ಕೊತ್ತಂಬರಿಯನ್ನು ಮತ್ತು ಬಾಬು ಸಂಖ್ಯೆ Xರ ಉಪಬಾಬು 5. ಆಲೂಗಡ್ಡೆ ಅಡಿಯಲ್ಲಿ ಬರುವ ಕೃಷಿ ಉತ್ಪನ್ನಗಳಲ್ಲಿ , ಪ್ರಮಾಣಿತ 
ಹಾಗೂ ಸಂಸ್ಕರಿಸಿದ ಬೀಜಗಳಂಥ, ವಿಷವೆಂದು ಗುರುತು ಮಾಡಿದ ಮತ್ತು ಸರಿಯಾಗಿ ಚೀಟಿ ಅಂಟಿಸಿರುವಂಥ ಎಲ್ಲಾ ಕೃಷಿ ಉತ್ಪನ್ನದ ಬೀಜಗಳು 
ಸೇರತಕ್ಕದ್ದಲ್ಲ. 


XIV 


ಬೆಂಗಳೂರು, ದಿನಾಂಕ: 9ನೇ ನವೆಂಬರ್ , 1994 [ಸಂಖ್ಯೆ: ಸಿಎಂಡಬ್ಲೂ 96 ಎಂಆರ್‌ಇ 94] 
ಎಸ್. ಓ. 1446:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ( 1966ರ ಕರ್ನಾಟಕ ಅಧಿನಿಯಮ, 
27) ರ 152 - ಎ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಕೆಳಕಂಡಂತೆ ಅನುಸೂಚಿಯನ್ನು ಈ ಮೂಲಕ ತಿದ್ದುಪಡಿ 
ಮಾಡಿದೆ, ಎಂದರೆ : 

ಅನುಸೂಚಿಯಲ್ಲಿ, “ VII ತೋಟದ ಬೆಳೆಗಳು ಮತ್ತು ಸಂಬಾರ ಪದಾರ್ಥಗಳು ಶೀರ್ಷಿಕೆಯ ಅಡಿಯಲ್ಲಿ 12ನೇ ಬಾಬಿನ ತರುವಾಯ ಈ 
ಕೆಳಕಂಡವುಗಳನ್ನು ಸೇರಿಸತಕ್ಕದ್ದು ಎಂದರೆ, 
* 13 . ಕಾಫಿ ಬೀಜಗಳು (ಉಚಿತ ಮಾರಾಟದ ಕೋಟಾದಷ್ಟು ಮಟ್ಟಿಗೆ) 

(1) ಕಚ್ಚಾ ಕಾಫಿ ( ಚೆರಿ ಕಾಫಿ) 
(ii) ಸಂಸ್ಕರಿಸಿದ ಕಾಫಿ ಬೀಜಗಳು 
(iii) ಸಂಸ್ಕರಿಸಿಲ್ಲದ ಕಾಫಿ ಬೀಜಗಳು ”. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೭೩ 


XV 


ಬೆಂಗಳೂರು, ದಿನಾಂಕ:9ನೇ ಜನವರಿ , 1995 [ ಸಂಖ್ಯೆ : ಸಿಎಂಡಬ್ಲೂ 104 ಎಂಆರ್‌ಇ 94 ] 
ಎಸ್ . ಓ . 67:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ( 1966ರ ಕರ್ನಾಟಕ ಅಧಿನಿಯಮ, 
27) ರ 152- ಎ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅನುಸೂಚಿಗೆ ಕೆಳಕಂಡ ತಿದ್ದುಪಡಿಗಳನ್ನು ಈ ಮೂಲಕ 
ಮಾಡಿದೆ, ಎಂದರೆ: 

ಅನುಸೂಚಿಯಲ್ಲಿ, 11ನೇ ಬಾಬಿನ ತರುವಾಯ , ಕೆಳಕಂಡ ಬಾಬು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು ಸೇರಿಸತಕ್ಕದ್ದು, ಎಂದರೆ, 
*111 ಹೂವುಗಳು 
ಎಲ್ಲಾ ಹೂವುಗಳು”. 

XVI 
ಬೆಂಗಳೂರು, ದಿನಾಂಕ: 21ನೇ ಮಾರ್ಚ್, 1996 [ಸಂಖ್ಯೆ : ಸಿಎಂಡಬ್ಲೂ 233 ಎಂಆರ್‌ಇ 94 ] 
ಎಸ್.ಓ . 1446 :- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 (1966ರ ಕರ್ನಾಟಕ ಅಧಿನಿಯಮ , 27) ರ 
152- ಎ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಅನುಸೂಚಿಗೆ ಈ ಕೆಳಕಂಡ ತಿದ್ದುಪಡಿಗಳನ್ನು ಈ ಮೂಲಕ 
ಮಾಡಿದೆ, ಎಂದರೆ, 

ಅನುಸೂಚಿಯಲ್ಲಿ, “ VII ಎಣ್ಣೆ ಬೀಜಗಳು ” ಎಂಬ ಶೀರ್ಷಿಕೆಯ ಅಡಿಯಲ್ಲಿ, 10ನೇ ಬಾಬಿನ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು. 
ಎಂದರೆ, 
* 11 , ಸೋಯಾಬೀನ್ ”. 

XVII 
ಬೆಂಗಳೂರು, ದಿನಾಂಕ :4ನೇ ಅಕ್ಟೋಬರ್, 1996 [ಸಂಖ್ಯೆ : ಸಿಎಂಡಬ್ಲ್ಯೂ 48 ಎಂಆರ್ ಇ 96 ] 
ಎಸ್.ಓ . 1742:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ( 1966ರ ಕರ್ನಾಟಕ ಅಧಿನಿಯಮ , 
27) ರ 152 - ಎ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಅನುಸೂಚಿಗೆ ಈ ಕೆಳಕಂಡ ತಿದ್ದುಪಡಿಗಳನ್ನು ಈ 
ಮೂಲಕ ಮಾಡಿದೆ, ಎಂದರೆ : 

ಅನುಸೂಚಿಯಲ್ಲಿ, “ XI ಇತರ ಉತ್ಪನ್ನಗಳು ” ಎಂಬ ಶೀರ್ಷಿಕೆ ಅಡಿಯಲ್ಲಿ, ೨ನೇ ಬಾಬಿನ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು , 
ಎಂದರೆ , 
“10 ಒಣದ್ರಾಕ್ಷಿ ”. 

XVIII 


ಎC 


ಅಧಿಸೂಚನೆ 
ಸಂ : ಸಿಡಿ / 288 / ಎಂಆರ್‌ / 2002 , ಬೆಂಗಳೂರು, ದಿನಾಂಕ 11ನೇ ಮಾರ್ಚ್ 2003 
ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ , 1889ರ 21ನೇ ಪ್ರಕರಣದೊಂದಿಗೆ ಓದಲಾದ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ) ಅಧಿನಿಯಮ , 1966ರ ( 1966ರ ಕರ್ನಾಟಕ ಅಧಿನಿಯಮ, 27) 65ನೇ ಪ್ರಕರಣದ ( 3) ನೇ ಉಪಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯಪತ್ರ ವಿಶೇಷ ಸಂಚಿಕೆ ದಿನಾಂಕ 12 .11.2001 ರಲ್ಲಿ ಪ್ರಕಟಿಸಿದ ಅಧಿಸೂಚನೆ ಸಂ : 
ಸಹಕಾರಿ ಇಲಾಖೆ/ 10 / ಎಂಆರ್‌ಇ/ 2001 , ದಿನಾಂಕ 30.10. 2001ಕ್ಕೆ ಈ ಮೂಲಕ ಈ ಮುಂದಿನ ತಿದ್ದುಪಡಿಗಳನ್ನು ಮಾಡಲಾಗಿದೆ, ಎಂದರೆ : 

ಸದರಿ ಅಧಿಸೂಚನೆಯ ಶೀರ್ಷಿಕೆ “ x, ತರಕಾರಿಗಳು ” ಅಡಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಕ್ರ. ಸಂ .1 ಮತ್ತು ನಮೂದುಗಳಿಗೆ ಬದಲಾಗಿ ಈ 
ಮುಂದಿನದನ್ನು ಸೇರಿಸಲಾಗಿದೆ, ಎಂದರೆ: 
1. ತರಕಾರಿಗಳು [ ಗರ್ಕಿನ್ ಹೊರತುಪಡಿಸಿ (ಸೊಪ್ಪುಗಳು ಸೇರಿ)]. 

XIX 

ಅಧಿಸೂಚನೆ 
ಬೆಂಗಳೂರು, ದಿನಾಂಕ 4ನೇ ಡಿಸೆಂಬರ್ 2007 [ ಸಂ . ಸಿಡಿ 144 ಎಂಆರ್‌ಇ 2007] 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಮತ್ತು ಕೆಲವು ಇತರ ಕಾನೂನುಗಳ ( ತಿದ್ದುಪಡಿ) ಅಧಿನಿಯಮ, 1991 (1991ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ 16) ರ 1ನೇ ಪ್ರಕರಣದ ( 2) ನೇ ಉಪ- ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು, 2007ರ ಡಿಸೆಂಬರ್‌ ಮೊದಲನೇ ದಿನವನ್ನು ಸದರಿ ತಿದ್ದುಪಡಿ ಅಧಿನಿಯಮದ 109 ( ಎ) ಮತ್ತು 147ನೇ ಪ್ರಕರಣದ ಉಪಬಂಧಗಳು ಜಾರಿಗೆ 
ಬಂದ ದಿನಾಂಕವೆಂದು ಈ ಮೂಲಕ ಗೊತ್ತುಪಡಿಸುತ್ತದೆ. 

ಭಾರತದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

( ಸಿ.ಕೆ. ವಾಸುದೇವಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
ಜಾರಿಗೆ ಇನ್ನೂ ಬರದಿರುವ ತಿದ್ದುಪಡಿ ಅಧಿನಿಯಮಗಳು 
1984ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 2 

ಅಧ್ಯಾಯ | 

ಪ್ರಾರಂಭಿಕ 

XXX XXX XXX 
35 . 1966ರ ಕರ್ನಾಟಕ ತಿದ್ದುಪಡಿ ಅಧಿನಿಯಮ 27:- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 
1966ರಲ್ಲಿ , 16ನೇ ಪ್ರಕರಣದ (2) ನೇ ಉಪಪ್ರಕರಣದ ( ಬಿ) ಖಂಡಕ್ಕೆ ಮುಂದಿನ ಖಂಡವನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ, 

( ಬಿ ) ಅವನು, (i) ನೈತಿಕ ಅಧಃಪತನವನ್ನು ಒಳಗೊಂಡಿರುವ ಮತ್ತು ಆರು ತಿಂಗಳಿಗೆ ಮೊರುವ ಅವಧಿಯ ಕಾರಾವಾಸ ಶಿಕ್ಷೆಯಿಂದ 
ದಂಡನೀಯವಾಗುವಂಥ ಅಪರಾಧಕ್ಕಾಗಿ; 

(ii) 1976ರ ಕರ್ನಾಟಕ ವಿವಾಹಗಳ ( ನೋಂದಣಿ ಮತ್ತು ಸಂಕೀರ್ಣ ಉಪಬಂಧಗಳ) ಅಧಿನಿಯಮದ 20 , 21 ಅಥವಾ 22ನೇ 
ಪ್ರಕರಣದ ಮೇರೆಗಿನ ದಂಡನೀಯವಾದ ಅಪರಾಧಕ್ಕಾಗಿ ಕ್ರಿಮಿನಲ್ ನ್ಯಾಯಾಲಯದಿಂದ ಕಾರಾವಾಸ ಶಿಕ್ಷೆಗೆ ಒಳಗಾಗಿದ್ದು, ಆ ತರುವಾಯ 
ಅಂಥ ಶಿಕ್ಷೆಯನ್ನು ವ್ಯತಿರಿಕ್ತಗೊಳಿಸಿರದಿದ್ದರೆ ಅಥವಾ ಮಾಫಿ ಮಾಡಿರದಿದ್ದರೆ ; ಅಥವಾ ” 

XXX XXX XXX 

1991ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 16 
24 , 61ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 61ನೇ ಪ್ರಕರಣದಲ್ಲಿ, (3) ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು, ಎಂದರೆ, 

“(3) (1) ನೇ ಮತ್ತು (2) ನೇ ಉಪಪ್ರಕರಣಗಳಲ್ಲಿ ಏನೇ ಇದ್ದರೂ , ಮಾರುಕಟ್ಟೆ ಸಮಿತಿಯು, ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಕೃಷಿ ಮಾರುಕಟ್ಟೆ ನಿರ್ದೆಶಕರಿಂದ ಮುಂಚಿತವಾಗಿಯೇ ಅನುಮತಿ ಪಡೆದು, ಒಂದು ನೂರಾ ಎಂಬತ್ತು ದಿವಸಗಳನ್ನು ಮೊರದ ಅವಧಿಯವರೆಗೆ 
ಅಂಥ ತಿಂಗಳ ವೇತನದೊಂದಿಗೆ ಅಂಥ ಸಂಖ್ಯೆಯಷ್ಟು ತಾತ್ಕಾಲಿಕ ಹುದ್ದೆಗಳನ್ನು ಸೃಜಿಸಬಹುದು ಮತ್ತು ಅದರ ನೇಮಕಾತಿಗಳನ್ನು 
ಮಾಡಬಹುದು ”. 

XXX XXX XXX 
27. 63ಎ ಹೊಸ ಪ್ರಕರಣದ ಸೇರ್ಪಡೆ.- ಮೂಲ ಅಧಿನಿಯಮದ 63ನೇ ಪ್ರಕರಣದ ತರುವಾಯ ಮುಂದಿನ ಪ್ರಕರಣವನ್ನು ಸೇರಿಸತಕ್ಕದ್ದು, 
ಎಂದರೆ: 

*63ಎ, ಮಾರುಕಟ್ಟೆ ಸಮಿತಿ ಮತ್ತು ಕಾರ್ಯದರ್ಶಿಯು, 1964ರ ಕರ್ನಾಟಕ ಅಧಿನಿಯಮ 22, 1977ರ 14 ಮತ್ತು 1985ರ 20ರ 
ಮೇರೆಗೆ ಚಲಾಯಿಸುವ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು.- (1) ಈ ಅಧಿನಿಯಮವು ಅನ್ವಯಿಸುವ ಯಾವುದೇ ಪ್ರದೇಶದಲ್ಲಿ ಅಥವಾ ಅದರ 
ಯಾವುದೇ ಭಾಗದಲ್ಲಿ, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಮೂಲಕ, ಅದರಲ್ಲಿ, ಗೊತ್ತುಪಡಿಸಬಹುದಾದಂಥ ದಿನಾಂಕದಿಂದ ಮತ್ತು 
ಅವಧಿಗಾಗಿ ಮತ್ತು ಅಧಿಸೂಚನೆಯಲ್ಲಿ ಗೊತ್ತುಪಡಿಸಬಹುದಾದಂಥ ನಿರ್ಬಂಧಗಳು ಮತ್ತು ಮಾರ್ಪಾಟುಗಳು ಯಾವುವಾದರೂ ಇದ್ದರೆ 
ಅವುಗಳಿಗೊಳಪಟ್ಟು, 

(6) ಕರ್ನಾಟಕ ಪೌರಸಭೆಗಳ ಅಧಿನಿಯಮ , 1964, ಕರ್ನಾಟಕ ಪೌರಸಭಾ ನಿಗಮಗಳ ಅಧಿನಿಯಮ , 1976 ಮತ್ತು 
ಕರ್ನಾಟಕ ಜಿಲ್ಲಾ ಪರಿಷತ್ತುಗಳು, ತಾಲ್ಲೂಕು ಪಂಚಾಯತಿ ಸಮಿತಿಗಳು , ಮಂಡಲ ಪಂಚಾಯತಿಗಳು ಮತ್ತು ನ್ಯಾಯ 
ಪಂಚಾಯತಿಗಳ ಅಧಿನಿಯಮ , 1983ರ ಮೇರೆಗೆ ಮಾರುಕಟ್ಟೆ ಸಮಿತಿಯು, ಕಾರ್ಪೊರೇಷನ್ ಮುನಿಸಿಪಲ್ ಕೌನ್ಸಿಲ್ ಅಥವಾ 
ಮಂಡಲ ಪಂಚಾಯತಿ ಅಥವಾ ಅದರ ಸ್ಥಾಯಿ ಸಮಿತಿಯ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಪ್ರಕಾರ್ಯಗಳನ್ನು 
ನೆರವೇರಿಸತಕ್ಕದ್ದು . 

( i ) ಕಾರ್ಪೊರೇಷನ್ನಿನ ಕಮಿಷನರನ, ಮುನ್ಸಿಪಲ್ ಕಮಿಷನರನ , ಮುನ್ಸಿಪಲ್ ಕೌನ್ಸಿಲ್‌ನ ಮುಖ್ಯ ಅಧಿಕಾರಿಯ ಅಥವಾ 
ಮಂಡಲ ಪಂಚಾಯತಿಯ ಕಾರ್ಯದರ್ಶಿಯ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದೆಂದು ಕಾರ್ಯದರ್ಶಿಯು ಸಂದರ್ಭಾನುಸಾರ 
ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದ್ದೆಂದು ಘೋಷಿಸಬಹುದು: 

ಪರಂತು , ಅಂಥ ಪ್ರದೇಶ ಅಥವಾ ಅದರ ಭಾಗವು ನಗರ ಅಥವಾ ಟೌನ್ ಮುನ್ಸಿಪಾಲಿಟಿ ಅಥವಾ ಮಂಡಲದ ಪರಿಮಿತಿಯೊಳಗೆ 
ಇದ್ದರೆ ಅಂಥ ಘೋಷಣೆಯನ್ನು ಮಾಡುವುದಕ್ಕೆ ಮುಂಚೆ ಸಂಬಂಧಪಟ್ಟ ಕಾರ್ಪೊರೇಷನ್ , ಮುನ್ಸಿಪಲ್ ಕೌನ್ಸಿಲ್ ಅಥವಾ ಮಂಡಲ 
ಪಂಚಾಯತಿಯನ್ನು ಸಮಾಲೋಚಿಸತಕ್ಕದ್ದು. 

(2) (1) ನೇ ಉಪಪ್ರಕರಣದ ಮೇರೆಗೆ ಘೋಷಣೆಯನ್ನು ಮಾಡಿದ ಮೇಲೆ, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನಿನಲ್ಲಿ ಮತ್ತು 
ಇತರದರಲ್ಲಿ ಏನೇ ಇದ್ದಾಗ್ಯೂ , ಕಾರ್ಪೊರೇಷನ್, ಮುನ್ಸಿಪಲ್ ಕೌನ್ಸಿಲ್ ಅಥವಾ ಮಂಡಲ ಪಂಚಾಯತಿ ಅಥವಾ ಅದರ ಯಾವುದೇ ಸ್ಥಾಯಿ 
ಸಮಿತಿ ಅಥವಾ ಕಾರ್ಪೊರೇಷನ್ ಕಮಿಷನರ್‌, ಮುನ್ಸಿಪಲ್ ಕಮಿಷನರ್‌ ಅಥವಾ ಮುನ್ಸಿಪಲ್ ಕೌನ್ಸಿಲ್‌ನ ಮುಖ್ಯ ಅಧಿಕಾರಿ ಅಥವಾ ಮಂಡಲ 
ಪಂಚಾಯತಿಯ ಕಾರ್ಯದರ್ಶಿ -ಇವರುಗಳು , ಸಂದರ್ಭಾನುಸಾರ ಅಂಥ ಘೋಷಣೆಯ ಮೂಲಕ ಮಾರುಕಟ್ಟೆ ಸಮಿತಿಗೆ ಮತ್ತು 
ಕಾರ್ಯದರ್ಶಿಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಅಥವಾ ವಿಧಿಸಿದಂಥ ಪ್ರಕಾರ್ಯಗಳನ್ನು ನೆರವೇರಿಸಲು ಸಕ್ಷಮವಾಗಿರತಕ್ಕದ್ದಲ್ಲ. 

(3) ಮಾರುಕಟ್ಟೆ ಸಮಿತಿ ಅಥವಾ ಕಾರ್ಯದರ್ಶಿಯು, (1) ನೇ ಉಪಪ್ರಕರಣದ ಮೇರೆಗೆ, ಅದರಿಂದ ಅಥವಾ ಅವನಿಂದ 
ಚಲಾಯಿಸಬಹುದಾದ ಯಾವುದೇ ಅಧಿಕಾರಗಳನ್ನು ಮತ್ತು ನೆರವೇರಿಸಬಹುದಾದಂಥ ಪ್ರಕಾರ್ಯಗಳನ್ನು ಮಾರುಕಟ್ಟೆ ಸಮಿತಿಯ ಯಾರೇ 
ಅಧಿಕಾರಿ ಅಥವಾ ನೌಕರನಿಗೆ ಪ್ರತ್ಯಾಯೋಜಿಸಬಹುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೮೭೫ 


( 4) (3) ನೇ ಉಪಪ್ರಕರಣದ ಮೇರೆಗೆ ನಿಯೋಜಿಸಿದ ಯಾವುದೇ ಅಧಿಕಾರಗಳನ್ನು ಚಲಾಯಿಸುವುದು ಅಥವಾ ಪ್ರಕಾರ್ಯಗಳನ್ನು 
ನೆರವೇರಿಸುವುದು ಸಂದರ್ಭಾನುಸಾರ ಮಾರುಕಟ್ಟೆ ಸಮಿತಿಯ ಅಥವಾ ಕಾರ್ಯದರ್ಶಿಯು ವಿಧಿಸಬಹುದಾದಂಥ ಪರಿಮಿತಿಗಳಿಗೆ, ಷರತ್ತುಗಳಿಗೆ 
ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರತಕ್ಕದ್ದು. 

XXX XXX XXX 
37. 78ನೇ ಪ್ರಕರಣದ ತಿದ್ದುಪಡಿ .- ಮೂಲ ಅಧಿನಿಯಮದ 78ನೇ ಪ್ರಕರಣದಲ್ಲಿ, (1) ನೇ ಉಪ- ಪ್ರಕರಣದಲ್ಲಿ, ಪರಂತುಕದ ತರುವಾಯ ಈ 
ಕೆಳಕಂಡದ್ದನ್ನು ಸೇರಿಸತಕ್ಕದ್ದು, ಎಂದರೆ: 

“ ಮತ್ತೂ ಪರಂತು , ಈ ಅಧಿನಿಯಮದ ಮೇರೆಗೆ ಸಂದಾಯ ಮಾಡಬೇಕಾದ ಆ ಗರಿಷ್ಟ ಕಮಿಷನ್ , 

(1) ತೆಂಗಿನಕಾಯಿಗೆ ಸಂಬಂಧಿಸಿದಂತೆ, ಪ್ರತಿ ಒಂದು ಸಾವಿರಕ್ಕೆ ಹದಿನೈದು ರೂಪಾಯಿಗಳನ್ನು ; ಮತ್ತು 

(i) ಯಾವುದೇ ಇನ್ನಿತರ ಕೃಷಿ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ, ಪ್ರತಿ ಕ್ವಿಂಟಾಲ್‌ಗೆ ಹದಿನೈದು ರೂಪಾಯಿಗಳನ್ನು 
- ಮೀರತಕ್ಕದ್ದಲ್ಲ”. 

XXX XXX XXX 
39. 85ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 85ನೇ ಪ್ರಕರಣದಲ್ಲಿ : 

(1) (1) ನೇ ಉಪ- ಪ್ರಕರಣದಲ್ಲಿ, “ ಅಥವಾ ಒಂದು ಸಾವಿರ ರೂಪಾಯಿಗಳಿಗಿಂತ ಕಡಿಮೆಯಲ್ಲದ ಬ್ಯಾಂಕ್ ಖಾತರಿ ” ಎಂಬ ಪದಗಳಿಗೆ 
ಬದಲಾಗಿ, “ಐದು ಸಾವಿರ ರೂಪಾಯಿಗಳು , ಮತ್ತು ಹತ್ತು ಸಾವಿರ ರೂಪಾಯಿಗಳು ಅಥವಾ ಹಿಂದಿನ ವರ್ಷದ ವಾರ್ಷಿಕ ವಹಿವಾಟಿನ ಶೇಕಡಾ ಎರಡಕ್ಕೆ 
ಸಮನಾದ ಮೊತ್ತ ಇವುಗಳಲ್ಲಿ ಯಾವುದು ಹೆಟ್ಟೋ ಅಷ್ಟು ಮೊತ್ತದ ನಿರಂತರ ಬ್ಯಾಂಕ್ ಖಾತರಿ ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು; 
( 2) ಹಾಗೆ ತಿದ್ದುಪಡಿ ಮಾಡಿದ (1) ನೇ ಉಪ- ಪ್ರಕರಣದ ತರುವಾಯ , ಈ ಮುಂದಿನದನ್ನು ಸೇರಿಸತಕ್ಕದ್ದು , ಎಂದರೆ: 

“ ಪರಂತು, (1) ನೇ ಉಪ- ಪ್ರಕರಣದಲ್ಲಿರುವುದು ಯಾವುದೂ ಯಾವುದೇ ಸಹಕಾರಿ ಸಂಘಕ್ಕೆ ಅನ್ವಯವಾಗತಕ್ಕದ್ದಲ್ಲ ”. 
40 . 86ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 86ನೇ ಪ್ರಕರಣದಲ್ಲಿ , (1) ನೇ ಉಪ- ಪ್ರಕರಣದಲ್ಲಿ , “ ಅಥವಾ ಉಪವಿಧಿಗಳಲ್ಲಿ 
ನಿರ್ದಿಷ್ಟಪಡಿಸಬಹುದಾದಂತೆ ಒಂದು ಸಾವಿರ ರೂಪಾಯಿಗೆ ಕಡಿಮೆ ಇಲ್ಲದ ಆದರೆ ಐದು ಸಾವಿರ ರೂಪಾಯಿಗಳನ್ನು ಮೀರದ ಬ್ಯಾಂಕ್ ಖಾತರಿ ” ಎಂಬ 
ಪದಗಳಿಗೆ ಬದಲಾಗಿ, “ ಐದು ಸಾವಿರ ರೂಪಾಯಿಗಳು ಮತ್ತು ಹತ್ತು ಸಾವಿರ ರೂಪಾಯಿಗಳ ಅಥವಾ ಹಿಂದಿನ ವರ್ಷದ ವಾರ್ಷಿಕ ವಹಿವಾಟಿನ ಶೇಕಡಾ 
ಎರಡಕ್ಕೆ ಸಮನಾದ ಮೊತ್ತ ಇವುಗಳಲ್ಲಿ ಯಾವುದು ಹೆಚ್ಚೇ ಅಷ್ಟು ನಿರಂತರ ಬ್ಯಾಂಕ್ ಖಾತರಿ ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 

41, ೨೦ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 90ನೇ ಪ್ರಕರಣದಲ್ಲಿ , ( 3) ನೇ ಉಪ- ಪ್ರಕರಣದಲ್ಲಿ , ( ಎ) ಯಿಂದ ( ಡಿ) ವರೆಗಿನ 
ಖಂಡಗಳಿಗೆ ಬದಲಾಗಿ, ಈ ಕೆಳಕಂಡದ್ದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ : 

“( ಎ) ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್‌ನಲ್ಲಿ; ಅಥವಾ 
( ಬಿ) ಮಾರುಕಟ್ಟೆ ಪ್ರದೇಶದಲ್ಲಿ ತನ್ನ ಶಾಖಾ ಕಚೇರಿಯನ್ನು ಹೊಂದಿರುವ ಯಾವುದೇ ಸಹಕಾರಿ ಬ್ಯಾಂಕ್‌ನಲ್ಲಿ; ಅಥವಾ 
(ಸಿ) ಸಹಕಾರಿ ಉಳಿತಾಯ ಬ್ಯಾಂಕ್‌ನಲ್ಲಿ", 

XXX XXX XXX 
46 . 106ನೇ ಪ್ರಕರಣದ ಪ್ರತಿಯೋಜನೆ.- ಮೂಲ ಅಧಿನಿಯಮದ 106ನೇ ಪ್ರಕರಣಕ್ಕೆ ಬದಲಾಗಿ, ಈ ಕೆಳಕಂಡದ್ದನ್ನು ಪ್ರತಿಯೋಜಿಸತಕ್ಕದ್ದು, 
ಎಂದರೆ: 

“ 106, ಮಂಡಲಿಯ ಸದಸ್ಯರ ಪದಾವಧಿ.- ಮಂಡಲಿಯ ಚುನಾಯಿತ ಸದಸ್ಯರ ಪದಾವಧಿಯು, ಈ ಅಧಿನಿಯಮದಲ್ಲಿ ಅನ್ಯಥಾ 
ಉಪಬಂಧಿಸಿದ್ದ ಹೊರತು ಮಾರುಕಟ್ಟೆ ಸಮಿತಿಯ ಸದಸ್ಯರ ಪದಾವಧಿಯೊಂದಿಗೆ ಸಹ- ಅಂತ್ಯವಾಗತಕ್ಕದ್ದು : 

ಪರಂತು , ಮಂಡಲಿಯ ಚುನಾಯಿತ ಸದಸ್ಯರ ಪದಾವಧಿಯು, ಕ್ರಮಬದ್ದವಾಗಿ ಚುನಾಯಿತರಾದ ಸದಸ್ಯರ ಪದಾವಧಿಯು 
ಪ್ರಾರಂಭವಾಗುವವರೆಗೂ ಮುಂದುವರೆಯುತ್ತದೆ ಎಂದು ಭಾವಿಸತಕ್ಕದ್ದು . 

47 . 106ಎ ಹೊಸ ಪ್ರಕರಣದ ಸೇರ್ಪಡೆ - ಹಾಗೆ ಪ್ರತಿಯೋಜಿಸಿದ ಮೂಲ ಅಧಿನಿಯಮದ 106ನೇ ಪ್ರಕರಣದ ತರುವಾಯ ಈ ಕೆಳಕಂಡ 
ಪ್ರಕರಣವನ್ನು ಸೇರಿಸತಕ್ಕದ್ದು, ಎಂದರೆ: 

“106ಎ. ಅಧ್ಯಕ್ಷ , ಉಪಾಧ್ಯಕ್ಷ ಮತ್ತು ಇತರ ಸದಸ್ಯರುಗಳಿಗೆ ಉಪವೇಶನ ಫೀಜು ಮತ್ತು ಭತ್ಯೆಗಳು.- ಅಧ್ಯಕ್ಷ , ಉಪಾಧ್ಯಕ್ಷ ಮತ್ತು ಇತರ 
ಸದಸ್ಯರುಗಳು, ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂಥ ಉಪವೇಶನ ಫೀಜು ಮತ್ತು ಇತರ ಭತ್ಯೆಗಳನ್ನು ಪಡೆಯತಕ್ಕದ್ದು.” 

48, 109ಎ ಹೊಸ ಪ್ರಕರಣದ ಸೇರ್ಪಡೆ - ಮೂಲ ಅಧಿನಿಯಮದ 109ನೇ ಪ್ರಕರಣದ ತರುವಾಯ , ಈ ಕೆಳಕಂಡ ಪ್ರಕರಣವನ್ನು ಸೇರಿಸತಕ್ಕದ್ದು, 
ಎಂದರೆ : 

*109ಎ. ವ್ಯವಸ್ಥಾಪಕ ನಿರ್ದೆಶಕನ ಪ್ರಕಾರ್ಯಗಳು.- (1) 107ನೇ ಪ್ರಕರಣದ ಮೇರೆಗಿನ ಅಧ್ಯಕ್ಷನ ಸಾಮಾನ್ಯ ಅಧಿಕಾರಗಳಿಗೆ 
ಒಳಪಟ್ಟು , ಮಂಡಲಿಯ ವ್ಯವಸ್ಥಾಪಕ ನಿರ್ದೆಶಕನು , 

( ಎ) ಈ ಅಧಿನಿಯಮದ ಅಥವಾ ಅದರ ಮೇರೆಗೆ ಮಾಡಲಾದ ನಿಯಮಗಳು ಮತ್ತು ವಿನಿಯಮಗಳ ಮೂಲಕ ತನಗೆ 
ವಿಶೇಷವಾಗಿ ಪ್ರದಾನ ಮಾಡಿದ ಅಥವಾ ವಿಧಿಸಿದ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು ; 

- ( ಬಿ) ಅಧ್ಯಕ್ಷನ ಸಾಮಾನ್ಯ ಅಧೀಕ್ಷಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು, ಮಂಡಲಿಯ ಅಧಿಕಾರಿಗಳು ಮತ್ತು ನೌಕರರನ್ನು 
ನಿಯಂತ್ರಿಸತಕ್ಕದ್ದು; 


೮೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
( ಸಿ) ಮಂಡಲಿಯ ಎಲ್ಲಾ ಕಾರ್ಯ ನಿರ್ವಹಣೆಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ನೋಡಿಕೊಳ್ಳತಕ್ಕದ್ದು; 

( ಡಿ) ಮಂಡಲಿಯ ಸಭೆಗಳ ವ್ಯವಹರಣೆಗಳಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳ ಮತ್ತು ದಸ್ತಾವೇಜುಗಳ ಅಭಿರಕ್ಷೆಯನ್ನು 
ಹೊಂದಿರತಕ್ಕದ್ದು; 

( ಇ) ಮಂಡಲಿಯ ನಿಧಿಗಳಿಂದ ಹಣವನ್ನು ತೆಗೆಯುವುದು ಮತ್ತು ಬಟವಾಡೆ ಮಾಡತಕ್ಕದ್ದು; ಮತ್ತು 

( ಎಫ್ ) ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು 
ಅಂಥ ಇತರ ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದ್ದು. 

( 2) ಮಂಡಲಿಯ ವ್ಯವಸ್ಥಾಪಕ ನಿರ್ದೇಶಕನು ಮಂಡಲಿಯ ಪ್ರತಿಯೊಂದು ಸಭೆಗೆ ಹಾಜರಾಗತಕ್ಕದ್ದು ಮತ್ತು ಸಭೆಯ 
ವ್ಯವಹರಣೆಗಳಲ್ಲಿ ಭಾಗವಹಿಸತಕ್ಕದ್ದು ಆದರೆ ನಿರ್ಣಯವನ್ನು ಮಂಡಿಸುವುದಕ್ಕೆ ಅಥವಾ ಮತ ಚಲಾಯಿಸುವುದಕ್ಕೆ ಹಕ್ಕನ್ನು ಹೊಂದಿರತಕ್ಕದ್ದಲ್ಲ”. 

XXX XXX XXX 


50, 112ನೇ ಪ್ರಕರಣದ ಪ್ರತಿಯೋಜನೆ:- ಮೂಲ ಅಧಿನಿಯಮದ 112ನೇ ಪ್ರಕರಣಕ್ಕೆ ಬದಲಾಗಿ, ಈ ಕೆಳಕಂಡ ಪ್ರಕರಣವನ್ನು 
ಪ್ರತಿಯೋಜಿಸತಕ್ಕದ್ದು , ಎಂದರೆ: 

XXX XXX XXX 


“ ( 2) ಮಂಡಲಿಯ ಸ್ಥಾಪನೆ ತರುವಾಯ , 4 , 5 , 6 , 68, 96 , 126, 126ಎ , 127 , 143, 144, 145 ಮತ್ತು 149ನೇ ಪ್ರಕರಣಗಳ 
ಮೇರೆಗಿನ ಯಾವುದೇ ಪ್ರಸ್ತಾವಗಳ ಬಗ್ಗೆ ಅದು ಸಮಾಲೋಚಿಸತಕ್ಕದ್ದು ”. 

XXX XXX XXX 


56. 147ನೇ ಪ್ರಕರಣದ ಪ್ರತಿಯೋಜನೆ:- ಮೂಲ ಅಧಿನಿಯಮದ 147ನೇ ಪ್ರಕರಣಕ್ಕೆ ಬದಲಾಗಿ , ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು 


ಎಂದರೆ: 


“ 147 , ವಿನಿಯಮಗಳು.- (1) ಮಂಡಳಿಯು, ಈ ಅಧಿನಿಯಮದ ಉಪಬಂಧಗಳು ಮತ್ತು 146ನೇ ಪ್ರಕರಣದ ಮೇರೆಗೆ ರಚಿಸಿದ 
ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ಮತ್ತು ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಈ ಅಧಿನಿಯಮದ ಉದ್ದೇಶಗಳನ್ನು 
ಈಡೇರಿಸಲು ವಿನಿಯಮಗಳನ್ನು ರಚಿಸತಕ್ಕದ್ದು. 

( 2) ವಿಶೇಷವಾಗಿ ಮತ್ತು ಹಿಂದೆ ಹೇಳಿದ ಅಧಿಕಾರದ ಸಾಮಾನ್ಯಾನ್ವಯಕ್ಕೆ ಬಾಧಕವಾಗದಂತೆ, ಮಂಡಳಿಯು ಈ ಕೆಳಕಂಡ ಎಲ್ಲಾ 
ಅಥವಾ ಯಾವುದೇ ವಿಷಯಗಳಿಗೆ ಉಪಬಂಧ ಕಲ್ಪಿಸಲು ವಿನಿಯಮಗಳನ್ನು ರಚಿಸತಕ್ಕದ್ದು, ಎಂದರೆ: 

( ಎ ) ಮಂಡಳಿಯ ಸಭೆಗಳನ್ನು ಕರೆಯುವುದು ಮತ್ತು ನಡೆಸುವುದು, ಅಂಥ ಸಭೆಗಳನ್ನು ನಡೆಸಬೇಕಾದಂಥ ಕಾಲ ಮತ್ತು 
ದಿನಾಂಕ , ಅಂಥ ಸಭೆಗಳಲ್ಲಿನ ವ್ಯವಹಾರ ನಡವಳಿಕೆ ಮತ್ತು ಅದರಲ್ಲಿ ಕೋರಂ ರಚಿಸುವುದಕ್ಕೆ ಅಗತ್ಯವಾದ ವ್ಯಕ್ತಿಗಳ ಸಂಖ್ಯೆ ; 

( ಬಿ) ಮಂಡಳಿಯ ಅಧಿಕಾರಿಗಳ ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ; 
( ಸಿ) ಮಂಡಳಿಯ ಅಧಿಕಾರಿಗಳ ಮತ್ತು ಇತರ ನೌಕರರ ಭರ್ತಿ, ನೇಮಕಾತಿ ಮತ್ತು ಇತರ ಸೇವಾ ಷರತ್ತುಗಳು; 
( ಡಿ) ಮಂಡಳಿಯ ಸ್ವತ್ತಿನ ವ್ಯವಸ್ಥಾಪನೆ; 
( ಇ) ಮಂಡಳಿಯ ಪರವಾಗಿ ಕರಾರುಗಳನ್ನು ಮಾಡಿಕೊಳ್ಳುವುದು ಮತ್ತು ಚರ ಮತ್ತು ಸ್ಥಿರ ಸ್ವತ್ತುಗಳನ್ನು ಆರ್ಜಿಸುವುದು ; 

( ಎಫ್) ಮಂಡಳಿಯಿಂದ ಲೆಕ್ಕಪತ್ರಗಳ ನಿರ್ವಹಣೆ, ಮೇಲ್ವಿಚಾರಣೆ ಮತ್ತು ಲೆಕ್ಕ ಪರಿಶೋಧನೆ ಮತ್ತು ಆಯವ್ಯಯ 
ಪಟ್ಟಿಯನ್ನು ಸಿದ್ಧಪಡಿಸುವುದು; 

( ಜಿ ) ಈ ಅಧಿನಿಯಮದ ಮೇರೆಗೆ ಮಂಡಳಿಯ ಪ್ರಕಾರ್ಯಗಳನ್ನು ನೆರವೇರಿಸುವ ಬಗೆಗಿನ ಪ್ರಕ್ರಿಯೆ ; 
( ಎಚ್) ಬಜೆಟ್‌ನ್ನು ಸಿದ್ಧಪಡಿಸುವ ರೀತಿ; 

(ಐ) ವಿನಿಯಮಗಳ ಮೂಲಕ ಉಪಬಂಧ ಕಲ್ಪಿಸಬೇಕಾದ ಅಥವಾ ಉಪಬಂಧ ಕಲ್ಪಿಸಬಹುದಾದ ಯಾವುದೇ ಇತರ 
ವಿಷಯ ”. 

XXX XXX XXX 

1998ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 16 
2 . 10ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ (1966ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ27) ( ಇನ್ನು ಮುಂದೆ ಮೂಲ ಅಧಿನಿಯಮ ಎಂದು ಉಲ್ಲೇಖಿತವಾಗಿದೆ) 10ನೇ ಪ್ರಕರಣದ (1) ನೇ ಉಪಪ್ರಕರಣದ (i) ನೇ 
ಖಂಡದಲ್ಲಿ ಚಿಲ್ಲರೆ ವ್ಯಾಪಾರಿಯಾಗಿರದ ಒಬ್ಬ ವ್ಯಾಪಾರಿ ” ಎಂಬ ಪದಗಳಿಗೆ “ ಚಿಲ್ಲರೆ ವ್ಯಾಪಾರಿಗಳಾಗಿರದ ಕಮಿಷನ್ ಏಜೆಂಟರುಗಳ ಅಥವಾ ವ್ಯಾಪಾರಿಗಳ 
ಪೈಕಿ ಒಬ್ಬ ವ್ಯಕ್ತಿ " ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೮೭೭ 


3. 11ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 11ನೇ ಪ್ರಕರಣದ (1) ನೇ ಉಪಪ್ರಕರಣದ (ii) ನೇ ಖಂಡದಲ್ಲಿ ವ್ಯಾಪಾರಿಗಳು 
ಚುನಾಯಿಸಿದ ” ಎಂಬ ಪದಗಳಿಗೆ “ಕಮಿಷನ್ ಏಜೆಂಟರುಗಳು ಮತ್ತು ವ್ಯಾಪಾರಿಗಳು ಚುನಾಯಿಸಿದ ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು . 

4. 63ನೇ ಪ್ರಕರಣದ ತಿದ್ದುಪಡಿ:- ಮೂಲ ಅಧಿನಿಯಮದ 63ನೇ ಪ್ರಕರಣದ ( 2) ನೇ ಉಪಪ್ರಕರಣದ ( ಬಿ) ಖಂಡದಲ್ಲಿ ( xi) ನೇ ಉಪಖಂಡದ 
ತರುವಾಯ ಈ ಮುಂದಿನ ಉಪಖಂಡವನ್ನು ಸೇರಿಸತಕ್ಕದ್ದು, ಎಂದರೆ 

“( xi) ಸಂದರ್ಭಾನುಸಾರ ಕಮಿಷನ್ ಏಜೆಂಟರುಗಳು ಅಥವಾ ವ್ಯಾಪಾರಿಗಳಿಂದ ಅಧಿಸೂಚಿತ ಕೃಷಿ ಉತ್ಪನ್ನದ ಬೆಲೆಯನ್ನು 
ಪಡೆಯುವುದು ಮತ್ತು ಮಾರಾಟಗಾರರಿಗೆ ಸಂದಾಯದ ವ್ಯವಸ್ಥೆ ಮಾಡುವುದು ”. 
5. 75ನೇ ಪ್ರಕರಣದ ತಿದ್ದುಪಡಿ:- ಮೂಲ ಅಧಿನಿಯಮದ 75ನೇ ಪ್ರಕರಣದಲ್ಲಿ, 

(1) ಮತ್ತು ಮಾರುಕಟ್ಟೆ ಹೊರಗೆ ಅಥವಾ ಉಪ ಮಾರುಕಟ್ಟೆಯಲ್ಲಿ” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 

(i) “ಉಪವಿಧಿಗಳಲ್ಲಿ ನಿಯಮಿಸಬಹುದಾದಂಥ ಸಾಲದ ಗರಿಷ್ಠ ಅವಧಿ ” ಎಂಬ ಪದಗಳಿಗೆ “ ಏಳು ದಿನಗಳು ” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು. 

6. 77ಎ ಹೊಸ ಪ್ರಕರಣದ ಸೇರ್ಪಡೆ.- ಮೂಲ ಅಧಿನಿಯಮದ 77ನೇ ಪ್ರಕರಣದ ತರುವಾಯ ಈ ಮುಂದಿನ ಪ್ರಕರಣವನ್ನು ಸೇರಿಸತಕ್ಕದ್ದು , 
ಎಂದರೆ: 


77ಎ. ವ್ಯಾಪಾರಿಗಳಿಂದ ಅಧಿಸೂಚಿತ ಕೃಷಿ ಉತ್ಪನ್ನದ ಬೆಲೆಯ ಸಂದಾಯ.- ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಖರೀದಿಸುವ 
ವ್ಯಾಪಾರಿಯು ಮಾರಾಟಗಾರನಿಗೆ ಈ ಕೆಳಕಂಡ ವಿಧಾನದಂತೆ ಅಂಥ ಉತ್ಪನ್ನದ ಬೆಲೆಯನ್ನು ಸಂದಾಯ ಮಾಡತಕ್ಕದ್ದು: 

(6) ವ್ಯಾಪಾರಿಯು ಮಾರಾಟಗಾರನಿಂದ ನೇರವಾಗಿ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಖರೀದಿಸಿದರೆ , ವ್ಯಾಪಾರಿಯು 
ಮಾರಾಟವಾದ ಕೂಡಲೇ ಅಧಿಕೃತ ದಾಖಲೆಗಳೊಂದಿಗೆ ಅಂಥ ಉತ್ಪನ್ನದ ಬೆಲೆಯನ್ನು ಮಾರುಕಟ್ಟೆ ಸಮಿತಿಗೆ ಜಮೆ ಮಾಡತಕ್ಕದ್ದು 
ಮತ್ತು ಉತ್ಪನ್ನವನ್ನು ಕೊಡತಕ್ಕದ್ದು. 

(i) ವ್ಯಾಪಾರಿಯು ಕಮಿಷನ್ ಏಜೆಂಟರುಗಳ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ನಗದು ರೂಪದಲ್ಲಿ 
ಖರೀದಿಸಿದರೆ, ವ್ಯಾಪಾರಿಯು ಮಾರಾಟವಾದ ಕೂಡಲೇ ಅಧಿಕೃತ ದಾಖಲೆಗಳೊಂದಿಗೆ ಅಂಥ ಉತ್ಪನ್ನದ ಬೆಲೆಯನ್ನು, ಮಾರುಕಟ್ಟೆ 
ಸಮಿತಿಗೆ ಜಮೆ ಮಾಡತಕ್ಕದ್ದು ಮತ್ತು ಉತ್ಪನ್ನವನ್ನು ಕೊಡತಕ್ಕದ್ದು. 

(iii) ವ್ಯಾಪಾರಿಯು ಕಮಿಷನ್ ಏಜೆಂಟರುಗಳ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಸಾಲದ ಮೇಲೆ ಖರೀದಿಸಿದರೆ, 
ವ್ಯಾಪಾರಿಯು, ಅಧಿಕೃತ ದಾಖಲೆಗಳೊಂದಿಗೆ ಅಂಥ ಉತ್ಪನ್ನದ ಬೆಲೆಯನ್ನು ಅನುಮತಿಸಿದ ಸಾಲದ ಅವಧಿಯೊಳಗೆ ಕಮಿಷನ್ 
ಏಜೆಂಟನಿಗೆ ಜಮೆ ಮಾಡತಕ್ಕದ್ದು ಮತ್ತು ಅಂಥ ಜಮೆ ಮಾಡುವವರೆಗೂ ಅವನು ಪ್ರಾಂಗಣದಿಂದ ಉತ್ಪನ್ನವನ್ನು ತೆಗೆಯತಕ್ಕದ್ದಲ್ಲ: 

[ ಪರಂತು, ಈ ಪ್ರಕರಣದ ಉಪಬಂಧಗಳು ರಾಜ್ಯ ಸರ್ಕಾರವು ಅಧಿಸೂಚಿಸಬಹುದಾದಂಥ ಮಾರುಕಟ್ಟೆ ಪ್ರಾಂಗಣದಲ್ಲಿ 
ನಿರ್ದಿಷ್ಟಪಡಿಸಬಹುದಾದಂಥ ಕೃಷಿ ಉತ್ಪನ್ನಗಳಿಗೆ ಅನ್ವಯಿಸತಕ್ಕದ್ದು ] . 
1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16.08 .2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
7. 78ನೇ ಪ್ರಕರಣದ ಪ್ರತಿಯೋಜನೆ:- ಮೂಲ ಅಧಿನಿಯಮದ 78ನೇ ಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ : 

78. ಕಮಿಷನ್ ಏಜೆಂಟರ ಕಮಿಷನ್ ಮತ್ತು ಹೊಣೆಗಾರಿಕೆ.- (1) ಕಮಿಷನ್ ಏಜೆಂಟನು ಉಪವಿಧಿಗಳಲ್ಲಿ 
ನಿರ್ದಿಷ್ಟಪಡಿಸಬಹುದಾದಂತೆ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಿರುವ ಬೆಲೆಯ ಶೇಕಡಾ ಎರಡರಷ್ಟು ಮಿಾರದ ದರದಲ್ಲಿ 
ಮಾರುಕಟ್ಟೆ ಸಮಿತಿಯ ಮೂಲಕ ತನ್ನ ಖರೀದಿದಾರನ ಕಡೆಯಿಂದ ಮಾತ್ರ ಕಮಿಷನನ್ನು ಪಡೆಯತಕ್ಕದ್ದು: 

ಪರಂತು, ಹಣ್ಣುಗಳು, ತರಕಾರಿಗಳು ಮತ್ತು ಹೂಗಳಂಥ ಅಧಿಸೂಚಿತ ಕೃಷಿ ಉತ್ಪನ್ನದ ಸಂದರ್ಭದಲ್ಲಿ ಕಮಿಷನ್ ಏಜೆಂಟನು 
ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅಂಥ ಅಧಿಸೂಚಿತ ಕೃಷಿ ಉತ್ಪನ್ನದ ಬೆಲೆಯ ಶೇಕಡಾ ಐದರಷ್ಟನ್ನು ಮೀರದಂಥ ದರಗಳಲ್ಲಿ 
ಕಮಿಷನನ್ನು ವಿಧಿಸಬಹುದು. 
(2) ಕಮಿಷನ್ ಏಜೆಂಟನು, 

( ಎ) ಮಾರಾಟಗಾರನು ತನಗೆ ವಹಿಸಿಕೊಟ್ಟ ಅಧಿಸೂಚಿತ ಕೃಷಿ ಉತ್ಪನ್ನದ ದಾಸ್ತಾನಿಡುವುದಕ್ಕೆ ಮತ್ತು ಅದರ ಮಾರಾಟ 
ಮಾಡುವುದಕ್ಕೆ ವ್ಯವಸ್ಥೆ ಮಾಡತಕ್ಕದ್ದು; 

( ಬಿ) ಮಾರಾಟಗಾರನ ಸರಕುಗಳನ್ನು ಸುರಕ್ಷಿತ ಅಭಿರಕ್ಷೆಯಲ್ಲಿಡತಕ್ಕದ್ದು ಮತ್ತು ಅವುಗಳನ್ನು ಬೆಂಕಿ, ಕಳ್ಳತನ ಅಥವಾ 
ಪ್ರವಾಹ, ಮಳೆ ಅಥವಾ ಯಾವುದೇ ಇತರ ನೈಸರ್ಗಿಕ ವಿಪತ್ತುಗಳಿಂದ ರಕ್ಷಿಸಲು ಸಾಕಷ್ಟು ವಿಮೆ ಮಾಡಿಸತಕ್ಕದ್ದು; ಮತ್ತು 

( ಸಿ) ಮಾರಾಟಗಾರನಿಗೆ ಸಂಬಂಧಿಸಿದ ಅಧಿಸೂಚಿತ ಕೃಷಿ ಉತ್ಪನ್ನದ ಸಾಲದ ಮಾರಾಟದ ಸಂದರ್ಭದಲ್ಲಿ 
ಮಾರಾಟವಾದ ಕೂಡಲೇ ಅವನು ಖರೀದಿದಾರನಿಂದ ಉತ್ಪನ್ನದ ಬೆಲೆಯನ್ನು ಪಡೆಯಲಿ ಅಥವಾ ಪಡೆಯದಿರಲಿ ಅಂಥ ಉತ್ಪನ್ನದ 
ಬೆಲೆಯನ್ನು ಅಧಿಕೃತ ದಾಖಲೆಗಳೊಂದಿಗೆ ಮಾರುಕಟ್ಟೆ ಸಮಿತಿಗೆ ಜಮೆ ಮಾಡತಕ್ಕದ್ದು. 

(3) ಕಮಿಷನ್ ಏಜೆಂಟನು ತನ್ನ ಕಮಿಷನ್‌ನನ್ನು ಮತ್ತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಹಿಡಿದುಕೊಳ್ಳಲು 
ಅಧಿಕೃತವಾದಂಥ ಇತರ ಮೊತ್ತವನ್ನು ಮಾರುಕಟ್ಟೆ ಸಮಿತಿ ಮೂಲಕ ಪಡೆಯತಕ್ಕದ್ದು.” 


ತ 


ತ 


೮೭೮ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಗಳು , 1968 

ನಿಯಮಗಳ ಅನುಕ್ರಮಣಿಕೆ 


ನಿಯಮ ಸಂಖ್ಯೆ 


ಭಾಗ - 1 


ಹೆಸರು ಮತ್ತು ವ್ಯಾಪ್ತಿ 
ಪರಿಭಾಷೆಗಳು 


2. 


ಭಾಗ - II 


2 ) . 


ಮಾರುಕಟ್ಟೆ ಸಮಿತಿಯ ರಚನೆ ಮತ್ತು ಚುನಾವಣೆ 
ಮತನೀಡಲು ಅರ್ಹರಾದ ವ್ಯಕ್ತಿಗಳು 
ಫರ್ಮುಗಳು , ಸಂಘಗಳು , ಮುಂತಾದವುಗಳು ಮತನೀಡಲು ಅಧಿಕೃತರಾದ ವ್ಯಕ್ತಿಗಳ ಹೆಸರನ್ನು 
ತಿಳಿಸುವುದು 
ಕೃಷಿಕರ ಚುನಾವಣಾ ಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವುದು 
ಕೃಷಿಕರ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಗಳಲ್ಲಿರುವ ನಮೂದುಗಳನ್ನು ಸರಿಪಡಿಸುವುದು ಮತ್ತು 
ಅಂಥ ಪಟ್ಟಿಗಳಲ್ಲಿ ಹೆಸರುಗಳನ್ನು ಸೇರಿಸುವುದು 
ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಗಳನ್ನು ತಯಾರಿಸುವುದು 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಮತ್ತು ಕೃಷಿ ಸಹಕಾರ ಸಂಸ್ಕರಣ ಸಂಘಗಳ ವ್ಯವಸ್ಥಾಪಕ 
ಸಮಿತಿಯ ಸದಸ್ಯರ ಹೆಸರುಗಳ ಪಟ್ಟಿಯನ್ನು ಇಡುವುದು. 
ಸದಸ್ಯರನ್ನು ಚುನಾಯಿಸುವಂತೆ ಚುನಾವಣಾ ಕ್ಷೇತ್ರಗಳಿಗೆ ಮತ್ತು ಸಹಕಾರ ಮಾರುಕಟ್ಟೆ ವ್ಯವಹಾರ 
ಸಂಘಗಳಿಗೆ ಹಾಗೂ ಕೃಷಿ ಸಹಕಾರ ಸಂಸ್ಕರಣ ಸಂಘಗಳಿಗೆ ಕರೆ ನೀಡುವುದು. 
ಚುನಾವಣೆಯ ನೋಟೀಸುಗಳು 
ನಾಮನಿರ್ದೇಶನಗಳು 
ಠೇವಣಿ 
ನಾಮ ನಿರ್ದೇಶನ ಪತ್ರಗಳ ಪಟ್ಟಿಯ ಪ್ರಕಟಣೆ 
ನಾಮ ನಿರ್ದೇಶನ ಪತ್ರಗಳ ಪರಿಶೀಲನೆ 
ನಾಮ ನಿರ್ದೇಶನ ಪತ್ರಗಳಿಗೆ ಸಂಬಂಧಿಸಿದ ಆಕ್ಷೇಪಣೆಗಳನ್ನು ವಿಲೆ ಮಾಡುವುದು ಮತ್ತು ನಾಮ 
ನಿರ್ದೆಶನ ಪತ್ರಗಳನ್ನು ತಿರಸ್ಕರಿಸುವುದು 
ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವುದು 
ಚುನಾವಣಾ ಕಾರ್ಯವಿಧಾನ 
ಚಿಹ್ನೆಗಳನ್ನು ಗೊತ್ತುಪಡಿಸುವುದು 
ಮತ ಪತ್ರದ ನಮೂನೆ 
ಚುನಾವಣಾ ವ್ಯವಸ್ಥೆಗಳು 
ಮತದಾನ 
ಮತದಾನಕ್ಕೆ ಮುಂಚೆ ಅಭ್ಯರ್ಥಿಯ ಮರಣ 
ಮತಗಟ್ಟೆಗಳು ಮತ್ತು ಅಧಿಕಾರಿಗಳು 
ಪೋಲಿಂಗ್ ಏಜೆಂಟರ ನೇಮಕ 
ಮತಗಟ್ಟೆಗೆ ಸಾಮಗ್ರಿಗಳ ಸರಬರಾಜು 
ಮತಗಟ್ಟೆಗಳಿಗೆ ಪ್ರವೇಶಾವಕಾಶ 
ಮತದಾನ ವ್ಯವಸ್ಥೆ ಮತ್ತು ಮತಗಳನ್ನು ದಾಖಲು ಮಾಡುವ ರೀತಿ 
ನೀಡಲಾದ ಮತಗಳು 
ಗುರುತಿನ ಬಗ್ಗೆ ಆಕ್ಷೇಪ 
ಹಾಳಾದ ಮತ್ತು ಹಿಂದಿರುಗಿಸಿದ ಮತಪತ್ರಗಳು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೭೯ 


ಮತದಾನದ ಮುಕ್ತಾಯ 
ಮತದಾನದ ತರುವಾಯ ಮತ ಪೆಟ್ಟಿಗೆಗಳನ್ನು ಮೊಹರು ಮಾಡುವುದು 
ಮತಪತ್ರಗಳ ಲೆಕ್ಕ 
ಲಕೋಟೆಗಳನ್ನು ಮೊಹರು ಮಾಡುವುದು 
ತುರ್ತು ಸನ್ನಿವೇಶದಲ್ಲಿ ಮತದಾನವನ್ನು ಮುಂದೂಡುವುದು 
ಮತದಾನವನ್ನು ಮುಂದೂಡಿದ ತರುವಾಯದ ಕಾರ್ಯವಿಧಾನ 
ಮತಪೆಟ್ಟಿಗೆಗಳ ನಾಶ , ಮುಂತಾದ ಸಂದರ್ಭಗಳಲ್ಲಿ ಹೊಸದಾಗಿ ಮತದಾನ ನಡೆಸುವುದು 
ಮತಗಳ ಎಣಿಕೆ 
ಎಣಿಕೆಯು ನಿರಂತರವಾಗಿ ನಡೆಯುವುದು 
ಚುನಾವಣಾ ಫಲಿತಾಂಶಗಳ ಘೋಷಣೆ 
ರಿಟರ್ನಿಂಗ್ ಆಫೀಸರ್ ಮೊಹರು ಮಾಡಿದ ಲಕೋಟೆಗಳನ್ನು ತೆರೆಯದಿರುವುದು 
ಸಮಾನ ಮತಗಳು ಬಂದಾಗ ಚುನಾವಣೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ 
ಚುನಾವಣೆಯ ಕಾಗದಪತ್ರಗಳನ್ನು ಡೆಪ್ಯೂಟಿ ಕಮಿಷನರನಿಗೆ ಕಳುಹಿಸಿಕೊಡುವುದು 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಮತ್ತು ಕೃಷಿ ಸಹಕಾರ ಸಂಸ್ಕರಣಾ ಸಂಘಗಳ ಪ್ರತಿನಿಧಿಗಳ 
ಚುನಾವಣೆ 
ಆಕಸ್ಮಿಕ ಖಾಲಿ ಸ್ಥಾನಗಳು 
ಮತಪತ್ರಗಳನ್ನು ಅಭಿರಕ್ಷಿಸುವುದು ಮತ್ತು ನಾಶಪಡಿಸುವುದು 

ಭಾಗ- III 
ಸಮಿತಿಯ ಅಧ್ಯಕ್ಷ , ಉಪಾಧ್ಯಕ್ಷ, ಅಧಿಕಾರಿಗಳು ಮತ್ತು ನೌಕರರು ಹಾಗೂ 

ಅವರ ಪ್ರಕಾರ್ಯಗಳು ಮತ್ತು ಅಧಿಕಾರಗಳು 
ಅಧ್ಯಕ್ಷ ಮುಂತಾದವರ ಚುನಾವಣೆಗೆ ನಿಯಮಿಸಲಾದ ಅಧಿಕಾರಿ 
[44ಎ ದಿಂದ 44ಜೆ ವರೆಗೆ ಬಿಟ್ಟುಬಿಡಲಾಗಿದೆ.] 
ಚುನಾವಣೆಯ ಸಿಂಧುತ್ವ 
ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ಅಧಿಕಾರವನ್ನು ವಹಿಸಿಕೊಳ್ಳುವುದು 
ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಗೌರವಧನ 
ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಪದವು ಆಕಸ್ಮಿಕವಾಗಿ ನೆರವಾಗುವುದು 
ಆಕಸ್ಮಿಕವಾಗಿ ತೆರವಾದ ಸ್ಥಾನವನ್ನು ಭರ್ತಿ ಮಾಡಲು ಚುನಾಯಿತನಾದ 
ಅಧ್ಯಕ್ಷನ, ಉಪಾಧ್ಯಕ್ಷನ ಪದಾವಧಿ 
ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ವಿರುದ್ಧ ಅವಿಶ್ವಾಸ ಸೂಚನೆ 
ಕಾರ್ಯದರ್ಶಿಯ ಕರ್ತವ್ಯಗಳು ಮತ್ತು ಅಧಿಕಾರಗಳು 

ಭಾಗ- IN 

ವ್ಯವಹಾರ ನಡೆಸುವುದು 
ಸಮಿತಿಯ ಸಭೆ 
ಸಭೆಯ ವ್ಯವಹರಣೆಗಳ ಪ್ರತಿ 
ಮಾರುಕಟ್ಟೆ ಸಮಿತಿಯ ದಸ್ತಾವೇಜುಗಳ ಪ್ರತಿಗಳನ್ನು ಅಥವಾ ಪುಸ್ತಕಗಳಲ್ಲಿನ 
ನಮೂದುಗಳ ಪ್ರತಿಗಳನ್ನು ಪ್ರಮಾಣೀಕರಿಸುವುದು 
ಅಧಿನಿಯಮ, ನಿಯಮಗಳು, ಮುಂತಾದವುಗಳ ತಹಲ್ ವರೆಗಿನ ಪ್ರತಿಗಳನ್ನು ಇಟ್ಟುಕೊಂಡಿರುವುದು 
ವಿವಾದಗಳನ್ನು ಇತ್ಯರ್ಥಪಡಿಸುವುದು 
ಮನ್ನಾ ಮಾಡುವುದಕ್ಕೆ ಮಾರುಕಟ್ಟೆ ಸಮಿತಿಯ ಅಧಿಕಾರಗಳು 
ಮಾರುಕಟ್ಟೆ ಸಮಿತಿಯ ಕರ್ತವ್ಯಗಳು 
ಪತ್ರವ್ಯವಹಾರ 
ಸಮಿತಿಯ ಮತ್ತು ಅದರ ಅಧ್ಯಕ್ಷನ ಆದೇಶದ ವಿರುದ್ದ ಅಪೀಲು. 


೮೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


60 . 


60ಎ. 
60ಬಿ. 


ಭಾಗ - V 

ಮಾರುಕಟ್ಟೆ ನಿಧಿ, ವೆಚ್ಚ ಮತ್ತು ಲೆಕ್ಕಪತ್ರಗಳು 
ಮಾರುಕಟ್ಟೆ ನಿಧಿ 
ಉತ್ಪಾದಕ - ಮಾರಾಟಗಾರನಿಗೆ ಅಲ್ಪಾವಧಿ ಮುಂಗಡಗಳು 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳು ಮತ್ತು ಕೃಷಿ ಸಂಸ್ಕರಣಾ ಸಹಕಾರ ಸಂಘಗಳು - 
ಇವುಗಳಿಗೆ ಸಾಲ ನೀಡುವುದು 
ಮಾರುಕಟ್ಟೆ ಪ್ರಾಂಗಣ , ಉಪಮಾರುಕಟ್ಟೆ ಪ್ರಾಂಗಣ ಮತ್ತು ಮಾರುಕಟ್ಟೆ ಉಪಪ್ರಾಂಗಣ ಇವುಗಳ ಹೊರಗೆ 
ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು 


60ಸಿ. 


64ಎ . 


64ಬಿ 


65 . 


ಖಜಾನೆ ಅಥವಾ ಬ್ಯಾಂಕಿಗೆ ಇರಸಾಲು ಮಾಡುವುದು 
ಪಾಸ್‌ಬುಕ್ 
ಆಯವ್ಯಯ ಮಂಡನೆ 
ಆಯವ್ಯಯ ಪರಿಷ್ಕರಣೆ 
ಪೂರಕ ಆಯವ್ಯಯ 
ಲೆಕ್ಕಪತ್ರಗಳು, ಲೆಕ್ಕಪರಿಶೋಧನೆ ಮತ್ತು ಪರಿಶೀಲನೆ 
ಮಾರುಕಟ್ಟೆ ಕಾರ್ಯನಿರ್ವಾಹಕನು ನಿರ್ವಹಿಸಬೇಕಾದ ಲೆಕ್ಕಪತ್ರಗಳು 
ಲೆಕ್ಕಪರಿಶೋಧಕನು ಎದ್ದುಕಾಣುವಂಥ ಅನೌಚಿತ್ಯ ಅಥವಾ ಅಕ್ರಮ , ನಷ್ಟ, ಪೋಲು ಅಥವಾ 
ದುರುಪಯೋಗ- ಇವುಗಳ ಬಗ್ಗೆ ವರದಿ ಮಾಡುವುದು 
ವಾರ್ಷಿಕ ವರದಿ 
ಸಂಚಿತ ನಿಧಿಗೆ ವಂತಿಗೆ 
ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಗೆ ವಂತಿಗೆ 
ನಕ್ಷೆಗಳನ್ನು ಸಿದ್ಧಪಡಿಸುವುದು 
ನಕ್ಷೆಗಳ ಮತ್ತು ಅಂದಾಜುಗಳ ಅನುಮೋದನೆ 
ಕಾಮಗಾರಿಗಳ ಮೇಲ್ವಿಚಾರಣೆ 

ಭಾಗ- VI 
ಫೀಜುಗಳನ್ನು ವಿಧಿಸುವುದು ಮತ್ತು ವಸೂಲಿ ಮಾಡುವುದು 
ಫೀಜುಗಳ ವಸೂಲಿ 


ರಸೀತಿ 


ಪರ್ಮಿಟ್ ನೀಡಿಕೆ 
ಭದ್ರತೆ 
ಲೈಸೆನ್ಸ್ ಪಡೆದ ವ್ಯಾಪಾರಿಗಳು , ಕಮಿಷನ್ ಏಜಂಟ್‌ರು ಮುಂತಾದವರು 
ವ್ಯಾಪಾರಿಗಳಾಗಿ ಕಾರ್ಯ ನಿರ್ವಹಿಸುವ ಬಗ್ಗೆ ಲೈಸನ್ಸ್ ಪಡೆಯುವ ಸಂಬಂಧದಲ್ಲಿ ಅನರ್ಹತೆಗಳು 
ಕಮಿಷನ್ ಏಜೆಂಟ್‌ನಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಲೈಸನ್ಸ್ ಪಡೆಯುವ ಸಂಬಂಧದಲ್ಲಿ 
ಅನರ್ಹತೆ 


ಲೈಸನ್ನು ಹೊಂದಿರುವ ತೂಕದಾರರು , ಅಳತೆಗಾರರು, ಸರ್ವೆಯರ್‌ಗಳು , ಹಮಾಲರು, ಎತ್ತಿನ 
ಗಾಡಿಯವರು , ಸಾರ್ವಜನಿಕ ಸಾಗಣಿದಾರರು, ಮುಂತಾದವರು 


ಲೈಸನ್ಸ್ನ ದ್ವಿಪ್ರತಿಯನ್ನು ನೀಡುವುದು 
ಲೈಸನ್ಸ್‌ನ ನಿರಾಕರಣೆಯನ್ನು , ರದ್ದಿಯಾತಿಯನ್ನು ಅಥವಾ ಅಮಾನತುಗೊಳಿಸಿರುವುದನ್ನು ಸಂಬಂಧಪಟ್ಟ 
ವ್ಯಕ್ತಿಗೆ ತಿಳಿಸುವುದು 


ಖರೀದಿದಾರ ಮತ್ತು ಮಾರಾಟಗಾರ ಇವರಿಬ್ಬರ ಪರವಾಗಿ ದಲ್ಲಾಳಿಗಳು ಕಾರ್ಯನಿರ್ವಹಿಸದಂತೆ 
ನಿಷೇಧಿಸುವುದು 


೮೮೧ 


87ಣ. 


87ಜಿ . 


ಭಾಗ ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 
ಕಮಿಷನ್ ಏಜೆಂಟ್, ಮುಂತಾದವರು ತಮ್ಮ ಸೇವೆಗೆ ನಿರ್ದಿಷ್ಟ ಪಡಿಸಿರುವುದರ ಹೊರತಾಗಿ ಇತರ 
ಶುಲ್ಕಗಳನ್ನು ಸ್ವೀಕರಿಸತಕ್ಕದ್ದಲ್ಲ [ ಬಿಟ್ಟುಬಿಡಲಾಗಿದೆ] 
ವ್ಯಾಪಾರಿ, ಮುಂತಾದವರು ತೂಕ, ಅಳತೆ ಅಥವಾ ಸರ್ವೆ ಮಾಡಲು ಪ್ರೋಕರೇಜ್‌ನ್ನು ( ದಲ್ಲಾಳಿ 
ಫೀಜನ್ನು) ಅಥವಾ ಚಾರ್ಜುಗಳನ್ನು ಕೇಳದಿರುವುದು 
ಲೆಕ್ಕಪುಸ್ತಕಗಳನ್ನು ಇಡುವುದು ಮತ್ತು ರಸೀದಿ, ಮುಂತಾದವುಗಳನ್ನು ನೀಡುವುದು 
ವ್ಯಾಪಾರಿಗಳು ಮತ್ತು ಕಮಿಷನ್ ಏಜೆಂಟರು ವರದಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು ಸಲ್ಲಿಸುವುದು 
ವ್ಯಾಪಾರಿಗಳು ಮತ್ತು ಕಮಿಷನ್ ಏಜೆಂಟರ ಹೊರತಾಗಿ ಮಾರುಕಟ್ಟೆ ಕಾರ್ಯ ನಿರ್ವಾಹಕರು 

ಸಲ್ಲಿಸಬೇಕಾದ ವರದಿಗಳು 
87ಎ . ಅಪರಾಧಗಳ ಬಗ್ಗೆ ರಾಜಿ 

ಭಾಗ - Vlಎ 
ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳು, ನೇರ ಖರೀದಿ ಕೇಂದ್ರಗಳು ಮತ್ತು ರೈತ - ಗ್ರಾಹಕ ಮಾರುಕಟ್ಟೆಗಳು , ಮೊದಲಾದವುಗಳ ಸ್ಥಾಪನೆ 
87ಬಿ . ಖಾಸಗಿ ಮಾರುಕಟ್ಟೆ ಪ್ರಾಂಗಣವನ್ನು ಸ್ಥಾಪಿಸುವುದಕ್ಕಾಗಿ ಲೈಸೆನ್ಸ್ ನೀಡಿಕೆ 
87ಸಿ . ರೈತರಿಂದ ಅಥವಾ ಬೆಳೆಗಾರರಿಂದ ಕೃಷಿ ಉತ್ಪನ್ನಗಳ ನೇರ ಖರೀದಿಗಾಗಿ ಲೈಸೆನ್ಸಿನ ಮಂಜೂರಾತಿ 
87ಡಿ . ರೈತ - ಗ್ರಾಹಕ ಮಾರುಕಟ್ಟೆ ಸ್ಥಾಪನೆಗೆ ಲೈಸೆನ್ಸಿನ ಮಂಜೂರಾತಿ 

ವಿವಾದಗಳ ಇತ್ಯರ್ಥಕ್ಕೆ ಕಾರ್ಯವಿಧಾನ 
87ಎಫ್ . ಬ್ಯಾಂಕ್ ಖಾತರಿಯನ್ನು ರದ್ದುಪಡಿಸುವ ಅಧಿಕಾರ 

ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನು ಮತ್ತು ರೈತ - ಗ್ರಾಹಕ ಮಾರುಕಟ್ಟೆ ಲೈಸೆನ್ಸುದಾರನು 

ಚಾರ್ಜುಗಳನ್ನು , ಫೀಜುಗಳನ್ನು ವಿಧಿಸುವುದು 
87ಹೆಚ್ . ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನುದಾರನ, ನೇರ ಖರೀದಿ ಕೇಂದ್ರದ ಲೈಸೆನ್ನುದಾರನ ಮತ್ತು ರೈತ 

- ಗ್ರಾಹಕ ಮಾರುಕಟ್ಟೆಯ ಲೈಸೆನ್ನುದಾರನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು 

ವಿಚಾರಣೆ ಮತ್ತು ತಪಾಸಣೆ ಮಾಡಲು ಕೃಷಿ ಮಾರುಕಟ್ಟೆ ನಿರ್ದೇಶಕರ ಅಧಿಕಾರಗಳು 
87ಜೆ. ಅಪೀಲುಗಳನ್ನು ಸಲ್ಲಿಸುವ ರೀತಿ 

ಭಾಗ- VII 

ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿ 
88. ರಾಜ್ಯ ಮಾರುಕಟ್ಟೆ ಮಂಡಲಿಗೆ ಸದಸ್ಯನ ಚುನಾವಣೆ 
88ಎ. ನಾಮಪತ್ರಗಳು 

ನಾಮಪತ್ರಗಳ ಪರಿಶೀಲನೆ 
88ಸಿ . ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವುದು 
88ಡಿ. ಸ್ಪರ್ಧೆ ಇರುವ ಮತ್ತು ಸ್ಪರ್ಧೆ ಇಲ್ಲದ ಚುನಾವಣೆಗಳಲ್ಲಿ ಅನುಸರಿಸುವ ಕಾರ್ಯವಿಧಾನ 
88ಇ. ಮತದಾನ 
88ಎಫ್ . ಚುನಾವಣಾ ಕಾರ್ಯವಿಧಾನ 
88ಜಿ. ಮತಗಳ ಎಣಿಕೆ 
88ಎಚ್ . ಚುನಾವಣಾ ಕಾಗದ ಪತ್ರಗಳಿಗೆ ಮೊಹರು ಮಾಡುವುದು ಮತ್ತು ಅವುಗಳ ಅಭಿರಕ್ಷೆ 
88ಐ . 

ಮಂಡಲಿಯ ಚುನಾಯಿತ ಸದಸ್ಯರ ಹೆಸರುಗಳ ಪ್ರಕಟಣೆ 
89 . ಯೋಜನೆಗಳ ಮತ್ತು ಅಂದಾಜುಗಳ ತಯಾರಿಕೆ [ ಬಿಟ್ಟುಬಿಡಲಾಗಿದೆ] 
90. ಆಯವ್ಯಯ ಪತ್ರ [ ಬಿಟ್ಟುಬಿಡಲಾಗಿದೆ] 
ಮಾರುಕಟ್ಟೆ ಅಭಿವೃದ್ಧಿ ನಿಧಿ 

ಭಾಗ- Vಂಬಿ 

ಕರಾರು ಬೇಸಾಯ 
91ಎ. ಕರಾರು ಬೇಸಾಯ ಪ್ರಾಯೋಜಕನ ನೋಂದಣಿ 
91ಬಿ. ಕರಾರು ಬೇಸಾಯ ಒಪ್ಪಂದದ ಮೇರೆಗೆ ಉತ್ಪನ್ನದ ಖರೀದಿ 


87ಐ . 


88ಬಿ . 


೮೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


91ಸಿ. 


91ಡಿ . 


917 . 


91ಎಫ್. 


91ಜಿ. 


91ಹೆಚ್ . 


91ಐ . 


ಕರಾರು ಬೇಸಾಯ ಪ್ರಾಯೋಜಕನು, ಕರಾರು ಬೇಸಾಯ ಬೆಳೆಗಾರನ ಜಮೀನಿನಲ್ಲಿ ಖಾಯಂ 
ನಿರ್ಮಿತಿಯನ್ನು ನಿರ್ಮಾಣ ಮಾಡುವುದಕ್ಕೆ ನಿಷೇಧ 
ಕರಾರು ಬೇಸಾಯ ಒಪ್ಪಂದದ ಉದ್ದೇಶಗಳು 
ಕರಾರು ಬೇಸಾಯ ಒಪ್ಪಂದದ ಅವಧಿ 
ಕರಾರು ಬೇಸಾಯ ಪ್ರಾಯೋಜಕನು ಕರಾರು ಬೇಸಾಯ ಬೆಳೆಗಾರನಿಗೆ ನೀಡಿದ ಸಾಲಗಳ ಮತ್ತು 
ಮುಂಗಡಗಳ ವಸೂಲಿ 
ಕರಾರು ಬೇಸಾಯ ಪ್ರಾಯೋಜಕನು ವಾರ್ಷಿಕ ಲೆಕ್ಕಪತ್ರಗಳನ್ನು ಸಲ್ಲಿಸುವುದು 
ಕರಾರು ಬೇಸಾಯ ವಿವಾದ ಇತ್ಯರ್ಥ ಪ್ರಾಧಿಕಾರ 
ವಿವಾದ ಇತ್ಯರ್ಥ ಪ್ರಾಧಿಕಾರದ ತೀರ್ಮಾನದ ವಿರುದ್ಧ ಅಪೀಲು 

ಭಾಗ- VIA 
- ವಿದ್ಯುನ್ಮಾನ – ವ್ಯಾಪಾರ - ಸ್ಥಳೀಯ ವಿನಿಮಯ ಕೇಂದ್ರ 
ಸ್ಥಳೀಯ ವಿನಿಮಯ ಕೇಂದ್ರದ ಸ್ಥಾಪನೆಗೆ ಲೈಸೆನ್ಸಿನ ಮಂಜೂರಾತಿ 
ಬ್ಯಾಂಕು ಖಾತರಿಯನ್ನು ರದ್ದುಗೊಳಿಸುವ ಅಧಿಕಾರ 
ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನು, ಚಾರ್ಜುಗಳು, ಫೀಜುಗಳು, ಇತ್ಯಾದಿಗಳನ್ನು 
ವಿಧಿಸುವುದು 
ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು 
ವಿಚಾರಣೆ ಮಾಡಲು ಮತ್ತು ತಪಾಸಣೆ ಮಾಡಲು ಕೃಷಿ ಮಾರುಕಟ್ಟೆ ನಿರ್ದೇಶಕರ ಅಧಿಕಾರಗಳು 

ಭಾಗ - VIL 
ಸಂಕೀರ್ಣ 


91ಜೆ. 


91ಕೆ. 


91ಎಲ್. 


91ಎಂ . 


91ಎನ್ . 


92 . 


ಸಮಿತಿಗಳ ಏಜೆಂಟರಾಗಿ ನೇಮಕ ಮಾಡಲಾದ ಮಂಡಲ ಪಂಚಾಯತಿಗಳ ಅಧಿಕಾರಗಳು ಮತ್ತು 
ಕರ್ತವ್ಯಗಳು 
ಆಸ್ತಿಗಳ, ಹಕ್ಕುಗಳ ಮತ್ತು ಹೊಣೆಗಾರಿಕೆಗಳ ಹಂಚಿಕೆ 
ಉಪವಿಧಿಗಳ ಪ್ರಕಟಣೆ 
ಸ್ಥಾಯಿ ಆದೇಶಗಳ ಪ್ರಕಟಣೆ 
ನಿರಸನ ಮತ್ತು ಉಳಿಸುವಿಕೆಗಳು 
ನಮೂನೆಗಳು 


ಅಧಿಸೂಚನೆಗಳು 


* ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ [(ನಿಯಂತ್ರಣ ಮತ್ತು ಅಭಿವೃದ್ದಿ) 

ನಿಯಮಗಳು , 1968 
( ಜಿಎಸ್‌ಆರ್ 406, ದಿನಾಂಕ 22 - 11 -1968 ; ಜಿಎಸ್‌ಆರ್ 44 , ದಿನಾಂಕ 3 - 2 -1970 ; ಜಿಎಸ್ ಆರ್ 69 , ದಿನಾಂಕ 26 - 2- 1970; ಜಿಎಸ್ಆರ್ 
116, ದಿನಾಂಕ 20 -3 - 1970; ಜಿಎಸ್ ಆರ್ 112, ದಿನಾಂಕ 6 - 4 - 1970; ಜಿಎಸ್ಆ ರ್ 151 , ದಿನಾಂಕ 8 - 4 - 1970; ಜಿಎಸ್‌ಆರ್ 120, ದಿನಾಂಕ 
14 - 4 - 1970, ಜಿಎಸ್‌ಆರ್ 131, ದಿನಾಂಕ 20 - 4 - 1970, ಜಿಎಸ್ಆ ರ್ 187 , ದಿನಾಂಕ 16 - 5 - 1970; ಜಿಎಸ್‌ಆರ್ 191, ದಿನಾಂಕ 25 - 5 -1970; 
ಜಿಎಸ್ಆ ರ್ 218, ದಿನಾಂಕ 16 - 6 - 1970 ; ಜಿಎಸ್ಆ ರ್ 258, ದಿನಾಂಕ 7 - 7 - 1970; ಜಿಎಸ್‌ಆರ್ 74 , ದಿನಾಂಕ 12 - 3 - 1971 ; ಜಿಎಸ್‌ಆರ್ 104 , 
ದಿನಾಂಕ 14 - 3 -1974; ಜಿಎಸ್‌ಆರ್ 343 , ದಿನಾಂಕ 21 -10 - 1976; ಜಿಎಸ್ಆರ್ 332 , ದಿನಾಂಕ 28 - 10 -1977; ಎಸ್‌ಓ 2627, ದಿನಾಂಕ 26 - 9 - 1978; 
ಜಿಎಸ್ ಆರ್ 30, ದಿನಾಂಕ 9 -1 - 1979 ; ಜಿಎಸ್ಆ ರ್ 155 , ದಿನಾಂಕ 15 - 5 - 1979; ಜಿಎಸ್ ಆರ್ 30 , ದಿನಾಂಕ 12 - 12 - 1985; ಜಿಎಸ್‌ಆರ್ 83, ದಿನಾಂಕ 
7 -3 -1988; ಜಿಎಸ್‌ಆರ್ 93, ದಿನಾಂಕ 7 - 4 - 1988; ಜಿಎಸ್ ಆರ್ 95 , ದಿನಾಂಕ: 16 - 04 - 1988 ; ಜಿಎಸ್ ಆರ್ 127, ದಿನಾಂಕ 25 -5 -1988; ಜಿಎಸ್ ಆರ್ 
23 , ದಿನಾಂಕ 30 -1 -1990; ಜಿಎಸ್‌ಆರ್ 164 , ದಿನಾಂಕ 8 - 11 - 1990; ಅಧಿಸೂಚನೆ ಸಂ . ಸಿಎಂಡಬ್ಲೂ 174 , ಎಂಆರ್‌ಇ 91 , ದಿನಾಂಕ 27 -1 - 1994; 
ಜಿಎಸ್ ಆರ್ 49, ದಿನಾಂಕ: 08 - 02 -1996 ; ಅಧಿಸೂಚನೆ ಸಂ . ಸಿಎಂಡಬ್ಲ್ಯು 214 ಎಂಆರ್‌ಇ 97 , ದಿನಾಂಕ 29 -1 - 2001; Co - op 10 ಎಂಆರ್‌ಇ 
2001 , ದಿನಾಂಕ 30 - 10 - 2001; ಸಿಎಂಡಬ್ಲ್ಯು 15 ಎಂಆರ್‌ಇ 99 , ದಿನಾಂಕ 5 - 2 - 2002 ; ಸಿಡಿ 248 ಎಂಆರ್‌ಇ 2003 , ದಿನಾಂಕ 3 - 2 - 2004; ಸಿಡಿ 
370 ಎಂಆರ್‌ಇ 2003 , ದಿನಾಂಕ 22 -7 - 2004 ಮತ್ತು ಸಿಡಿ 229 ಎಂಆರ್‌ಇ 2007 , ದಿನಾಂಕ 19 -3 -2008 - ಈ ಅಧಿಸೂಚನೆಗಳ ಮೂಲಕ 
ತಿದ್ದುಪಡಿಯಾದಂತೆ). 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

erosa 
ಅಭಿವೃದ್ಧಿ, ವಸತಿ , ಪಂಚಾಯತ್ ರಾಜ್ ಮತ್ತು 

ಸಹಕಾರ ಸಚಿವಾಲಯ 

ಅಧಿಸೂಚನೆ 

ಬೆಂಗಳೂರು, ದಿನಾಂಕ ಏಪ್ರಿಲ್ 3, 1968 
ಜಿ. ಎಸ್. ಆರ್. 102 : ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ [(ನಿಯಂತ್ರಣ ಮತ್ತು ಅಭಿವೃದ್ದಿ) ] ಅಧಿನಿಯಮ, 1966 ( 1966ರ 
ಕರ್ನಾಟಕ ಅಧಿನಿಯಮ 27 ) ರ 146ನೇ ಪ್ರಕರಣದ ಮೂಲಕ ಪ್ರದಾನ ಮಾಡಲಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ 
ಈ ಕೆಳಕಂಡ ನಿಯಮಗಳನ್ನು ರಚಿಸಿದೆ. ಮತ್ತು ಸದರಿ ಅಧಿನಿಯಮದ 146ನೇ ಪ್ರಕರಣದ (1) ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ ಈ 
ನಿಯಮಗಳ ಕರಡನ್ನು 1967ರ ಫೆಬ್ರವರಿ 4ನೇ ದಿನಾಂಕದ ಕರ್ನಾಟಕ ರಾಜ್ಯಪತ್ರದ ( ವಿಶೇಷ ಸಂಚಿಕೆಯಲ್ಲಿ) ಅಧಿಸೂಚನೆ ಕ್ರಮಾಂಕ ಜಿ.ಎಸ್.ಆರ್. 65, 
( ಡಿಪಿಸಿ 257, ಸಿಎಂಡಿ 65, ದಿನಾಂಕ 1967ರ ಫೆಬ್ರವರಿ 4) ರಲ್ಲಿ ಪ್ರಕಟಿಸಲಾಗಿದ್ದಿತು ಎಂದರೆ : 

* ಕರ್ನಾಟಕ ರಾಜ್ಯಪತ್ರ ವಿಶೇಷ ಸಂಚಿಕೆ ದಿನಾಂಕ 10ನೇ ಏಪ್ರಿಲ್, 1968 ರ ಭಾಗ -IV 2 - ಸಿ ಯಲ್ಲಿ ಪ್ರಕಟವಾಗಿದೆ. 
1. 2007ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 - 08 - 2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಭಾಗ – I 
1. ಹೆಸರು ಮತ್ತು ವ್ಯಾಪ್ತಿ.- (1) ಈ ನಿಯಮಗಳನ್ನು , ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ [(ನಿಯಂತ್ರಣ ಮತ್ತು ಅಭಿವೃದ್ದಿ) 
ನಿಯಮಗಳು , 1968 ಎಂದು ಕರೆಯತಕ್ಕದ್ದು. 

( 2) ಅವುಗಳು ಇಡೀ ಕರ್ನಾಟಕ ರಾಜ್ಯಕ್ಕೆ ವ್ಯಾಪ್ತವಾಗತಕ್ಕದ್ದು. 
2. ಪರಿಭಾಷೆಗಳು.- ಈ ನಿಯಮಗಳಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 

(1) “ ಅಧಿನಿಯಮ ಎಂದರೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 
1966. 
1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007, ದಿನಾಂಕ 19 .3.2008ರ ಮೂಲಕ 20.03. 2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(ii) “ಉಪವಿಧಿಗಳು ” ಎಂದರೆ ಈ ಅಧಿನಿಯಮದ 148 ಮತ್ತು 149ನೇ ಪ್ರಕರಣಗಳ ಮೇರೆಗೆ ರಚಿಸಿದ ಉಪವಿಧಿಗಳು. 
(iii) “ ಅಧ್ಯಕ್ಷ ” ಎಂದರೆ ಸಮಿತಿಯ ಅಧ್ಯಕ್ಷ . 
(iv) "ಸಮಿತಿ ” ಎಂದರೆ ಮಾರುಕಟ್ಟೆ ಸಮಿತಿ. 
(v) “ನಮೂನೆ” ಎಂದರೆ ಈ ನಿಯಮಗಳಿಗೆ ಲಗತ್ತಿಸಲಾದ ನಮೂನೆ. 

(vi) “ ಸರ್ಕಲ್ ಎಂದರೆ ರೆವಿನ್ಯೂ ಸರ್ಕಲ್ ಮತ್ತು ಈ ಪದವು ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರಲ್ಲಿ ಇರುವ 
ಅರ್ಥವನ್ನೇ ಹೊಂದಿರತಕ್ಕದ್ದು. 

( vi) “ ಪ್ರಕರಣ ” ಎಂದರೆ ಈ ಅಧಿನಿಯಮದ ಪ್ರಕರಣ . 
( vii) “ಉಪಾಧ್ಯಕ್ಷ ” ಎಂದರೆ ಸಮಿತಿಯ ಉಪಾಧ್ಯಕ್ಷ. 

[(ix) ಈ ನಿಯಮಗಳಲ್ಲಿ ಬಳಸಲಾದ ಆದರೆ ಇದರಲ್ಲಿ ಪರಿಭಾಷಿಸಿಲ್ಲದ ಪದಗಳು ಮತ್ತು ಪದಾವಳಿಗಳು, ಅಧಿನಿಯಮದಲ್ಲಿ 
ಅವುಗಳಿಗೆ ನೀಡಿರುವಂತಹ ಅರ್ಥವನ್ನೇ ಹೊಂದಿರತಕ್ಕದ್ದು] . 


1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20. 03 .2008ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


ಭಾಗ- II 


ಮಾರುಕಟ್ಟೆ ಸಮಿತಿಯ ರಚನೆ ಮತ್ತು ಚುನಾವಣೆ 
3. ಮತನೀಡಲು ಅರ್ಹರಾದ ವ್ಯಕ್ತಿಗಳು.- [(1) ಮಾರುಕಟ್ಟೆ ಪ್ರದೇಶದಲ್ಲಿ ವಾಸವಾಗಿರುವ ಮತ್ತು ಯಾವ ವರ್ಷದಲ್ಲಿ ಮತದಾರರ ಪಟ್ಟಿಯನ್ನು 
ತಯಾರಿಸಲಾಗುವುದೋ ಆ ವರ್ಷದ ಜನವರಿ 1ರಂದು *[ ಹದಿನೆಂಟು] ವರ್ಷ ವಯಸ್ಸಿಗೆ ಕಡಿಮೆ ಇಲ್ಲದ ವಯಸ್ಸಿನವರಾಗಿರುವ ಎಲ್ಲ ಕೃಷಿಕರು, ಕೃಷಿಕರ 
ಚುನಾವಣಾ ಕ್ಷೇತ್ರಗಳ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನಮೂದಿಸಿಕೊಳ್ಳಲು ಹಕ್ಕುಳ್ಳವರಾಗಿರತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3- 2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 
2 . ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 39 ಎಂಆರ್‌ಇ 90 ದಿನಾಂಕ 08 - 11 -1990ರ ( ಜಿಎಸ್‌ಆರ್ 164) ಮೂಲಕ ಪ್ರತಿಯೋಜಿಸಲಾಗಿದೆ. 

( 2) ಯಾರೇ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚು ಕೃಷಿಕರ ಚುನಾವಣಾ ಕ್ಷೇತ್ರಗಳ ಮತದಾರರ ಪಟ್ಟಿಗಳಲ್ಲಿ ತನ್ನ ಹೆಸರನ್ನು ನಮೂದಿಸಿಕೊಳ್ಳಲು 
ಹಕ್ಕುಳ್ಳವನಾಗಿರತಕ್ಕುದಲ್ಲ . ಅವನ ಹೆಸರನ್ನು ತಪ್ಪಾಗಿ ಅಥವಾ ಅನ್ಯಥಾ ಎರಡು ಅಥವಾ ಹೆಚ್ಚು ಚುನಾವಣಾ ಕ್ಷೇತ್ರಗಳ ಪಟ್ಟಿಗಳಲ್ಲಿ ನಮೂದಿಸಿದ್ದಾಗ್ಯೂ , 
ಅವನು ಒಂದು ಚುನಾವಣಾ ಕ್ಷೇತ್ರದಲ್ಲಿ ಮಾತ್ರ ತನ್ನ ಮತವನ್ನು ಚಲಾಯಿಸತಕ್ಕದ್ದು . ಅವನು ಎರಡು ಅಥವಾ ಹೆಚ್ಚು ಚುನಾವಣಾ ಕ್ಷೇತ್ರಗಳಲ್ಲಿ ತನ್ನ 
ಮತವನ್ನು ಚಲಾಯಿಸಿದರೆ , ಆ ಎಲ್ಲ ಚುನಾವಣಾ ಕ್ಷೇತ್ರಗಳಲ್ಲಿ ದಾಖಲಾದ ಅವನ ಮತಗಳು ಶೂನ್ಯವಾಗಿರುವುದಾಗಿ ಭಾವಿಸತಕ್ಕದ್ದು. 

[(3) ಮಾರುಕಟ್ಟೆ ಪ್ರದೇಶದಲ್ಲಿರುವ ಚಿಲ್ಲರೆ ವ್ಯಾಪಾರಿಗಳಲ್ಲದ ಇತರ ಎಲ್ಲ ವ್ಯಾಪಾರಿಗಳು, ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರದ ಮತದಾರರ 
ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ನಮೂದಿಸಿಕೊಳ್ಳಲು ಹಕ್ಕುಳ್ಳವರಾಗಿರತಕ್ಕದ್ದು.] 

1.ಅಧಿಸೂಚನೆ ಸಂಖ್ಯೆ 130 ಎಂಆರ್‌ಇ 88 ದಿನಾಂಕ 30 -1-1990ರ ( ಜಿಎಸ್‌ಆರ್ 23 ) ಮೂಲಕ ಪ್ರತಿಯೋಜಿಸಲಾಗಿದೆ. 


೮೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


[(4) ಬಿಟ್ಟುಬಿಡಲಾಗಿದೆ.] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1- 1994ರ ಮೂಲಕ ಬಿಟ್ಟುಬಿಡಲಾಗಿದೆ. 

(5) ಯಾವುದೇ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಯಾರೇ ವ್ಯಕ್ತಿಯ ಹೆಸರನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಸೇರಿಸಿದ್ದರೂ ಅವನು ಆ 
ಚುನಾವಣಾ ಕ್ಷೇತ್ರದ ಯಾವುದೇ ಚುನಾವಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಮತವನ್ನು ಚಲಾಯಿಸತಕ್ಕದ್ದಲ್ಲ ಮತ್ತು ಅವನು ಒಂದಕ್ಕಿಂತ ಹೆಚ್ಚು ಬಾರಿ ಮತ 
ನೀಡಿದಲ್ಲಿ ಆ ಚುನಾವಣಾ ಕ್ಷೇತ್ರದಲ್ಲಿ ದಾಖಲಾದ ಅವನ ಎಲ್ಲ ಮತಗಳು ಶೂನ್ಯವಾಗಿರುವುದಾಗಿ ಭಾವಿಸತಕ್ಕದ್ದು. 

4, ಫರ್ಮುಗಳು, ಸಂಘಗಳು, ಮುಂತಾದವುಗಳು ಮತನೀಡಲು ಅಧಿಕೃತರಾದ ವ್ಯಕ್ತಿಗಳ ಹೆಸರನ್ನು ತಿಳಿಸುವುದು.- ಈ ನಿಯಮಗಳ ಮೇರೆಗೆ 
ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರದಲ್ಲಿ [ xxx] ಮತನೀಡಲು ಅರ್ಹವಾಗಿರುವ ಪ್ರತಿಯೊಂದು ಫರ್ಮು ಅಥವಾ ನಿಗಮವು ಅಥವಾ ಸಹಕಾರ ಸಂಘವು 
ತನ್ನ ಪರವಾಗಿ ಮತನೀಡಲು ಒಬ್ಬ ವ್ಯಕ್ತಿಯನ್ನು ನಾಮನಿರ್ದೇಶಿಸತಕ್ಕದ್ದು ಮತ್ತು ಹಾಗೆ ನಾಮನಿರ್ದೇಶಿಸಿದ ವ್ಯಕ್ತಿಯ ಹೆಸರನ್ನು [ ಡೆಪ್ಯೂಟಿ ಕಮಿಷನರನು 
ಈ ಸಂಬಂಧದಲ್ಲಿ ನಿಗದಿಪಡಿಸಿದ ದಿನಾಂಕದೊಳಗೆ ಸಮಿತಿಗೆ ಅಥವಾ ಡೆಪ್ಯೂಟಿ ಕಮಿಷನರನಿಗೆ ಅಥವಾ ಈ ಸಂಬಂಧದಲ್ಲಿ ಅವನಿಂದ ಅಧಿಕೃತನಾದ 
ಯಾವನೇ ಇತರ ಅಧಿಕಾರಿಗೆ]* ಲಿಖಿತದಲ್ಲಿ ತಿಳಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1-1994ರ ಮೂಲಕ ಬಿಟ್ಟುಬಿಡಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಜಿಎಸ್ಆರ್ 44 ದಿನಾಂಕ 3-2 - 1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

[5. ಕೃಷಿಕರ ಚುನಾವಣಾ ಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವುದು.- (1) ಕೃಷಿಕರ ಚುನಾವಣಾ ಕ್ಷೇತ್ರಗಳ ಮತದಾರರ ಪಟ್ಟಿಗಳಲ್ಲಿ 
ತಮ್ಮ ಹೆಸರುಗಳನ್ನು ನಮೂದಿಸಿಕೊಳ್ಳಲು ಹಕ್ಕುಳ್ಳ ಮತದಾರರ ಪಟ್ಟಿಗಳನ್ನು ಡೆಪ್ಯೂಟಿ ಕಮಿಷನರನು ಅಥವಾ ಈ ಸಂಬಂಧದಲ್ಲಿ ಅವರಿಂದ ಅಧಿಕೃತನಾದ 
ಯಾರೇ ಅಧಿಕಾರಿಯು ( ಇದರಲ್ಲಿ ಇನ್ನು ಮುಂದೆ ಅಧಿಕೃತ ಅಧಿಕಾರಿ ಎಂದು ಉಲ್ಲೇಖಿಸಲಾಗಿದೆ) ಕನ್ನಡದಲ್ಲಿ ಮತ್ತು ಅವರು ಅವಶ್ಯವೆಂದು 
ಭಾವಿಸುವಂಥ ಇತರ ಭಾಷೆಯಲ್ಲಿ ಅಥವಾ ಭಾಷೆಗಳಲ್ಲಿ ತಯಾರಿಸುವ ವ್ಯವಸ್ಥೆ ಮಾಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3-2-1970ರ ಮೂಲಕ ನಿಯಮ 5, 5ಎ ಮತ್ತು ಬಿ ಯನ್ನು ಪ್ರತಿಯೋಜಿಸಲಾಗಿದೆ. 

( 2) ಪಟ್ಟಿಗಳನ್ನು ಅನುಕೂಲಕ್ಕೆ ತಕ್ಕಂತೆ ವಿಭಜಿಸತಕ್ಕದ್ದು, ಪ್ರತಿಯೊಂದು ಭಾಗವು, ಒಂದು ಗ್ರಾಮದಲ್ಲಿರುವ ಅಥವಾ ಹೊಂದಿಕೊಂಡಿರುವ 
ಗ್ರಾಮಗಳ ಸಮೂಹದಲ್ಲಿದ್ದು ಮತದಾರರನ್ನು ಒಳಗೊಂಡಿರತಕ್ಕದ್ದು ಮತ್ತು ಆ ಭಾಗಗಳಿಗೆ ಕ್ರಮಸಂಖ್ಯೆ ಕೊಡತಕ್ಕದ್ದು ಮತ್ತು ಯಾವುದೇ ಭಾಗದಲ್ಲಿ 
ಸೇರಿಸಲಾದ ಹೆಸರುಗಳ ಸಂಖ್ಯೆಯು ಸಾಮಾನ್ಯವಾಗಿ ಎಂಟುನೂರನ್ನು ಮೀರತಕ್ಕದ್ದಲ್ಲ. 

(3) ಮತದಾರರ ಪಟ್ಟಿಗಳ ಪ್ರತಿಯೊಂದು ಭಾಗದಲ್ಲಿರುವ ಮತದಾರರ ಹೆಸರುಗಳು, ಪ್ರತಿಯೊಬ್ಬ ಕೃಷಿಕನು ಆ ಗ್ರಾಮದಲ್ಲಿ ಸಾಗುವಳಿ ಮಾಡುವ 
ಭೂಮಿಯ ಮೋಜಣಿ ಸಂಖ್ಯೆಗನುಸಾರ ಅಥವಾ ಮೋಜಣಿ ಸಂಖ್ಯೆಯ ಉಪವಿಭಾಗಕ್ಕನುಸಾರ ಇರತಕ್ಕದ್ದು ಮತ್ತು ಯಾರೇ ಕೃಷಿಕನು ಒಂದಕ್ಕಿಂತ ಹೆಚ್ಚು 
ಮೋಜಣಿ ಸಂಖ್ಯೆಗಳಲ್ಲಿ ಅಥವಾ ಮೋಜಣಿ ಸಂಖ್ಯೆಯ ಒಂದಕ್ಕಿಂತ ಹೆಚ್ಚು ಉಪವಿಭಾಗಗಳಲ್ಲಿ ಸಾಗುವಳಿ ಮಾಡುತ್ತಿರುವಲ್ಲಿ ಅವನ ಹೆಸರನ್ನು ಅಂಥ ಎಲ್ಲ 
ಭೂಮಿಗಳ ಸಂಬಂಧದಲ್ಲಿ ಒಂದೇ ಬಾರಿಗೆ ಮಾತ್ರ ನಮೂದಿಸತಕ್ಕದ್ದು ಮತ್ತು ಪಟ್ಟಿಯ ಪ್ರತಿಯೊಂದು ಭಾಗದಲ್ಲಿರುವ ಎಲ್ಲ ಮತದಾರರ ಹೆಸರುಗಳಿಗೆ 
ಸಾಧ್ಯವಾದಷ್ಟು ಮಟ್ಟಿಗೆ ಕ್ರಮಸಂಖ್ಯೆ 1 ರಿಂದ ಪ್ರಾರಂಭವಾಗುವ ಪ್ರತ್ಯೇಕ ಸರಣಿಗಳಲ್ಲಿ ಕ್ರಮಸಂಖ್ಯೆ ನೀಡತಕ್ಕದ್ದು. 

( 4) ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕತ ಅಧಿಕಾರಿಯು, ಮತದಾರರ ಹೆಸರು, ಅಡ್ಡಹೆಸರು ಯಾವುದಾದರೂ ಇದ್ದರೆ, ಅದು ಅವನ 
ವಯಸ್ಸು ಮತ್ತು 1964ರ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ (1964ರ ಕರ್ನಾಟಕ ಅಧಿನಿಯಮ 12) ಮೇರೆಗೆ ನಮೂನೆ16ರಲ್ಲಿ ಇಡಲಾದ ಹಕ್ಕು 
ದಾಖಲೆಯಲ್ಲಿನ ನಮೂದುಗಳ ಆಧಾರದ ಮೇಲೆ ಅಥವಾ ಕೃಷಿ ಭೂಮಿಗಳನ್ನು ಸಾಗುವಳಿ ಮಾಡುತ್ತಿರುವ ವ್ಯಕ್ತಿಗಳ ವಿವರಗಳಿಗೆ ಸಂಬಂಧಿಸಿದಂತೆ ರಾಜ್ಯ 
ಸರ್ಕಾರವು ನಿರ್ವಹಿಸುವ ಅಥವಾ ಅದರ ಪರವಾಗಿ ನಿರ್ವಹಿಸಲಾಗುವ ಯಾವುದೇ ಇತರ ದಾಖಲೆಯ ಆಧಾರದ ಮೇಲೆ ಗ್ರಾಮದಲ್ಲಿ ಕಷಿಕನು ಸಾಗುವಳಿ 
ಮಾಡುವ ಭೂಮಿಯ ಮೋಜಣಿ ಸಂಖ್ಯೆ ಅಥವಾ ಮೋಜಣಿ ಸಂಖ್ಯೆಯ ಉಪವಿಭಾಗದ ಸಂಖ್ಯೆ - ಇವುಗಳನ್ನೊಳಗೊಂಡ ಮತದಾರರ ಪ್ರಾರಂಭಿಕ 
ಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು: 

ಪರಂತು, ಯಾವುದೇ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸುಸಂಗತ ವಿವರಗಳನ್ನೊಳಗೊಂಡ ದಾಖಲೆಯು ಲಭ್ಯವಿಲ್ಲದಿರುವಲ್ಲಿ , ಕೃಷಿ ಭೂಮಿಗಳನ್ನು 
ಅಧಿಭೋಗದಾರರಾಗಿ ಅಥವಾ ಅಧಿಭೋಗದಾರರ ಗೇಣಿದಾರರಾಗಿ ಸಾಗುವಳಿ ಮಾಡುತ್ತಿರುವ ವ್ಯಕ್ತಿಗಳ ಹೆಸರುಗಳನ್ನು ಮತ್ತು ವಯಸ್ಸನ್ನು 
ಖಚಿತಪಡಿಸಿಕೊಂಡ ತರುವಾಯ ಪ್ರಾರಂಭಿಕ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು . 

(5) ಮತದಾರರ ಪ್ರಾರಂಭಿಕ ಪಟ್ಟಿಯು ಸಿದ್ದವಾದ ಕೂಡಲೇ ಡೆಪ್ಯೂಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ಅದನ್ನು ಪ್ರಕಟಿಸತಕ್ಕದ್ದು 
ಮತ್ತು ಅದರ ಪ್ರತಿಯನ್ನು ಪರಿಶೀಲನೆಗಾಗಿ ದೊರೆಯುವಂತೆ ಏರ್ಪಾಟುಮಾಡಿ ಆ ಸಂಬಂಧದಲ್ಲಿ ನಮೂನೆ 1ರಲ್ಲಿರುವ ನೋಟೀಸನ್ನು , 

(1) ತನ್ನ ಕಚೇರಿಯಲ್ಲಿ, ಮತ್ತು 

(i) ಈ ಉದ್ದೇಶಕ್ಕಾಗಿ ತಾನು ನಿರ್ದಿಷ್ಟಪಡಿಸಬಹುದಾದ ಮಾರುಕಟ್ಟೆ ಪ್ರದೇಶದಲ್ಲಿರುವಂಥ ಇತರ ಸ್ಥಳಗಳಲ್ಲಿ ಪ್ರದರ್ಶಿಸುವ ವ್ಯವಸ್ಥೆ 
ಮಾಡತಕ್ಕದ್ದು. 
ಅಲ್ಲದೆ ಅವನು, 

( ಎ ) ನಮೂನೆ 1ರಲ್ಲಿರುವ ನೋಟೀಸಿನ ಪ್ರತಿಯೊಂದಿಗೆ ಪಟ್ಟಿಯ ಪ್ರತಿಯೊಂದು ಪ್ರತ್ಯೇಕ ಭಾಗದ ಪ್ರತಿಯು 
ಸಾರ್ವಜನಿಕರಿಗೆ ಪ್ರವೇಶಾವಕಾಶವಿರುವ ನಿರ್ದಿಷ್ಟಪಡಿಸಲಾದ ಸ್ಥಳದಲ್ಲಿ ಮತ್ತು ಆ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರದೇಶದಲ್ಲಿ ಅಥವಾ 
ಅದರ ಸಮೀಪದಲ್ಲಿ ಪರಿಶೀಲನೆಗೆ ದೊರೆಯುವಂತೆ ಮಾಡತಕ್ಕದ್ದು. 

- ( ಬಿ) ನಮೂನೆ 1ರಲ್ಲಿರುವ ನೋಟೀಸಿನ ಬಗ್ಗೆ ತಾನು ಅವಶ್ಯವೆಂದು ಪರಿಗಣಿಸಬಹುದಾದಂಥ ಹೆಚ್ಚಿನ ಪ್ರಚಾರವನ್ನು 
ನೀಡತಕ್ಕದ್ದು. 


ಲ0 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೮೫ 


( 6) ಮತದಾರರ ಪಟ್ಟಿಯಲ್ಲಿ ಹೆಸರಿನ ಸೇರ್ಪಡೆ ಬಗ್ಗೆ ಪ್ರತಿಯೊಂದು ಕ್ಷೇಮನ್ನು ಮತ್ತು ಅದರಲ್ಲಿನ ಯಾವುದೇ ನಮೂದಿನ ಬಗ್ಗೆ ಪ್ರತಿಯೊಂದು 
ಆಕ್ಷೇಪಣೆಯನ್ನು, (5) ನೇ ಉಪನಿಯಮದ ಮೇರೆಗೆ “ ಮತದಾರರ ಪ್ರಾರಂಭಿಕ ಪಟ್ಟಿ ಪ್ರಕಟಣೆಯ ದಿನಾಂಕದಿಂದ ಮೂವತ್ತು ದಿನಗಳ ಅವಧಿಯೊಳಗೆ 
ದಾಖಲು ಮಾಡತಕ್ಕದ್ದು: 

ಪರಂತು, [ಕೃಷಿ ಮಾರುಕಟ್ಟೆ ನಿರ್ದೆಶಕನು,] ರಾಜ್ಯಪತ್ರದಲ್ಲಿ ಅಧಿಸೂಚಿಸುವ ಮೂಲಕ ಆ ಅವಧಿಯನ್ನು ವಿಸ್ತರಿಸಬಹುದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ: 25 -05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 
( 7) ( ಎ) ಪ್ರತಿಯೊಂದು ಕ್ಷೇಮು, 

(1) ನಮೂನೆ 2ರಲ್ಲಿರತಕ್ಕದ್ದು; 
(ii) ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರನ್ನು ಸೇರಿಸಲು ಇಷ್ಟಪಡುವಂಥ ವ್ಯಕ್ತಿಯು ಅದಕ್ಕೆ ರುಜು ಹಾಕತಕ್ಕದ್ದು; ಮತ್ತು 

ಕ್ಲಮುದಾರನು ಮತದಾರರ ಪಟ್ಟಿಯ ಯಾವ ಭಾಗದಲ್ಲಿ ತನ್ನ ಹೆಸರನ್ನು ಸೇರಿಸಬೇಕೆಂದು ಇಷ್ಟಪಡುವನೋ ಆ 
ಭಾಗದಲ್ಲಿ ಈಗಾಗಲೇ ಯಾವ ವ್ಯಕ್ತಿಯ ಹೆಸರನ್ನು ಸೇರಿಸಲಾಗಿದೆಯೋ ಆ ಯಾರೇ ಇತರ ವ್ಯಕ್ತಿಯು ಕ್ಲಮಿಗೆ 

ಮೇಲುರುಜು ಹಾಕತಕ್ಕದ್ದು. 
( ಬಿ) ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವುದಕ್ಕೆ ಸಂಬಂಧಪಟ್ಟಂತೆ 

(i) ಪ್ರತಿಯೊಂದು ಆಕ್ಷೇಪಣೆಯು ನಮೂನೆ3ರಲ್ಲಿ ಇರತಕ್ಕದ್ದು; 
(ii) ಅಂಥ ಆಕ್ಷೇಪಣೆಯನ್ನು ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಯಾವ ವ್ಯಕ್ತಿಯ ಹೆಸರನ್ನು ಸೇರಿಸಲಾಗಿದೆಯೋ ಆ ವ್ಯಕ್ತಿಯು 

ಮಾತ್ರ ಸಲ್ಲಿಸತಕ್ಕದ್ದು ; ಮತ್ತು 
(ii) ಆಕ್ಷೇಪಿಸಲಾದ ಹೆಸರು ಮತದಾರರ ಪಟ್ಟಿಯ ಯಾವ ಭಾಗದಲ್ಲಿ ಕಂಡು ಬರುವುದೋ ಆ ಭಾಗದಲ್ಲಿ ಈಗಾಗಲೇ ಯಾವ 

ವ್ಯಕ್ತಿಯ ಹೆಸರನ್ನು ಸೇರಿಸಲಾಗಿರುವುದೋ ಆ ಯಾರೇ ಇತರ ವ್ಯಕ್ತಿಯು ಆ ಆಕ್ಷೇಪಣೆಗೆ ಮೇಲುರುಜು ಹಾಕತಕ್ಕದ್ದು. 
( ಸಿ) ಮತದಾರರ ಪಟ್ಟಿಯಲ್ಲಿರುವ ನಮೂದಿನ ಯಾವುದೇ ವಿವರ ಅಥವಾ ವಿವರಗಳಿಗೆ ಸಂಬಂಧಪಟ್ಟಂತೆ, 

(6) ಪ್ರತಿಯೊಂದು ಆಕ್ಷೇಪಣೆಯು ನಮೂನೆ 4ರಲ್ಲಿ ಇರತಕ್ಕದ್ದು ; ಮತ್ತು 

(i) ಅಂಥ ಪ್ರತಿಯೊಂದು ಆಕ್ಷೇಪಣೆಯನ್ನು ಆ ನಮೂದು ಸಂಬಂಧಪಡುವ ವ್ಯಕ್ತಿಯು ಮಾತ್ರ ಸಲ್ಲಿಸತಕ್ಕದ್ದು. 
(8) ಪ್ರತಿಯೊಂದು ಕ್ಷೇಮನ್ನು ಅಥವಾ ಆಕ್ಷೇಪಣೆಯನ್ನು, 

(1) ಡೆಪ್ಯುಟಿ ಕಮಿಷನರನಿಗೆ ಅಥವಾ ಅಧಿಕೃತ ಅಧಿಕಾರಿಗೆ ಸಲ್ಲಿಸತಕ್ಕದ್ದು; ಅಥವಾ 

(i) ಡೆಪ್ಯುಟಿ ಕಮಿಷನರನಿಗೆ ಅಥವಾ ಅಧಿಕೃತ ಅಧಿಕಾರಿಗೆ ನೋಂದಾಯಿತ ಅಂಚೆಯ ಮೂಲಕ ಕಳುಹಿಸತಕ್ಕದ್ದು. 
(9) ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು, 

(ಎ) ನಮೂನೆ 5ರಲ್ಲಿ ದ್ವಿಪ್ರತಿಯಲ್ಲಿ ಕ್ಷೇಮುಗಳ ಪಟ್ಟಿಯನ್ನು, ನಮೂನೆ 6ರಲ್ಲಿ ಹೆಸರುಗಳ ಸೇರ್ಪಡೆಯ ಬಗೆಗಿನ ಆಕ್ಷೇಪಣೆಗಳ 
ಪಟ್ಟಿಯನ್ನು ಮತ್ತು ನಮೂನೆ 7ರಲ್ಲಿ ವಿವರಗಳ ಬಗೆಗಿನ ಆಕ್ಷೇಪಣೆಗಳ ಪಟ್ಟಿಯನ್ನು ಇಡತಕ್ಕದ್ದು, ಮತ್ತು 

( ಬಿ) ತನ್ನ ಕಚೇರಿಯಲ್ಲಿರುವ ಸೂಚನಾ ಫಲಕದ ಮೇಲೆ ಅಂಥ ಪ್ರತಿಯೊಂದು ಪಟ್ಟಿಗಳ ಪ್ರತಿಯನ್ನು ಪ್ರದರ್ಶಿಸತಕ್ಕದ್ದು. 
(10) ನಿರ್ದಿಷ್ಟಪಡಿಸಿರುವ ಅವಧಿಯೊಳಗೆ ಅಥವಾ ನಮೂನೆಯಲ್ಲಿ ಮತ್ತು ರೀತಿಯಲ್ಲಿ ಸಲ್ಲಿಸದಿರುವ ಯಾವುದೇ ಕ್ಷೇಮನ್ನು ಅಥವಾ 
ಆಕ್ಷೇಪಣೆಯನ್ನು ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ತಿರಸ್ಕರಿಸತಕ್ಕದ್ದು . 

(11) ಡೆಪ್ಯುಟಿ ಕಮಿಷನರನಿಗೆ ಅಥವಾ ಅಧಿಕೃತ ಅಧಿಕಾರಿಗೆ, ಯಾವುದೇ ಕ್ಷೇಮಿನ ಅಥವಾ ಆಕ್ಷೇಪಣೆಯ ಸಿಂಧುತ್ವದ ಬಗ್ಗೆ ಮನದಟ್ಟಾದರೆ 
(9) ನೇ ಉಪನಿಯಮದ ( ಬಿ) ಖಂಡದ ಮೇರೆಗೆ ತಾನು ಪ್ರದರ್ಶಿಸಿದ ಪಟ್ಟಿಗಳಲ್ಲಿ ಆ ಕ್ಷೇಮನ್ನು ಅಥವಾ ಆಕ್ಷೇಪಣೆಯನ್ನು ನಮೂದಿಸಲಾದ ದಿನಾಂಕದಿಂದ 
ಒಂದು ವಾರದ ಅವಧಿಯು ಮುಕ್ತಾಯವಾದ ತರುವಾಯ ಆ ಸಂಬಂಧದಲ್ಲಿ ಹೆಚ್ಚಿನ ವಿಚಾರಣೆಯಿಲ್ಲದೆಯೇ ಅದನ್ನು ಅಂಗೀಕರಿಸಬಹುದು: 

ಪರಂತು, ಅಂಥ ಯಾವುದೇ ಕ್ಷೇಮನ್ನು ಅಥವಾ ಆಕ್ಷೇಪಣೆಯನ್ನು ಅಂಗೀಕರಿಸುವ ಮೊದಲು, ಯಾರೇ ವ್ಯಕ್ತಿಯು ಡೆಪ್ಯುಟಿ ಕಮಿಷನರನಿಗೆ 
ಅಥವಾ ಅಧಿಕೃತ ಅಧಿಕಾರಿಗೆ ಆ ಸಂಬಂಧದಲ್ಲಿ ವಿಚಾರಣೆ ಮಾಡುವಂತೆ ಲಿಖಿತದಲ್ಲಿ ಕೋರಿಕೆ ಸಲ್ಲಿಸಿದರೆ ಆ ಕ್ಲಮನ್ನು ಅಥವಾ ಆಕ್ಷೇಪಣೆಯನ್ನು ಹೆಚ್ಚಿನ 
ವಿಚಾರಣೆಯಿಲ್ಲದೆ ಅಂಗೀಕರಿಸತಕ್ಕದ್ದಲ್ಲ. 

(12 ) ( 10 ) ನೇ ಉಪನಿಯಮ ಅಥವಾ ( 11)ನೇ ಉಪನಿಯಮದ ಮೇರೆಗೆ ಯಾವುದೇ ಕ್ಷೇಮನ್ನು ಅಥವಾ ಆಕ್ಷೇಪಣೆಯನ್ನು ಇತ್ಯರ್ಥ 
ಮಾಡದಿರುವಲ್ಲಿ , ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಪ್ರಾಧಿಕಾರಿಯು, 

( ಎ) (9) ನೇ ಉಪನಿಯಮದ ( ಬಿ) ಖಂಡದ ಮೇರೆಗೆ ತಾನು ಪ್ರದರ್ಶಿಸಿದ ಪಟ್ಟಿಗಳಲ್ಲಿ ಕ್ಲಮಿನ ಅಥವಾ ಆಕ್ಷೇಪಣೆಯ ಬಗೆಗಿನ 
ವಿಚಾರಣೆಯ ದಿನಾಂಕ , ಸಮಯ ಮತ್ತು ಸ್ಥಳವನ್ನು ನಿರ್ದಿಷ್ಟಪಡಿಸತಕ್ಕದ್ದು ; ಮತ್ತು 
( ಬಿ) ವಿಚಾರಣೆಯ ನೋಟೀಸನ್ನು , 

( )ಕ್ಲಮಿನ ಸಂಬಂಧದಲ್ಲಿ ಕ್ಷೇಮುದಾರನಿಗೆ ನಮೂನೆ 8ರಲ್ಲಿ; 

(ii) ಒಂದು ಹೆಸರಿನ ಸೇರ್ಪಡೆಯ ಬಗೆಗಿನ ಆಕ್ಷೇಪಣೆಯ ಸಂಬಂಧದಲ್ಲಿ ಅರ್ಜಿದಾರನಿಗೆ ನಮೂನೆ 9ರಲ್ಲಿ ಮತ್ತು 
ಆಕ್ಷೇಪಣೆಗೆ ಗುರಿಯಾದ ವ್ಯಕ್ತಿಗೆ ನಮೂನೆ10ರಲ್ಲಿ; ಮತ್ತು 

(iii) ನಮೂದಿನಲ್ಲಿರುವ ವಿವರದ ಅಥವಾ ವಿವರಗಳ ಬಗೆಗಿನ ಆಕ್ಷೇಪಣೆಯ ಸಂಬಂಧದಲ್ಲಿ ಆಕ್ಷೇಪಣೆದಾರನಿಗೆ ನಮೂನೆ 
11ರಲ್ಲಿ 


ದಾಯಿ 


gCH 


೮೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


- ನೀಡತಕ್ಕದ್ದು, ಈ ಉಪನಿಯಮದ ಮೇರೆಗಿನ ನೋಟೀಸನ್ನು ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಅಥವಾ ವ್ಯಕ್ತಿಯ ನಿವಾಸದಲ್ಲಿ 
ಅಥವಾ ಮಾರುಕಟ್ಟೆ ಪ್ರದೇಶದಲ್ಲಿ ಅವನು ಕಡೆಯದಾಗಿ ವಾಸಿಸಿದ್ದನೆಂದು ತಿಳಿದುಬಂದ ನಿವಾಸದಲ್ಲಿ ಅದನ್ನು ಅಂಟಿಸುವ ಮೂಲಕ ಜಾರಿಗೊಳಿಸಬಹುದು. 

(13) ( ಎ) ಡೆಪ್ಯುಟಿ ಕಮಿಷನರನು ಅಥವಾ ಪ್ರಾಧಿಕೃತ ಅಧಿಕಾರಿಯು ಯಾವ ಕ್ಲಮಿನ ಅಥವಾ ಆಕ್ಷೇಪಣೆಯ ಸಂಬಂಧದಲ್ಲಿ ( 12 ) ನೇ 
ಉಪನಿಯಮದ ಮೇರೆಗೆ ನೋಟೀಸನ್ನು ನೀಡಲಾಗಿದೆಯೋ ಅಂಥ ಪ್ರತಿಯೊಂದು ಕ್ಷೇಮನ್ನು ಅಥವಾ ಆಕ್ಷೇಪಣೆಯನ್ನು ಕುರಿತು ಕ್ಷಿಪ್ರ ವಿಚಾರಣೆ 
ನಡೆಸತಕ್ಕದ್ದು ಮತ್ತು ಆ ಕುರಿತು ತನ್ನ ನಿರ್ಣಯವನ್ನು ದಾಖಲು ಮಾಡತಕ್ಕದ್ದು. 

( ಬಿ) ಕೌಮುದಾರನು ಅಥವಾ ಸಂದರ್ಭಾನುಸಾರ, ಆಕ್ಷೇಪಣೆ ಎತ್ತಿದ ಮತ್ತು ಆಕ್ಷೇಪಣೆಗೆ ಗುರಿಯಾದ ವ್ಯಕ್ತಿಗಳು ಮತ್ತು ಡೆಪ್ಯುಟಿ ಕಮಿಷನರನ 
ಅಥವಾ ಅಧಿಕೃತ ಅಧಿಕಾರಿಯ ಅಭಿಪ್ರಾಯದಲ್ಲಿ ಅವನಿಗೆ ಸಹಾಯ ಮಾಡಬಹುದಾದಂಥ ಯಾವನೇ ಇತರ ವ್ಯಕ್ತಿಯು ವಿಚಾರಣೆಯಲ್ಲಿ ಹಾಜರಾಗಲು 
ಮತ್ತು ತಮ್ಮ ಅಹವಾಲನ್ನು ಹೇಳಿಕೊಳ್ಳಲು ಹಕ್ಕುಳ್ಳವರಾಗಿರತಕ್ಕದ್ದು. 

( ಸಿ) ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ತನ್ನ ವಿವೇಚನಾನುಸಾರ, ಯಾರೇ ಕ್ಷೇಮುದಾರನನ್ನು , ಆಕ್ಷೇಪಣೆ ಎತ್ತಿದ 
ವ್ಯಕ್ತಿಯನ್ನು ಅಥವಾ ಆಕ್ಷೇಪಣೆಗೆ ಗುರಿಯಾದ ವ್ಯಕ್ತಿಯನ್ನು ತನ್ನ ಮುಂದೆ ಖುದ್ದಾಗಿ ಹಾಜರಾಗುವಂತೆ ಅಗತ್ಯಪಡಿಸಬಹುದು. 

(14 ) ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವಾಗ ಅಜಾಗರೂಕತೆಯಿಂದ ಅಥವಾ ತಪ್ಪಿನಿಂದ ಆ ಮತದಾರರ ಪಟ್ಟಿಗಳಲ್ಲಿ ಯಾರೇ ಮತದಾರನ 
ಹೆಸರು ಬಿಟುಹೋಗಿರುವುದೆಂದು ಮತ್ತು ಆ ಬಗ್ಗೆ ಈ ಉಪನಿಯಮದ ಮೇರೆಗೆ ಸರಿಪಡಿಸುವ ಕ್ರಮ ಕೈಗೊಳ್ಳಬೇಕೆಂದು ಡೆಪ್ಯುಟಿ ಕಮಿಷನರನಿಗೆ ಅಥವಾ 
ಅಧಿಕತ ಅಧಿಕಾರಿಗೆ ಕಂಡುಬಂದರೆ ಆ ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕತ ಅಧಿಕಾರಿಯು, 

( ಎ) ಅಂಥ ಮತದಾರರ ಹೆಸರುಗಳ ಮತ್ತು ಇತರ ವಿವರಗಳ ಪಟ್ಟಿಯೊಂದನ್ನು ಸಿದ್ಧಪಡಿಸತಕ್ಕದ್ದು; 

( ಬಿ) ತನ್ನ ಕಛೇರಿಯ ಸೂಚನಾ ಫಲಕದ ಮೇಲೆ ಅಂಥ ಪಟ್ಟಿಯ ಒಂದು ಪ್ರತಿಯನ್ನು ಆ ಪಟ್ಟಿಯಲ್ಲಿ ಆ ಹೆಸರುಗಳ ಸೇರ್ಪಡೆಯ 
ವಿಷಯವನ್ನು ಪರಿಶೀಲಿಸುವ ಸಮಯ ಮತ್ತು ಸ್ಥಳವನ್ನು ಕುರಿತ ನೋಟೀಸನ್ನು ಪ್ರದರ್ಶಿಸತಕ್ಕದ್ದು ಮತ್ತು ತಾನು ಯುಕ್ತವೆಂದು ಯೋಚಿಸಬಹುದಾದಂಥ 
ಇತರ ರೀತಿಯಲ್ಲಿ ಆ ಪಟ್ಟಿಯನ್ನು ಮತ್ತು ನೋಟೀಸನ್ನು ಪ್ರಕಟಿಸತಕ್ಕದ್ದು; ಮತ್ತು 

( ಸಿ) ಸಲ್ಲಿಸಬಹುದಾದ ಯಾವುದೇ ಮೌಖಿಕ ಅಥವಾ ಲಿಖಿತ ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ತರುವಾಯ, ಮತದಾರರ ಪಟ್ಟಿಯಲ್ಲಿ ಆ ಎಲ್ಲ 
ಅಥವಾ ಆ ಪೈಕಿ ಯಾವುದೇ ಹೆಸರನ್ನು ಸೇರಿಸುವ ಬಗ್ಗೆ ತೀರ್ಮಾನಿಸತಕ್ಕದ್ದು. 
( 15 ) ( ಎ) ಆ ತರುವಾಯ , ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು, 

(0)( 11) (13 ) ಮತ್ತು (14) ನೇ ಉಪನಿಯಮಗಳ ಮೇರೆಗೆ ತನ್ನ ನಿರ್ಣಯಗಳನ್ನು ಕಾರ್ಯಗತಗೊಳಿಸಲು ಮತ್ತು ಮತದಾರರ 
ಪಟ್ಟಿಯಲ್ಲಿ ಆ ತರುವಾಯ ಕಂಡುಬಂದ ಯಾವುದೇ ಲಿಪಿಕ ಅಥವಾ ಮುದ್ರಣ ದೋಷಗಳನ್ನು ಅಥವಾ ಇತರ ನ್ಯೂನತೆಗಳನ್ನು ಸರಿಪಡಿಸಿ 
ತಿದ್ದುಪಡಿಗಳ ಪಟ್ಟಿಯನ್ನು ಸಿದ್ದಪಡಿಸತಕ್ಕದ್ದು; ಮತ್ತು 

- (i)ತಿದ್ದುಪಡಿಗಳೂ ಸೇರಿದ ಮತದಾರರ ಪಟ್ಟಿಗಳ ಒಂದು ಪೂರ್ಣ ಪ್ರತಿಯು ಪರಿಶೀಲನೆಗೆ ದೊರೆಯುವಂತೆ ಮಾಡುವ ಮೂಲಕ 
ಮತ್ತು ಆ ಬಗ್ಗೆ ನಮೂನೆ 12ರಲ್ಲಿ ಒಂದು ನೋಟೀಸನ್ನು ತನ್ನ ಕಛೇರಿಯಲ್ಲಿ ಪ್ರದರ್ಶಿಸುವ ಮೂಲಕ ಆ ಮತದಾರರ ಪಟ್ಟಿಗಳನ್ನು 
ಪ್ರಕಟಿಸತಕ್ಕದ್ದು . 

( ಬಿ) ಅಂಥ ಪ್ರಕಟಣೆಯ ತರುವಾಯ ತಿದ್ದುಪಡಿಗಳ ಪಟ್ಟಿಯೂ ಸೇರಿದ ಆ ಮತದಾರರ ಪಟ್ಟಿಗಳು ಕೃಷಿಕರ ಚುನಾವಣಾ ಕ್ಷೇತ್ರಗಳ ಮತದಾರರ 
ಪಟ್ಟಿಗಳಾಗಿರತಕ್ಕದ್ದು. 

( 16 ) ( ಎ ) ಉಪನಿಯಮ ( 13 ) ಅಥವಾ ಉಪನಿಯಮ (14) ರ ಮೇರೆಗೆ ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ಕೈಗೊಂಡ 
ಯಾವುದೇ ತೀರ್ಮಾನದ ಮೇಲೆ [ಕೃಷಿ ಮಾರುಕಟ್ಟೆ ನಿರ್ದೇಶಕನಿಗೆ] ಅಪೀಲು ಸಲ್ಲಿಸಲು ಅವಕಾಶವಿರತಕ್ಕದ್ದು: 

1. ಅಧಿಸೂಚನೆ ಸಂಖ್ಯೆ ಸಿಡಿ 248 ಎಂಆರ್‌ಇ 2003, ದಿನಾಂಕ 3ನೇ ಫೆಬ್ರವರಿ, 2004ರ ಮೂಲಕ 16 - 02 - 2004 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಪರಂತು, ಅಪೀಲು ಸಲ್ಲಿಸಲು ಇಚ್ಛೆಪಡುವ ವ್ಯಕ್ತಿಯು, ಅಪೀಲಿನಲ್ಲಿ ಒಳಗೊಂಡಿರುವ ವಿಷಯದ ಬಗ್ಗೆ ಡೆಪ್ಯುಟಿ ಕಮಿಷನರನ ಅಥವಾ ಅಧಿಕೃತ 
ಅಧಿಕಾರಿಯ ಮುಂದೆ ತನ್ನ ಅಹವಾಲು ಹೇಳಿಕೊಳ್ಳುವ ಅಥವಾ ಅವನಿಗೆ ಮನವಿ ಮಾಡಿಕೊಳ್ಳುವ ತನ್ನ ಹಕ್ಕನ್ನು ಉಪಯೋಗಿಸಿಕೊಳ್ಳದಿದ್ದಲ್ಲಿ ಅವನಿಗೆ 
ಅಪೀಲು ಸಲ್ಲಿಸಲು ಅವಕಾಶವಿರತಕ್ಕದ್ದಲ್ಲ. 
( ಬಿ) ( ಎ) ಖಂಡದ ಮೇರೆಗೆ ಸಲ್ಲಿಸುವ ಪ್ರತಿಯೊಂದು ಅಪೀಲು, 

( ) ಅರ್ಜಿದಾರನು ಸಹಿಮಾಡಿದ ಕೋರಿಕೆ ಪತ್ರದ ರೂಪದಲ್ಲಿರತಕ್ಕದ್ದು; ಮತ್ತು 

(i) ತೀರ್ಮಾನವನ್ನು ಪ್ರಕಟಿಸಿದ ದಿನಾಂಕದಿಂದ ಹದಿನೈದು ದಿವಸಗಳೊಳಗೆ ಅದನ್ನು ಅಪೀಲು ಅಧಿಕಾರಿಗೆ ಸಲ್ಲಿಸತಕ್ಕದ್ದು ಅಥವಾ 
ಆ ಅಧಿಕಾರಿಗೆ ಆ ಅವಧಿಯೊಳಗೆ ತಲುಪುವಂತೆ ನೋಂದಾಯಿತ ಅಂಚೆಯ ಮೂಲಕ ಕಳುಹಿಸತಕ್ಕದ್ದು. 

( ಸಿ) ಈ ಉಪನಿಯಮದ ಮೇರೆಗೆ ಅಪೀಲನ್ನು ಸಲ್ಲಿಸುವುದರಿಂದ (15) ನೇ ಉಪನಿಯಮದ ಮೇರೆಗೆ ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ 
ಅಧಿಕಾರಿಯು ಕೈಗೊಳ್ಳಬೇಕಾದ ಯಾವುದೇ ಕಾರ್ಯವನ್ನು ತಡೆಯುವ ಅಥವಾ ಮುಂದೂಡುವ ಪರಿಣಾಮ ಉಂಟಾಗತಕ್ಕದ್ದಲ್ಲ. 

( ಡಿ) ಅಪೀಲು ಅಧಿಕಾರಿಯು ಕೈಗೊಂಡ ಪ್ರತಿಯೊಂದು ತೀರ್ಮಾನವು ಅಂತಿಮವಾಗಿರತಕ್ಕದ್ದು . ಆದರೆ, ಅದು ಡೆಪ್ಯುಟಿ ಕಮಿಷನರನ ಅಥವಾ 
ಅಧಿಕೃತ ಅಧಿಕಾರಿಯ ತೀರ್ಮಾನವನ್ನು ವ್ಯತಿರಿಕ್ತಗೊಳಿಸುವಷ್ಟರ ಮಟ್ಟಿಗೆ ಅಥವಾ ಮಾರ್ಪಾಟುಗೊಳಿಸುವಷ್ಟರ ಮಟ್ಟಿಗೆ, ಅಪೀಲಿನಲ್ಲಿನ ತೀರ್ಮಾನದ 
ದಿನಾಂಕದಿಂದ ಮಾತ್ರವೇ ಪರಿಣಾಮಕಾರಿಯಾಗತಕ್ಕದ್ದು. 

( ಇ) ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ಈ ಉಪನಿಯಮದ ಮೇರೆಗೆ ಅಪೀಲು ಅಧಿಕಾರಿಯು ಕೈಗೊಂಡ 
ತೀರ್ಮಾನಗಳನ್ನು ಕಾರ್ಯಗತಗೊಳಿಸಲು ಮತದಾರರ ಪಟ್ಟಿಗಳಲ್ಲಿ ಯಾವ ತಿದ್ದುಪಡಿಗಳನ್ನು ಮಾಡುವುದು ಅವಶ್ಯವಿರುವುದೋ ಆ ತಿದ್ದುಪಡಿಗಳನ್ನು 
ಮಾಡುವ ವ್ಯವಸ್ಥೆ ಮಾಡತಕ್ಕದ್ದು . 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೮೮೭ 
(17) ( ಎ) ಮತದಾರರ ಪಟ್ಟಿಗಳನ್ನು [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ನಿರ್ದೆಶಿಸಬಹುದಾದಂತೆ ಯಾವುದೇ ಕಾಲದಲ್ಲಿ ವಿವರವಾಗಿ ಅಥವಾ 
ಸಂಕ್ಷಿಪ್ತವಾಗಿ ಅಥವಾ ಭಾಗಶಃ ವಿವರವಾಗಿ ಅಥವಾ ಭಾಗಶಃ ಸಂಕ್ಷಿಪ್ತವಾಗಿ ಪರಿಷ್ಕರಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 127 ದಿನಾಂಕ 25 - 05 - 1988ರ ಮೂಲಕ 25 - 05 -1988 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಬಿ) ಮತದಾರರ ಪಟ್ಟಿಗಳನ್ನು ಅಥವಾ ಅವುಗಳ ಯಾವುದೇ ಭಾಗವನ್ನು ಯಾವುದೇ ಕಾಲದಲ್ಲಿ ವಿವರವಾಗಿ ಪರಿಷ್ಕರಿಸಬೇಕಾದಲ್ಲಿ ಅದನ್ನು 
ಹೊಸದಾಗಿ ಸಿದ್ಧಪಡಿಸತಕ್ಕದ್ದು ಮತ್ತು ಈ ಹಿಂದಿನ ಉಪನಿಯಮಗಳು, ಮತದಾರರ ಪಟ್ಟಿಗಳನ್ನು ಮೊದಲು ಸಿದ್ಧಪಡಿಸುವುದಕ್ಕೆ ಸಂಬಂಧಿಸಿ 
ಅನ್ವಯವಾಗುವಂತೆ ಅಂಥ ಪರಿಷ್ಕರಣೆಗೆ ಕೂಡ ಅನ್ವಯವಾಗತಕ್ಕದ್ದು. 

- ( ಸಿ) ಮತದಾರರ ಪಟ್ಟಿಗಳನ್ನು ಅಥವಾ ಅವುಗಳ ಯಾವುದೇ ಭಾಗವನ್ನು ಯಾವುದೇ ಕಾಲದಲ್ಲಿ ಸಂಕ್ಷಿಪ್ತವಾಗಿ ಪರಿಷ್ಕರಿಸಬೇಕಾದಾಗ, ಡೆಪ್ಯುಟಿ 
ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು, ಆ ಕೂಡಲೇ ಲಭ್ಯವಿರಬಹುದಾದಂಥ ಮಾಹಿತಿಯ ಆಧಾರದ ಮೇಲೆ ಮತದಾರರ ಪಟ್ಟಿಗಳಿಗೆ 
ಸಂಬಂಧಪಟ್ಟ ಭಾಗಗಳ ತಿದ್ದುಪಡಿಗಳ ಪಟ್ಟಿಯೊಂದನ್ನು ಸಿದ್ಧಪಡಿಸುವ ವ್ಯವಸ್ಥೆ ಮಾಡತಕ್ಕದ್ದು ಮತ್ತು ತಿದ್ದುಪಡಿಗಳ ಪಟ್ಟಿಯೊಂದಿಗೆ ಮತದಾರರ ಪಟ್ಟಿಗಳ 
ಕರಡನ್ನು ಪ್ರಕಟಿಸತಕ್ಕದ್ದು ಮತ್ತು (3) ರಿಂದ (16 ) ರವರೆಗಿನ ಉಪನಿಯಮಗಳ ಉಪಬಂಧಗಳು , ಮತದಾರರ ಪಟ್ಟಿಗಳನ್ನು ಮೊದಲು ಸಿದ್ಧಪಡಿಸುವುದಕ್ಕೆ 
ಸಂಬಂಧಿಸಿ ಅನ್ವಯವಾಗುವಂತೆ ಅಂಥ ಪರಿಷ್ಕರಣೆಗೆ ಕೂಡ ಅನ್ವಯವಾಗತಕ್ಕದ್ದು . 

( ಡಿ) ( ಬಿ ) ಖಂಡದ ಮೇರೆಗೆ ಮತದಾರರ ಪರಿಷ್ಕತ ಪಟ್ಟಿಗಳ ಯಾವುದೇ ಕರಡಿನ ಅಥವಾ ( ಸಿ) ಖಂಡದ ಮೇರೆಗೆ ಮತದಾರರ ಪಟ್ಟಿಗಳ 
ಮತ್ತು ತಿದ್ದುಪಡಿಗಳ ಪಟ್ಟಿಯ ಕರಡಿನ ಪ್ರಕಟಣೆ ಮತ್ತು (15) ನೇ ಉಪನಿಯಮದ ಮೇರೆಗೆ ಅವುಗಳ ಅಂತಿಮ ಪ್ರಕಟಣೆ - ಇವುಗಳ ಮಧ್ಯೆ ಯಾವುದೇ 
ಕಾಲದಲ್ಲಿ ಯಾವುದೇ ಹೆಸರುಗಳನ್ನು ( 16) ನೇ ಉಪನಿಯಮದ ಮೇರೆಗೆ ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ಅಂಥ ಸೇರ್ಪಡೆಗೆ 
ಯಾವುದೇ ಸಿಂಧುವಾದ ಆಕ್ಷೇಪಣೆಗಳು ಇವೆಯೆಂದು ಅಭಿಪ್ರಾಯಪಡುವ ಹೊರತು, ಆ ಹೆಸರುಗಳನ್ನು ಮತದಾರರ ಪರಿಷ್ಕತ ಪಟ್ಟಿಗಳಲ್ಲಿ ಸೇರಿಸುವ 
ವ್ಯವಸ್ಥೆ ಮಾಡತಕ್ಕದ್ದು. 

5ಎ. ಕೃಷಿಕರ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಗಳಲ್ಲಿರುವ ನಮೂದುಗಳನ್ನು ಸರಿಪಡಿಸುವುದು ಮತ್ತು ಅಂಥ ಪಟ್ಟಿಗಳಲ್ಲಿ ಹೆಸರುಗಳನ್ನು 
ಸೇರಿಸುವುದು.- (1) ಡೆಪ್ಯುಟಿ ಕಮಿಷನರನು ಅಥವಾ ಈ ಸಂಬಂಧದಲ್ಲಿ ಅವನಿಂದ ಅಧಿಕ ತನಾದ ಯಾರೇ ಅಧಿಕಾರಿಯು ( ಇನ್ನು ಮುಂದೆ ಈ 
ನಿಯಮದಲ್ಲಿ ಅಧಿಕೃತ ಅಧಿಕಾರಿ ಎಂದು ಉಲ್ಲೇಖಿಸಲಾಗಿದೆ) ಈ ಬಗ್ಗೆ ಯಾರಾದರೂ ಅರ್ಜಿ ಸಲ್ಲಿಸಿದಾಗ ಅಥವಾ ಸ್ವಪ್ರೇರಣೆಯಿಂದ , ತಾನು ಸೂಕ್ತವೆಂದು 
ಯೋಚಿಸುವಂಥ ವಿಚಾರಣೆ ನಡೆಸಿದ ತರುವಾಯ ಕೃಷಿಕರ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿನ ಯಾವುದೇ ನಮೂದು, 

(ಎ) ಯಾವುದೇ ನಿರ್ದಿಷ್ಟ ವಿವರಕ್ಕೆ ಸಂಬಂಧಪಟ್ಟಂತೆ ತಪ್ಪಾಗಿದೆಯೆಂದು ಅಥವಾ ದೋಷಪೂರ್ಣವಾಗಿದೆಯೆಂದು; ಅಥವಾ 

( ಬಿ) ಸಂಬಂಧಪಟ್ಟ ವ್ಯಕ್ತಿಯು ಮೃತನಾಗಿದ್ದಾನೆ ಅಥವಾ ಚುನಾವಣಾ ಕ್ಷೇತ್ರದಲ್ಲಿ ಕೃಷಿಕನಾಗಿ ಮುಂದುವರಿದಿಲ್ಲ ಅಥವಾ ಆ 
ಪಟ್ಟಿಯಲ್ಲಿ ನೋಂದಾಯಿತನಾಗಲು ಅನ್ಯಥಾ ಹಕ್ಕುಳ್ಳವನಾಗಿಲ್ಲ ಎಂಬ ಕಾರಣದ ಮೇಲೆ ಆ ನಮೂದನ್ನು ತೆಗೆದುಹಾಕತಕ್ಕುದೆಂದು ಡೆಪ್ಯುಟಿ 
ಕಮಿಷನರ್‌ಗೆ ಅಥವಾ ಅಧಿಕೃತ ಅಧಿಕಾರಿಗೆ ಮನದಟ್ಟಾದರೆ ಅವನು ಈ ಸಂಬಂಧದಲ್ಲಿ [ಕೃಷಿ ಮಾರುಕಟ್ಟೆ ನಿರ್ದೆಶಕನು ] ನೀಡಬಹುದಾದಂಥ 
ಸಾಮಾನ್ಯ ಅಥವಾ ವಿಶೇಷ ನಿರ್ದೆಶನಗಳು ಯಾವುವಾದರೂ ಇದ್ದರೆ, ಅವುಗಳಿಗೊಳಪಟ್ಟು ಆ ನಮೂದನ್ನು ತಿದ್ದುಪಡಿ ಮಾಡತಕ್ಕದ್ದು ಅಥವಾ 
ತೆಗೆದುಹಾಕತಕ್ಕದ್ದು: 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 - 05 -1988ರ ಮೂಲಕ 25 -05 -1988 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಪರಂತು, ( ಎ) ಖಂಡದಲ್ಲಿ ನಮೂದಿಸಿದ ಯಾವುದೇ ಆಧಾರದ ಮೇಲೆ ಯಾವುದೇ ಕ್ರಮವನ್ನು ಕೈಕೊಳ್ಳುವ ಮುಂಚೆ ಅಥವಾ ಸಂಬಂಧಪಟ್ಟ 
ವ್ಯಕ್ತಿಯು ಯಾವುದೇ ಚುನಾವಣೆ ಕ್ಷೇತ್ರದಲ್ಲಿ ಕೃಷಿಕನಾಗಿ ಮುಂದುವರೆಯುತ್ತಿಲ್ಲ ಅಥವಾ ಆ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ 
ನೋಂದಾಯಿತನಾಗಲು ಅನ್ಯಥಾ ಹಕ್ಕುಳ್ಳವನಾಗಿಲ್ಲ ಎಂಬ ಆಧಾರದ ಮೇಲೆ ( ಬಿ) ಖಂಡದ ಮೇರೆಗೆ ಯಾವುದೇ ಕ್ರಮವನ್ನು ಕೈಗೊಳ್ಳುವ ಮುಂಚೆ, ಡೆಪ್ಯುಟಿ 
ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ಸಂಬಂಧಪಟ್ಟ ವ್ಯಕ್ತಿಯ ಸಂಬಂಧದಲ್ಲಿ ಕೈಗೊಳ್ಳಬೇಕೆಂದು ಪ್ರಸ್ತಾವಿಸಲಾದ ಕ್ರಮದ ಬಗ್ಗೆ ಅಹವಾಲು 
ಹೇಳಿಕೊಳ್ಳುವುದಕ್ಕೆ ಅವನಿಗೆ ಸೂಕ್ತ ಅವಕಾಶವನ್ನು ನೀಡತಕ್ಕದ್ದು. 

( 2 ) ( ಎ) ಕೃಷಿಕರ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಯಾವ ವ್ಯಕ್ತಿಯ ಹೆಸರು ಸೇರಿಲ್ಲವೋ ಆ ವ್ಯಕ್ತಿಯು ಆ ಪಟ್ಟಿಯಲ್ಲಿ ತನ್ನ 
ಹೆಸರನ್ನು ಸೇರಿಸುವಂತೆ ಕೋರಿ ಡೆಪ್ಯುಟಿ ಕಮಿಷನರನಿಗೆ ಅಥವಾ ಅಧಿಕೃತ ಅಧಿಕಾರಿಗೆ ಅರ್ಜಿ ಸಲ್ಲಿಸಬಹುದು. 

( ಬಿ) ಡೆಪ್ಯುಟಿ ಕಮಿಷನರನಿಗೆ ಅಥವಾ ಅಧಿಕೃತ ಅಧಿಕಾರಿಗೆ ಕೃಷಿಕನು ಮತದಾರನ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಲು 
ಹಕ್ಕುಳ್ಳವನಾಗಿದ್ದಾನೆ ಎಂದು ಮನದಟ್ಟಾದರೆ ಅವನು ಆ ಕೃಷಿಕನ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸುವಂತೆ ನಿರ್ದೇಶಿಸಬಹುದು. 

( ಸಿ) ಯಾವುದೇ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಾಮನಿರ್ದೇಶನ ಮಾಡುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ ತರುವಾಯ 
ಮತ್ತು ಆ ಚುನಾವಣೆಯು ಪೂರ್ಣಗೊಳ್ಳುವುದಕ್ಕೆ ಮುಂಚೆ (1) ನೇ ಉಪನಿಯಮದ ಮೇರೆಗೆ ಯಾವುದೇ ನಮೂದಿನ ತಿದ್ದುಪಡಿ ಮಾಡತಕ್ಕದ್ದಲ್ಲ ಅಥವಾ 
ತೆಗೆದುಹಾಕತಕ್ಕದ್ದಲ್ಲ ಮತ್ತು ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವ ಬಗೆಗಿನ ಯಾವುದೇ ನಿರ್ದೆಶನಗಳನ್ನು ಈ 
ಉಪನಿಯಮದ ಮೇರೆಗೆ ನೀಡತಕ್ಕದ್ದಲ್ಲ. 

( 3) ( ಎ) (1) ನೇ ಉಪನಿಯಮದ ಅಥವಾ ( 2) ನೇ ಉಪನಿಯಮದ ( ಎ) ಖಂಡದ ಮೇರೆಗೆ ಸಲ್ಲಿಸುವ ಪ್ರತಿಯೊಂದು ಅರ್ಜಿಯನ್ನು 2, 4, 
ಮತ್ತು 13 ಈ ನಮೂನೆಗಳ ಪೈಕಿ ಸಮುಚಿತವಾಗಬಹುದಾದಂಥ ನಮೂನೆಯಲ್ಲಿ ದ್ವಿಪ್ರತಿಯಲ್ಲಿ ಸಲ್ಲಿಸತಕ್ಕದ್ದು. 

( ಬಿ) ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು, ಅಂಥ ಅರ್ಜಿಯನ್ನು ಸ್ವೀಕರಿಸಿದ ಮೇಲೆ ಆ ಕೂಡಲೇ ಅದರ ಒಂದು 
ಪ್ರತಿಯನ್ನು ಆತನ ಕಛೇರಿಯ ಎದ್ದು ಕಾಣುವ ಯಾವುದಾದರೂ ಸ್ಥಳದಲ್ಲಿ ಅಂಟಿಸುವಂತೆ ಮತ್ತು ಹಾಗೆ ಅದನ್ನು ಅಂಟಿಸಿದ ದಿನಾಂಕದಿಂದ ಏಳು ದಿನಗಳ 
ಅವಧಿಯೊಳಗೆ ಅಂಥ ಅರ್ಜಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳನ್ನು ಆಹ್ವಾನಿಸುವಂಥ ನೋಟೀಸನ್ನು ಸಹ ಅಂಟಿಸುವಂತೆ ನಿರ್ದೇಶಿಸತಕ್ಕದ್ದು. 

( ಸಿ) ( ಬಿ) ಖಂಡದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯು ಮುಗಿದ ತರುವಾಯ ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು, 
ಆಕ್ಷೇಪಣೆಗಳೇನಾದರೂ ಬಂದಿದ್ದರೆ ಅವುಗಳನ್ನು ಸಾಧ್ಯವಾದಷ್ಟು ಬೇಗನೆ ಪರಿಶೀಲಿಸತಕ್ಕದ್ದು ಮತ್ತು ಅರ್ಜಿದಾರನು ಮತದಾರರ ಪಟ್ಟಿಯಲ್ಲಿ ತನ್ನ ಹೆಸರನ್ನು 
ನೋಂದಾಯಿಸಿಕೊಳ್ಳಲು ಹಕ್ಕುಳ್ಳವನಾಗಿದ್ದಾನೆಂದು ತನಗೆ ಮನದಟ್ಟಾದರೆ, ಅವನ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಲು ನಿರ್ದೆಶಿಸತಕ್ಕದ್ದು: 


೮೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


ಪರಂತು, ಅಂಥ ಯಾವುದೇ ಅರ್ಜಿಯನ್ನು ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ತಿರಸ್ಕರಿಸಿದಾಗ ಅವನು ಹಾಗೆ 
ಅರ್ಜಿಯನ್ನು ತಿರಸ್ಕರಿಸಿರುವುದಕ್ಕೆ ಸಂಬಂಧಪಟ್ಟ ಕಾರಣಗಳ ಸಂಕ್ಷಿಪ್ತ ವಿವರಣೆಯನ್ನು ಲಿಖಿತದಲ್ಲಿ ದಾಖಲು ಮಾಡತಕ್ಕದ್ದು. 

( 4) ( ಎ) (1) ನೇ ಉಪನಿಯಮದ ಅಥವಾ ( 2) ನೇ ಉಪನಿಯಮದ ಮೇರೆಗೆ ಮಾಡಲಾದ ಯಾವುದೇ ಆದೇಶದಿಂದ ಬಾಧಿತನಾದ ಯಾರೇ 
ವ್ಯಕ್ತಿಯು ಯಾವ ಆದೇಶದ ವಿರುದ್ದ ಅಪೀಲು ಸಲ್ಲಿಸಲಾಗಿದೆಯೋ ಆ ಆದೇಶದ ದಿನಾಂಕದಿಂದ ಹದಿನೈದ 
ನಿರ್ದೇಶಕನಿಗೆ] ಅಪೀಲು ಸಲ್ಲಿಸಬಹುದು. 
( ಬಿ) ( ಎ) ಖಂಡದ ಮೇರೆಗೆ ಅಪೀಲು ಸಲ್ಲಿಸುವಾಗ, 

(i) ಪ್ರತಿಯೊಂದು ಅಪೀಲು, ಅಪೀಲುದಾರನು ಸಹಿಮಾಡಿದ ಜ್ಞಾಪನ ಪತ್ರದ ರೂಪದಲ್ಲಿರತಕ್ಕದ್ದು; 
(ii ) ಯಾವ ಆದೇಶದ ವಿರುದ್ಧ ಅಪೀಲು ಸಲ್ಲಿಸಲಾಗಿದೆಯೋ ಆ ಆದೇಶದ ಪ್ರತಿಯನ್ನು ಅದಕ್ಕೆ ಲಗತ್ತಿಸಿರತಕ್ಕದ್ದು; 

(i) ಅದನ್ನು [ಕೃಷಿ ಮಾರುಕಟ್ಟೆ ನಿರ್ದೇಶಕನಿಗೆ] ಸಲ್ಲಿಸತಕ್ಕದ್ದು ಅಥವಾ ( ಎ) ಖಂಡದಲ್ಲಿ ನಿರ್ದಿಷ್ಟ ಪಡಿಸಿರುವ ಅವಧಿಯೊಳಗೆ 
ಅವನಿಗೆ ತಲುಪುವಂತೆ ನೋಂದಾಯಿತ ಅಂಚೆಯ ಮೂಲಕ ಕಳುಹಿಸತಕ್ಕದ್ದು. 

( ಸಿ) ಅಪೀಲುದಾರನು ಅಥವಾ ಅವನ ಪರವಾಗಿ ಯಾರೇ ವ್ಯಕ್ತಿಯು ಸ್ವತಃ [ಕೃಷಿ ಮಾರುಕಟ್ಟೆ ನಿರ್ದೇಶಕನಿಗೆ] ಅಥವಾ ಈ ಸಂಬಂಧದಲ್ಲಿ 
ಅವನಿಂದ ನೇಮಕಗೊಂಡ ಯಾರೇ ಇತರ ಅಧಿಕಾರಿಗೆ ಅಪೀಲಿನ ಜ್ಞಾಪನ ಪತ್ರವನ್ನು ಒಪ್ಪಿಸಿದ್ದರೆ, ( ಬಿ) ಖಂಡದ ಉದ್ದೇಶಗಳಿಗಾಗಿ ಆ ಅಪೀಲನ್ನು [ಕೃಷಿ 
ಮಾರುಕಟ್ಟೆ ನಿರ್ದೇಶಕನಿಗೆ ಸಲ್ಲಿಸಿರುವುದಾಗಿ ಭಾವಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಡಿ 248 ಎಂಆರ್‌ಇ 2003, ದಿನಾಂಕ 3ನೇ ಫೆಬ್ರವರಿ, 2004ರ ಮೂಲಕ 16 - 02 - 2004 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( ಡಿ ) 5ನೇ ನಿಯಮದ (16) ನೇ ಉಪನಿಯಮದ ( ಡಿ) ಮತ್ತು ( ಇ) ಖಂಡಗಳ ಉಪಬಂಧಗಳು ಮತ್ತು ಈ ನಿಯಮದ ( 2) ನೇ 
ಉಪನಿಯಮದ ( ಸಿ) ಖಂಡವು, ಈ ಉಪನಿಯಮದ ಮೇರೆಗೆ ಅಪೀಲಿನಲ್ಲಿ ಹೊರಡಿಸಿದ ಆದೇಶಕ್ಕೆ ಸಂಬಂಧಿಸಿದಂತೆ ಯಥೋಚಿತ ವ್ಯತ್ಯಾಸಗಳೊಂದಿಗೆ 
ಅನ್ವಯವಾಗತಕ್ಕದ್ದು . 

5ಬಿ. ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರದ [ xXx]] ಮತದಾರರ ಪಟ್ಟಿಗಳನ್ನು ತಯಾರಿಸುವುದು.- (1) ಡೆಪ್ಯುಟಿ ಕಮಿಷನರನು ಅಥವಾ ಈ 
ಸಂಬಂಧದಲ್ಲಿ ಅವನಿಂದ ಅಧಿಕೃತನಾದ ಯಾರೇ ಅಧಿಕಾರಿಯು ( ಈ ನಿಯಮದಲ್ಲಿ ಇನ್ನು ಮುಂದೆ ಅವನನ್ನು ಅಧಿಕೃತ ಅಧಿಕಾರಿಯೆಂದು 
ಉಲ್ಲೇಖಿಸಲಾಗಿದೆ) , ಮಾರುಕಟ್ಟೆ ಪ್ರದೇಶದಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲು ಮಾರುಕಟ್ಟೆ ಸಮಿತಿಯಿಂದ ಲೈಸೆನ್ಸ್ ಪಡೆದಿರುವ, *[ ಚಿಲ್ಲರೆ ವ್ಯಾಪಾರಿಗಳಲ್ಲದ, 
ಇತರ ವ್ಯಾಪಾರಿಗಳ] [ XXX] ಹೆಸರು, ತಂದೆಯ : ಗಂಡನ ಹೆಸರು, ವಾಸಸ್ಥಳ, ವಯಸ್ಸು, ವಿಳಾಸ ಮತ್ತು ಲೈಸೆನ್ಸ್ ನಂಬರ್ ಇವುಗಳನ್ನೊಳಗೊಂಡ ಒಂದು 
ಪ್ರತ್ಯೇಕ ಮತದಾರರ [ ಪಟ್ಟಿಯನ್ನು ತನ್ನ ಕಛೇರಿಯಲ್ಲಿ ಇಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1-94ರ ಮೂಲಕ ಬಿಟ್ಟುಬಿಡಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 130 ಎಂಆರ್‌ಇ 88 ದಿನಾಂಕ 30-1- 90ರ ( ಜಿಎಸ್‌ಆರ್ 23) ಮೂಲಕ ಪ್ರತಿಯೋಜಿಸಲಾಗಿದೆ. 
3. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1- 94ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(2) ಡೆಪ್ಯುಟಿ ಕಮಿಷನರನಿಗೆ ಅಥವಾ ಅಧಿಕೃತ ಅಧಿಕಾರಿಗೆ, (1)ನೆಯ ಉಪನಿಯಮದಲ್ಲಿ ಮತದಾರರ ಪಟ್ಟಿಗಳನ್ನು ತಹಲ್ಲರೆಗೆ ಸರಿಪಡಿಸಿ 
ಇಟ್ಟುಕೊಳ್ಳಲು ಅನುಕೂಲವಾಗುವಂತೆ ಪ್ರತಿಯೊಂದು ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯು, ಲೈಸನ್ನು ಪಡೆದ ವ್ಯಾಪಾರಿಗಳ [ xxx] ಪಟ್ಟಿಯಲ್ಲಿ 
ಉಂಟಾದ ಪ್ರತಿಯೊಂದು ಬದಲಾವಣೆಯ ಬಗ್ಗೆ ಆ ಕೂಡಲೇ ತಿಳಿಸತಕ್ಕದ್ದು ಮತ್ತು ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ಅಂಥ 
ಮಾಹಿತಿಯನ್ನು ಸ್ವೀಕರಿಸಿದ ಮೇಲೆ ಲೈಸನ್ನು ಪಡೆದ ವ್ಯಾಪಾರಿಗಳಾಗಿ ಮುಂದುವರಿದಿಲ್ಲದ ವ್ಯಕ್ತಿಗಳ ಹೆಸರುಗಳನ್ನು ಸಂಬಂಧಪಟ್ಟ ಮತದಾರರ ಪಟ್ಟಿಗಳಿಂದ 
ಹೊಡೆದು ಹಾಕತಕ್ಕದ್ದು ಮತ್ತು ಲೈಸನ್ನು ಪಡೆದು ವ್ಯಾಪಾರಿಗಳಾಗಿರುವವರ [ xxx] ಹೆಸರುಗಳನ್ನು ಆ ಪಟ್ಟಿಯಲ್ಲಿ ಸೇರಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27-1-94ರ ಮೂಲಕ ಬಿಟ್ಟುಬಿಡಲಾಗಿದೆ. 

( 3) 5ಎ ನಿಯಮದ ಉಪಬಂಧಗಳು ಕೃಷಿಕರ ಚುನಾವಣಾ ಕ್ಷೇತ್ರಗಳ ಮತದಾರರ ಪಟ್ಟಿಗಳ ಸಂಬಂಧದಲ್ಲಿ ಅನ್ವಯವಾಗುವಂತೆ ವ್ಯಾಪಾರಿಗಳ 
ಚುನಾವಣಾ ಕ್ಷೇತ್ರದ [ XXX ] ಮತದಾರರ ಪಟ್ಟಿಗಳ ಸಂಬಂಧದಲ್ಲಿ ಸಹ ಅನ್ವಯವಾಗತಕ್ಕದ್ದು: 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ 27 -1-94ರ ಮೂಲಕ ಬಿಟ್ಟುಬಿಡಲಾಗಿದೆ. 
ಪರಂತು, ಹೆಸರನ್ನು ಸೇರಿಸುವಂತೆ ಕೋರಿ ಸಲ್ಲಿಸುವ ಅರ್ಜಿಯ ನಮೂನೆ14ರಲ್ಲಿರತಕ್ಕದ್ದು: 

ಮತ್ತೂ ಪರಂತು, 5ಎ ನಿಯಮದ (1) ನೇ ಉಪನಿಯಮದ ಅಥವಾ ( 2) ನೇ ಉಪನಿಯಮದ ( ಎ) ಖಂಡದ ಮೇರೆಗೆ ಸಲ್ಲಿಸಿದ ಅರ್ಜಿಯನ್ನು 
ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ಸ್ವೀಕರಿಸಿದಲ್ಲಿ, ಅವನು ಅಂಥ ಅರ್ಜಿ ಯನ್ನು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ 
ಕಾರ್ಯದರ್ಶಿಗೆ ಕಳುಹಿಸತಕ್ಕದ್ದು ಮತ್ತು ಸದರಿ ಕಾರ್ಯದರ್ಶಿಯಿಂದ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸ್ವೀಕರಿಸಿದ ಮೇಲೆ, ಡೆಪ್ಯುಟಿ ಕಮಿಷನರನು 
ಅಥವಾ ಅಧಿಕೃತ ಅಧಿಕಾರಿಯು (2) ನೇ ಉಪನಿಯಮಕ್ಕನುಸಾರ ಕ್ರಮ ಕೈಕೊಳ್ಳತಕ್ಕದ್ದು.] 

[5ಸಿ. *[ ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಮತ್ತು ಕೃಷಿ ಸಹಕಾರ ಸಂಸ್ಕರಣ ಸಂಘಗಳ] [ xxx] ವ್ಯವಸ್ಥಾಪಕ ಸಮಿತಿಯ ಸದಸ್ಯರ 
ಹೆಸರುಗಳ ಪಟ್ಟಿಯನ್ನು ಇಡುವುದು.- (1) ಡೆಪ್ಯುಟಿ ಕಮಿಷನರನು ಅಥವಾ ಈ ಸಂಬಂಧದಲ್ಲಿ ಅವನಿಂದ ಅಧಿಕೃತನಾದ ಯಾರೇ ಅಧಿಕಾರಿಯು ಈ 
ನಿಯಮದಲ್ಲಿ ( ಇನ್ನು ಮುಂದೆ ಅವನನ್ನು ಅಧಿಕೃತ ಅಧಿಕಾರಿಯೆಂದು ಉಲ್ಲೇಖಿಸಲಾಗಿದೆ) 11ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ [ xxx]* 
ಉಲ್ಲೇಖಿಸಲಾದ [ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಮತ್ತು ಕೃಷಿ ಸಹಕಾರ ಸಂಸ್ಕರಣ ಸಂಘಗಳ ] [ XXX] ಸಂಬಂಧದಲ್ಲಿ ತನ್ನ ಕಚೇರಿಯಲ್ಲಿ 
ಅಂಥ ಪ್ರತಿಯೊಂದು ವರ್ಗದ ಸಂಘದ ಆಡಳಿತ ಸಮಿತಿಯ ಎಲ್ಲ ಸದಸ್ಯರ ಪಟ್ಟಿಯನ್ನು ಇಟ್ಟಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 191 ದಿನಾಂಕ 25 -5- 70ರ ಮೂಲಕ 5ಸಿ ನಿಯಮವನ್ನು ಸೇರಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ 27-1-94ರ ಮೂಲಕ ಪ್ರತಿಯೋಜಿಸಲಾಗಿದೆ. 
3. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 130 ಎಂಆರ್‌ಇ 88 ದಿನಾಂಕ 30 -1- 90ರ ( ಜಿಎಸ್ಆರ್ 23 ) ಮೂಲಕ ಬಿಟ್ಟುಬಿಡಲಾಗಿದೆ. 


4 . ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 - 1 - 94ರ ಮೂಲಕ ಬಿಟ್ಟುಬಿಡಲಾಗಿದೆ. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೮೮೯ 
(2) ಡೆಪ್ಯುಟಿ ಕಮಿಷನರನಿಗೆ ಅಥವಾ ಅಧಿಕೃತ ಅಧಿಕಾರಿಗೆ (1) ನೇ ಉಪನಿಯಮದಲ್ಲಿ ಉಲ್ಲೇಖಿಸಲಾದ ಸದಸ್ಯರುಗಳ ಪಟ್ಟಿಯನ್ನು ತಹಲ್ವರೆಗೆ 
ಸರಿಪಡಿಸಿ ಇಟ್ಟುಕೊಳ್ಳಲು ಅನುಕೂಲವಾಗುವಂತೆ ಅಂಥ ಪ್ರತಿಯೊಂದು ಸಂಘದ ವ್ಯವಸ್ಥಾಪಕನು ಅಥವಾ ಕಾರ್ಯದರ್ಶಿಯು ಅಂಥ ಸಂಘಗಳ ಆಡಳಿತ 
ಸಮಿತಿಯ ಸದಸ್ಯರ ಹೆಸರುಗಳಲ್ಲಿ ಉಂಟಾದ ಪ್ರತಿಯೊಂದು ಬದಲಾವಣೆಯನ್ನು ಆ ಕೂಡಲೇ ಡೆಪ್ಯುಟಿ ಕಮಿಷನರನಿಗೆ ಅಥವಾ ಅಧಿಕೃತ ಅಧಿಕಾರಿಗೆ 
ತಿಳಿಸತಕ್ಕದ್ದು ಮತ್ತು ಡೆಪ್ಯುಟಿ ಕಮಿಷನರನು ಅಥವಾ ಅಧಿಕೃತ ಅಧಿಕಾರಿಯು ಆ ಮಾಹಿತಿಯನ್ನು ಸ್ವೀಕರಿಸಿದ ಮೇಲೆ ಅಂಥ ಸಂಘಗಳ ಆಡಳಿತ ಸಮಿತಿಯ 
ಸದಸ್ಯರಾಗಿ ಮುಂದುವರಿದಿಲ್ಲದ ವ್ಯಕ್ತಿಗಳ ಹೆಸರುಗಳನ್ನು ಸಂಬಂಧಪಟ್ಟ ಮತದಾರರ ಪಟ್ಟಿಯಿಂದ ಹೊಡೆದು ಹಾಕತಕ್ಕದ್ದು ಮತ್ತು ಹೊಸದಾಗಿ 
ಸದಸ್ಯರಾಗಿರುವ ವ್ಯಕ್ತಿಗಳ ಹೆಸರುಗಳನ್ನು ಆ ಪಟ್ಟಿಗಳಲ್ಲಿ ಸೇರಿಸತಕ್ಕದ್ದು. 

(3) 5ಎ ನಿಯಮದ ಉಪಬಂಧಗಳು, 11ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ [ xxx]] ಉಲ್ಲೇಖಿಸಲಾದ ಪ್ರತಿಯೊಂದು ಸಂಘದ ಆಡಳಿತ 
ಸಮಿತಿಯ ಸದಸ್ಯರ ಹೆಸರುಗಳ ಪಟ್ಟಿಯ ಸಂದರ್ಭದಲ್ಲಿ ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು: 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ 27 -1-94ರ ಮೂಲಕ ಬಿಟ್ಟುಬಿಡಲಾಗಿದೆ. 

ಪರಂತು, 5ಎ ನಿಯಮದ (1) ನೇ ಉಪನಿಯಮ ಅಥವಾ ( 2) ನೇ ಉಪನಿಯಮದ ( ಎ) ಖಂಡದ ಮೇರೆಗೆ ಸಲ್ಲಿಸಿದ ಅರ್ಜಿಯನ್ನು ಡೆಪ್ಯುಟಿ 
ಕಮಿಷನರನು ಅಥವಾ ಅಧಿಕತ ಅಧಿಕಾರಿಯು ಸ್ವೀಕರಿಸಿರುವಲ್ಲಿ , ಅವನು ಅಂಥ ಅರ್ಜಿಯನ್ನು ಸಂಬಂಧಪಟ್ಟ ಸಂಘದ ವ್ಯವಸ್ಥಾಪಕನಿಗೆ ಅಥವಾ 
ಕಾರ್ಯದರ್ಶಿಗೆ ಕಳುಹಿಸತಕ್ಕದ್ದು, ಮತ್ತು ಸದರಿ ವ್ಯವಸ್ಥಾಪಕನಿಂದ ಅಥವಾ ಕಾರ್ಯದರ್ಶಿಯಿಂದ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸ್ವೀಕರಿಸಿದ ಮೇಲೆ 
(2) ನೇ ಉಪನಿಯಮಕ್ಕನುಸಾರ ಕ್ರಮ ಕೈಗೊಳ್ಳತಕ್ಕದ್ದು.] 

[6 , ಸದಸ್ಯರನ್ನು ಚುನಾಯಿಸುವಂತೆ ಚುನಾವಣಾ ಕ್ಷೇತ್ರಗಳಿಗೆ [ ಮತ್ತು [ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳಿಗೆ ಹಾಗೂ ಕೃಷಿ ಸಹಕಾರ 
ಸಂಸ್ಕರಣ ಸಂಘಗಳಿಗೆ] ]> ಕರೆ ನೀಡುವುದು .- (1) 154ಎ ಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ ಅಥವಾ 10ನೇ ಪ್ರಕರಣದ ಮೇರೆಗೆ ರಚಿಸಲಾದ 
ಮಾರುಕಟ್ಟೆ ಸಮಿತಿಯ ಪದಾವಧಿಯು ಮುಕ್ತಾಯವಾದ ತರುವಾಯ ಅಥವಾ ಮಾರುಕಟ್ಟೆ ಸಮಿತಿಯ ಸದಸ್ಯರ ಸ್ಥಾನಗಳು ತೆರವಾದಾಗಲೆಲ್ಲ ಅವುಗಳನ್ನು 
ಭರ್ತಿ ಮಾಡುವ ಉದ್ದೇಶಕ್ಕಾಗಿ ಅಥವಾ 127ನೇ ಪ್ರಕರಣದ ಮೇರೆಗೆ ಮಾಡಲಾದ ರದ್ದಿಯಾತಿಯ ಅವಧಿಯು ಮುಕ್ತಾಯವಾದ ತರುವಾಯ ಅಥವಾ 
130ನೇ ಪ್ರಕರಣದ ಮೇರೆಗೆ ನೇಮಕಗೊಂಡ ಆಡಳಿತಾಧಿಕಾರಿಯ ಪದಾವಧಿಯು ಮುಕ್ತಾಯವಾದ ತರುವಾಯ ಮಾರುಕಟ್ಟೆ ಸಮಿತಿಯನ್ನು ರಚಿಸುವ 
ಉದ್ದೇಶಗಳಿಗಾಗಿ ಡೆಪ್ಯುಟಿ ಕಮಿಷನರನು ಈ ಅಧಿನಿಯಮದ, ಈ ನಿಯಮಗಳ ಮತ್ತು ಈ ಅಧಿನಿಯಮದ ಅಥವಾ ಈ ನಿಯಮಗಳ ಮೇರೆಗೆ 
ಹೊರಡಿಸಲಾದ ಆದೇಶಗಳ ಉಪಬಂಧಗಳನುಸಾರ ಸದಸ್ಯರನ್ನು ಚುನಾಯಿಸುವಂತೆ ಚುನಾವಣಾ ಕ್ಷೇತ್ರಗಳಿಗೆ [ ಮತ್ತು [ ಸಹಕಾರ ಮಾರುಕಟ್ಟೆ ವ್ಯವಹಾರ 
ಸಂಘಗಳಿಗೆ ಹಾಗೂ ಕೃಷಿ ಸಹಕಾರ ಸಂಸ್ಕರಣ ಸಂಘಗಳಿಗೆ] ]> ಆದೇಶದ ಮೂಲಕ ಕರೆ ನೀಡತಕ್ಕದ್ದು: 

ಪರಂತು, ನಿವೃತ್ತರಾಗುವ ಸದಸ್ಯರ ಪದಾವಧಿಯು [ ಅಥವಾ ಆಡಳಿತಾಧಿಕಾರಿಯ ನೇಮಕಾತಿಯ ಅವಧಿಯು] ಮುಕ್ತಾಯವಾಗುವ ದಿನಾಂಕಕ್ಕೆ 
ಮೂರು ತಿಂಗಳಿಗೆ ಮುಂಚೆಯಲ್ಲಿದ್ದಂತೆ ಈ ಉಪನಿಯಮದ ಮೇರೆಗೆ ಯಾವುದೇ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3 -2 - 70ರ ಮೂಲಕ 6ನೇ ನಿಯಮವನ್ನು ಪ್ರತಿಯೋಜಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 191 ದಿನಾಂಕ 25 -5 -70ರ ಮೂಲಕ ಸೇರಿಸಲಾಗಿದೆ. 
3. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1-94ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 2) ಮಾರುಕಟ್ಟೆ ಸಮಿತಿಗೆ ಆಯ್ಕೆಯಾದ ಸದಸ್ಯನ ಸ್ಥಾನವು ಖಾಲಿಯಾದಾಗ ಅಥವಾ ಖಾಲಿಯಾಗಿದೆಯೆಂದು ಘೋಷಿಸಿದಾಗ ಅಥವಾ ಅವನು 
ಸಮಿತಿಯ ಸದಸ್ಯನಾಗಿ ಚುನಾಯಿತನಾಗಿರುವುದು ಶೂನ್ಯವೆಂದು ಘೋಷಿಸಿದಾಗ, ಡೆಪ್ಯುಟಿ ಕಮಿಷನರನು , ಆದೇಶ ಹೊರಡಿಸಿ ಹಾಗೆ ಉಂಟಾದ 
ಖಾಲಿಸ್ಥಾನವನ್ನು ಭರ್ತಿ ಮಾಡುವ ಉದ್ದೇಶಕ್ಕಾಗಿ ವ್ಯಕ್ತಿಯೊಬ್ಬರನ್ನು ಆ ಆದೇಶದಲ್ಲಿ ನಿರ್ದಿಷ್ಟಪಡಿಸಿದ ದಿನಾಂಕಕ್ಕೆ ಮುಂಚೆ ಚುನಾಯಿಸುವಂತೆ 
ಸಂಬಂಧಪಟ್ಟ ಚುನಾವಣಾ ಕ್ಷೇತ್ರಕ್ಕೆ ಅಥವಾ [ ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳಿಗೆ ಹಾಗೂ ಕೃಷಿ ಸಹಕಾರ ಸಂಸ್ಕರಣ ಸಂಘಗಳಿಗೆ] ಕರೆ 
ನೀಡತಕ್ಕದ್ದು, ಮತ್ತು ಅಧಿನಿಯಮದ ಈ ನಿಯಮಗಳ ಮತ್ತು ಅಧಿನಿಯಮದ ಅಥವಾ ಈ ನಿಯಮಗಳ ಮೇರೆಗೆ ಹೊರಡಿಸಲಾದ ಆದೇಶಗಳ 
ಉಪಬಂಧಗಳು ಅಂಥ ಖಾಲಿಸ್ಥಾನವನ್ನು ತುಂಬುವುದಕ್ಕಾಗಿ ನಡೆಸಲಾಗುವ ಸದಸ್ಯನೊಬ್ಬನ ಚುನಾವಣೆಯ ಸಂಬಂಧದಲ್ಲಿ ಸಹ ಸಾಧ್ಯವಾದಷ್ಟು ಮಟ್ಟಿಗೆ 
ಅನ್ವಯವಾಗತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ 27 -1-94ರ ಮೂಲಕ ಪ್ರತಿಯೋಜಿಸಲಾಗಿದೆ. 

[7. ಚುನಾವಣೆಯ ನೋಟೀಸುಗಳು.- ಚುನಾವಣೆಯ ದಿನಾಂಕಕ್ಕೆ ಮೊದಲು ಇಪ್ಪತ್ತು ದಿನಗಳಿಗೆ ಕಡಿಮೆ ಇಲ್ಲದಂತೆ, ಜಿಲ್ಲಾಧಿಕಾರಿಯು 
ಮಾರುಕಟ್ಟೆ ಪ್ರದೇಶದಲ್ಲಿ ಮತ್ತು 5ನೇ ನಿಯಮದ (5) ನೇ ಉಪ-ನಿಯಮದಲ್ಲಿ ಗೊತ್ತುಪಡಿಸಲಾದ ಸ್ಥಳಗಳಲ್ಲಿ ವ್ಯಾಪಕ ಪ್ರಸಾರ ಹೊಂದಿರುವ ಕನ್ನಡ ವೃತ್ತ 
ಪತ್ರಿಕೆಯಲ್ಲಿ, 

( ಎ) ಪ್ರತಿಯೊಂದು ಚುನಾವಣಾ ಕ್ಷೇತ್ರದಲ್ಲಿ ಮತ್ತು 11ನೇ ಪ್ರಕರಣದ (1) ನೇ ಉಪ- ಪ್ರಕರಣದಲ್ಲಿ ಉಲ್ಲೇಖಿಸಲಾದ ಸಹಕಾರ 
ಮಾರುಕಟ್ಟೆ ಸಂಘಗಳಿಂದ ಮತ್ತು ಕೃಷಿ ಸಹಕಾರ ಸಂಸ್ಕರಣ ಸಂಘಗಳಿಂದ ಚುನಾಯಿತರಾಗಬೇಕಾಗಿರುವ ವ್ಯಕ್ತಿಗೆ 

( ಬಿ) ನಾಮಪತ್ರಗಳನ್ನು ಸಲ್ಲಿಸುವುದಕ್ಕೆ ನಿಗದಿಪಡಿಸಿದ ಯಾವ ಕೊನೆಯ ದಿನಾಂಕವು ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದ 
ತರುವಾಯದ ಏಳನೇ ದಿನ ಆಗಿರುವುದೋ ಆ ಕೊನೆಯ ದಿನಾಂಕವನ್ನು ಅಥವಾ ಆ ದಿವಸವು ಸಾರ್ವಜನಿಕ ರಜಾ ದಿನವಾಗಿದ್ದರೆ, ಯಾವ 
ತರುವಾಯದ ದಿನವು ಸಾರ್ವಜನಿಕ ರಜಾ ದಿನವಾಗಿರುವುದಿಲ್ಲವೋ ಆ ದಿನವನ್ನು ; 

( ಸಿ) ನಾಮಪತ್ರಗಳ ಪರಿಶೀಲನೆಗೆ ನಿಗದಿಪಡಿಸಿದ ಯಾವ ಕೊನೆಯ ದಿನಾಂಕವು, ನಾಮಪತ್ರಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕದ 
ನಿಕಟ ತರುವಾಯದ ದಿನ ಆಗಿರುವುದೋ ಆ ದಿನಾಂಕವನ್ನು ಅಥವಾ ಆ ದಿನವು ಸಾರ್ವಜನಿಕ ರಜಾದಿನವಾಗಿದ್ದರೆ, ಯಾವ ತರುವಾಯದ 
ದಿನವು ಸಾರ್ವಜನಿಕ ರಜಾ ದಿನವಾಗಿರುವುದಿಲ್ಲವೋ ಆ ದಿನವನ್ನು ; 

( ಡಿ) ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವುದಕ್ಕೆ ನಿಗದಿಪಡಿಸಿದ ಯಾವ ಕೊನೆಯ ದಿನಾಂಕವು, ನಾಮಪತ್ರಗಳ 
ಪರಿಶೀಲನೆಯ ದಿನಾಂಕದ ತರುವಾಯದ ಎರಡನೇ ದಿನ ಆಗಿರುವುದೋ ಆ ಕೊನೆಯ ದಿನಾಂಕವನ್ನು ಅಥವಾ ಆ ದಿನವು ಸಾರ್ವಜನಿಕ ರಜಾ 
ದಿನವಾಗಿದ್ದರೆ, ಯಾವ ತರುವಾಯದ ದಿನವು ಸಾರ್ವಜನಿಕ ರಜಾ ದಿನವಾಗಿರುವುದಿಲ್ಲವೋ ಆ ದಿನವನ್ನು ; 


೮೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


bh 


( ಇ) ಮತದಾನ ಅಗತ್ಯವಾಗಿದ್ದರೆ, ಮತದಾನಕ್ಕೆ ನಿಗದಿಪಡಿಸಿದ ಯಾವ ದಿನಾಂಕವು, ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವ 
ಕೊನೆಯ ದಿನಾಂಕದ ತರುವಾಯದ ಹತ್ತನೇ ದಿನಕ್ಕೆ ಮುಂಚಿತವಲ್ಲದ ದಿನಾಂಕವಾಗಿದೆಯೋ ಆ ದಿನಾಂಕವನ್ನು ಮತ್ತು ಮತದಾನಕ್ಕೆ 
ನಿಗದಿಪಡಿಸಿದ ಯಾವ ಗಂಟೆಗಳು ಎಂಟು ಗಂಟೆಗಳಿಗಿಂತ ಕಡಿಮೆಯಿರುವುದಿಲ್ಲವೋ ಆ ಮತದಾನದ ಗಂಟೆಗಳನ್ನು ; 

( ಎಫ್ ) ಮತ ಎಣಿಕೆಗೆ ನಿಗದಿಪಡಿಸಿದ ಯಾವ ದಿನಾಂಕವು, ಮತದಾನದ ದಿನಾಂಕದ ತರುವಾಯದ ಎರಡು ದಿನಗಳಿಗಿಂತ 
ಹೆಚ್ಚಾಗಿರುವುದಿಲ್ಲವೋ ಆ ದಿನವನ್ನು ; 

( ಜಿ) ಯಾವ ದಿನಾಂಕಕ್ಕೆ ಮುಂಚೆ ಚುನಾವಣೆಯನ್ನು ಪೂರ್ಣಗೊಳಿಸತಕ್ಕದ್ದೋ ಆ ದಿನಾಂಕವನ್ನು 
- ತಿಳಿಸಿರುವ ನೋಟೀಸನ್ನು ಕನ್ನಡದಲ್ಲಿ ಪ್ರಕಟಿಸುವಂತೆ ಮಾಡತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19 .3.2008ರ ಮೂಲಕ 20- 03 - 2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

8. ನಾಮನಿರ್ದೇಶನಗಳು.- (1) 7ನೇ ನಿಯಮದ ( ಬಿ) ಖಂಡದ ಮೇರೆಗೆ ಗೊತ್ತುಪಡಿಸಲಾದ ದಿನಾಂಕದಂದು ಮತ್ತು ವೇಳೆಗೆ ಅಥವಾ ಅದಕ್ಕೆ 
ಮುಂಚೆ, ಪ್ರತಿಯೊಬ್ಬ ಅಭ್ಯರ್ಥಿಯು, ಖುದ್ದಾಗಿ ಅಥವಾ ತನ್ನ ಸೂಚಕನ ಮೂಲಕ ಈ ಸಂಬಂಧದಲ್ಲಿ ಡೆಪ್ಯುಟಿ ಕಮಿಷನರನಿಂದ ವಿಶೇಷವಾಗಿ 
ಅಧಿಕೃತನಾದ ಅಧಿಕಾರಿಗೆ ( ಅವನನ್ನು ಈ ಅಧ್ಯಾಯದಲ್ಲಿ ಇನ್ನು ಮುಂದೆ ಚುನಾವಣಾ ಅಧಿಕಾರಿಯೆಂದು ಕರೆಯಲಾಗಿದೆ) ನಾಮನಿರ್ದೇಶನ ಪತ್ರವನ್ನು 
ಸಲ್ಲಿಸತಕ್ಕದ್ದು ಮತ್ತು [ ನಮೂನೆ 15ರಲ್ಲಿ] ಭರ್ತಿಮಾಡಿದ ಆ ನಾಮನಿರ್ದೇಶನ ಪತ್ರಕ್ಕೆ ಅಭ್ಯರ್ಥಿಯು ಮತ್ತು ಸೂಚಕನಾಗಿರತಕ್ಕ ಒಬ್ಬ ಮತದಾರನು ಸಹಿ 
ಹಾಕಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌ 44 ದಿನಾಂಕ 3 -2- 70ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 2) ಭರ್ತಿ ಮಾಡಬೇಕಾಗಿರುವ ಖಾಲಿಸ್ಥಾನಗಳು ಎಷ್ಟು ಇರುವುವೋ ಅವುಗಳಿಗೆ ಸಂಬಂಧಿಸಿದ ಎಲ್ಲ ನಾಮನಿರ್ದೇಶನ ಪತ್ರಗಳಿಗೆ ಒಬ್ಬನೇ 
ವ್ಯಕ್ತಿಯು ಸೂಚಕನಾಗಿ ಸಹಿ ಮಾಡಬಹುದು. ಪ್ರತಿಯೊಬ್ಬ ಅಭ್ಯರ್ಥಿಯನ್ನು ಪ್ರತ್ಯೇಕ ನಾಮನಿರ್ದೇಶನ ಪತ್ರದ ಮೂಲಕ ನಾಮ ನಿರ್ದೇಶನ ಮಾಡತಕ್ಕದ್ದು. 

( 3) ಯಾವನೇ ವ್ಯಕ್ತಿಯು, ಭರ್ತಿ ಮಾಡಬೇಕಾಗಿರುವ ಖಾಲಿ ಸ್ಥಾನಗಳಿಗಿಂತ ಹೆಚ್ಚಿನ ಸಂಖ್ಯೆಯ ನಾಮನಿರ್ದೇಶನ ಪತ್ರಗಳಿಗೆ ಸಹಿ 
ಮಾಡಿರುವಲ್ಲಿ , ಆ ರೀತಿ ಸಹಿ ಮಾಡಿದಂಥ ನಾಮನಿರ್ದೇಶನ ಪತ್ರಗಳಲ್ಲಿ , ಭರ್ತಿ ಮಾಡಬೇಕಾಗಿರುವ ಖಾಲಿಸ್ಥಾನಗಳ ಸಂಖ್ಯೆಗಳವರೆಗೆ ಇರುವಂಥ ಮತ್ತು 
ಮೊದಲು ಸ್ವೀಕರಿಸಲಾದಂಥ ನಾಮನಿರ್ದೇಶನ ಪತ್ರಗಳನ್ನು ಮಾತ್ರ ಅಂಗೀಕರಿಸಿರುವುದಾಗಿ ಭಾವಿಸತಕ್ಕದ್ದು. 

(4) ರಿಟರ್ನಿಂಗ್ ಅಧಿಕಾರಿಯು, ನಾಮನಿರ್ದೇಶನ ಪತ್ರವನ್ನು ಸ್ವೀಕರಿಸಿದ ಮೇಲೆ, ಆ ನಾಮನಿರ್ದೇಶನ ಪತ್ರದಲ್ಲಿ ಅದರ ಕ್ರಮಸಂಖ್ಯೆಯನ್ನು 
ನಾಮ ನಿರ್ದೇಶನ ಪತ್ರವನ್ನು ಅವನಿಗೆ ಸಲ್ಲಿಸಿದ ದಿನಾಂಕ ಮತ್ತು ವೇಳೆಯನ್ನು ನಮೂದಿಸತಕ್ಕದ್ದು ಮತ್ತು ಸೂಚಕನ ಮತ್ತು ಅಭ್ಯರ್ಥಿಯ ಹೆಸರುಗಳು 
ಮತ್ತು ಕ್ರಮಸಂಖ್ಯೆಗಳನ್ನು ಮತದಾರರ ಪಟ್ಟಿಯೊಂದಿಗೆ ಹೋಲಿಸಿ ಪರಿಶೀಲಿಸತಕ್ಕದ್ದು. 

(5) 7ನೇ ನಿಯಮದ ( ಬಿ) ಖಂಡದ ಮೇರೆಗೆ ಗೊತ್ತುಪಡಿಸಿದ ದಿನಾಂಕ ಮತ್ತು ವೇಳೆಯ ತರುವಾಯ ಬಂದ ನಾಮನಿರ್ದೇಶನ ಪತ್ರಗಳನ್ನು 
ತಿರಸ್ಕರಿಸತಕ್ಕದ್ದು. 

9. ಠೇವಣಿ.- (1) ಯಾವನೇ ಅಭ್ಯರ್ಥಿಯು ನಾಮ ನಿರ್ದೇಶನ ಪತ್ರವನ್ನು ಸಲ್ಲಿಸುವ ಸಮಯದಲ್ಲಿ ಐವತ್ತು ರೂಪಾಯಿ ಮೊತ್ತವನ್ನು 
ರಿಟರ್ನಿಂಗ್ ಅಧಿಕಾರಿಯ ಬಳಿ ಠೇವಣಿ ಇಟ್ಟ ಹೊರತು ಅಥವಾ ಠೇವಣಿಯಿಡುವ ವ್ಯವಸ್ಥೆ ಮಾಡುವ ಹೊರತು ಅವನು ಚುನಾವಣಾ ಕ್ಷೇತ್ರದಿಂದ 
ಚುನಾವಣೆಗೆ ಆಯ್ಕೆಯಾಗಲು ಯುಕ್ತವಾಗಿ ನಾಮನಿರ್ದೇಶಿತನಾಗಿರುವನೆಂದು ಭಾವಿಸತಕ್ಕದ್ದಲ್ಲ. ಠೇವಣಿ ರಸೀತಿಯನ್ನು ಠೇವಣಿದಾರನ ಹೆಸರಿನಲ್ಲಿ 
ನೀಡತಕ್ಕದ್ದು: 

[ ಪರಂತು , ಅನುಸೂಚಿತ ಜಾತಿಗಳ ಅಥವಾ ಅನುಸೂಚಿತ ಪಂಗಡಗಳ ಅಭ್ಯರ್ಥಿಗಳಾದರೆ ಠೇವಣಿ ಇಡಬೇಕಾದ ಮೊಬಲಗು ಇಪ್ಪತೈದು 
ರೂಪಾಯಿಗಳು ಮಾತ್ರ ಆಗಿರತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ 242 ಎಂಎಂಡಿ 80 ದಿನಾಂಕ 12 -12 -85ರ ( ಜಿಎಸ್ ಆರ್ 30) ಮೂಲಕ ಸೇರಿಸಲಾಗಿದೆ. 

( 2) ಅಭ್ಯರ್ಥಿಯು 7ನೇ ನಿಯಮದ ( ಡಿ) ಖಂಡದಲ್ಲಿ ನಿರ್ದಿಷ್ಟಪಡಿಸಿರುವ ರೀತಿಯಲ್ಲಿ ಮತ್ತು ವೇಳೆಯೊಳಗೆ ತನ್ನ ಉಮೇದುವಾರಿಕೆಯನ್ನು 
ಹಿಂತೆಗೆದುಕೊಂಡಲ್ಲಿ ಅಥವಾ 12ನೇ ನಿಯಮದ ಮೇರೆಗೆ ಅವನ ನಾಮನಿರ್ದೇಶನವು ತಿರಸ್ಕೃತವಾದಲ್ಲಿ ಅಥವಾ ಮತದಾನವು ಪ್ರಾರಂಭವಾಗುವುದಕ್ಕೆ 

ಮೃತನಾದಲ್ಲಿ ಅಥವಾ (1) ನೇ ಉಪನಿಯಮದ ಮೇರೆಗೆ ಇಡಲಾದ ಠೇವಣಿಯನ್ನು (4) ನೇ ಉಪನಿಯಮದ ಮೇರೆಗೆ ಮುಟ್ಟುಗೋಲು 
ಹಾಕಿಕೊಳ್ಳದಿದ್ದಲ್ಲಿ ಅದನ್ನು ಅವನಿಗೆ ಅಥವಾ ಅವನ ನಾಮನಿರ್ದೇಶಿತನಿಗೆ ಹಿಂತಿರುಗಿಸತಕ್ಕದ್ದು. 

( 3) ಪ್ರತಿಯೊಬ್ಬ ಅಭ್ಯರ್ಥಿಯು ಠೇವಣಿ ಇಡುವ ವೇಳೆಯಲ್ಲಿ ( 2 ) ನೇ ಉಪನಿಯಮದ ಉದ್ದೇಶಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನಾಮನಿರ್ದೇಶನ 
ಮಾಡತಕ್ಕದ್ದು. 

( 4) ಎಲ್ಲ ಅಭ್ಯರ್ಥಿಗಳ ಪರವಾಗಿ ಚಲಾಯಿಸಿದ ಕ್ರಮಬದ್ಧ ಮತಗಳ ಒಟ್ಟು ಸಂಖ್ಯೆಯನ್ನು ಚುನಾಯಿಸಬೇಕಾದ ಸದಸ್ಯರ ಸಂಖ್ಯೆಯಿಂದ 
ಭಾಗಿಸಿದಾಗ ಬರುವ ಭಾಗಲಬ್ದ ಎಂಟನೇ ಒಂದು ಭಾಗಕ್ಕಿಂತ ಹೆಚ್ಚಿನ ಕ್ರಮಬದ್ಧ ಮತಗಳನ್ನು ಯಾವನೇ ಅಭ್ಯರ್ಥಿಯು ಪಡೆಯದಿದ್ದರೆ, (1) ನೇ 
ಉಪನಿಯಮದ ಮೇರೆಗೆ ಇಡಲಾದ ಅವನ ಠೇವಣಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಮಾಡಿಕೊಳ್ಳತಕ್ಕದ್ದು. 

10 . ನಾಮ ನಿರ್ದೇಶನ ಪತ್ರಗಳ ಪಟ್ಟಿಯ ಪ್ರಕಟಣೆ. [ ರಿಟರಿಂಗ್ ಅಧಿಕಾರಿಯು] , ನಾಮ ನಿರ್ದೇಶನ ಪತ್ರಗಳನ್ನು ಸಲ್ಲಿಸಲು ಗೊತ್ತುಪಡಿಸಿದ 
ವೇಳೆಯು ಮುಕ್ತಾಯವಾದ ತರುವಾಯ, ಸಾಧ್ಯವಾದಷ್ಟು ಬೇಗನೆ , ಸಮಿತಿಯ ಕಚೇರಿಯಲ್ಲಿ ಮತ್ತು ಸೂಕ್ತವೆಂದು ತಾನು ಭಾವಿಸಬಹುದಾದಂಥ ಇತರ 
ರೀತಿಯಲ್ಲಿ ಎಲ್ಲಾ ನಾಮನಿರ್ದೇಶನ ಪತ್ರಗಳ ಒಂದು ಪಟ್ಟಿಯನ್ನು ನಮೂನೆ - 16 ರಲ್ಲಿ , 7ನೇ ನಿಯಮದ ( ಸಿ) ಖಂಡದ ಮೇರೆಗೆ ಗೊತ್ತುಪಡಿಸಿದ 
ದಿನಾಂಕದಂದು ಆ ನಾಮನಿರ್ದೇಶನ ಪತ್ರಗಳನ್ನು ನೋಟೀಸಿನಲ್ಲಿ ನಿರ್ದಿಷ್ಟಪಡಿಸಿರುವ ಸ್ಥಳದಲ್ಲಿ ಮತ್ತು ವೇಳೆಯಲ್ಲಿ ಪರಿಶೀಲಿಸತಕ್ಕದ್ದು ಎಂಬ 
ನೋಟೀಸಿನೊಂದಿಗೆ [ಪ್ರಕಟಿಸತಕ್ಕದ್ದು] . 


1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 44 ದಿನಾಂಕ 3 - 2 - 70ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೯೧ 


11, ನಾಮನಿರ್ದೇಶನ ಪತ್ರಗಳ ಪರಿಶೀಲನೆ - ನಾಮನಿರ್ದೇಶನ ಪತ್ರಗಳ ಪರಿಶೀಲನೆಗಾಗಿ 7ನೇ ನಿಯಮದ ( ಸಿ) ಖಂಡದ ಮೇರೆಗೆ 
ನಿಗದಿಪಡಿಸಿದ ದಿನಾಂಕದಂದು, ಅಭ್ಯರ್ಥಿಯು ಮತ್ತು ಪ್ರತಿಯೊಬ್ಬ ಅಭ್ಯರ್ಥಿಯಿಂದ ಯುಕ್ತವಾಗಿ ಲಿಖಿತದಲ್ಲಿ ಅಧಿಕೃತನಾದ ಅವನ ಪ್ರತಿನಿಧಿಯು 
ರಿಟರ್ನಿಂಗ್ ಅಧಿಕಾರಿಯು ಗೊತ್ತುಪಡಿಸಬಹುದಾದಂಥ ವೇಳೆ ಮತ್ತು ಸ್ಥಳದಲ್ಲಿ ಹಾಜರಾಗತಕ್ಕದ್ದು ಮತ್ತು ರಿಟರ್ನಿಂಗ್ ಅಧಿಕಾರಿಯು ಆ ಎಲ್ಲ ಅಭ್ಯರ್ಥಿಗಳ 
ನಾಮನಿರ್ದೇಶನ ಪತ್ರಗಳನ್ನು ಪರೀಕ್ಷಿಸಲು ಅವರಿಗೆ ಸೂಕ್ತವಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸತಕ್ಕದ್ದು. 

_ 12 . ನಾಮನಿರ್ದೇಶನ ಪತ್ರಗಳಿಗೆ ಸಂಬಂಧಿಸಿದ ಆಕ್ಷೇಪಣೆಗಳನ್ನು ವಿಲೆ ಮಾಡುವುದು ಮತ್ತು ನಾಮನಿರ್ದೇಶನ ಪತ್ರಗಳನ್ನು ತಿರಸ್ಕರಿಸುವುದು.- (1) 
ಚುನಾವಣಾ ಅಧಿಕಾರಿಯು ಆ ತರುವಾಯ ನಾಮನಿರ್ದೇಶನ ಪತ್ರಗಳನ್ನು ಪರೀಕ್ಷಿಸತಕ್ಕದ್ದು ಮತ್ತು ಯಾವುದೇ ನಾಮನಿರ್ದೇಶನ ಪತ್ರಕ್ಕೆ ಸಂಬಂಧಿಸಿದಂತೆ 
ಪರಿಶೀಲನೆಯ ಸಮಯದಲ್ಲಿ ಮಾಡಬಹುದಾದಂಥ ಎಲ್ಲ ಆಕ್ಷೇಪಣೆಗಳ ಕುರಿತು ನಿರ್ಧಾರ ಕೈಗೊಳ್ಳತಕ್ಕದ್ದು ಮತ್ತು ಅಂಥ ಆಕ್ಷೇಪಣೆಗಳನ್ನು ಆಧರಿಸಿ 
ಅಥವಾ ಸ್ವಪ್ರೇರಣೆಯಿಂದ ಕ್ಷಿಪ್ರ ವಿಚಾರಣೆ ನಡೆಸುವುದು ಅವಶ್ಯವೆಂದು ಭಾವಿಸಿದರೆ ಅಂಥ ವಿಚಾರಣೆ ನಡೆಸಿದ ತರುವಾಯ , ಈ ಕೆಳಕಂಡ ಆಧಾರಗಳ 
ಪೈಕಿ ಯಾವುದೇ ಆಧಾರದ ಮೇಲೆ ನಾಮನಿರ್ದೇಶನ ಪತ್ರವನ್ನು ತಿರಸ್ಕರಿಸಬಹುದು: 

(6) ನಾಮನಿರ್ದೇಶನ ಪತ್ರಗಳ ಪರಿಶೀಲನೆಗೆ ನಿಗದಿಪಡಿಸಿದ ದಿನಾಂಕದಂದು, ಅಭ್ಯರ್ಥಿಯು ಪ್ರಕರಣ 16ರ ಮೇರೆಗೆ 
ಅರ್ಹನಾಗಿರಲಿಲ್ಲ ಅಥವಾ 15ನೇ ಪ್ರಕರಣದ ಮೇರೆಗೆ ಆ ಖಾಲಿ ಸ್ಥಾನವನ್ನು ಭರ್ತಿ ಮಾಡುವ ಬಗ್ಗೆ ಆಯ್ಕೆಯಾಗಲು ಅರ್ಹನಾಗಿದ್ದನು. 

(ii) ನಾಮನಿರ್ದೇಶನ ಪತ್ರದ ಮೇಲಣ ಅಭ್ಯರ್ಥಿಯ ಅಥವಾ [ ಸೂಚಕನ] ಸಹಿಯು ನಿಜವಾದುದಾಗಿರಲಿಲ್ಲ . 
(iii) ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಲ್ಲದ ವ್ಯಕ್ತಿಯು ಸೂಚಕನಾಗಿದ್ದನು ಅಥವಾ 

(iv) [ xxx ]+ 8ನೇ ನಿಯಮದ ಅಥವಾ 9ನೇ ನಿಯಮದ ಯಾವುದೇ ಉಪಬಂಧಗಳನ್ನು ಪಾಲಿಸಿಲ್ಲ . 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 218 ದಿನಾಂಕ 16 - 06 - 1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 
2.ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌ 44 ದಿನಾಂಕ 3 - 2 - 70ರ ಮೂಲಕ ಕೆಲವು ಪದಗಳನ್ನು ಬಿಟ್ಟುಬಿಡಲಾಗಿದೆ. 

( 2) ರಿಟರ್ನಿಂಗ್ ಅಧಿಕಾರಿಯು, ಗಣನೀಯ ಸ್ವರೂಪದ್ದಲ್ಲದ ಯಾವುದೇ ನ್ಯೂನತೆಯ ಕಾರಣದ ಮೇಲೆ ಯಾವುದೇ ನಾಮ ನಿರ್ದೇಶನ 
ಪತ್ರವನ್ನು ತಿರಸ್ಕರಿಸತಕ್ಕದ್ದಲ್ಲ . 

ವಿವರಣೆ :- ಈ ಉಪನಿಯಮದ ಉದ್ದೇಶಕ್ಕಾಗಿ, 9ನೇ ನಿಯಮದ (3) ನೇ ಉಪನಿಯಮದ ಮೇರೆಗೆ ನಾಮನಿರ್ದೇಶಿತನನ್ನು ನೇಮಕ 
ಮಾಡದಿರುವುದನ್ನು ಗಣನೀಯ ಸ್ವರೂಪದ ದೋಷವೆಂದು ಭಾವಿಸತಕ್ಕದ್ದಲ್ಲ. 

(3) ರಿಟರ್ನಿಂಗ್ ಅಧಿಕಾರಿಯು ಪ್ರತಿಯೊಂದು ನಾಮ ನಿರ್ದೇಶನ ಪತ್ರದ ಮೇಲೆ ಅದನ್ನು ಅಂಗೀಕರಿಸುವ ಅಥವಾ ತಿರಸ್ಕರಿಸುವ ಬಗ್ಗೆ ತನ್ನ 
ತೀರ್ಮಾನವನ್ನು ದಾಖಲಿಸತಕ್ಕದ್ದು ಮತ್ತು ನಾಮ ನಿರ್ದೇಶನ ಪತ್ರವನ್ನು ತಿರಸ್ಕರಿಸಿದರೆ , ಅಂಥ ತಿರಸ್ಕಾರಕ್ಕೆ ಆಧಾರವಾದ ಕಾರಣಗಳ ಸಂಕ್ಷಿಪ್ತ 
ವಿವರಣೆಯನ್ನು ದಾಖಲಿಸತಕ್ಕದ್ದು . 

( 4) ರಿಟರ್ನಿಂಗ್ ಅಧಿಕಾರಿಯು 7ನೇ ನಿಯಮದ ( ಸಿ) ಖಂಡದ ಮೇರೆಗೆ ಆ ಬಗ್ಗೆ ನಿಗದಿಪಡಿಸಿದ ದಿನಾಂಕದಂದು ಪರಿಶೀಲನೆಯನ್ನು 
ಪೂರೈಸತಕ್ಕದ್ದು ಮತ್ತು ಅಂಥ ಪರಿಶೀಲನೆಯ ವ್ಯವಹರಣೆಗಳಿಗೆ ದೊಂಬಿಯಿಂದಾಗಿ ಅಥವಾ ತನ್ನ ನಿಯಂತ್ರಣಕ್ಕೆ ಮೀರಿದ ಕಾರಣಗಳಿಂದಾಗಿ 
ತಡೆಯುಂಟಾದ ಅಥವಾ ಅಡ್ಡಿಯುಂಟಾದ ಹೊರತು ಯಾವುದೇ ಇತರ ಕಾರಣದ ಮೇಲೆ ಆ ಪರಿಶೀಲನೆಯನ್ನು ಮುಂದೂಡತಕ್ಕದ್ದಲ್ಲ. 

(5) ನಾಮ ನಿರ್ದೇಶನ ಪತ್ರಗಳ ಪರಿಶೀಲನೆಯು ಪೂರ್ಣಗೊಂಡ ಕೂಡಲೇ ಅದೇ ದಿನ ರಿಟರ್ನಿಂಗ್ ಅಧಿಕಾರಿಯು ಕ್ರಮಬದ್ಧವಾಗಿ 
ನಾಮನಿರ್ದೇಶಿತರಾದ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸತಕ್ಕದ್ದು ಮತ್ತು ಅದನ್ನು ಸಮಿತಿಯ ಮತ್ತು ತನ್ನ ಕಚೇರಿಯ ಸೂಚನಾ ಫಲಕದಲ್ಲಿ ಅಂಟಿಸುವ 
ಮೂಲಕ ಪ್ರಕಟಿಸತಕ್ಕದ್ದು. 

_ 13. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವುದು.- (1) ಯಾವನೇ ಅಭ್ಯರ್ಥಿಯು, 7ನೇ ನಿಯಮದ ( ಡಿ) ಖಂಡದ ಮೇರೆಗೆ ನಿಗದಿಪಡಿಸಿದ 
ದಿನಾಂಕದೊಳಗೆ ಚುನಾವಣಾ ಅಧಿಕಾರಿಗೆ ಖುದ್ದಾಗಿ ಅಥವಾ ತನ್ನ ಸೂಚಕನ ಮೂಲಕ ತಾನು ಸಹಿ ಮಾಡಿರುವ ಲಿಖಿತ ನೋಟೀಸನ್ನು ಸಲ್ಲಿಸಿ ತನ್ನ 
ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಬಹುದು ಮತ್ತು ಅಂಥ ನೋಟೀಸನ್ನು ಸ್ವೀಕರಿಸಿದ ಮೇಲೆ, ರಿಟರ್ನಿಂಗ್ ಅಧಿಕಾರಿಯು ಅದನ್ನು ತನಗೆ ಸಲ್ಲಿಸಿದ 
ದಿನಾಂಕ ಮತ್ತು ವೇಳೆಯನ್ನು ಮತ್ತು ಅದನ್ನು ಯಾರು ಸಲ್ಲಿಸಿದರು ಎಂಬುದನ್ನು ಅದರ ಮೇಲೆ ಟಿಪ್ಪಣಿ ಮಾಡತಕ್ಕದ್ದು. 

(2) (1) ನೇ ಉಪನಿಯಮದ ಮೇರೆಗೆ ಉಮೇದುವಾರಿಕೆಯನ್ನು ಯಾವ ಅವಧಿಯೊಳಗೆ ಹಿಂತೆಗೆದುಕೊಳ್ಳಬಹುದೋ ಆ ಅವಧಿಯು 
ಮುಕ್ತಾಯವಾದ ಕೂಡಲೇ ಅಧಿಕಾರಿಯು ಯಾವ ಅಭ್ಯರ್ಥಿಗಳ ನಾಮ ನಿರ್ದೇಶನ ಪತ್ರಗಳು ಕ್ರಮಬದ್ಧವಾಗಿರುವವೋ , ಯಾರು ತಮ್ಮ 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಂಡಿಲ್ಲವೋ ಅಂಥ ಅಭ್ಯರ್ಥಿಗಳ ಪಟ್ಟಿಯನ್ನು [ ನಮೂನೆ 17ರಲ್ಲಿ] ಕನ್ನಡ ಅಕ್ಷರಾನುಕ್ರಮವಾಗಿ ಸಿದ್ಧಪಡಿಸತಕ್ಕದ್ದು 
ಮತ್ತು ಅದನ್ನು ತನ್ನ ಕಚೇರಿಯ ಮತ್ತು ಸಮಿತಿಯ ಕಚೇರಿಯ ಸೂಚನಾ ಫಲಕದ ಮೇಲೆ ಅಂಟಿಸುವ ವ್ಯವಸ್ಥೆ ಮಾಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3-2-70ರ ಮೂಲಕ ಪ್ರತಿಯೋಜಿಸಲಾಗಿದೆ. 

14. ಚುನಾವಣಾ ಕಾರ್ಯವಿಧಾನ - (1) ಯುಕ್ತವಾಗಿ ನಾಮನಿರ್ದೇಶಿತರಾದ ಮತ್ತು 13ನೇ ನಿಯಮದ (1) ನೇ ಉಪನಿಯಮದಲ್ಲಿ 
ನಿರ್ದಿಷ್ಟಪಡಿಸಿರುವ ರೀತಿಯಲ್ಲಿ ಮತ್ತು ವೇಳೆಯೊಳಗೆ ತಮ್ಮ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಂಡಿರುವ ಅಭ್ಯರ್ಥಿಗಳ ಸಂಖ್ಯೆಯು ಭರ್ತಿ 
ಮಾಡಬೇಕಾಗಿರುವ ಖಾಲಿ ಸ್ಥಾನಗಳ ಸಂಖ್ಯೆಯನ್ನು ಮೀರಿದರೆ, ಮತದಾನದ ಮೂಲಕ ಚುನಾವಣೆ ನಡೆಸತಕ್ಕದ್ದು. 

(2 ) ಯುಕ್ತವಾಗಿ ನಾಮನಿರ್ದೇಶಿತರಾದ ಅಭ್ಯರ್ಥಿಗಳ ಸಂಖ್ಯೆಯು ಭರ್ತಿ ಮಾಡಬೇಕಾಗಿರುವ ಖಾಲಿಸ್ತಾನಗಳ ಸಂಖ್ಯೆಗೆ ಸಮನಾಗಿದ್ದರೆ ಅಥವಾ 
ಅದಕ್ಕಿಂತ ಕಡಿಮೆ ಇದ್ದರೆ, ಅಂಥ ಎಲ್ಲ ಅಭ್ಯರ್ಥಿಗಳು ಯುಕ್ತವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸತಕ್ಕದ್ದು. 

_ 15. ಚಿಹ್ನೆಗಳನ್ನು ಗೊತ್ತುಪಡಿಸುವುದು.- ಚುನಾವಣೆ ಅಗತ್ಯವಾದಲ್ಲಿ ರಿಟರ್ನಿಂಗ್ ಅಧಿಕಾರಿಯು ಈ ಕೆಳಕಂಡ ಚಿಹ್ನೆಗಳಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗೆ 
ಒಂದು ಚಿಹ್ನೆಯನ್ನು ಗೊತ್ತುಪಡಿಸತಕ್ಕದ್ದು ಮತ್ತು ಈ ಸಂಬಂಧದಲ್ಲಿ ಚುನಾವಣಾಧಿಕಾರಿಯ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 


೮೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


1. ಹಸು 
2. ತಕ್ಕಡಿ 
3 . ಕುದುರೆ 
4 . ಸೂರ್ಯ 


5. ಛತ್ರಿ 


6 . ನಾಯಿ 
7. ಪಕ್ಷಿ 
8. ಮೇಕೆ 
9. ಕುರಿಮರಿ 
10. [ xxx]] 


1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1 -94ರ ಮೂಲಕ ಬಿಟ್ಟುಬಿಡಲಾಗಿದೆ. 

11 . ಹೂವು 

12. [xxx] 
1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ 132 ಎಂಎಂಡಿ 78 ದಿನಾಂಕ 09 - 01 - 79ರ ( ಜಿಎಸ್‌ಆರ್‌ 30) ಮೂಲಕ ಬಿಟ್ಟುಬಿಡಲಾಗಿದೆ . 


13. ಎರಡು ಎಲೆಗಳ ಕುಡಿ 
14 . ಆನೆ 


15 . ಮನುಷ್ಯ: 

ಪರಂತು, ಚಿಹ್ನೆಗಳ ಸಂಖ್ಯೆಯು ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಸಂಖ್ಯೆಗಿಂತ ಕಡಿಮೆ ಇದ್ದರೆ, ರಿಟರ್ನಿಂಗ್ ಆಫೀಸರನು ತನ್ನ ವಿವೇಚನಾನುಸಾರ 
ಯಾವುದೇ ಚಿಹ್ನೆಯನ್ನು ಗೊತ್ತುಪಡಿಸಬಹುದು. 

16. ಮತ ಪತ್ರದ ನಮೂನೆ- ಪ್ರತಿಯೊಂದು ಮತಪತ್ರವು, [ನಮೂನೆ 18ರಲ್ಲಿ] ಇರತಕ್ಕದ್ದು ಮತ್ತು ಅಭ್ಯರ್ಥಿಗಳ ಹೆಸರುಗಳು [ನಮೂನೆ 
17ರಲ್ಲಿ] ಯಾವ ಕ್ರಮದಲ್ಲಿ ಇರುವುವೋ ಅದೇ ಕ್ರಮದಲ್ಲಿ ಕನ್ನಡದಲ್ಲಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3-2 -70ರ ಮೂಲಕ ಪ್ರತಿಯೋಜಿಸಲಾಗಿದೆ. 

17. ಚುನಾವಣಾ ವ್ಯವಸ್ಥೆಗಳು .- ಡೆಪ್ಯುಟಿ ಕಮಿಷನರನು ಅಥವಾ ರಿಟರ್ನಿಂಗ್ ಅಧಿಕಾರಿಯು ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಮತಪೆಟ್ಟಿಗೆಗಳ 
ತಯಾರಿಕೆ, ಚುನಾವಣೆಯ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ, ಮತಪತ್ರಗಳ ಪರಿಶೀಲನೆ, ಚುನಾವಣಾ ಫಲಿತಾಂಶಗಳ ಘೋಷಣೆ - ಇವುಗಳ ಬಗ್ಗೆ 
ಅವಶ್ಯವಾಗಬಹುದಾದಂಥ ವ್ಯವಸ್ಥೆಗಳನ್ನು ಮಾಡತಕ್ಕದ್ದು. 

18. ಮತದಾನ - ಮತದಾರರ ಪಟ್ಟಿಯಲ್ಲಿ ಯಾವ ವ್ಯಕ್ತಿಯ ಹೆಸರು ಸೇರಿದೆಯೋ ಅಂಥ ಪ್ರತಿಯೊಬ್ಬ ವ್ಯಕ್ತಿಯು, ಸಂಬಂಧಪಟ್ಟ ಚುನಾವಣಾ 
ಕ್ಷೇತ್ರಕ್ಕಾಗಿ ಚುನಾಯಿತರಾಗಬೇಕಾಗಿರುವ ಸದಸ್ಯರ ಸಂಖ್ಯೆಯಷ್ಟು ಮತಗಳನ್ನು ಹೊಂದಿರತಕ್ಕದ್ದು. ಆದರೆ ಅವ 
ಹೆಚ್ಚು ಮತಗಳನ್ನು ನೀಡತಕ್ಕದ್ದಲ್ಲ. 

19. ಮತದಾನಕ್ಕೆ ಮುಂಚೆ ಅಭ್ಯರ್ಥಿಯ ಮರಣ - ಮತದಾನವು ಅವಶ್ಯಕವಾಗಿದ್ದು ಆ ಮತದಾನವು ನಡೆಯುವುದಕ್ಕೆ ಮುಂಚೆ ಯುಕ್ತವಾಗಿ 
ನಾಮನಿರ್ದೇಶಿತನಾದ ಒಬ್ಬ ಅಭ್ಯರ್ಥಿಯು ಮರಣ ಹೊಂದಿದರೆ, ಡೆಪ್ಯುಟಿ ಕಮಿಷನರನು ಆ ಅಭ್ಯರ್ಥಿಯ ಮರಣದ ಸಂಗತಿಯ ಬಗ್ಗೆ ಮನದಟ್ಟು 
ಮಾಡಿಕೊಂಡ ಮೇಲೆ ಆ ಮತದಾನವನ್ನು ರದ್ದುಗೊಳಿಸತಕ್ಕದ್ದು ಮತ್ತು ಆ ಚುನಾವಣೆಗೆ ಸಂಬಂಧಪಟ್ಟ ಎಲ್ಲಾ ವ್ಯವಹರಣೆಗಳು ಎಲ್ಲ ವಿಧದಲ್ಲೂ ಹೊಸ 
ಚುನಾವಣೆ ಆಗಿದ್ದರೆ ಹೇಗೋ ಹಾಗೆ ಹೊಸದಾಗಿ ಪ್ರಾರಂಭವಾಗತಕ್ಕದ್ದು: 

ಪರಂತು, ಮತದಾನವನ್ನು ರದ್ದುಗೊಳಿಸಿದ ಸಮಯದಲ್ಲಿ ಸ್ಪರ್ಧಿಸಿರುವ ವ್ಯಕ್ತಿಗೆ ಸಂಬಂಧಿಸಿದಂತೆ ಹೊಸದಾಗಿ ನಾಮ ನಿರ್ದೇಶನ 
ಪತ್ರದಅಗತ್ಯವಿರತಕ್ಕದ್ದಲ್ಲ . 

- 20 . ಮತಗಟ್ಟೆಗಳು ಮತ್ತು ಅಧಿಕಾರಿಗಳು.- (1) ರಿಟರ್ನಿಂಗ್ ಅಧಿಕಾರಿಯು, ಪ್ರತಿಯೊಂದು ಚುನಾವಣಾ ಕ್ಷೇತ್ರಕ್ಕೆ ಸಾಕಷ್ಟು ಮತಗಟ್ಟೆಗಳ ವ್ಯವಸ್ಥೆ 
ಮಾಡತಕ್ಕದ್ದು ಮತ್ತು ಅವನು , ಪ್ರತಿಯೊಂದು ಮತಗಟ್ಟೆಗೆ ಒಬ್ಬ ಪ್ರಿಸೈಡಿಂಗ್ ಆಫೀಸರ್ ಮತ್ತು ಒಬ್ಬ ಅಥವಾ ಹೆಚ್ಚು ಪೋಲಿಂಗ್ ಅಧಿಕಾರಿಗಳನ್ನು 
ನೇಮಿಸತಕ್ಕದ್ದು. ಇದಲ್ಲದೆ , ಅಗತ್ಯವಾದರೆ ಅವನು , ಮತದಾರರನ್ನು ಗುರುತಿಸುವುದಕ್ಕಾಗಿ ಪೋಲಿಂಗ್ ಅಧಿಕಾರಿಗಳಿಗೆ ನೆರವು ನೀಡಲು ಒಬ್ಬ ಅಥವಾ ಹೆಚ್ಚು 
ಅಧಿಕಾರಿಗಳನ್ನು ನೇಮಿಸತಕ್ಕದ್ದು : 

ಪರಂತು , ಪೋಲಿಂಗ್ ಆಫೀಸರ್ ಮತಗಟ್ಟೆಯಿಂದ ಗೈರು ಹಾಜರಾದರೆ ಪ್ರಿಸೈಡಿಂಗ್ ಆಫೀಸರ್ ಮತಗಟ್ಟೆಯಲ್ಲಿ ಹಾಜರಿರುವ ಯಾವನೇ 
ಅಧಿಕಾರಿಯನ್ನು ಪೋಲಿಂಗ್ ಆಫೀಸರ್ ಆಗಿ ನೇಮಿಸಬಹುದು. 

(2) ಪ್ರಿಸೈಡಿಂಗ್ ಆಫೀಸರ್ ಎಲ್ಲ ಅಥವಾ ಯಾವುದೇ ಪ್ರಕಾರ್ಯಗಳನ್ನು ನೆರವೇರಿಸತಕ್ಕದೆಂದು ಪ್ರಸೈಡಿಂಗ್ ಅಧಿಕಾರಿ ಮತದಾನ ಅಧಿಕಾರಿಗೆ 
ನಿರ್ದೆಶಿಸಿದರೆ ಅವನು ಹಾಗೆ ಮಾಡತಕ್ಕದ್ದು . 

(3) ಪ್ರಿಸೈಡಿಂಗ್ ಆಫೀಸರ್ ಖಾಯಿಲೆ ಅಥವಾ ಇತರ ಅನಿವಾರ್ಯ ಕಾರಣದಿಂದಾಗಿ ಮತಗಟ್ಟೆಯಿಂದ ಗೈರು ಹಾಜರಾದರೆ , ಅವನ 
ಪ್ರಕಾರ್ಯಗಳನ್ನು , ಆ ಸಂಬಂಧದಲ್ಲಿ ರಿಟರ್ನಿಂಗ್ ಅಧಿಕಾರಿಯು ಅಧಿಕೃತಗೊಳಿಸಬಹುದಾದಂಥ ಪೋಲಿಂಗ್ ಆಫೀಸರ್ ನೆರವೇರಿಸತಕ್ಕದ್ದು. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೮೯೩ 
(4) ಪ್ರಸೈಡಿಂಗ್ ಆಫೀಸರ್ ಮತಗಟ್ಟೆಯ ಎಲ್ಲ ವ್ಯವಸ್ಥೆಗಳಿಗೆ ಹೊಣೆಗಾರನಾಗಿರತಕ್ಕದ್ದು ಮತ್ತು ಮತಗಟ್ಟೆಯೊಳಗೆ ವ್ಯಕ್ತಿಗಳನ್ನು ಯಾವ ರೀತಿ 
ಬಿಡಬೇಕೆಂಬ ಬಗ್ಗೆ ಮತ್ತು ಸಾಮಾನ್ಯವಾಗಿ ಮತಗಟ್ಟೆಯಲ್ಲಿ ಅಥವಾ ಅದರ ಆಸುಪಾಸಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವ ಬಗ್ಗೆ . 
ಆದೇಶಗಳನ್ನು ಹೊರಡಿಸಬಹುದು. ಪ್ರಸೈಡಿಂಗ್ ಆಫೀಸರ್ ತನ್ನ ಕರ್ತವ್ಯಗಳನ್ನು ನೆರವೇರಿಸುವಲ್ಲಿ ಅವನಿಗೆ ನೆರವು ನೀಡುವುದು ಪೋಲಿಂಗ್ ಆಫೀಸರ್ 
ಕರ್ತವ್ಯವಾಗಿರತಕ್ಕದ್ದು. 

_ 21 , ಪೋಲಿಂಗ್ ಏಜೆಂಟರ ನೇಮಕ:- (1) ಸ್ಪರ್ಧಿಸುವ ಅಭ್ಯರ್ಥಿಯು [ನಮೂನೆ 19ರಲ್ಲಿ] ಒಬ್ಬ ಮತದಾನ ಏಜೆಂಟನನ್ನು ಮತ್ತು ಇಬ್ಬರು 
ಬದಲಿ ಏಜೆಂಟರನ್ನು ನೇಮಕ ಮಾಡಬಹುದು ಮತ್ತು ಆ ನೇಮಕದ ಆದೇಶವನ್ನು ಮತಗಟ್ಟೆಗಳಲ್ಲಿ ಹಾಜರು ಪಡಿಸುವುದಕ್ಕಾಗಿ ಮತದಾನ ಏಜೆಂಟರುಗಳಿಗೆ 
ನೀಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3.2.70ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(2) ಯಾವನೇ ಮತದಾನ ಏಜೆಂಟನು (1) ನೇ ಉಪನಿಯಮದ ಮೇರೆಗಿನ ತನ್ನ ನೇಮಕದ ಆದೇಶದಲ್ಲಿ ಒಳಗೊಂಡಿರುವ ಘೋಷಣೆಯನ್ನು 
ಪ್ರಿಸೈಡಿಂಗ್ ಆಫೀಸರ್ ಸಮ್ಮುಖದಲ್ಲಿ ಯುಕ್ತವಾಗಿ ಭರ್ತಿ ಮಾಡಿ ಮತ್ತು ಅದಕ್ಕೆ ಸಹಿ ಮಾಡಿ ಆ ಆದೇಶವನ್ನು ಪ್ರಿಸೈಡಿಂಗ್ ಆಫೀಸರ್‌ಗೆ ಸಲ್ಲಿಸಿದ ಹೊರತು 
ಅವನಿಗೆ ಮತಗಟ್ಟೆಯೊಳಗೆ ಪ್ರವೇಶ ನೀಡತಕ್ಕದ್ದಲ್ಲ. 

22 . ಮತಗಟ್ಟೆಗೆ ಸಾಮಗ್ರಿಗಳ ಸರಬರಾಜು.- ರಿಟರ್ನಿಂಗ್ ಆಫೀಸರ್, ಪ್ರತಿಯೊಂದು ಮತಗ ತ್ಯವಿರುವಷ್ಟು ಮತ ಪೆಟ್ಟಿಗೆಗಳನ್ನು , ಸಾಕಷ್ಟು 
ಮತ ಪತ್ರಗಳನ್ನು , ಮತದಾರರ ಪಟ್ಟಿಯ ಮೂರು ಪ್ರತಿಗಳನ್ನು , ನಾಮನಿರ್ದೇಶನ ಪಟ್ಟಿಯನ್ನು ಮತ್ತು ಅಗತ್ಯವಿರಬಹುದಾದಂಥ ಇತರ ಕಾಗದ ಪತ್ರಗಳನ್ನು , 
ಲೇಖನ ಸಾಮಗ್ರಿಗಳನ್ನು ಮತ್ತು ನಮೂನೆಗಳನ್ನು ಒದಗಿಸತಕ್ಕದ್ದು. 

23 , ಮತಗಟ್ಟೆಗಳಿಗೆ ಪ್ರವೇಶಾವಕಾಶ - ಪಿಸೈಡಿಂಗ್ ಆಫೀಸರ್ , ಮತಗಟ್ಟೆಯೊಳಗೆ ಯಾವುದೇ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಜನ 
ಮತದಾರರನ್ನು ಬಿಡಬಹುದೋ ಅಷ್ಟು ಜನರನ್ನು ಮಾತ್ರ ಬಿಡುವ ವ್ಯವಸ್ಥೆ ಮಾಡತಕ್ಕದ್ದು ಮತ್ತು ಈ ಕೆಳಕಂಡವರನ್ನು ಹೊರತುಪಡಿಸಿ ಉಳಿದ ಎಲ್ಲ 
ವ್ಯಕ್ತಿಗಳನ್ನು ಮತಗಟ್ಟೆಯಿಂದ ಹೊರಗೆ ಕಳುಹಿಸುವ ವ್ಯವಸ್ಥೆ ಮಾಡತಕ್ಕದ್ದು. 

( ಎ ) ಪೋಲಿಂಗ್ ಆಫೀಸರ್‌ಗಳು ; 
( ಬಿ) ಚುನಾವಣಾ ಕರ್ತವ್ಯದ ಮೇಲೆ ಇರುವ ಸರ್ಕಾರಿ ನೌಕರರು; 
( ಸಿ) ಡೆಪ್ಯೂಟಿ ಕಮೀಷನರನಿಂದ ಅಧಿಕೃತರಾದ ವ್ಯಕ್ತಿಗಳು; 
( ಡಿ) ಅಭ್ಯರ್ಥಿಗಳು ಮತ್ತು ಅವರ ಮತದಾನ ಏಜೆಂಟರು; 
( ಇ) ಮತದಾರನೊಂದಿಗೆ ಬರುವ ಕೈಕೂಸು,; 
( ಎಫ್) ಬೇರೆಯವರ ಸಹಾಯವಿಲ್ಲದೆ ಓಡಾಡಲಾಗದ ಕುರುಡರ ಮತ್ತು ಅಶಕ್ತ ಮತದಾರರೊಂದಿಗೆ ಬರುವ ವ್ಯಕ್ತಿ ಮತ್ತು; 

( ಜಿ) 20ನೇ ನಿಯಮದ (1) ನೇ ಉಪನಿಯಮದ ಮೇರೆಗೆ ಚುನಾವಣಾ ಅಧಿಕಾರಿಯ ಅಥವಾ ಪ್ರಸೈಡಿಂಗ್ ಆಫೀಸರ್ 
ನೇಮಿಸಬಹುದಾದಂಥ ಇತರ ವ್ಯಕ್ತಿಗಳು. 

24. ಮತದಾನ ವ್ಯವಸ್ಥೆ ಮತ್ತು ಮತಗಳನ್ನು ದಾಖಲು ಮಾಡುವ ರೀತಿ.- (1) ಪ್ರತಿಯೊಂದು ಮತಗಟ್ಟೆಯ ಹೊರಗೆ ಕೆಳಕಂಡವುಗಳನ್ನು ಎದ್ದು 
ಕಾಣುವಂತೆ ಪ್ರದರ್ಶಿಸಿರತಕ್ಕದ್ದು: 

( ಎ) ಮತದಾನ ಮಾಡುವ ಯಾವ ಪ್ರದೇಶದ ಮತದಾರರು ಆ ಮತಗಟ್ಟೆಯಲ್ಲಿ ಮತ ನೀಡಲು ಹಕ್ಕುಳ್ಳವರಾಗಿರುವರೋ ಅದನ್ನು 
ನಿರ್ದಿಷ್ಟಪಡಿಸುವ ನೋಟೀಸು; ಮತ್ತು 

( ಬಿ) ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪಟ್ಟಿಯ ಒಂದು ಪ್ರತಿ. 
(2) ಅಂಥ ಮತಗಟ್ಟೆಯಲ್ಲಿ ಮತದಾರರು ಬೇರೆಯವರಿಗೆ ಕಾಣದ ಹಾಗೆ ತಮ್ಮ ಮತಗಳನ್ನು ಚಲಾಯಿಸಲು ಅನುಕೂಲವಾಗುವಂತೆ ಎರಡು 
ಅಥವಾ ಹೆಚ್ಚು ಮತದಾನ ಸ್ಥಳಗಳನ್ನು ವ್ಯವಸ್ಥೆ ಮಾಡತಕ್ಕದ್ದು. 

(3) ಮತದಾನ ಪ್ರಾರಂಭವಾಗುವುದಕ್ಕೆ ನಿಕಟಪೂರ್ವದಲ್ಲಿ ಪ್ರಸೈಡಿಂಗ್ ಆಫೀಸರ್, ಮತಗಟ್ಟೆಯಲ್ಲಿ ಹಾಜರಿರಬಹುದಾದಂಥ ಅಭ್ಯರ್ಥಿಗಳಿಗೆ , 
ಅವರ ಏಜೆಂಟರಿಗೆ ಅಥವಾ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಮತಪೆಟ್ಟಿಗೆಯು ಖಾಲಿಯಿದೆ ಎಂಬುದನ್ನು ತೋರಿಸತಕ್ಕದ್ದು ಮತ್ತು ಆಮೇಲೆ: 

( ಎ) ಆ ಮತಪೆಟ್ಟಿಗೆಗೆ, 

(1) ಚುನಾವಣಾ ಕ್ಷೇತ್ರದ ಕ್ರಮಸಂಖ್ಯೆ ಯಾವುದಾದರೂ ಇದ್ದರೆ, ಆ ಕ್ರಮಸಂಖ್ಯೆ ಮತ್ತು ಅದರ ಹೆಸರು; 
(i) ಮತಗಟ್ಟೆಯ ಕ್ರಮಸಂಖ್ಯೆ ಮತ್ತು ಹೆಸರು; 
(i) ಮತಪೆಟ್ಟಿಗೆಯ ಕ್ರಮಸಂಖ್ಯೆ; ಮತ್ತು 

(iv) ಮತದಾನದ ದಿನಾಂಕ 
- ಇವುಗಳನ್ನು ಗುರುತು ಮಾಡಿದ ಚೀಟಿಗಳನ್ನು ಅಂಟಿಸತಕ್ಕದ್ದು; 

( ಬಿ) ಮತಪೆಟ್ಟಿಗೆಯನ್ನು ಮುಚ್ಚಿ ತನ್ನ ಮೊಹರು ಹಾಕತಕ್ಕದ್ದು ಮತ್ತು ಅಲ್ಲಿ ಹಾಜರಿರುವ ಮತ್ತು ತಮ್ಮ ಮೊಹರನ್ನು ಹಾಕಲು 
ಇಚ್ಚಿಸುವ ಅಭ್ಯರ್ಥಿಗಳ ಅಥವಾ ಅವರ ಏಜೆಂಟರ ಮೊಹರನ್ನು ಸಹ ಹಾಕಿಸತಕ್ಕದ್ದು. ಮೊಹರನ್ನು ಒಡೆಯದೆ ಪೆಟ್ಟಿಗೆಯನ್ನು ತೆರೆಯಲು 
ಸಾಧ್ಯವಾಗದ ರೀತಿಯಲ್ಲಿ ಮೊಹರನ್ನು ಅಂಟಿಸತಕ್ಕದ್ದು. 
(4 ) ಮೊಹರು ಮಾಡಿದ ಮತಪೆಟ್ಟಿಗೆಯನ್ನು , ಪ್ರಿಸೈಡಿಂಗ್ ಆಫೀಸರ್ ಮತ್ತು ಅಭ್ಯರ್ಥಿಗಳ ಏಜೆಂಟರಿಗೆ ಸ್ಪಷ್ಟವಾಗಿ ಕಾಣುವಂತೆ ಇಡತಕ್ಕದ್ದು . 


೮೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಭಾಗ ೪ಎ 
(5) ಪ್ರತಿಯೊಬ್ಬ ಮತದಾರನು ಮತಗಟ್ಟೆಯನ್ನು ಪ್ರವೇಶಿಸುತ್ತಿದ್ದಂತೆ, ಪ್ರಿಸೈಡಿಂಗ್ ಆಫೀಸರ್ ಅಥವಾ ಅವನಿಂದ ಅಧಿಕೃತನಾದ ಪೋಲಿಂಗ್ 
ಆಫೀಸರ್‌ ಪ್ರತಿಯೊಬ್ಬ ಮತದಾರನ ಹೆಸರು ಮತ್ತು ಇತರ ವಿವರಗಳನ್ನು ಮತದಾರರ ಪಟ್ಟಿಯಲ್ಲಿರುವ ಸಂಬಂಧಪಟ್ಟ ನಮೂದುಗಳೊಂದಿಗೆ ಹೋಲಿಸಿ 
ಪರಿಶೀಲಿಸತಕ್ಕದ್ದು . 

[(5ಎ) ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರದಲ್ಲಿ [ xxx]° ಮತ ನೀಡಲು ಅರ್ಹವಾದ ಒಂದು ಫರ್ಮಿನ, ನಿಗಮದ ಅಥವಾ ಸಹಕಾರ ಸಂಘದ 
ಸಂದರ್ಭದಲ್ಲಿ ಅದರ ಪರವಾಗಿ ಮತ ನೀಡಲು ಅದರಿಂದ ನಾಮ ನಿರ್ದೇಶಿತನಾದ ಮತ್ತು ಫರ್ಮಿನ, ನಿಗಮದ ಅಥವಾ ಸಂಘದ ಮೊಹರು 
ಯಾವುದಾದರೂ ಇದ್ದರೆ ಆ ಮೊಹರು ಇರುವ ಅವಶ್ಯಕ ಅಧಿಕಾರ ಪತ್ರವನ್ನು ಹಾಜರುಪಡಿಸುವ ವ್ಯಕ್ತಿಗೆ ಹಾಗೆ ಮತನೀಡಲು ಅವಕಾಶ ಕೊಡಬಹುದು. | 

1. ಅಧಿಸೂಚನೆ ಸಂಖ್ಯೆ ಜಿ.ಎಸ್. ಆರ್ . 44, ದಿನಾಂಕ 3-2 -1970ರ ಮೂಲಕ ಸೇರಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 .1.94ರ ಮೂಲಕ ಬಿಟ್ಟು ಬಿಡಲಾಗಿದೆ. 

( 6) ಒಬ್ಬ ವ್ಯಕ್ತಿಯು ಮತಪತ್ರವನ್ನು ಪಡೆಯಲು ಹೊಂದಿರುವ ಹಕ್ಕನ್ನು ತೀರ್ಮಾನಿಸುವಲ್ಲಿ, ಸಂದರ್ಭಾನುಸಾರ ಪ್ರಿಸೈಡಿಂಗ್ ಆಫೀಸರ್ ಅಥವಾ 
ಪೋಲಿಂಗ್ ಆಫೀಸರ್‌ಗೆ ಮತದಾರರ ಪಟ್ಟಿಯಲ್ಲಿರುವ ನಮೂದಿಗೆ ಸಂಬಂಧಪಡುವ ಮತದಾರನು ಅಂಥ ವ್ಯಕ್ತಿಯೇ ಎಂದು ಮನದಟ್ಟಾದರೆ ಅವನು 
ಅಂಥ ನಮೂದಿನಲ್ಲಿರುವ ಕೇವಲ ಲಿಪಿಕ ಅಥವಾ ಮುದ್ರಣದ ದೋಷಗಳನ್ನು ಕಡೆಗಣಿಸತಕ್ಕದ್ದು. 
(7) ಮತದಾರನು ಮತವನ್ನು ಖುದ್ದಾಗಿ ಮತಪತ್ರದ ಮೂಲಕ ನೀಡತಕ್ಕದ್ದು ಮತ್ತು ಮತದಾರನು ಪ್ರತಿನಿಧಿ ಮೂಲಕ ನೀಡಿದ ಯಾವುದೇ ಮತವನ್ನು 
ಅಂಗೀಕರಿಸತಕ್ಕದ್ದಲ್ಲ. 

(8) ಮತನೀಡಲು ಇಚ್ಚಿಸುವ ಪ್ರತಿಯೊಬ್ಬ ಮತದಾರನಿಗೆ [18 ನೇ ನಮೂನೆ] ಯಲ್ಲಿರುವ ಮತಪತ್ರವನ್ನು ಒದಗಿಸತಕ್ಕದ್ದು ಮತ್ತು ಆ 
ಮತಪತ್ರವನ್ನು ಕೊಡುವುದಕ್ಕೆ ಮುಂಚೆ, ಮತದಾನ ಅಧಿಕಾರಿಯು 
1. ಅಧಿಸೂಚನೆ ಸಂಖ್ಯೆ ಜಿ.ಎಸ್‌.ಆರ್‌ 44 ದಿನಾಂಕ 3-2- 1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( ) ಅದರ ಹಿಂಭಾಗದಲ್ಲಿ ಚಿಕ್ಕ ರುಜು ಮಾಡತಕ್ಕದ್ದು; 
(ii) ಮತಪತ್ರದ ಪಕ್ಕ ಪ್ರತಿಯಲ್ಲಿ ಮತದಾರರ ಪಟ್ಟಿಯಲ್ಲಿರುವ ಆ ಮತದಾರನ ಸಂಖ್ಯೆಯನ್ನು ನಮೂದಿಸತಕ್ಕದ್ದು; ಮತ್ತು 

(i) ಮತದಾರರ ಪಟ್ಟಿಯಲ್ಲಿ ಆ ಮತದಾರನ ಹೆಸರಿನ ಎದುರು ತನ್ನ ಚಿಕ್ಕ ರುಜು ಹಾಕತಕ್ಕದ್ದು. 
(9) ಮತದಾರನು ಮತಪತ್ರವನ್ನು ಸ್ವೀಕರಿಸಿದ ಕೂಡಲೇ [ಮತದಾನ ಕೇಂದ್ರದಲ್ಲಿ ಸ್ಥಾಪಿಸಲಾದ ಮತಗಟ್ಟೆಯೊಂದಕ್ಕೆ ಹೋಗಿ ಅಲ್ಲಿ ಮತ 
ಗುರುತು ಮಾಡುವ ಉದ್ದೇಶಕ್ಕಾಗಿ ಒದಗಿಸಲಾದ ಉಪಕರಣದಿಂದ ಮತ ಪತ್ರದ ಮೇಲೆ] ತಾನು ಮತ ನೀಡಲು ಉದ್ದೇಶಿಸಿರುವ ಅಭ್ಯರ್ಥಿಯ ಅಥವಾ 
ಅಭ್ಯರ್ಥಿಗಳ ಹೆಸರಿನ ಎದುರು ಒಂದು ಗುರುತನ್ನು ಹಾಕಿ ಆ ಮತಪತ್ರವನ್ನು ಮಡಚಿ ಮತಪೆಟ್ಟಿಗೆಯೊಳಗೆ ಹಾಕತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 130 ಎಂಆರ್‌ಇ ದಿನಾಂಕ 30.1.90ರ ( ಜಿಎಸ್ಆರ್ 23) ಮೂಲಕ ಪ್ರತಿಯೋಜಿಸಲಾಗಿದೆ. 
(10) ಮತದಾರನು, ಕುರುಡನು ಅಥವಾ ದುರ್ಬಲನು ಅಥವಾ ಮತಪತ್ರದ ಮೇಲಿನ ಚಿಹ್ನೆಗಳನ್ನು ಗುರುತಿಸಲು ಅಥವಾ ಅದರ ಮೇಲೆ 

ಹಾಗಿದ್ದರೆ, ಪ್ರಿಸೈಡಿಂಗ್ ಆಫೀಸರ್ ಆ ಮತದಾರನ ಇಚ್ಛೆಗನುಸಾರ ಮತಪತ್ರದ ಮೇಲೆ ಮತವನ್ನು ದಾಖಲಾಡತಕ್ಕದ್ದು ಮತ್ತು 
ಅವನ ಹೆಬ್ಬೆಟ್ಟಿನ ಗುರುತನ್ನು ತೆಗೆದುಕೊಂಡು ಅದನ್ನು ದೃಢೀಕರಿಸತಕ್ಕದ್ದು . ಪ್ರಿಸೈಡಿಂಗ್ ಆಫೀಸರ್ ಈ ಉಪನಿಯಮದ ಮೇರೆಗೆ ಕಾರ್ಯನಿರ್ವಹಿಸುವಾಗ, 
ಸಾಧ್ಯವಾದಷ್ಟು ಮಟ್ಟಿಗೆ ರಹಸ್ಯವನ್ನು ಕಾಪಾಡತಕ್ಕದ್ದು ಮತ್ತು ಆ ಮತವನ್ನು ಯಾರ ಪರವಾಗಿ ನೀಡಲಾಗಿದೆ ಎಂಬುದನ್ನು ಸೂಚಿಸದೆ ಅಂಥ ಪ್ರತಿಯೊಂದು 
ಸಂದರ್ಭದ ಬಗ್ಗೆ ಸಂಕ್ಷಿಪ್ತವಾಗಿ ಟಿಪ್ಪಣಿ ಮಾಡತಕ್ಕದ್ದು. 

( 11 ) ಮಹಿಳಾ ಮತದಾರರ ಸಂಬಂಧದಲ್ಲಿ ವಿಶೇಷ ಸೌಲಭ್ಯಗಳನ್ನು ನೀಡುವಂತೆ ಡೆಪ್ಯೂಟಿ ಕಮೀಷನರನು ಹೊರಡಿಸಿದ ನಿರ್ದೆಶನಗಳು, 
ಯಾವುದಾದರೂ ಇದ್ದರೆ, ಅವುಗಳಿಗೆ ಅನುಸಾರ ಕ್ರಮ ಕೈಗೊಳ್ಳತಕ್ಕದ್ದು . 

25. ನೀಡಲಾದ ಮತಗಳು.- (1) ನಿರ್ದಿಷ್ಟ ಮತದಾರನೆಂದು ಹೇಳಿಕೊಳ್ಳುವ ಒಬ್ಬ ವ್ಯಕ್ತಿಯು, ಅಂಥ ನಿರ್ದಿಷ್ಟ ಮತದಾರನೆಂದು ಈಗಾಗಲೇ 
ಇನ್ನೊಬ್ಬ ವ್ಯಕ್ತಿಯು ಮತ ನೀಡಿ ಹೋದ ತರುವಾಯ ಮತಪತ್ರ ನೀಡುವಂತೆ ಕೇಳಿಕೊಂಡರೆ , ಪ್ರಿಸೈಡಿಂಗ್ ಆಫೀಸರ್ ಅವನ ಗುರುತಿನ ಬಗ್ಗೆ 
ಕೇಳಬಹುದಾದಂಥ ಪ್ರಶ್ನೆಗಳಿಗೆ ಅವನು ತೃಪ್ತಿಕರವಾಗಿ ಉತ್ತರವನ್ನು ಕೊಟ್ಟ ಮೇಲೆ ಅವನು ಈ ನಿಯಮದ ಕೆಳಕಂಡ ಉಪಬಂಧಗಳಿಗೊಳಪಟ್ಟು, 
ಯಾವನೇ ಇತರ ಮತದಾರನು ಮತಪತ್ರದ ಮೇಲೆ ಗುರುತು ಹಾಕಲು ಹೇಗೆ ಹಕ್ಕುಳ್ಳವನಾಗುವನೋ ಹಾಗೆ ಹಕ್ಕುಳ್ಳವನಾಗತಕ್ಕದ್ದು. ( ಇನ್ನು ಮುಂದೆ ಈ 
ನಿಯಮಗಳಲ್ಲಿ ಈ ರೀತಿ ನೀಡಿದ ಮತಗಳಿಗೆ ಟೆಂಡರ್ ಮತಗಳು ಎಂದು ಉಲ್ಲೇಖಿಸಲಾಗಿದೆ) 

( 2) ಅಂಥ ಪ್ರತಿಯೊಬ್ಬ ವ್ಯಕ್ತಿಯು, ಟೆಂಡರ್ ಮತ ನೀಡಲು ಮತಪತ್ರವನ್ನು ಪಡೆಯುವುದಕ್ಕೆ ಮುಂಚೆ ಅವನು [ 20 ನೇ ನಮೂನೆ] ಯಲ್ಲಿರುವ 
ಪಟ್ಟಿಯಲ್ಲಿ ಅವನಿಗೆ ಸಂಬಂಧಪಟ್ಟ ನಮೂದಿನ ಮುಂದೆ ತನ್ನ ರುಜು ಮಾಡತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ: 3.2 .70ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(3) ಟೆಂಡರ್‌ ಮತ ನೀಡಲು ಒದಗಿಸಲಾಗುವ ಮತಪತ್ರವು ಕೆಳಕಂಡ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಆ ಚುನಾವಣೆಯಲ್ಲಿ ಉಪಯೋಗಿಸುವ 
ಇತರ ಮತಪತ್ರಗಳಂತೆ ಇರತಕ್ಕದ್ದು: 

( ಎ) ಮತಗಟ್ಟೆಯಲ್ಲಿ ಉಪಯೋಗಿಸಲು ನೀಡಿದ ಮತಪತ್ರಗಳ ಕಟ್ಟಿನಲ್ಲಿ ಅನುಕ್ರಮವಾಗಿ ಕೊನೆಯದಾಗಿರತಕ್ಕದ್ದು; ಮತ್ತು 

( ಬಿ ) ಪ್ರಿಸೈಡಿಂಗ್ ಆಫೀಸರ್ ತನ್ನ ಕೈಬರಹದಲ್ಲಿ ಅದರ ಹಿಂಭಾಗದಲ್ಲಿ ಟೆಂಡರ್‌ ಮತ ಎಂಬ ಪದಗಳನ್ನು ಬರೆದು ಸಹಿ 
ಮಾಡತಕ್ಕದ್ದು. 

( 4) ಮತದಾರನು ಟೆಂಡರ್ ಮತಪತ್ರದ ಮೇಲೆ ಗುರುತು ಮಾಡಿ ಅದನ್ನು ಮಡಿಸಿದ ತರುವಾಯ ಮತಪೆಟ್ಟಿಗೆಯಲ್ಲಿ ಹಾಕುವುದಕ್ಕೆ ಬದಲಾಗಿ 
ಪ್ರಿಸೈಡಿಂಗ್ ಆಫೀಸರ್‌ಗೆ ಅದನ್ನು ಒಪ್ಪಿಸತಕ್ಕದ್ದು ಮತ್ತು ಪ್ರಸೈಡಿಂಗ್ ಆಫೀಸರ್ ಅದನ್ನು ಆ ಉದ್ದೇಶಕ್ಕಾಗಿಯೇ ತನ್ನ ಮುಂದೆ ಇರುವ ಲಕೋಟೆಯಲ್ಲಿ 
ಇಡತಕ್ಕದ್ದು. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೯೫ 


೭೦ 


_ 26. ಗುರುತಿನ ಬಗ್ಗೆ ಆಕ್ಷೇಪ.- (1) ಒಬ್ಬ ನಿರ್ದಿಷ್ಟ ಮತದಾರನೆಂದು ಪ್ಲೇಮು ಮಾಡುವ ವ್ಯಕ್ತಿಯ ಗುರುತಿನ ಬಗ್ಗೆ ಆಕ್ಷೇಪವೆತ್ತಬಯಸುವ 
ಯಾವನೇ ಮತದಾನ ಏಜೆಂಟನು, ಅಂಥ ಪ್ರತಿಯೊಂದು ಆಕ್ಷೇಪಣೆಯ ಸಂಬಂಧದಲ್ಲಿ ಪ್ರಸೈಡಿಂಗ್ ಆಫೀಸರ್ ಬಳಿ ನಗದಾಗಿ ಎರಡು ರೂಪಾಯಿಗಳ 
ಮೊತ್ತವನ್ನು ಮೊದಲು ಠೇವಣಿ ಇಟ್ಟು ಹಾಗೆ ಮಾಡಬಹುದು. 
( 2 ) ಹಾಗೆ ಠೇವಣಿಯನ್ನು ಮಾಡಿದ ಮೇಲೆ, ಪ್ರಿಸೈಡಿಂಗ್ ಆಫೀಸರನು: 

( ಎ) ಆಕ್ಷೇಪಕ್ಕೆ ಒಳಗಾದ ವ್ಯಕ್ತಿಗೆ, ಪರರೂಪದಾರಣೆ ಸಂಬಂಧದಲ್ಲಿ ವಿಧಿಸುವ ದಂಡನೆಯ ಬಗ್ಗೆ ಎಚ್ಚರಿಕೆ ನೀಡತಕ್ಕದ್ದು; 

( ಬಿ) ಮತದಾರರ ಪಟ್ಟಿಯಲ್ಲಿರುವ ಸಂಬಂಧಪಟ್ಟ ನಮೂದನೆಯನ್ನು ಪೂರ್ಣವಾಗಿ ಓದಿ ಆ ನಮೂದಿನಲ್ಲಿ ಉಲ್ಲೇಖಿಸಲಾದ 
ವ್ಯಕ್ತಿಯು ಅವನೇ ಆಗಿರುವನೇ ಹೇಗೆ ಎಂಬ ಬಗ್ಗೆ ಕೇಳತಕ್ಕದ್ದು; 

( ಸಿ) ಆಕ್ಷೇಪಿತ ಮತಗಳ ಪಟ್ಟಿಯಲ್ಲಿ ಇರುವ ಅವನ ಹೆಸರು ಮತ್ತು ವಿಳಾಸವನ್ನು [ನಮೂನೆ 21 ] ರಲ್ಲಿ ನಮೂದಿಸತಕ್ಕದ್ದು ; ಮತ್ತು 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌ 44 ದಿನಾಂಕ 3.2.1970 ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( ಡಿ) ಸದರಿ ಪಟ್ಟಿಯಲ್ಲಿ ರುಜು ಹಾಕುವಂತೆ ಅವನನ್ನು ಅಗತ್ಯಪಡಿಸತಕ್ಕದ್ದು. 
(3) ಸೈಡಿಂಗ್ ಆಫೀಸರ್ ಆ ತರುವಾಯ ಆಕ್ಷೇಪಣೆಯ ಬಗ್ಗೆ ಸಂಕ್ಷಿಪ್ತ ವಿಚಾರಣೆಯನ್ನು ನಡೆಸತಕ್ಕದ್ದು ಮತ್ತು ಆ ಉದ್ದೇಶಕ್ಕಾಗಿ: 

( ಎ) ಆಕ್ಷೇಪವೆತ್ತಿದವನನ್ನು ಆಕ್ಷೇಪಣೆಯ ಬಗ್ಗೆ ರುಜುವಾತು ಪಡಿಸಲು ಸಾಕ್ಷ ವನ್ನು ಒದಗಿಸುವಂತೆ ಮತ್ತು ಆಕ್ಷೇಪಕ್ಕೆ ಒಳಗಾದ 
ವ್ಯಕ್ತಿಯನ್ನು ತನ್ನ ಗುರುತನ್ನು ರುಜುವಾತು ಪಡಿಸಲು ಸಾಕ್ಷ್ಯವನ್ನು ಒದಗಿಸುವಂತೆ ಅಗತ್ಯಪಡಿಸಬಹುದು; 

( ಬಿ ) ಆಕ್ಷೇಪಕ್ಕೆ ಒಳಗಾದ ವ್ಯಕ್ತಿಯ ಗುರುತನ್ನು ರುಜುವಾತು ಪಡಿಸುವ ಉದ್ದೇಶಕ್ಕಾಗಿ ಅವನಿಗೆ ಯಾವುದೇ ಪ್ರಶ್ನೆಯನ್ನು 
ಕೇಳಬಹುದು ಮತ್ತು ಪ್ರಮಾಣ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಅವನನ್ನು ಅಗತ್ಯಪಡಿಸಬಹುದು; ಮತ್ತು 

( ಸಿ) ಆಕ್ಷೇಪಕ್ಕೆ ಒಳಗಾದ ವ್ಯಕ್ತಿಯಿಂದ ಪ್ರಮಾಣ ಮಾಡಿಸಬಹುದು ಮತ್ತು ಸಾಕ್ಷ ನೀಡಲು ಮುಂದೆ ಬರುವ ಇತರ ಯಾವನೇ 
ವ್ಯಕ್ತಿಯಿಂದ ಸಹ ಪ್ರಮಾಣ ಮಾಡಿಸಬಹುದು. 

( 4) ವಿಚಾರಣೆ ಮಾಡಿದ ಮೇಲೆ, ಪ್ರಿಸೈಡಿಂಗ್ ಆಫೀಸರನು ಆಕ್ಷೇಪಣೆಯು ರುಜುವಾತಾಗಿಲ್ಲವೆಂದು ಪರಿಗಣಿಸಿದರೆ , ಅವರು ಆಕ್ಷೇಪಕ್ಕೆ ಒಳಗಾದ 
ವ್ಯಕ್ತಿಗೆ ಮತ ನೀಡಲು ಅನುಮತಿ ಕೊಡತಕ್ಕದ್ದು ಮತ್ತು ಅವರು ಆಕ್ಷೇಪವು ರುಜುವಾತಾಗಿದೆ ಎಂದು ಪರಿಗಣಿಸಿದರೆ ಆಕ್ಷೇಪಕ್ಕೆ ಒಳಗಾ 
ನೀಡದಂತೆ ಹೊರಹಾಕತಕ್ಕದ್ದು. 

(5) ಆಕ್ಷೇಪಣೆಯು ಕ್ಷುಲ್ಲಕವಾದದ್ದು ಅಥವಾ ಅದನ್ನು ಸದ್ಭಾವನೆಯಿಂದ ಎತ್ತಲಾಗಿಲ್ಲವೆಂದು ಪ್ರಸೈಡಿಂಗ್ ಆಫೀಸರ್ ಅಭಿಪ್ರಾಯಪಟ್ಟರೆ, ಅವನು 
(1) ನೇ ಉಪನಿಯಮದ ಮೇರೆಗೆ ಮಾಡಿದ ಠೇವಣಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ನಿರ್ದೆಶಿಸತಕ್ಕದ್ದು ಮತ್ತು ಯಾವುದೇ ಇತರ 
ಸಂದರ್ಭದಲ್ಲಿ ವಿಚಾರಣೆಯು ಮುಕ್ತಾಯವಾದ ಮೇಲೆ ಅದನ್ನು ಆಕ್ಷೇಪವೆತ್ತಿದವನಿಗೆ ಹಿಂದಿರುಗಿಸತಕ್ಕದ್ದು . 

27. ಹಾಳಾದ ಮತ್ತು ಹಿಂದಿರುಗಿಸಿದ ಮತಪತ್ರಗಳು.- (1) ಮತಪತ್ರವೆಂದು ಉಪಯೋಗಿಸಲಾಗದಂಥ ರೀತಿಯಲ್ಲಿ ತನಗೆ ಕೊಟ್ಟ ಮತಪತ್ರವನ್ನು 
ಅಜಾಗರೂಕತೆಯಿಂದ ಬಳಸಿರುವ ಮತದಾರನು, ಪ್ರಸೈಡಿಂಗ್ ಆಫೀಸರ್‌ಗೆ ಅದನ್ನು ಹಿಂದಿರುಗಿಸಿ ತನ್ನ ಅಜಾಗರೂಕತೆಯ ಬಗ್ಗೆ ಅವನಿಗೆ ಮನದಟ್ಟು 
ಮಾಡಿಕೊಟ್ಟ ಮೇಲೆ ಪ್ರಿಸೈಡಿಂಗ್ ಆಫೀಸರ್ ಅವನಿಗೆ ಇನ್ನೊಂದು ಮತಪತ್ರವನ್ನು ಕೊಡಬಹುದು, ಮತ ಹಾಗೆ ಹಿಂದಿರುಗಿಸಿದ ಮತಪತ್ರದ ಮತ್ತು ಅದರ 
ಪಕ್ಕಪತಿಯ ಮೇಲೆ ಹಾಳಾಗಿದೆ: ರದ್ದುಪಡಿಸಲಾಗಿದೆ ” ಎಂದು ಗುರುತು ಮಾಡತಕ್ಕದ್ದು. 

(2 ) ಮತದಾರನು ಮತಪತ್ರವನ್ನು ಪಡೆದ ತರುವಾಯ ಅದನ್ನು ಉಪಯೋಗಿಸಬಾರದೆಂದು ತೀರ್ಮಾನಿಸಿದರೆ, ಅವನು ಅದನ್ನು ಪ್ರಸೈಡಿಂಗ್ 
ಆಫೀಸರ್‌ಗೆ ಹಿಂದಿರುಗಿಸತಕ್ಕದ್ದು ಮತ್ತು ಹಾಗೆ ಹಿಂದಿರುಗಿಸಲಾದ ಮತಪತ್ರದ ಮೇಲೆ ಪ್ರಿಸೈಡಿಂಗ್ ಆಫೀಸರ್ “ ಹಿಂದಿರುಗಿಸಲಾಗಿದೆ: ರದ್ದುಪಡಿಸಲಾಗಿದೆ ? 
ಎಂದು ಗುರುತು ಮಾಡತಕ್ಕದ್ದು. 

(3 ) (1) ನೇ ಮತ್ತು ( 2) ನೇ ಉಪನಿಯಮಗಳ ಮೇರೆಗೆ ರದ್ದುಪಡಿಸಲಾದ ಎಲ್ಲ ಮತಪತ್ರಗಳನ್ನು ಒಂದು ಪ್ರತ್ಯೇಕ ಲಕೋಟೆಯಲ್ಲಿಡತಕ್ಕದ್ದು. 

28, ಮತದಾನದ ಮುಕ್ತಾಯ .- (1) ಪ್ರಿಸೈಡಿಂಗ್ ಆಫೀಸರ್ , 7ನೇ ನಿಯಮದ ( ಇ) ಖಂಡದ ಮೇರೆಗೆ ಈ ಸಂಬಂಧದಲ್ಲಿ ನಿಗದಿಪಡಿಸಿದ 
ವೇಳೆಗೆ ಮತಗಟ್ಟೆಯನ್ನು ಮುಚ್ಚತಕ್ಕದ್ದು ಮತ್ತು ಆ ತರುವಾಯ ಯಾವನೇ ಮತದಾರನನ್ನು ಮತಗಟ್ಟೆಯೊಳಗೆ ಬಿಡತಕ್ಕದ್ದಲ್ಲ: 

ಪರಂತು , ಮತಗಟ್ಟೆಯನ್ನು ಮುಚ್ಚುವುದಕ್ಕೆ ಮುಂಚೆ ಅಲ್ಲಿ ಹಾಜರಿರುವ ಎಲ್ಲ ಮತದಾರರಿಗೆ ತಮ್ಮ ಮತಗಳನ್ನು ಚಲಾಯಿಸಲು ಅವಕಾಶ 
ನೀಡತಕ್ಕದ್ದು. 

(2) ಯಾವನೇ ಮತದಾರನು ಮತಗಟ್ಟೆಯನ್ನು ಮುಚ್ಚುವುದಕ್ಕೆ ಮುಂಚೆ ಅಲ್ಲಿ ಹಾಜರಿದ್ದನೇ ಎಂಬ ಬಗ್ಗೆ ಯಾವುದೇ ಪ್ರಶ್ನೆಯು ಉದ್ಭವಿಸಿದರೆ , 
ಪ್ರಿಸೈಡಿಂಗ್ ಆಫೀಸರ್ ಅದನ್ನು ತೀರ್ಮಾನಿಸತಕ್ಕದ್ದು ಮತ್ತು ಆ ಸಂದರ್ಭದಲ್ಲಿ ಅವನ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 

(3) ಯಾವುದೇ ಕಾರಣದಿಂದಾಗಿ, ನಿಗದಿಪಡಿಸಿದ ವೇಳೆಯಲ್ಲಿ ಮತಗಟ್ಟೆಯನ್ನು ತೆರೆಯಲು ಸಾಧ್ಯವಾಗದೆ ಇದ್ದರೆ ಅಥವಾ ಮತದಾನದ 
ಮತಗಟ್ಟೆಯಲ್ಲಿ ಅವ್ಯವಸ್ಥೆಯ ಕಾರಣದಿಂದ ಅಥವಾ ಯಾವುದೇ ಇತರ ಸಾಕಷ್ಟು ಕಾರಣಗಳಿಂದ ಮತದಾನವನ್ನು ಒಂದಿಷ್ಟು ಸಮಯದವರೆಗೆ 
ನಿಲ್ಲಿಸಬೇಕಾದರೆ, ಪ್ರಸೈಡಿಂಗ್ ಆಫೀಸರ್ ಕಾರಣಗಳನ್ನು ದಾಖಲಾಡಿ ಆ ಕುರಿತು ಅಭ್ಯರ್ಥಿಗಳಿಗೆ ಅಥವಾ ಅವರ ಏಜೆಂಟರು ಯಾರಾದರೂ ಇದ್ದರೆ 
ಅವರಿಗೆ ತಿಳಿಸಿದ ತರುವಾಯ, ಮತಗಟ್ಟೆಯನ್ನು ತೆರೆಯುವುದಕ್ಕಾಗಿ ಗೊತ್ತುಪಡಿಸಿರುವಂಥ ವೇಳೆ ಮತ್ತು ವಾಸ್ತವಿಕವಾಗಿ ಅದನ್ನು ತೆರೆಯಲಾದಂಥ ವೇಳೆ 
ಅಥವಾ ಸಂದರ್ಭಾನುಸಾರ ಮತದಾನವನ್ನು ನಿಲ್ಲಿಸಲಾದಂಥ ವೇಳೆ ಇವುಗಳ ನಡುವೆ ಗತಿಸಿದ ಸಮಯಕ್ಕೆ ಸಮಾನವಾದ ಆನಂತರದ ಅವಧಿಯವರೆಗೆ 
ಮತಗಟ್ಟೆಯನ್ನು ತೆರೆದಿಡತಕ್ಕದ್ದು. 

29 . ಮತದಾನದ ತರುವಾಯ ಮತಪೆಟ್ಟಿಗೆಗಳನ್ನು ಮೊಹರು ಮಾಡುವುದು.- (1) ಮತದಾನವು ಮುಕ್ತಾಯವಾದ ತರುವಾಯ 
ಕಾರ್ಯಸಾಧ್ಯವಾದಷ್ಟು ಬೇಗನೆ, ಪಿಸೈಡಿಂಗ್ ಆಫೀಸರ್ ಮತಪೆಟ್ಟಿಗೆಯ ಸೀಳು ಜಾಗವನ್ನು ಮುಚ್ಚತಕ್ಕದ್ದು ಮತ್ತು ಅವನು ಮುಚ್ಚಲು ಯಾವುದೇ ಯಾಂತ್ರಿಕ 
ಸಾಧನವು ಇಲ್ಲದಿರುವಲ್ಲಿ, ಅವನು ಆ ಸೀಳು ಜಾಗವನ್ನು ಮೊಹರು ಮಾಡತಕ್ಕದ್ದು ಮತ್ತು ಹಾಜರಿದ್ದ ಯಾವನೇ ಮತದಾನ ಏಜೆಂಟನಿಗೆ ಅವನ 
ಮೊಹರನ್ನು ಹಾಕಲು ಸಹ ಅವಕಾಶ ನೀಡತಕ್ಕದ್ದು. 


೮೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


(2) ಆ ತರುವಾಯ ಮತಪೆಟ್ಟಿಗೆಯನ್ನು ಮೊಹರು ಮಾಡಿ ಭದ್ರಪಡಿಸತಕ್ಕದ್ದು . 

( 3) ಮೊದಲನೆಯ ಪೆಟ್ಟಿಗೆಯ ಭರ್ತಿಯಾದ ಕಾರಣ ಎರಡನೆಯ ಪೆಟ್ಟಿಗೆಯನ್ನು ಉಪಯೋಗಿಸುವುದು ಅವಶ್ಯವಾಗಿರುವಲ್ಲಿ ಇನ್ನೊಂದು 
ಮತಪೆಟ್ಟಿಗೆಯನ್ನು ಉಪಯೋಗಿಸುವುದಕ್ಕೆ ಮುಂಚೆ ಮೊದಲನೆಯ ಪೆಟ್ಟಿಗೆಯನ್ನು (1) ನೇ ಉಪನಿಯಮಗಳಲ್ಲಿ ಹೇಳಿರುವಂತೆ ಮುಚ್ಚತಕ್ಕದ್ದು, ಮೊಹರು 
ಮಾಡತಕ್ಕದ್ದು ಮತ್ತು ಭದ್ರಪಡಿಸತಕ್ಕದ್ದು. 

30. ಮತಪತ್ರಗಳ ಲೆಕ್ಕ.- ಪ್ರಿಸೈಡಿಂಗ್ ಆಫೀಸರ್ , ಮತದಾನವು ಮುಕ್ತಾಯವಾದ ತರುವಾಯ , [22ನೇ ನಮೂನೆಯಲ್ಲಿ] ಮತಪತ್ರಗಳಲೆಕ್ಕವನ್ನು 
ತಯಾರಿಸತಕ್ಕದ್ದು ಮತ್ತು ಅದರ ಮೇಲೆ ಮತಪತ್ರದ ಲೆಕ್ಕ ” ಎಂಬ ಪದಗಳನ್ನು ಬರೆದು ಪ್ರತ್ಯೇಕ ಲಕೋಟೆಯಲ್ಲಿಟ್ಟು ಅದನ್ನು ಮುಚ್ಚತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3.2.1970 ರ ಮೂಲಕ ಪ್ರತಿಯೋಜಿಸಲಾಗಿದೆ. 
31. ಲಕೋಟೆಗಳನ್ನು ಮೊಹರು ಮಾಡುವುದು.- ( 1) ಆ ತರುವಾಯ ಪ್ರಸೈಡಿಂಗ್ ಆಫೀಸರ್ , 

( ಎ) ಮತಪೆಟ್ಟಿಗೆಗಳ ಬೀಗದ ಕೈಗಳು; 
( ಬಿ) ಉಪಯೋಗಿಸದಿರುವ ಮತಪತ್ರಗಳು ; 
( ಸಿ) ಹಾಳಾದ ಮತಪತ್ರಗಳು; 
( ಡಿ) ಹಿಂತಿರುಗಿಸಿದ ಮತಪತ್ರಗಳು ; 
( ಇ) ಟೆಂಡರು ಮತಪತ್ರಗಳು ; 
(ಎಫ್) ಟೆಂಡರ್‌ ಮತದಾರರ ಪಟ್ಟಿ; 
( ಜಿ) ಆಕ್ಷೇಪವೆತ್ತಿದ ಮತಗಳ ಪಟ್ಟಿ: 
( ಹೆಚ್ ) ಮತದಾರರ ಪಟ್ಟಿಯ ಗುರುತು ಮಾಡಿದ ಪ್ರತಿಗಳು; 
( ಐ) ಮತಗಳ ಲೆಕ್ಕ ; 
( ಜೆ) ಮತಪತ್ರಗಳ ಪಕ್ಕ ಪ್ರತಿಗಳು; ಮತ್ತು 

( ಕೆ) ರಿಟರ್ನಿಂಗ್ ಆಫೀಸರ್ ಮೊಹರು ಮಾಡಿದ ಲಕೋಟೆಗಳಲ್ಲಿಡಬೇಕೆಂದು ನಿರ್ದೇಶಿಸಿದ ಇತರ ಯಾವುದೇ ಕಾಗದ ಪತ್ರಗಳು 
- ಇಂಥ ಪ್ರತ್ಯೇಕ ಲಕೋಟೆಗಳನ್ನು ಮಾಡತಕ್ಕದ್ದು. 

( 2) ಅಂಥ ಪ್ರತಿಯೊಂದು ಲಕೋಟೆಗೆ ಪ್ರಸೈಡಿಂಗ್ ಆಫೀಸರ್ ಮತ್ತು ಹಾಜರಿರುವ ಅಭ್ಯರ್ಥಿಯ ಮತ್ತು ಅವುಗಳ ಮೇಲೆ ತಮ್ಮ ಮೊಹರನ್ನು 
ಹಾಕಲು ಇಚ್ಚಿಸುವ ಅಭ್ಯರ್ಥಿಯ ಮತದಾನ ಏಜೆಂಟ್‌ನ ಮೊಹರುಗಳಿಂದ ಮೊಹರು ಹಾಕತಕ್ಕದ್ದು. 

(3) ಆ ತರುವಾಯ ಪ್ರಿಸೈಡಿಂಗ್ ಆಫೀಸರ್ , ವಿವರಣಾ ಪಟ್ಟಿಯನ್ನು ಲಗತ್ತಿಸಿದ ಮತಪೆಟ್ಟಿಗೆಯನ್ನು ಮತ್ತು (1) ನೇ ಉಪನಿಯಮದಲ್ಲಿ 
ಉಲ್ಲೇಖಿತವಾದ ಲಕೋಟೆಗಳನ್ನು ರಿಟರ್ನಿಂಗ್ ಆಫೀಸರ್‌ಗೆ ನೀಡತಕ್ಕದ್ದು. ಪ್ರತಿಯೊಂದು ಲಕೋಟೆಗೆ ಸಂಖ್ಯೆ ನೀಡತಕ್ಕದ್ದು ಮತ್ತು ಅದರಲ್ಲಿ ಒಳಗೊಂಡ 
ವಿಷಯಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಇರತಕ್ಕದ್ದು. 

32 . ತುರ್ತು ಸನ್ನಿವೇಶದಲ್ಲಿ ಮತದಾನವನ್ನು ಮುಂದೂಡುವುದು.- (1) ಚುನಾವಣೆ ನಡೆಯವಾಗ ಯಾವುದೇ ಮತಗಟ್ಟೆಯಲ್ಲಿ ಯಾವುದೇ 
ದೊಂಬಿಯಿಂದ ಅಥವಾ ಬಹಿರಂಗ ಹಿಂಸಾಚಾರದಿಂದ ಅಡಚಣೆ, ಚುನಾವಣಾ ವ್ಯವಹರಣೆಗೆ ಅಡಚಣೆ ಅಥವಾ ತಡೆಯುಂಟಾದರೆ, ಅಥವಾ ಚುನಾವಣೆ 
ನಡೆಯುವಾಗ ಯಾವುದೇ ಮತಗಟ್ಟೆಯಲ್ಲಿ ಯಾವುದೇ ನೈಸರ್ಗಿಕ ವಿಪತ್ತಿನಿಂದ ಅಥವಾ ಯಾವುದೇ ಇತರ ಸಾಕಷ್ಟು ಕಾರಣದಿಂದ ಮತದಾನವನ್ನು 
ನಡೆಸುವುದು ಸಾಧ್ಯವಾಗದಿದ್ದರೆ, ಅಂಥ ಮತದಾನ ಕೇಂದ್ರದ ಪಿಸೈಡಿಂಗ್ ಆಫೀಸರ್ ಅಥವಾ ರಿಟರ್ನಿಂಗ್ ಆಫೀಸರ್ ಆ ಬಗ್ಗೆ ಲಿಖಿತದಲ್ಲಿ ಅಭ್ಯರ್ಥಿಗಳಿಗೆ 
ಅಥವಾ ಅದರ ಏಜೆಂಟರಿಗೆ ತಿಳಿಸತಕ್ಕದ್ದು ಮತ್ತು ಆ ತರುವಾಯ ಅಧಿಸೂಚಿಸಲಾಗುವ ದಿನಾಂಕಕ್ಕೆ ಮತದಾನವನ್ನು ಮುಂದೂಡಲಾಗಿದೆ ಎಂದು 
ಪ್ರಕಟಿಸತಕ್ಕದ್ದು ಮತ್ತು ಪ್ರಸೈಡಿಂಗ್ ಆಫೀಸರ್ ಹಾಗೆ ಮತದಾನವನ್ನು ಮುಂದೂಡಿರುವಲ್ಲಿ ಅವನು ಅದನ್ನು ಆ ಕೂಡಲೇ ಸಂಬಂಧಪಟ್ಟ ರಿಟರ್ನಿಂಗ್ 
ಆಫೀಸರ್‌ಗೆ ತಿಳಿಸತಕ್ಕದ್ದು. 

(2) ಮತದಾನವನ್ನು (1) ನೇ ಉಪನಿಯಮದ ಮೇರೆಗೆ ಮುಂದೂಡಿದಾಗಲೆಲ್ಲಾ, ರಿಟರ್ನಿಂಗ್ ಆಫೀಸರ್ ಯಾವ ಸನ್ನಿವೇಶಗಳಲ್ಲಿ 
ಮತದಾನವನ್ನು ಮುಂದೂಡಲಾಯಿತೋ ಆ ಬಗ್ಗೆ ಆ ಕೂಡಲೇ ಡೆಪ್ಯೂಟಿ ಕಮಿಷನರನಿಗೆ ಮತ್ತು ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ ] ಮತ್ತು ಸಂಬಂಧಪಟ್ಟ 
ಅಭ್ಯರ್ಥಿಗಳಿಗೆ ಲಿಖಿತದಲ್ಲಿ ವರದಿ ಮಾಡತಕ್ಕದ್ದು ಮತ್ತು ಆದಷ್ಟು ಬೇಗನೆ, ಮತದಾನವು ಪುನಃ ಪ್ರಾರಂಭವಾಗುವ ದಿನಾಂಕವನ್ನು ಗೊತ್ತುಪಡಿಸತಕ್ಕದ್ದು 
ಮತ್ತು ಮತದಾನವು ನಡೆಯತಕ್ಕ ಮತಗಟ್ಟೆಯನ್ನು ಮತ್ತು ವೇಳೆಯನ್ನು ಸಹ ನಿಗದಿಪಡಿಸತಕ್ಕದ್ದು ಹಾಗೂ ಮುಂದೂಡಲಾದ ಅಂಥ ಮತದಾನವು 
ಪೂರ್ಣಗೊಳ್ಳುವವರೆಗೆ ಆ ಚುನಾವಣೆಯಲ್ಲಿ ಆವರೆಗೆ ಚಲಾಯಿಸಲಾದ ಮತಗಳನ್ನು ಎಣಿಕೆ ಮಾಡತಕ್ಕದ್ದಲ್ಲ. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 - 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 3) ಮೇಲೆ ಹೇಳಿರುವಂಥ ಪ್ರತಿಯೊಂದು ಸಂದರ್ಭದಲ್ಲಿ, ರಿಟರ್ನಿಂಗ್ ಆಫೀಸರ್ ತಾನು ಯುಕ್ತವೆಂದು ಭಾವಿಸಬಹುದಾದಂಥ ರೀತಿಯಲ್ಲಿ 
( 2) ನೇ ಉಪನಿಯಮದ ಮೇರೆಗೆ ನಿಗದಿಪಡಿಸಲಾದ ಮತದಾನದ ದಿನಾಂಕ, ಸ್ಥಳ ಮತ್ತು ವೇಳೆಯನ್ನು ಅಧಿಸೂಚಿಸತಕ್ಕದ್ದು . 

33, ಮತದಾನವನ್ನು ಮುಂದೂಡಿದ ತರುವಾಯದ ಕಾರ್ಯವಿಧಾನ - (1) ಯಾವುದೇ ಮತಗಟ್ಟೆಯಲ್ಲಿ ಮತದಾನವನ್ನು 32ನೇ ನಿಯಮದ 
ಮೇರೆಗೆ ಮುಂದೂಡಿದ್ದರೆ 29 ರಿಂದ 31ನೇ ನಿಯಮಗಳ ಉಪಬಂಧಗಳು ಕಾರ್ಯ ಸಾಧ್ಯವಾದಷ್ಟು ಮಟ್ಟಿಗೆ, 7ನೇ ನಿಯಮದ ( 2) ನೇ ಬಾಬಿನ ಮೇರೆಗೆ 
ಆ ಬಗ್ಗೆ ನಿಗದಿಪಡಿಸಿದ ವೇಳೆಯಲ್ಲಿ ಮತದಾನವನ್ನು ಮುಕ್ತಾಯಗೊಳಿಸಿದ್ದರೆ ಹೇಗೋ ಹಾಗೆ ಅನ್ವಯವಾಗತಕ್ಕದ್ದು. 

( 2) ಮುಂದೂಡಲಾದ ಮತದಾನವನ್ನು 32ನೇ ನಿಯಮದ ( 2) ನೇ ಉಪನಿಯಮದ ಮೇರೆಗೆ ಪುನಃ ಪ್ರಾರಂಭಿಸಿದಾಗ ಹಾಗೆ ಮುಂದೂಡಲಾದ 
ಮತದಾನದಲ್ಲಿ ಈಗಾಗಲೇ ಮತ ಚಲಾಯಿಸಿರುವ ಮತದಾರರಿಗೆ ಪುನಃ ಮತ ಚಲಾಯಿಸಲು ಅವಕಾಶ ನೀಡತಕ್ಕದ್ದಲ್ಲ. 


y 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೮೯೭ 


( 3) ರಿಟರ್ನಿಂಗ್ ಆಫೀಸರ್, ಯಾವ ಮತಗಟ್ಟೆಯಲ್ಲಿ ಮುಂದೂಡಲಾದ ಆ ಮತದಾನವನ್ನು ನಡೆಸಲಾಗುವುದೋ ಅಲ್ಲಿ ಮತದಾರರ ಪಟ್ಟಿಯ 
ಗುರುತು ಮಾಡಿದ ಪ್ರತಿಯನ್ನೊಳಗೊಂಡ ಮೊಹರು ಮಾಡಿದ ಪ್ಯಾಕೆಟ್ ಮತ್ತು ಒಂದು ಹೊಸ ಮತಪೆಟ್ಟಿಗೆಯನ್ನು ಪ್ರಸೈಡಿಂಗ್ ಆಫೀಸರ್‌ಗೆ 
ಒದಗಿಸತಕ್ಕದ್ದು. 

( 4) ಪಿಸೈಡಿಂಗ್ ಆಫೀಸರ್ ಹಾಜರಿರುವ ಮತದಾನ ಏಜೆಂಟರ ಸಮ್ಮುಖದಲ್ಲಿ ಮೊಹರು ಮಾಡಿದ ಲಕೋಟೆಯನ್ನು ತೆಗೆದು ಮುಂದೂಡಲಾದ 
ಮತದಾನದಲ್ಲಿ ಮತ ಚಲಾಯಿಸುವ ಮತದಾರರಿಗೆ ನೀಡಲಾಗುವ ಮತಪತ್ರಗಳ ಕ್ರಮಸಂಖ್ಯೆಯನ್ನು ದಾಖಲು ಮಾಡಿಕೊಳ್ಳುವುದಕ್ಕಾಗಿ ಮತದಾರರ ಪಟ್ಟಿಯ 
ಗುರುತು ಮಾಡಿದ ಪ್ರತಿಯನ್ನು ಉಪಯೋಗಿಸತಕ್ಕದ್ದು 

( 5) ಈ ಅಧಿನಿಯಮದ ಮತ್ತು ಈ ನಿಯಮಗಳ ಉಪಬಂಧಗಳು ಮೂಲ ಮತದಾನಕ್ಕೆ ಅನ್ವಯವಾಗುವಂತೆಯೇ ಪುನಃ ಪ್ರಾರಂಭಿಸಲಾದಂಥ 
ಪ್ರತಿಯೊಂದು ಮತದಾನಕ್ಕೂ ಅನ್ವಯವಾಗತಕ್ಕದ್ದು. 
34. ಮತಪೆಟ್ಟಿಗೆಗಳ ನಾಶ , ಮುಂತಾದ ಸಂದರ್ಭಗಳಲ್ಲಿ ಹೊಸದಾಗಿ ಮತದಾನ ನಡೆಸುವುದು.- (1) ಯಾವುದೇ ಚುನಾವಣೆಯಲ್ಲಿ: 

( ಎ) ಮತಗಟ್ಟೆಯಲ್ಲಿ ಉಪಯೋಗಿಸಲಾಗುವ ಯಾವುದೇ ಮತಪೆಟ್ಟಿಗೆಯನ್ನು ಪ್ರಸೈಡಿಂಗ್ ಆಫೀಸರ್ ಅಥವಾ ರಿಟರ್ನಿಂಗ್ 
ಆಫೀಸರ್‌ರ ಅಭಿರಕ್ಷೆಯಿಂದ ಯಾವನೇ ವ್ಯಕ್ತಿಯು ಕಾನೂನು ಬಾಹಿರವಾಗಿ ತೆಗೆದುಕೊಂಡು ಹೋದರೆ, ಅಥವಾ ಅದು ಆಕಸ್ಮಿಕವಾಗಿ 
ನಾಶವಾದರೆ ಅಥವಾ ಯಾವನೇ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಅದನ್ನು ನಾಶಪಡಿಸಿದರೆ ಅಥವಾ ಅದು ಕಳೆದುಹೋದರೆ ಅಥವಾ ಆ 
ಮತಗಟ್ಟೆಯಲ್ಲಿ ಆದ ಮತದಾನದ ಫಲಿತಾಂಶವನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗದಷ್ಟು ಮಟ್ಟಿಗೆ ಆ ಮತಪೆಟ್ಟಿಗೆಗೆ ಹಾನಿಯುಂಟಾಗಿದ್ದರೆ 
ಅಥವಾ ಆ ಮತಪೆಟ್ಟಿಗೆಯಲ್ಲಿ ಹಸ್ತಕ್ಷೇಪ ಉಂಟಾಗಿದ್ದರೆ ; ಅಥವಾ 

( ಬಿ) ಮತಗಟ್ಟೆಯಲ್ಲಿ ನಡೆದ ಮತದಾನವನ್ನು ದೂಷಿತಗೊಳಿಸುವ ಹಾಗೆ ಕಾರ್ಯವಿಧಾನದಲ್ಲಿ ಯಾವುದೇ ತಪ್ಪು ಅಥವಾ ಅಕ್ರಮ 
ಉಂಟಾಗಿದ್ದರೆ 
- ಪ್ರಿಸೈಡಿಂಗ್ ಆಫೀಸರ್ ಆ ವಿಷಯವನ್ನು ಆ ಕೂಡಲೇ ರಿಟರ್ನಿಂಗ್ ಆಫೀಸರ್‌ಗೆ ವರದಿ ಮಾಡತಕ್ಕದ್ದು. 
(2) ಆ ತರುವಾಯ , ರಿಟರ್ನಿಂಗ್ ಆಫೀಸರ್, ಎಲ್ಲಾ ಮುಖ್ಯ ಸನ್ನಿವೇಶಗಳನ್ನು ಗಣನೆಗೆ ತೆಗೆದುಕೊಂಡು, 

( ಎ) ಆ ಮತಗಟ್ಟೆಯಲ್ಲಿ ನಡೆದ ಮತದಾನವನ್ನು ಶೂನ್ಯವೆಂದು ಘೋಷಿಸತಕ್ಕದ್ದು. ಮತ್ತು ಆ ಮತಗಟ್ಟೆಯಲ್ಲಿ ಹೊಸದಾಗಿ 
ಮತದಾನವನ್ನು ನಡೆಸಲು ಒಂದು ದಿನವನ್ನು ಗೊತ್ತುಪಡಿಸತಕ್ಕದ್ದು ಮತ್ತು ಆ ಬಗ್ಗೆ ವೇಳೆಯನ್ನು ನಿಗದಿಪಡಿಸತಕ್ಕದ್ದು ಮತ್ತು ಹಾಗೆ 
ಗೊತ್ತುಪಡಿಸಲಾದ ದಿನವನ್ನು ಮತ್ತು ನಿಗದಿಪಡಿಸಲಾದ ವೇಳೆಯನ್ನು ತಾವು ಯುಕ್ತವೆಂದು ಭಾವಿಸಬಹುದಾಂಥ ರೀತಿಯಲ್ಲಿ 
ಅಧಿಸೂಚಿಸತಕ್ಕದ್ದು; ಅಥವಾ 

( ಬಿ) ಆ ಮತಗಟ್ಟೆಯಲ್ಲಿ ಹೊಸದಾಗಿ ನಡೆಸಲಾದ ಮತದಾನದ ಫಲಿತಾಂಶವು ಯಾವುದೇ ರೀತಿಯಲ್ಲಿ ಆ ಚುನಾವಣೆಯ 
ಫಲಿತಾಂಶಕ್ಕೆ ಬಾಧಕವಾಗುವುದಿಲ್ಲವೆಂದು ಅಥವಾ ಚುನಾವಣಾ ವಿಧಿ ವಿಧಾನದಲ್ಲಿ ಉಂಟಾದ ತಪು ಅಥವಾ ಆಕ್ರಮವು 
ಮುಖ್ಯವಾದುದಲ್ಲವೆಂದು ಆ ರಿಟರ್ನಿಂಗ್ ಆಫೀಸರ್‌ಗೆ ಮನದಟ್ಟಾದರೆ , ಅವನು ಆ ಚುನಾವಣೆಯನ್ನು ಮತ್ತೆ ನಡೆಸಲು ಅಥವಾ 
ಪೂರ್ಣಗೊಳಿಸಲು ಸೂಕ್ತವೆಂದು ತಾನು ಭಾವಿಸಬಹುದಾದಂಥ ನಿರ್ದೆಶನಗಳನ್ನು ಪ್ರಸೈಡಿಂಗ್ ಆಫೀಸರ್ ನೀಡತಕ್ಕದ್ದು ಮತ್ತು ಆ ಕುರಿತು 
ಅಭ್ಯರ್ಥಿಗೆ ಅಥವಾ ಅವನ ಏಜೆಂಟರಿಗೆ ತಿಳಿಸತಕ್ಕದ್ದು . 

(3) ಈ ಅಧಿನಿಯಮದ ಮತ್ತು ಈ ನಿಯಮಗಳ ಉಪಬಂಧಗಳು ಮೂಲ ಮತದಾನಕ್ಕೆ ಅನ್ವಯವಾಗುವಂತೆಯೇ ಹೊಸದಾಗಿ ನಡೆಸಲಾದಂಥ 
ಪ್ರತಿಯೊಂದು ಮತದಾನಕ್ಕೂ ಅನ್ವಯವಾಗತಕ್ಕದ್ದು. 

35, ಮತಗಳ ಎಣಿಕೆ - ಮತಗಳ ಎಣಿಕೆಗಾಗಿ 7ನೇ ನಿಯಮದ (ಎಫ್) ಖಂಡದ ಮೇರೆಗೆ ನಿಗದಿಪಡಿಸಿದ ದಿನದಂದು ಮತ್ತು ಆ ಸ್ಥಳದಲ್ಲಿ 
ಮತ್ತು ಸಮಯಕ್ಕೆ ಮತ್ತು ಹಾಜರಿರುವ ಅಭ್ಯರ್ಥಿಗಳು ಮತ್ತು ಅವರ ಏಜೆಂಟರ ಸಮ್ಮುಖದಲ್ಲಿ, ರಿಟರ್ನಿಂಗ್ ಆಫೀಸರ್ ಈ ಕೆಳಕಂಡಂತೆ ಕ್ರಮ 
ಕೈಗೊಳ್ಳತಕ್ಕದ್ದು, 

(1) ಎಣಿಕೆ ಮೇಜಿನ ಮೇಲೆ ಇರುವ ಯಾವುದೇ ಮತಪೆಟ್ಟಿಗೆಯನ್ನು ತೆರೆಯುವುದಕ್ಕೆ ಮುಂಚೆ ಅದರ ಮೇಲೆ ಹಾಕಿರಬಹುದಾದ ಕಾಗದದ 
ಮೊಹರನ್ನು ಅಥವಾ ಅಂಥ ಇತರ ಮೊಹರನ್ನು ಪರಿಶೀಲಿಸಲು ಮತ್ತು ಆ ಮೊಹರು ಭದ್ರವಾಗಿದೆಯೆಂದು ಮನದಟ್ಟು ಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ 
ಅಥವಾ ಅವರ ಏಜೆಂಟರಿಗೆ ಅವಕಾಶ ಕೊಡತಕ್ಕದ್ದು. 

(2) ಯಾವುದೇ ಮತಪೆಟ್ಟಿಗೆಯಲ್ಲಿ ಹಸ್ತಕ್ಷೇಪವಾಗಿಲ್ಲವೆಂಬ ಬಗ್ಗೆ ರಿಟರ್ನಿಂಗ್ ಆಫೀಸರ್ ಮನದಟ್ಟು ಮಾಡಿಕೊಳ್ಳತಕ್ಕದ್ದು. 

(3) ಯಾವುದೇ ಮತಪೆಟ್ಟಿಗೆಯಲ್ಲಿ ಹಸ್ತಕ್ಷೇಪವಾಗಿದೆ ಎಂದು ರಿಟರ್ನಿಂಗ್ ಆಫೀಸರ್‌ಗೆ ಮನದಟ್ಟಾದರೆ, ಅವನು ಆ ಮತಪೆಟ್ಟಿಗೆಯಲ್ಲಿರುವ 
ಮತಪತ್ರಗಳನ್ನು ಎಣಿಕೆ ಮಾಡತಕ್ಕದ್ದಲ್ಲ ಮತ್ತು ಆ ಬಗ್ಗೆ 34ನೇ ನಿಯಮದಲ್ಲಿ ಹೇಳಲಾದ ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು. 

( 4) ಪ್ರತಿಯೊಂದು ಮತಗಟ್ಟೆಗೆ ಸಂಬಂಧಿಸಿದ ಮತಪೆಟ್ಟಿಗೆಯನ್ನು ಅಥವಾ ಮತ ಪೆಟ್ಟಿಗೆಗಳನ್ನು ಮತದಾನದ ಸ್ಥಳಗಳಿಗೆ ನೀಡಲಾದ 
ಕ್ರಮಸಂಖ್ಯೆಗನುಸಾರ ತೆರೆಯತಕ್ಕದ್ದು ಮತ್ತು ರಿಟರ್ನಿಂಗ್ ಆಫೀಸರ್ ಅವುಗಳಲ್ಲಿರುವ ಮತಪತ್ರಗಳನ್ನು ಹೊರತೆಗೆದು ಎಣಿಕೆ ಮಾಡತಕ್ಕದ್ದು ಅಥವಾ 
ಮಾಡಿಸತಕ್ಕದ್ದು ಮತ್ತು ಅವುಗಳ ಸಂಖ್ಯೆಯನ್ನು [ 23ನೇ ನಮೂನೆ] ಯಲ್ಲಿರುವ ವಿವರಣ ಪಟ್ಟಿಯಲ್ಲಿ ದಾಖಲ್ಮಾಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3.2.70ರ ಮೂಲಕ ಪ್ರತಿಯೋಜಿಸಲಾಗಿದೆ. 
( 5) ರಿಟರ್ನಿಂಗ್ ಆಫೀಸರ್ ಈ ಕೆಳಕಂಡ ಸಂದರ್ಭಗಳಲ್ಲಿ ಮತಪತ್ರವನ್ನು ತಿರಸ್ಕರಿಸತಕ್ಕದ್ದು : 

( ಎ) ಮತಪತ್ರವು ಮತದಾರರನ್ನು ಗುರುತಿಸಬಹುದಾದಂಥ ಯಾವುದೇ ಗುರುತನ್ನು ಅಥವಾ ಬರಹವನ್ನು ಹೊಂದಿದ್ದರೆ; ಅಥವಾ 

[( ಬಿ) ಅದು ಮತ ಹಾಕಿರುವುದಾಗಿ ಸೂಚಿಸುವ ಯಾವ ಗುರುತನ್ನೂ ಹೊಂದಿರದಿದ್ದರೆ ಅಥವಾ ಗುರುತು ಹಾಕುವ ಉದ್ದೇಶಕ್ಕಾಗಿ 
ಒದಗಿಸಿದ ಉಪಕರಣದಿಂದಲ್ಲದೆ ಇತರ ಉಪಕರಣದಿಂದ ಮಾಡಿದ ಗುರುತನ್ನು ಅದು ಹೊಂದಿದ್ದರೆ; ಅಥವಾ 


೮೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(ಬಿಬಿ) ಮತಪತ್ರದ ಮೇಲಿರುವ ಮತನೀಡಿಕೆ ಸೂಚಿಸುವ ಗುರುತು ಯಾವ ಅಭ್ಯರ್ಥಿಗೆ ಆ ಮತ ನೀಡಲಾಗಿದೆಯೆಂಬ ಬಗ್ಗೆ 
ಸಂದೇಹವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಇದ್ದರೆ ; ಅಥವಾ] 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3.2.70ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( ಸಿ) ಮತಪತ್ರದ ಮೇಲೆ ಎಷ್ಟು ಜನ ಅಭ್ಯರ್ಥಿಗಳ ಪರವಾಗಿ ಮತ ನೀಡಬೇಕಾಗಿದೆಯೋ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳ ಪರವಾಗಿ 
ಮತನೀಡಿಕೆ ಸೂಚಿಸುವ ಗುರುತನ್ನು ಹಾಕಿದ್ದರೆ; ಅಥವಾ 

( ಡಿ) ಅದು ಖೋಟಾಮತಪತ್ರವಾಗಿದ್ದರೆ; ಅಥವಾ 
( ಇ) ಮತಪತ್ರವು ನೈಜವಾದ ಮತಪತ್ರವೆಂದು ಗುರುತಿಸಲಾಗದಷ್ಟು ಹಾನಿಗೊಳಗಾಗಿದ್ದರೆ ಅಥವಾ ವಿರೂಪಗೊಂಡಿದ್ದರೆ; ಅಥವಾ 

(ಎಫ್) ಮತಪತ್ರವು, ನಿರ್ದಿಷ್ಟ ಮತಗಟ್ಟೆಯಲ್ಲಿ ಉಪಯೋಗಿಸಲು ಅಧಿಕೃತಗೊಳಿಸಲಾದ ಮತಪತ್ರದ ಕ್ರಮಸಂಖ್ಯೆಗಿಂತ ಅಥವಾ 
ಸಂದರ್ಭಾನುಸಾರ ವಿನ್ಯಾಸಕ್ಕಿಂತ ಭಿನ್ನವಾದ ಕ್ರಮಸಂಖ್ಯೆಯನ್ನು ಅಥವಾ ವಿನ್ಯಾಸವನ್ನು ಹೊಂದಿದ್ದರೆ; ಅಥವಾ 

( ಜಿ) ಅದು ಪೋಲಿಂಗ್ ಆಫೀಸರನ ಚಿಕ್ಕ ರುಜುವನ್ನು ಹೊಂದಿರದಿದ್ದರೆ: 
ಪರಂತು, (ಎಫ್) ಖಂಡ ಅಥವಾ ( ಜಿ) ಖಂಡದಲ್ಲಿ ಹೇಳಿದಂಥ ಯಾವುದೇ ನ್ಯೂನತೆಯು ಪ್ರಿಸೈಡಿಂಗ್ ಆಫೀಸರ್ ತಪ್ಪಿನಿಂದ ಅಥವಾ 
ದೋಷದಿಂದ ಉಂಟಾಗಿದೆಯೆಂದು ರಿಟರ್ನಿಂಗ್ ಆಫೀಸರ್‌ಗೆ ಮನದಟ್ಟಾದರೆ ಅವನು ಆ ಮತಪತ್ರವನ್ನು ಕೇವಲ ಅಂಥ ನ್ಯೂನತೆಯ ಆಧಾರದ ಮೇಲೆ 
ತಿರಸ್ಕರಿಸತಕ್ಕದ್ದಲ್ಲ: 

ಮತ್ತೂ ಪರಂತು, ಮತಪತ್ರದ ಮೇಲೆ ಗುರುತು ಮಾಡಿರುವ ರೀತಿಯಿಂದ ನಿರ್ದಿಷ್ಟ ಅಭ್ಯರ್ಥಿಗೆ ಆ ಮತವು ಸೇರತಕ್ಕದ್ದೆಂಬ ಉದ್ದೇಶವು 
ಸ್ಪಷ್ಟವಾಗಿ ಕಂಡು ಬಂದರೆ ಮತನೀಡಿಕೆ ಸೂಚಿಸುವ ಗುರುತು ಅಸ್ಪಷ್ಟವಾಗಿದೆ ಅಥವಾ ಆ ಗುರುತನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಲಾಗಿದೆಯೆಂಬ 
ಕಾರಣ ಮಾತ್ರದಿಂದಲೇ ಆ ಮತಪತ್ರವನ್ನು ತಿರಸ್ಕರಿಸತಕ್ಕದ್ದಲ್ಲ . 

(6) (5) ನೇ ಉಪನಿಯಮದ ಮೇರೆಗೆ ಯಾವುದೇ ಮತಪತ್ರವನ್ನು ತಿರಸ್ಕರಿಸುವುದಕ್ಕೆ ಮುಂಚೆ ರಿಟರ್ನಿಂಗ್ ಆಫೀಸರ್ ಅಲ್ಲಿ ಹಾಜರಿರುವ 
ಅಭ್ಯರ್ಥಿಗೆ ಅಥವಾ ಅವನ ಏಜೆಂಟನಿಗೆ ಆ ಮತಪತ್ರವನ್ನು ಪರಿಶೀಲಿಸಲು ಯುಕ್ತ ಅವಕಾಶವನ್ನು ನೀಡತಕ್ಕದ್ದು, ಆದರೆ ಆ ಮತಪತ್ರವನ್ನು ಅಥವಾ ಇತರ 
ಯಾವುದೇ ಮತಪತ್ರವನ್ನು ಬಳಸಲು ಅವನಿಗೆ ಅವಕಾಶ ನೀಡತಕ್ಕದ್ದಲ್ಲ. 

(7) ರಿಟರ್ನಿಂಗ್ ಆಫೀಸರು ತಾನು ತಿರಸ್ಕರಿಸುವ ಪ್ರತಿಯೊಂದು ಮತಪತ್ರದ ಮೇಲೆ ತಿರಸ್ಕರಿಸಲಾಗಿದೆ ಎಂಬ ಪದವನ್ನು ಮತ್ತು ತಿರಸ್ಕರಣೆಯ 
ಕಾರಣಗಳನ್ನು ಸಂಕ್ಷೇಪವಾಗಿ ದಾಖಲ್ಮಾಡತಕ್ಕದ್ದು. 

(8) ಈ ನಿಯಮದ ಮೇರೆಗೆ ತಿರಸ್ಕರಿಸಲಾದ ಎಲ್ಲ ಮತಪತ್ರವನ್ನು ಒಟ್ಟಾಗಿ ಕಟ್ಟಿಡತಕ್ಕದ್ದು. 

(9) (5) ನೇ ಉಪನಿಯಮದ ಮೇರೆಗೆ ತಿರಸ್ಕರಿಸದಿರುವ ಪ್ರತಿಯೊಂದು ಮತಪತ್ರದ ಮೇಲೆ ದಾಖಲು ಮಾಡಲಾದ ಮತಗಳನ್ನು ಎಣಿಕೆ 
ಮಾಡತಕ್ಕದ್ದು: 

ಪರಂತು, ಟೆಂಡರ್‌ ಮತಗಳಿರುವ ಯಾವುದೇ ಲಕೋಟೆಯನ್ನು ತೆರೆಯತಕ್ಕದ್ದಲ್ಲ ಮತ್ತು ಯಾವುದೇ ಅಂಥ ಮತಪತ್ರವನ್ನು ಎಣಿಸತಕ್ಕದ್ದಲ್ಲ. 

(10 ) ಕ್ರಮಬದ್ಧವಾದ ಮತಪತ್ರದ ಮೇಲೆ ದಾಖಲು ಮಾಡಲಾದ ಮತವನ್ನು ಅಥವಾ ಮತಗಳನ್ನು ಸೂಚಿಸುವ ಗುರುತನ್ನು ಯಾವ 
ಅಭ್ಯರ್ಥಿಯ ಪರವಾಗಿ ಆ ಮತವನ್ನು ಅಥವಾ ಮತಗಳನ್ನು ಚಲಾಯಿಸಲಾಗಿದೆ ಎಂಬ ಬಗ್ಗೆ ಸಂದೇಹ ಉಂಟಾಗುವ ರೀತಿಯಲ್ಲಿ ಮಾಡಿದ್ದರೆ ಅಂಥ 
ಮತವನ್ನು ತಿರಸ್ಕರಿಸತಕ್ಕದ್ದು: 

ಪರಂತು, ಒಬ್ಬ ಮತದಾರನು ಒಂದಕ್ಕಿಂತ ಹೆಚ್ಚು ಮತಗಳನ್ನು ಹೊಂದಿರುವಲ್ಲಿ ಅವನು ಹಾಕಿದ ಮತಗಳ ಪೈಕಿ ತಿರಸ್ಕೃತವಾಗಿಲ್ಲದ ಇತರ 
ಮತವನ್ನು ಅಥವಾ ಮತಗಳನ್ನು ಯುಕ್ತವಾಗಿ ಎಣಿಕೆ ಮಾಡತಕ್ಕದ್ದು. 

36. ಎಣಿಕೆಯು ನಿರಂತರವಾಗಿ ನಡೆಯುವುದು.- ರಿಟರ್ನಿಂಗ್ ಆಫೀಸರ್ , ಎಣಿಕೆಯ ಕಾರ್ಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿರಂತರವಾಗಿ 
ನಡೆಸತಕ್ಕದ್ದು ಮತ್ತು ಎಣಿಕೆ ಕಾರ್ಯವನ್ನು ತಡೆಹಿಡಿಯುವುದು ಅಗತ್ಯವಾದ ಯಾವುದೇ ಮಧ್ಯಂತರದಲ್ಲಿ ಚುನಾವಣೆಗೆ ಸಂಬಂಧಿಸಿದ ಮತಪತ್ರಗಳನ್ನು , 
ಲಕೋಟೆಗಳನ್ನು ಮತ್ತು ಇತರ ಎಲ್ಲ ಕಾಗದ ಪತ್ರಗಳನ್ನು ತನ್ನ ಸ್ವಂತ ಮೊಹರಿನಿಂದ ಮತ್ತು ತಮ್ಮ ಮೊಹರನ್ನು ಹಾಕಲು ಇಚ್ಚಿಸುವಂಥ ಅಭ್ಯರ್ಥಿಗಳ 
ಅಥವಾ ಅವರ ಎಜೆಂಟರ ಮೊಹರುಗಳಿಂದ ಮುದ್ರೆ ಹಾಕಿಸಿ ಭದ್ರವಾಗಿ ಮುಚ್ಚಿಡತಕ್ಕದ್ದು ಮತ್ತು ಸದರಿ ವಸ್ತುಗಳ ಸುರಕ್ಷಿತ ಅಭಿರಕ್ಷೆಗಾಗಿ ಸಾಕಷ್ಟು 
ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳತಕ್ಕದ್ದು. 

37 . ಚುನಾವಣಾ ಫಲಿತಾಂಶಗಳ ಘೋಷಣೆ - (1) ಮತಪತ್ರಗಳ ಪರಿಶೀಲನೆಯ ಮತ್ತು ಎಣಿಕೆಯ ಕಾರ್ಯವು ಮುಕ್ತಾಯವಾದ ತರುವಾಯ 
ರಿಟರ್ನಿಂಗ್ ಆಫೀಸರ್ [24ನೇ ನಮೂನೆ] ಯಲ್ಲಿ ಚುನಾವಣೆಯ ವಿವರ ಪಟ್ಟಿಕೆಯನ್ನು ಸಿದ್ದಪಡಿಸಿ [ 22 ಮತ್ತು 23ನೇ ನಮೂನೆಗಳಲ್ಲಿರುವ] 
ಸಂಖ್ಯೆಯೊಂದಿಗೆ ಒಟ್ಟು ಮತಗಳ ಸಂಖ್ಯೆಯನ್ನು ಹೋಲಿಸಿ ಪರಿಶೀಲಿಸತಕ್ಕದ್ದು ಮತ್ತು ಆ ಚುನಾವಣಾ ಕ್ಷೇತ್ರದಲ್ಲಿನ ಸ್ಥಾನಗಳ ಸಂಖ್ಯೆಗೆ ಸಮವಾದ 
ಸಂಖ್ಯೆಯ ಮತ್ತು ಹೆಚ್ಚು ಮತಗಳನ್ನು ಪಡೆದುಕೊಂಡ ಅಭ್ಯರ್ಥಿಗಳನ್ನು ಕ್ರಮಬದ್ಧವಾಗಿ ಚುನಾಯಿತರಾದರೆಂದು ಅವರೋಹಣ ಕ್ರಮದಲ್ಲಿ ಘೋಷಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ: ಜಿಎಸ್‌ಆರ್ 44 ದಿನಾಂಕ 3.2.70ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 2) ಯಾವನೇ ಅಭ್ಯರ್ಥಿಯು ಅಥವಾ ಅವನ ಏಜೆಂಟನು ಅರ್ಜಿ ಸಲ್ಲಿಸಿದ ಮೇಲೆ ಅವನಿಗೆ [24ನೇ ನಮೂನೆಯಲ್ಲಿನ] ವಿವರ ಪಟ್ಟಿಕೆಯ 
ಪ್ರತಿಯನ್ನು ಅಥವಾ ಅದರ ಉದ್ದತ ಭಾಗವನ್ನು ಪಡೆಯಲು ಅನುಮತಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ : ಜಿಎಸ್‌ಆರ್ 44 ದಿನಾಂಕ 3.2.70ರ ಮೂಲಕ ಪ್ರತಿಯೋಜಿಸಲಾಗಿದೆ. 

38. ರಿಟರ್ನಿಂಗ್ ಆಫೀಸರ್ ಮೊಹರು ಮಾಡಿದ ಲಕೋಟೆಗಳನ್ನು ತೆರೆಯದಿರುವುದು.- ರಿಟರ್ನಿಂಗ್ ಆಫೀಸರ್ ಟೆಂಡರ್ ಮತಪತ್ರಗಳು ಅಥವಾ 
ಮತದಾರರ ಪಟ್ಟಿಯ ಗುರುತು ಮಾಡಿದ ಪ್ರತಿಗಳು ಅಥವಾ ಮತಪತ್ರಗಳ ಪಕ್ಕ ಪ್ರತಿಗಳು - ಇವುಗಳನ್ನೊಳಗೊಂಡ ಮೊಹರು ಮಾಡಿದ ಲಕೋಟೆಗಳನ್ನು 
ತೆರೆಯತಕ್ಕದ್ದಲ್ಲ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೮೯೯. 


39. ಸಮಾನ ಮತಗಳು ಬಂದಾಗ ಚುನಾವಣೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ - ಚುನಾವಣೆಯಲ್ಲಿ ಮತದಾನವು ನಡೆದ ತರುವಾಯ 
ಯಾರೇ ಒಬ್ಬರು ಅಥವಾ ಹೆಚ್ಚು ಅಭ್ಯರ್ಥಿಗಳ ನಡುವೆ ಸಮಾನ ಮತಗಳು ಇರುವುದು ಮತ್ತು ಒಂದು ಮತವನ್ನು ಸೇರಿಸುವುದರಿಂದ ಆ ಅಭ್ಯರ್ಥಿಗಳಲ್ಲಿ 
ಯಾರಾದರೊಬ್ಬರು ಚುನಾಯಿತರೆಂದು ಘೋಷಿಸಲ್ಪಡಲು ಹಕ್ಕುಳ್ಳವರಾಗುವರೆಂದು ಕಂಡುಬಂದರೆ ರಿಟರ್ನಿಂಗ್ ಆಫೀಸರ್ ಅಭ್ಯರ್ಥಿಗಳಿಗೆ ತಿಳಿಸಿದ 
ತರುವಾಯ ನಿರ್ಧರಿಸಬಹುದಾದಂಥ ರೀತಿಯಲ್ಲಿ, ಚೀಟಿ ಎತ್ತುವ ಮೂಲಕ ಆ ಅಭ್ಯರ್ಥಿಗಳ ಪೈಕಿ ಯಾರು ಆಯ್ಕೆಯಾಗಬೇಕೆಂಬುದನ್ನು ಆ ಕೂಡಲೆ 
ತೀರ್ಮಾನಿಸತಕ್ಕದ್ದು ಮತ್ತು ಯಾವ ಅಭ್ಯರ್ಥಿಯ ಪರವಾಗಿ ಚೀಟಿ ಏಳುವುದೋ ಅವನು ಒಂದು ಹೆಚ್ಚಿನ ಮತವನ್ನು ಪಡೆದಿದ್ದರೆ ಹೇಗೋ ಹಾಗೆ ಆ 
ಸಂಬಂಧದಲ್ಲಿ ಕ್ರಮ ಕೈಕೊಳ್ಳತಕ್ಕದ್ದು. 

40 . ಚುನಾವಣೆಯ ಕಾಗದಪತ್ರಗಳನ್ನು ಡೆಪ್ಯುಟಿ ಕಮೀಷನರನಿಗೆ ಕಳುಹಿಸಿಕೊಡುವುದು.- (1) ರಿಟರ್ನಿಂಗ್ ಆಫೀಸರ್ ಈ ಕೆಳಕಂಡವುಗಳು 
ಸೇರಿದಂತೆ ಚುನಾವಣೆಯ ಎಲ್ಲಾ ಕಾಗದ ಪತ್ರಗಳನ್ನು ಪ್ರತ್ಯೇಕವಾಗಿ ಮೊಹರು ಮಾಡಿದ ಲಕೋಟೆಗಳಲ್ಲಿ ಡೆಪ್ಯುಟಿ ಕಮೀಷನರನಿಗೆ ಕಳುಹಿಸತಕ್ಕದ್ದು : 

( ಎ) ಕ್ರಮಬದ್ದವೆಂದು ಎಣಿಕೆಯಾದ ಮತಪತ್ರಗಳು; 
( ಬಿ) ಕ್ರಮಬದ್ಧವಲ್ಲವೆಂದು ತಿರಸ್ಕರಿಸಿದ ಮತಪತ್ರಗಳು; 
( ಸಿ) ಉಪಯೋಗಿಸಿರದ ಮತಪತ್ರಗಳು ; 
( ಡಿ ) ಮತಪತ್ರಗಳ ಪಕ್ಕ ಪ್ರತಿಗಳು; 
( ಇ ) ಹಾಳಾದ ಮತಪತ್ರಗಳು ; 
(ಎಫ್) ಟೆಂಡರ್ ಮತಪತ್ರಗಳು; 
( ಜಿ) ಹಿಂತಿರುಗಿಸಿದ ಮತಪತ್ರಗಳು; 
( ಹೆಚ್) ಟೆಂಡರ್‌ ಮತದಾರರ ಪಟ್ಟಿ; 
( ಐ ) ಮತಪತ್ರಗಳ ಲೆಕ್ಕ ; 
( ಜೆ) ಆಕ್ಷೇಪಿತ ಮತಗಳ ಪಟ್ಟಿ; ಮತ್ತು 

( ಕೆ) ಮತದಾರರ ಪಟ್ಟಿಯ ಗುರುತು ಮಾಡಿದ ಪ್ರತಿ. 
(2) ಪ್ರತಿಯೊಂದು ಲಕೋಟೆಯ ಮೇಲೆ ಅದರ ಒಳಾಂಶಗಳ ಬಗ್ಗೆ ಒಂದು ಟಿಪ್ಪಣಿ ಇರತಕ್ಕದ್ದು. 
41. [ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ ಮತ್ತು ಕೃಷಿ ಸಹಕಾರ ಸಂಸ್ಕರಣಾ ಸಂಘಗಳ] ಪ್ರತಿನಿಧಿಗಳ ಚುನಾವಣೆ 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1-1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 
[(1) xxx ] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 130 ಎಂಆರ್‌ಇ 88 ದಿನಾಂಕ 30.1.90 ರ (ಜಿಎಸ್ಆರ್ 23) ಮೂಲಕ ಬಿಟ್ಟು ಬಿಡಲಾಗಿದೆ. 

[(1ಎ) ಮಾರುಕಟ್ಟೆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘ ಮತ್ತು ಕೃಷಿ ಸಹಕಾರ ಸಂಸ್ಕರಣಾ ಸಂಘ 
- ಇವುಗಳ ಆಡಳಿತ ಸಮಿತಿಯ ಸದಸ್ಯರು ತಮ್ಮ ಪರವಾಗಿ ಮಾರುಕಟ್ಟೆ ಸಮಿತಿಯಲ್ಲಿ ಸೇವೆ ಸಲ್ಲಿಸಲು, ಈ ಸಂಬಂಧದಲ್ಲಿ ಡೆಪ್ಯುಟಿಕಮಿಷನರನು 
ಗೊತ್ತುಪಡಿಸಿದ ದಿನಾಂಕದೊಳಗಾಗಿ ಪ್ರತಿಯೊಂದು ಸಂಘಕ್ಕೆ ಒಬ್ಬ ಪ್ರತಿನಿಧಿಯನ್ನು ಚುನಾಯಿಸತಕ್ಕದ್ದು: 

ಪರಂತು, ಮಾರುಕಟ್ಟೆ ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚು ಸಹಕಾರ ಮಾರುಕಟ್ಟೆ ಸಂಘಗಳು ಅಥವಾ ಕೃಷಿ ಸಹಕಾರ ಸಂಸ್ಕರಣಾ ಸಂಘಗಳು 
ಕಾರ್ಯನಿರ್ವಹಿಸುತ್ತಿದ್ದರೆ ಈ ಎರಡೂ ವರ್ಗಗಳ ಸಂಘಗಳ ಆಡಳಿತ ಸಮಿತಿಗಳ ಎಲ್ಲಾ ಸದಸ್ಯರು ಈ ಸಂಬಂಧದಲ್ಲಿ ಜಿಲ್ಲಾಧಿಕಾರಿಯು ಗೊತ್ತುಪಡಿಸಿದ 
ದಿನಾಂಕದೊಳಗಾಗಿ ಮಾರುಕಟ್ಟೆ ಸಮಿತಿಯಲ್ಲಿ ಸೇವೆ ಸಲ್ಲಿಸಲು ಆ ಎರಡೂ ವರ್ಗಗಳ ಸಂಘಗಳಿಂದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಚುನಾಯಿಸತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ 27 -1 -1994ರ ಮೂಲಕ ಸೇರಿಸಲಾಗಿದೆ. 
[(2) XXX] 
[(3) Xxx ] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 130 ಎಂಆರ್‌ಇ 88 ದಿನಾಂಕ 30.1.90 ರ ( ಜಿಎಸ್‌ಆರ್ 23 ) ಮೂಲಕ ಬಿಟ್ಟುಬಿಡಲಾಗಿದೆ. 

42 . ಆಕಸ್ಮಿಕ ಖಾಲಿ ಸ್ಥಾನಗಳು.- ಸಮಿತಿಯ ಸದಸ್ಯರ ಚುನಾವಣೆಗೆ ಅಥವಾ ನಾಮ ನಿರ್ದೇಶನಕ್ಕೆ ಸಂಬಂಧಿಸಿದ ಉಪಬಂಧಗಳು ಆಕಸ್ಮಿಕವಾಗಿ 
ಖಾಲಿಯಾದ ಸಮಿತಿಯ ಸದಸ್ಯರ ಸ್ಥಾನಗಳನ್ನು ಭರ್ತಿ ಮಾಡುವ ಉದ್ದೇಶಕ್ಕೂ ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು. 

43, ಮತಪತ್ರಗಳನ್ನು ಅಭಿರಕ್ಷಿಸುವುದು ಮತ್ತು ನಾಶಪಡಿಸುವುದು.- (1) ( 2) ನೇ ಉಪನಿಯಮದ ಉಪಬಂಧಗಳಿಗೊಳಪಟ್ಟು, ಡೆಪ್ಯುಟಿ 
ಕಮೀಷನರನು [40ನೇ ನಿಯಮದ ಮೇರೆಗೆ ತಮಗೆ ಕಳುಹಿಸಿಕೊಡಲಾದ ಪ್ಯಾಕೆಟ್‌ಗಳನ್ನು ಮತ್ತು ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಇತರ ಕಾಗದ 
ಪತ್ರಗಳನ್ನು ಸುರಕ್ಷಿತ ಅಭಿರಕ್ಷೆಯಲ್ಲಿಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ 27 -1- 1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(2) 27ನೇ ಪ್ರಕರಣದ ಮೇರೆಗೆ ಸಮಿತಿಯ ಚುನಾಯಿತ ಸದಸ್ಯರ ಹೆಸರುಗಳು ಪ್ರಕಟವಾದ ದಿನಾಂಕದಿಂದ ಮೂರು ತಿಂಗಳು 
ಮುಕ್ತಾಯವಾದ ಮೇಲೆ ಅಥವಾ ಚುನಾವಣಾ ಅರ್ಜಿ ಅಥವಾ ಅಪೀಲು ಯಾವುದಾದರೂ ಇದ್ದರೆ ಅದು ವಿಲೆಯಾದ ಒಂದು ತಿಂಗಳ ತರುವಾಯ 
ಇವುಗಳಲ್ಲಿ ಯಾವುದು ತರುವಾಯದ್ದೋ ಆ ಅವಧಿಯು ಮುಕ್ತಾಯವಾದ ಮೇಲೆ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಕಾಗದ ಪತ್ರಗಳನ್ನು , ಡೆಪ್ಯುಟಿ 
ಕಮೀಷನರನು ಅಥವಾ ಈ ಸಂಬಂಧದಲ್ಲಿ ಡೆಪ್ಯುಟಿ ಕಮೀಷನರ್‌ನಿಂದ ಅಧಿಕೃತನಾದ ಯಾವನೇ ಇತರ ಅಧಿಕಾರಿಯು ಗೊತ್ತುಪಡಿಸಿದ ದಿನಾಂಕದಂದು 
ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಅಥವಾ ಈ ಸಂಬಂಧದಲ್ಲಿ ಸಮಿತಿಯು ನೇಮಕ ಮಾಡಿದಂಥ ಅಧಿಕಾರಿಗಳ ಸಮ್ಮುಖದಲ್ಲಿ ನಾಶಪಡಿಸತಕ್ಕದ್ದು. 


2 


. 


೯೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಭಾಗ 
ಸಮಿತಿಯ ಅಧ್ಯಕ್ಷ , ಉಪಾಧ್ಯಕ್ಷ , ಅಧಿಕಾರಿಗಳು ಮತ್ತು ನೌಕರರು ಹಾಗೂ ಅವರ ಪ್ರಕಾರ್ಯಗಳು ಮತ್ತು ಅಧಿಕಾರಗಳು 
[ 44. ಅಧ್ಯಕ್ಷ ಮುಂತಾದವರ ಚುನಾವಣೆಗೆ ನಿಯಮಿಸಲಾದ ಅಧಿಕಾರಿ.- *[(1)] ಯಾವ ತಾಲ್ಲೂಕಿನಲ್ಲಿ ಮಾರುಕಟ್ಟೆ ಪ್ರಾಂಗಣ ಇರುವುದೋ ಆ 
ತಾಲ್ಲೂಕಿನ ತಹಸೀಲ್ದಾರನು 41ನೇ ಪ್ರಕರಣದ ಉದ್ದೇಶಕ್ಕಾಗಿ ನಿಯಮಿಸಲಾದ ಅಧಿಕಾರಿಯಾಗಿರತಕ್ಕದ್ದು ಮತ್ತು ಪ್ರಿಸೈಡಿಂಗ್ ಆಫೀಸರ್ ಸಹ ಆಗಿರತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ 221 ಎಂಎಂಡಿ 76 ದಿನಾಂಕ 21 -10 -1976ರ ( ಜಿಎಸ್‌ ಆರ್‌ 343 ) ಮೂಲಕ 22 - 06 -1976 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 23 ದಿನಾಂಕ 30 -01 -1990ರ ಮೂಲಕ ಪುನರ್ ಸಂಖ್ಯೆ ನೀಡಲಾಗಿದೆ. 
[(2) ಮತ ನೀಡಬಯಸುವ ಪ್ರತಿಯೊಬ್ಬ ಸದಸ್ಯನಿಗೆ ನಮೂನೆ 25ರಲ್ಲಿ ಒಂದು ಮತಪತ್ರವನ್ನು ನೀಡತಕ್ಕದ್ದು . 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 130 ಎಂಆರ್‌ಇ 88 ದಿನಾಂಕ 30-1- 1990 ರ (ಜಿಎಸ್ಆರ್ 23) ಮೂಲಕ ಸೇರಿಸಲಾಗಿದೆ. 
[ 44ಎ. ( ಬಿಟ್ಟುಬಿಡಲಾಗಿದೆ) 
44ಬಿ . ( ಬಿಟ್ಟುಬಿಡಲಾಗಿದೆ) 
44ಸಿ. ( ಬಿಟ್ಟುಬಿಡಲಾಗಿದೆ) 
44ಡಿ. ( ಬಿಟ್ಟುಬಿಡಲಾಗಿದೆ) 
44ಇ. ( ಬಿಟ್ಟುಬಿಡಲಾಗಿದೆ) 
44ಎಫ್ . ( ಬಿಟ್ಟುಬಿಡಲಾಗಿದೆ) 
44ಜಿ . ( ಬಿಟ್ಟುಬಿಡಲಾಗಿದೆ) 
44ಹೆಚ್. (ಬಿಟ್ಟುಬಿಡಲಾಗಿದೆ) 
44ಐ . (ಬಿಟ್ಟುಬಿಡಲಾಗಿದೆ) 
44ಜೆ. (ಬಿಟ್ಟುಬಿಡಲಾಗಿದೆ) 
1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ 221 ಎಂಎಂಡಿ 76 ದಿನಾಂಕ 21 -10 -76ರ ( ಜಿಎಸ್‌ಆರ್ 343) ಮೂಲಕ 22- 06 - 1976 ರಿಂದ ಜಾರಿಗೆ ಬರುವಂತೆ ಬಿಟ್ಟುಬಿಡಲಾಗಿದೆ. 

45. ಚುನಾವಣೆಯ ಸಿಂಧುತ್ವ:- (1) ಸಮಿತಿಯ ಯಾವನೇ ಸದಸ್ಯನು [ 41ನೆಯ ನಿಯಮದ ಮೇರೆಗೆ ಚುನಾವಣೆಯ ಫಲಿತಾಂಶವು 
ಘೋಷಣೆಯಾದ] ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಚುನಾವಣಾ ಅರ್ಜಿಯನ್ನು ದಾಖಲು ಮಾಡುವ ಮೂಲಕ ಸಂದರ್ಭಾನುಸಾರ ಅಧ್ಯಕ್ಷನ 
ಅಥವಾ ಉಪಾಧ್ಯಕ್ಷನ ಚುನಾವಣೆಯ ಸಿಂಧುತ್ವವನ್ನು ಪ್ರಶ್ನಿಸಬಹುದು, ಮತ್ತು ಆ ಅರ್ಜಿಯನ್ನು ತಾನು ಆಧರಿಸಿರುವ ಸಂಗತಿಗಳ ಸಂಕ್ಷಿಪ್ತ ವಿವರಣೆಯನ್ನು 
ಒದಗಿಸಿರತಕ್ಕದ್ದು ಮತ್ತು ವೆಚ್ಚಗಳ ಬಗ್ಗೆ ಭದ್ರತೆಯೆಂದು ಎರಡುನೂರು ರೂಪಾಯಿಗಳ ಠೇವಣಿಯನ್ನು ಇಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 130 ಎಂಆರ್‌ಇ 88 ದಿನಾಂಕ 30-1-1990ರ ( ಜಿಎಸ್ಆರ್ 23) ಮೂಲಕ ಪ್ರತಿಯೋಜಿಸಲಾಗಿದೆ. 

(2) ಜಿಲ್ಲಾ ನ್ಯಾಯಾಧೀಶನು ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ ಮತ್ತು ಸದರಿ ವಿಷಯದ ಬಗ್ಗೆ 
ಅಹವಾಲು ಹೇಳಿಕೊಳ್ಳಲು ಪಕ್ಷಕಾರರಿಗೆ ಅವಕಾಶವನ್ನು ಕೊಟ್ಟ ತರುವಾಯ (1) ಅರ್ಜಿಯನ್ನು ವಜಾ ಮಾಡಿ, ಅಥವಾ (ii) ಚುನಾಯಿತ ಅಭ್ಯರ್ಥಿಯ 
ಆಯ್ಕೆಯು ರದ್ದಾಗಿರುವುದಾಗಿ ಘೋಷಿಸಿ, ಅಥವಾ (i ) ಚುನಾಯಿತ ಅಭ್ಯರ್ಥಿಯ ಆಯ್ಕೆಯು ರದ್ದಾಗಿರುವುದೆಂದು ಮತ್ತು ಅರ್ಜಿದಾರನು ಅಥವಾ 
ಯಾವನೇ ಇತರ ಅಭ್ಯರ್ಥಿಯನ್ನು ಕ್ರಮಬದ್ಧವಾಗಿ ಆಯ್ಕೆಯಾಗಿರುವುದಾಗಿ ಘೋಷಿಸಿ ಆದೇಶವನ್ನು ಹೊರಡಿಸತಕ್ಕದ್ದು. 

( 3) ಜಿಲ್ಲಾ ನ್ಯಾಯಾಧೀಶನು 1958 ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಉಪಬಂಧಿಸಲಾದ ಕಾರ್ಯವಿಧಾನವನ್ನು ಚುನಾವಣಾ ಅರ್ಜಿಯ 
ವಿಚಾರಣೆ ಮತ್ತು ವಿಲೆಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಮಟ್ಟಿಗೆ ಅನ್ವಯವಾಗುವಂತೆ ಅನುಸರಿಸತಕ್ಕದ್ದು . 

(4) ಜಿಲ್ಲಾ ನ್ಯಾಯಾಧೀಶನು, ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಚುನಾವಣೆಯನ್ನು ತಳ್ಳಿ ಹಾಕಿದರೆ, ಅವನು ಆ ಕೂಡಲೇ ಆ ಕುರಿತು [ಕೃಷಿ 
ಮಾರುಕಟ್ಟೆ ನಿರ್ದೆಶಕನಿಗೆ] ತನ್ನ ಆದೇಶದ ಪ್ರತಿಯನ್ನು ಕಳುಹಿಸುವ ಮೂಲಕ ತಿಳಿಸತಕ್ಕದ್ದು ಮತ್ತು ಆ [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಸಾಧ್ಯವಾದಷ್ಟು 
ಬೇಗನೆ ಹೊಸದಾಗಿ ಚುನಾವಣೆ ನಡೆಸಲು ಅಗತ್ಯವಾದ ಸೂಚನೆಗಳನ್ನು ನೀಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

46, ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ಅಧಿಕಾರವನ್ನು ವಹಿಸಿಕೊಳ್ಳುವುದು. ಸಂದರ್ಭಾನುಸಾರ ಅಧ್ಯಕ್ಷನಾಗಿ ಅಥವಾ ಉಪಾಧ್ಯಕ್ಷನಾಗಿ 
ಚುನಾಯಿತನಾದ ಸದಸ್ಯನು [ 41ನೇ ನಿಯಮದ ಮೇರೆಗೆ ಚುನಾವಣಾ ಫಲಿತಾಂಶವು ಘೋಷಣೆಯಾದ] ಕೂಡಲೇ ತನ್ನ ಕರ್ತವ್ಯವನ್ನು 
ವಹಿಸಿಕೊಳ್ಳತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 130 ಎಂಆರ್‌ಇ 88 ದಿನಾಂಕ 30-1-1990ರ ( ಜಿಎಸ್‌ಆರ್ 23) ಮೂಲಕ ಪ್ರತಿಯೋಜಿಸಲಾಗಿದೆ. 

[46ಎ. ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಗೌರವಧನ - ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಈ 
ಕೆಳಗೆ ನಿಗದಿಪಡಿಸಿರುವ ದರಗಳಲ್ಲಿ ಗೌರವಧನ ನೀಡತಕ್ಕದ್ದು. 
ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಮಾರುಕಟ್ಟೆ ಶುಲ್ಕಗಳ ಮತ್ತು ಲೈಸೆನ್ಸ್ ಶುಲ್ಕಗಳ ರೂಪದಲ್ಲಿ ಈ ಮುಂದಿನಂತೆ ಸರಾಸರಿ ಒಟ್ಟು ಸ್ವೀಕೃತಿಯನ್ನು 
ಹೊಂದಿರುವ ಮಾರುಕಟ್ಟೆ ಸಮಿತಿ: 


ಭಾಗ ೪ಎ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮೇ ೧, ೨೦೧೪ 


೯೦೧ 


ಅಧ್ಯಕ್ಷ 


ಉಪಾಧ್ಯಕ್ಷ 
ಇಪ್ಪತ್ತೈದು ಲಕ್ಷ ರೂ . ಗಳಿಗಿಂತ ಕಡಿಮೆ 

ಮಾಸಿಕ ರೂ .1000 

ಮಾಸಿಕ ರೂ .500 
ಇಪ್ಪತ್ತೈದು ಲಕ್ಷ ರೂ . ಗಳು ಮತ್ತು ಅದಕ್ಕಿಂತ ಮೇಲ್ಪಟ್ಟು ಆದರೆ 

ಮಾಸಿಕ ರೂ .1500 

ಮಾಸಿಕ ರೂ . 750 
ಐವತ್ತು ಲಕ್ಷ ರೂ . ಗಳಿಗಿಂತ ಕಡಿಮೆ 
(ಸಿ) ಐವತ್ತು ಲಕ್ಷ ರೂ .ಗಳು ಮತ್ತು ಅದಕ್ಕಿಂತ ಮೇಲ್ಪಟ್ಟು ಆದರೆ ಮಾಸಿಕ ರೂ .2500 

ಮಾಸಿಕ ರೂ .1250 
ಒಂದು ಕೋಟಿಗಿಂತ ಕಡಿಮೆ 
( ಡಿ ) ಒಂದು ಕೋಟಿ ರೂ . ಗಳು ಮತ್ತು ಅದಕ್ಕಿಂತ ಮೇಲ್ಪಟ್ಟು 

ಮಾಸಿಕ ರೂ .3000 

ಮಾಸಿಕ ರೂ . 1500 
ಪರಂತು, 10ನೇ ಪ್ರಕರಣದ ಮೇರೆಗೆ ಹೊಸದಾಗಿ ರಚಿಸಲಾದ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಪಾವತಿಸಬೇಕಾದ 
ಗೌರವಧನವು ಮೊದಲನೇ ವರ್ಷದಲ್ಲಿ ಅನುಕ್ರಮವಾಗಿ ಮಾಸಿಕ 1000/ - ರೂ . ಗಳು ಮತ್ತು 500/ - ರೂ . ಗಳಾಗಿರತಕ್ಕದ್ದು ಮತ್ತು ಆ ತರುವಾಯ ಸದರಿ 
ಸಮಿತಿಯ ಅವಧಿ ಮುಕ್ತಾಯಗೊಳ್ಳುವವರೆಗೆ ಸದರಿ ಗೌರವಧನವು ಹಿಂದಿನ ವರ್ಷದ ಒಟ್ಟು ವಾರ್ಷಿಕ ಆದಾಯವನ್ನು ಆಧರಿಸಿರತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007 , ದಿನಾಂಕ 19 .3.2008ರ ಮೂಲಕ 20 - 03 - 2008 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

47. ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಪದವು ಆಕಸ್ಮಿಕವಾಗಿ ತೆರವಾಗುವುದು.- ಸಮಿತಿಯ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಚುನಾವಣೆಗೆ ಸಂಬಂಧಿಸಿದ 
ಉಪಬಂಧಗಳು 41ನೇ ಪ್ರಕರಣದ ( 1) ನೇ ಉಪಪ್ರಕರಣದ ಮೇರೆಗೆ ಚುನಾವಣೆ ನಡೆಸುವ ಸಂಬಂಧದಲ್ಲಿ ಯಥೋಚಿತ ವ್ಯತ್ಯಾಸಗಳೊಂದಿಗೆ 
ಅನ್ವಯವಾಗತಕ್ಕದ್ದು. 

48 . ಆಕಸ್ಮಿಕವಾಗಿ ತೆರವಾದ ಸ್ಥಾನವನ್ನು ಭರ್ತಿ ಮಾಡಲು ಚುನಾಯಿತನಾದ ಅಧ್ಯಕ್ಷನ , ಉಪಾಧ್ಯಕ್ಷನ ಪದಾವಧಿ .- ಆಕಸ್ಮಿಕವಾಗಿ ತೆರವಾದ 
ಸ್ಥಾನವನ್ನು ಭರ್ತಿ ಮಾಡಲು ಚುನಾಯಿತನಾದ ಮಾರುಕಟ್ಟೆ ಸಮಿತಿಯ ಪ್ರತಿಯೊಬ್ಬ ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು, [ xXxx] ಯಾರ ಸ್ಥಾನವನ್ನು 
ಭರ್ತಿ ಮಾಡಲು ಚುನಾಯಿತನಾಗಿರುವನೋ ಆ ಅಧ್ಯಕ್ಷನು ಅಥವಾ ಉಪಾಧ್ಯಕ್ಷನು ಆ ಸ್ಥಾನವು ತೆರವಾಗಿರದಿದ್ದರೆ ಅವನು ಎಷ್ಟು ಅವಧಿಯವರೆಗೆ 
ಪದಧಾರಣ ಮಾಡಬಹುದಾಗಿತ್ತೋ ಆ ಅವಧಿಯವರೆಗೆ ಮಾತ್ರ ಪದಧಾರಣ ಮಾಡತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3-2- 1970ರ ಮೂಲಕ ಬಿಟ್ಟುಬಿಡಲಾಗಿದೆ. 

49. ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ವಿರುದ್ಧ ಅವಿಶ್ವಾಸ ಸೂಚನೆ.- (1) ಸಮಿತಿಯ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ವಿರುದ್ದ ಮಂಡಿಸಲಾಗುವ 
ಅವಿಶ್ವಾಸ ಸೂಚನೆಯ ನೋಟೀಸನ್ನು , ಅದನ್ನು ಮಂಡಿಸಲು ಇಚ್ಚಿಸುವ ಸಮಿತಿಯ ಸದಸ್ಯನು ಸಹಿ ಮಾಡಿ [ನಮೂನೆ 27] ರಲ್ಲಿ ಕಾರ್ಯದರ್ಶಿಯ 
ಹೆಸರಿಗೆ ಬರೆದು ಅವನಿಗೆ ಕಳಿಸಿಕೊಡತಕ್ಕದ್ದು ಮತ್ತು ಸಮಿತಿಯ ಸದಸ್ಯರ ಒಟ್ಟು ಸಂಖ್ಯೆಯ ಮೂರನೆಯ ಒಂದು ಭಾಗದಷ್ಟು ಸದಸ್ಯರು ಆ ನೋಟೀಸನ್ನು 

ತಕ್ಕದ್ದು. ಅವಿಶ್ವಾಸ ಸೂಚನೆಯನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ - ಇವರಿಬ್ಬರ ವಿರುದ್ದ ಮಂಡಿಸುವ ಸಂದರ್ಭದಲ್ಲಿ ಅಧ್ಯಕನ 
ಸಂಬಂಧದಲ್ಲಿ ಒಂದು ಮತ್ತು ಉಪಾಧ್ಯಕ್ಷನ ಸಂಬಂಧದಲ್ಲಿ ಇನ್ನೊಂದು ಹೀಗೆ ಎರಡು ಪ್ರತ್ಯೇಕ ನೋಟೀಸುಗಳನ್ನು ಮೇಲೆ ಹೇಳಿದ ರೀತಿಯಲ್ಲಿ 
ನೀಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌. 44 ದಿನಾಂಕ 3- 2 -1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(2) (1) ನೇ ಉಪನಿಯಮದ ಮೇರೆಗೆ [ನೋಟೀಸನ್ನು ಸ್ವೀಕರಿಸಿದ ಮೇಲೆ ಕಾರ್ಯದರ್ಶಿಯು ಆ ಕುರಿತು [ಕೃಷಿ ಮಾರುಕಟ್ಟೆ 
ನಿರ್ದೇಶಕನಿಗೆ] ತಿಳಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿ.ಎಸ್.ಆರ್. 44 ದಿನಾಂಕ 3-2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 - 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 
(3) ಅವಿಶ್ವಾಸ ಸೂಚನೆಯನ್ನು ಪರಿಶೀಲನೆಗೆ ತೆಗೆದುಕೊಳ್ಳಬೇಕಾಗಿರುವ ಸಮಿತಿಯ ಸಭೆಯಲ್ಲಿ ಹಾಗೆ ಸೂಚನೆಯು ಪರಿಶೀಲನೆಯಲ್ಲಿರುವಾಗ, 

(1) ಅವಿಶ್ವಾಸ ಸೂಚನೆಯನ್ನು ಅಧ್ಯಕ್ಷನ ವಿರುದ್ಧ ಮಂಡಿಸಲಾಗಿದ್ದರೆ, ಉಪಾಧ್ಯಕ್ಷನು; 
(i) ಅವಿಶ್ವಾಸ ಸೂಚನೆಯನ್ನು ಉಪಾಧ್ಯಕ್ಷನ ವಿರುದ್ಧ ಮಂಡಿಸಲಾಗಿದ್ದರೆ ಅಧ್ಯಕ್ಷನು; ಮತ್ತು 

[(ii) ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇವರಿಬ್ಬರ ವಿರುದ್ಧ ಅವಿಶ್ವಾಸ ಸೂಚನೆಯನ್ನು ಮಂಡಿಸಿದಾಗ ಕೃಷಿ ಮಾರುಕಟ್ಟೆ ನಿರ್ದೆಶಕನು 
ಅಥವಾ ಅವನಿಂದ ಅಧಿಕ ತನಾದ ಅಧಿಕಾರಿಯು ಅಧ್ಯಕ್ಷತೆ ವಹಿಸತಕ್ಕದ್ದು.] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1-1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 4) ಈ ಅಧಿನಿಯಮದಲ್ಲಿ ಅನ್ಯಥಾ ಉಪಬಂಧಿಸಿರುವುದನ್ನುಳಿದು, ಈ ನಿಯಮದ ಮೇರೆಗೆ ಸೂಚನೆಯನ್ನು ಪರಿಶೀಲಿಸುವ ಉದ್ದೇಶಕ್ಕಾಗಿ 
ಸಮಾವೇಶಗೊಳಿಸಲಾದ ಸಭೆಯನ್ನು ಯಾವುದೇ ಕಾರಣಕ್ಕಾಗಿ ಮುಂದೂಡತಕ್ಕದ್ದಲ್ಲ. 

(5) ಕಾರ್ಯದರ್ಶಿಯು ಯಾವುದೇ ಅವಿಶ್ವಾಸ ಸೂಚನೆಯ ಮೇಲೆ ಸಮಿತಿಯು ಕೈಗೊಂಡ ತೀರ್ಮಾನವನ್ನು ಮತ್ತು ಸಭೆಯಲ್ಲಿ ಹಾಜರಿದ್ದ 
ಸಮಿತಿಯ ಎಲ್ಲಾ ಸದಸ್ಯರ ಹೆಸರುಗಳನ್ನು ಹಾಗೂ ಅಂಥ ಸೂಚನೆಯ ಪರವಾಗಿ ಅಥವಾ ವಿರುದ್ಧವಾಗಿ ಚಲಾಯಿಸಿದ ಮತಗಳ ಸಂಖ್ಯೆಯನ್ನು ಆ 

ರುಕಟ್ಟೆ ನಿರ್ದೆಶಕನಿಗೆ ತಿಳಿಸತಕ್ಕದ್ದು. ಅಲ್ಲದೆ ಕಾರ್ಯದರ್ಶಿಯು ಸಭೆಯಲ್ಲಿ ಹಾಜರಿರುವ ಪ್ರತಿಯೊಬ್ಬ ಸದಸ್ಯನಿಗೆ ಆ ಸೂಚನೆಯ 
ಒಂದು ಪ್ರತಿಯನ್ನು ಕಳಿಸತಕ್ಕದ್ದು ಮತ್ತು ಆ ಸೂಚನೆಯ ಮೇಲಿನ ಮತದಾನದ ಫಲಿತಾಂಶವನ್ನು ತಿಳಿಸತಕ್ಕದ್ದು. 

ರ್Dದರ್ಶಿಯ ಕರ್ತವ್ಯಗಳು ಮತ್ತು ಅಧಿಕಾರಗಳು.- (1) ಈ ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು, ಕಾರ್ಯದರ್ಶಿಯು ಸಮಿತಿಯ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾಗಿರತಕ್ಕದ್ದು ಮತ್ತು ಅವನು ಸಮಿತಿಯು ಕಾಲಕಾಲಕ್ಕೆ ಅಂಗೀಕರಿಸುವ ನಿರ್ಣಯಗಳನ್ನು ಮತ್ತು ನೀಡುವ 
ನಿರ್ದೇಶನಗಳನ್ನು ಕಾರ್ಯಗತಗೊಳಿಸತಕ್ಕದ್ದು. 


೯೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
(2) ಕಾರ್ಯದರ್ಶಿಯು ಸಮಿತಿಯ ಪರವಾಗಿ ಅಥವಾ ಅದರ ಹೆಸರಿನಲ್ಲಿ ಸ್ವೀಕರಿಸಿದ ಅಥವಾ ಖರ್ಚು ಮಾಡಿದ ಎಲ್ಲ ಹಣಗಳ ಬಗ್ಗೆ 
ಸರಿಯಾದ ಲೆಕ್ಕವನ್ನಿಡತಕ್ಕದ್ದು. 

[( 2ಎ) ಮಾರುಕಟ್ಟೆ ಸಮಿತಿಯ ನಿರ್ಣಯದ ಮೂಲಕ ಕಾರ್ಯದರ್ಶಿಗೆ ಸಾಮಾನ್ಯವಾಗಿ ಅಥವಾ ವಿಶೇಷವಾಗಿ ಅಧಿಕಾರ ನೀಡಿರುವ 
ವಿಷಯಗಳ ಸಂಬಂಧದಲ್ಲಿ ಕರಾರಿನ ಅಥವಾ ಒಪ್ಪಂದದ ಮೊತ್ತವು ಅಥವಾ ಮೌಲ್ಯವು ಒಂದು ಲಕ್ಷ ರೂಪಾಯಿಗಳನ್ನು ಮೀರದಿರುವಲ್ಲಿ 
ಕಾರ್ಯದರ್ಶಿಯು ಮಾರುಕಟ್ಟೆ ಸಮಿತಿಯ ಪರವಾಗಿ ಕರಾರನ್ನು ಅಥವಾ ಒಪ್ಪಂದವನ್ನು ಮಾಡಿಕೊಳ್ಳಬಹುದು.] 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಕ 27 -1- 1994ರ ಮೂಲಕ ಸೇರಿಸಲಾಗಿದೆ. 
( 3) ಕಾರ್ಯದರ್ಶಿಯು ಸಮಿತಿಯ ಎಲ್ಲ ಪತ್ರ ವ್ಯವಹಾರವನ್ನು ನಿರ್ವಹಿಸತಕ್ಕದ್ದು ಮತ್ತು ಕಚೇರಿಯ ಕಾರ್ಯಗಳನ್ನು ನೆರವೇರಿಸತಕ್ಕದ್ದು. 

( 4) ಕಾರ್ಯದರ್ಶಿಯು ಉಪವಿಧಿಗಳ ಮೂಲಕ ನಿಯಮಿಸಲಾದ ನಮೂನೆಯಲ್ಲಿ, ಮಧ್ಯಸ್ಥಗಾರರ ಮತ್ತು ವಿವಾದ ಪರಿಶೀಲನಾ ಸಮಿತಿಯ 
ಮುಂದೆ ತೀರ್ಮಾನಕ್ಕಾಗಿ ಬರುವ ಎಲ್ಲ ವಿವಾದಗಳ ದಾಖಲೆಗಳನ್ನು ಇಟ್ಟಿರತಕ್ಕದ್ದು. 

(5) ಕಾರ್ಯದರ್ಶಿಯು, ಮಾರುಕಟ್ಟೆ ಪ್ರದೇಶದಲ್ಲಿನ ಕೃಷಿ ಉತ್ಪನ್ನದ ಮಾರುಕಟ್ಟೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸರಿಯಾದ ತೂಕ, ಬಟವಾಡೆ, 
ಸಂದಾಯ ಮತ್ತು ಎಲ್ಲಾ ಇತರ ವಿಷಯಗಳ ಬಗ್ಗೆ ಜವಾಬ್ದಾರನಾಗಿರತಕ್ಕದ್ದು. 

( 6) ಕಾರ್ಯದರ್ಶಿಯು ಸಮಿತಿಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಸಾಂದರ್ಭಿಕ ರಜೆಯನ್ನು ಮತ್ತು ಒಂದು ಸಲಕ್ಕೆ ಮೂವತ್ತು 
ದಿನಗಳಿಗೆ ಮೀರದ ಅವಧಿಯವರೆಗೆ ಗಳಿಕೆ ರಜೆಯನ್ನು ಮಂಜೂರು ಮಾಡುವ ಅಧಿಕಾರ ಹೊಂದಿರತಕ್ಕದ್ದು . ಮೂವತ್ತು ದಿನಗಳಿಗೆ ಮೀರಿದ ಗಳಿಕೆ 
ರಜೆಯನ್ನು ಮತ್ತು ಇತರ ಎಲ್ಲ ಬಗೆಯ ರಜೆಯನ್ನು [ಕೃಷಿ ಮಾರುಕಟ್ಟೆ ಸಹಾಯಕ ನಿರ್ದೆಶಕನು] ಅಥವಾ ಈ ಸಂಬಂಧದಲ್ಲಿ [ಕೃಷಿ ಮಾರುಕಟ್ಟೆ 
ನಿರ್ದೆಶಕ] ನಿಂದ ಅಧಿಕೃತರಾಗಬಹುದಾದಂಥ ಇತರ ಅಧಿಕಾರಿಯು ಮಂಜೂರು ಮಾಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 - 05 - 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 7) ಕಾರ್ಯದರ್ಶಿಯು ಅಧಿನಿಯಮದ, ನಿಯಮಗಳ, ಉಪವಿಧಿಗಳ ಮತ್ತು ಸಮಿತಿಯ ಹಿಂದಿನ ತೀರ್ಮಾನಗಳ ಅಥವಾ ನಿರ್ದೆಶನಗಳ 
ಉಪಬಂಧಗಳ ಹಿನ್ನೆಲೆಯಲ್ಲಿ ಸಮಿತಿಗೆ ಮತ್ತು ಅದರ ಅಧ್ಯಕ್ಷನಿಗೆ ಸಲಹೆ ನೀಡತಕ್ಕದ್ದು . 

( 8) ಕಾರ್ಯದರ್ಶಿಯು, ಮಾರುಕಟ್ಟೆ ಪ್ರಾಂಗಣದಲ್ಲಿ ನಡೆಯುವ ಎಲ್ಲ ನಿರ್ಮಾಣ ಕಾಮಗಾರಿಗಳ ತಾಂತ್ರಿಕ ಮೇಲ್ವಿಚಾರಣೆ ನೋಡಿಕೊಳ್ಳುವ 
ಇಂಜಿನಿಯರಿಂಗ್ ಸಿಬ್ಬಂದಿ ಯಾರಾದರೂ ಇದ್ದರೆ ಅವರು ನಡೆಸುವ ಆ ಮೇಲ್ವಿಚಾರಣೆಗೆ ಹೆಚ್ಚಿಗೆಯಾಗಿ ತಾನೂ ಸಹ ಮೇಲ್ವಿಚಾರಣೆ ನಡೆಸತಕ್ಕದ್ದು. 

(9) ಸಮಿತಿಯ ಯಾವುದೇ ತೀರ್ಮಾನಗಳು ಅಥವಾ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷನ ಯಾವುದೇ ನಿರ್ದೆಶನಗಳು ಅಧಿನಿಯಮಕ್ಕೆ, 
ನಿಯಮಗಳಿಗೆ ಮತ್ತು ಉಪವಿಧಿಗಳಿಗೆ ವಿರುದ್ದವಾಗಿದೆಯೆಂದು ಕಂಡು ಬಂದರೆ, ಕಾರ್ಯದರ್ಶಿಯು, ಅವುಗಳನ್ನು ಜಾರಿಗೆ ತರುವುದಕ್ಕೆ ಮುಂಚೆ, ಆ 
ವಿಷಯವನ್ನು [ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ] ಅಥವಾ ಅವನು ಅಧಿಕೃತಗೊಳಿಸಿದ ಯಾವನೇ ಇತರ ಅಧಿಕಾರಿಗೆ ಆದೇಶಕ್ಕಾಗಿ ಒಪ್ಪಿಸತಕ್ಕ 
ಮಾರುಕಟ್ಟೆ ನಿರ್ದೆಶಕನು ] ಅಥವಾ ಅಂಥ ಇತರ ಅಧಿಕಾರಿಯು, ಸಮಿತಿಗೆ ಅಥವಾ ಅಧ್ಯಕ್ಷನಿಗೆ ಅಥವಾ ಉಪಾಧ್ಯಕ್ಷನಿಗೆ ಅಹವಾಲು ಹೇಳಿಕೊಳ್ಳಲು ಯುಕ್ತ 
ಅವಕಾಶವನ್ನು ನೀಡಿದ ತರುವಾಯ ಆ ಕುರಿತು ತನ್ನ ತೀರ್ಮಾನವನ್ನು ನೀಡತಕ್ಕದ್ದು ಮತ್ತು ಅಂಥ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 
[(10 ) ಕಾರ್ಯದರ್ಶಿಯು, ವಿವಾದ ಪರಿಶೀಲನಾ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿಯಾಗಿರತಕ್ಕದ್ದು. 

( 11) ಕಾರ್ಯದರ್ಶಿಯು, ಮಾರುಕಟ್ಟೆ ಕಾರ್ಯನಿರ್ವಾಹಕನಿಂದ ಉಂಟಾದ ಅಧಿನಿಯಮದ, ನಿಯಮಗಳ ಅಥವಾ ಉಪವಿಧಿಗಳ 
ಉಪಬಂಧಗಳ ಉಲ್ಲಂಘನೆಗೆ ಸಂಬಂಧಪಟ್ಟ ವಿವರಗಳೇನಾದರೂ ಇದ್ದರೆ ಆ ವಿವರಗಳನ್ನು ಮತ್ತು ಅಂಥ ಉಲ್ಲಂಘನೆಯ ಬಗ್ಗೆ ಕೈಗೊಂಡ 
ಕ್ರಮವೇನಾದರೂ ಇದ್ದರೆ ಆ ಕ್ರಮವನ್ನು ಅಂಥ ಉಲ್ಲಂಘನೆಯ ತರುವಾಯ ಸಾಧ್ಯವಾದಷ್ಟು ಬೇಗನೆ ಸಮಿತಿಗೆ ತಿಳಿಸತಕ್ಕದ್ದು.] 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌ 44 ದಿನಾಂಕ 3-2-70ರ ಮೂಲಕ ಪ್ರತಿಯೋಜಿಸಲಾಗಿದೆ . 

ಭಾಗ IV 

ವ್ಯವಹಾರ ನಡೆಸುವುದು 
51. ಸಮಿತಿಯ ಸಭೆ.- (1) 49ನೇ ನಿಯಮದಲ್ಲಿ ಉಲ್ಲೇಖಿತವಾದ ಸಭೆಗಳನ್ನು ಹೊರತುಪಡಿಸಿ ಸಮಿತಿಯ ಪ್ರತಿಯೊಂದು ಸಭೆಯು 48ನೇ 
ಪ್ರಕರಣದಲ್ಲಿ ಗೊತ್ತುಪಡಿಸಲಾದಂತೆ ಸಮಾವೇಶಗೊಳ್ಳತಕ್ಕದ್ದು. 

( 2) ಪ್ರತಿಯೊಂದು ಸಭೆಯ ನೋಟೀಸಿನ ಒಂದು ಪ್ರತಿಯನ ಮಾರುಕಟ್ಟೆ ನಿರ್ದೆಶಕನಿಗೆ] ಅಥವಾ ಈ ಸಂಬಂಧದಲ್ಲಿ ಅವನು 
ಅಧಿಕೃತಗೊಳಿಸಿದ ಯಾವನೇ ಇತರ ಅಧಿಕಾರಿಗೆ ಕಳುಹಿಸತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25- 05 - 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 3) [ಕಷಿ ಮಾರುಕಟ್ಟೆ ನಿರ್ದೆಶಕನು] ಅಥವಾ ಅವನು ಅಧಿಕತಗೊಳಿಸಿದ ಯಾವನೇ ಅಧಿಕಾರಿಯು ಸಮಿತಿಯ ಸಭೆಗೆ ಹಾಜರಾಗಲು 
ಹಕ್ಕುಳ್ಳವನಾಗಿರತಕ್ಕದ್ದು ಆದರೆ ಮತನೀಡುವ ಹಕ್ಕು ಹೊಂದಿರತಕ್ಕದ್ದಲ್ಲ. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25- 05- 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

52. ಸಭೆಯ ವ್ಯವಹರಣೆಗಳ ಪ್ರತಿ - ಮಾರುಕಟ್ಟೆ ಸಮಿತಿಯ ಪ್ರತಿಯೊಂದು ಸಭೆಯ ವ್ಯವಹರಣೆಗಳ ಪ್ರತಿಯನ್ನು ಆ ಸಭೆ ನಡೆದ ದಿನಾಂಕದಿಂದ 
ಹದಿನೈದು ದಿನಗಳೊಳಗಾಗಿ [ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ] ಅಥವಾ ಈ ಸಂಬಂಧದಲ್ಲಿ ಅವನಿಂದ ಅಧಿಕೃತನಾದ ಅಧಿಕಾರಿಗೆ ಮತ್ತು ಸಮಿತಿಯ 
ಸದಸ್ಯರಿಗೆ ಕಳುಹಿಸತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 127 ದಿನಾಂಕ 25 - 05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೦೩ 


53, ಮಾರುಕಟ್ಟೆ ಸಮಿತಿಯ ದಸ್ತಾವೇಜುಗಳ ಪ್ರತಿಗಳನ್ನು ಅಥವಾ ಪುಸ್ತಕಗಳಲ್ಲಿನ ನಮೂದುಗಳ ಪ್ರತಿಗಳನ್ನು ಪ್ರಮಾಣೀಕರಿಸುವುದು.- ರಹಸ್ಯ 
ಸ್ವರೂಪದವುಗಳಲ್ಲದ ಮತ್ತು ಸಮಿತಿಯ ಮುದ್ರೆ ಹಾಕಿ ಕಾರ್ಯದರ್ಶಿಯು ಪ್ರಮಾಣೀಕರಿಸಿದ ಸಮಿತಿಯ ದಸ್ತಾವೇಜುಗಳ ಪ್ರತಿಗಳನ್ನು ಅಥವಾ 
ಪುಸ್ತಕಗಳಲ್ಲಿನ ನಮೂದುಗಳ ಪ್ರತಿಗಳನ್ನು [ಕೆಳಗೆ ನಿರ್ದಿಷ್ಟಪಡಿಸಿರುವಂಥ ಫೀಜುಗಳನ್ನು ಸಂದಾಯ ಮಾಡಿದ ಮೇಲೆ ನೀಡತಕ್ಕದ್ದು : 

( ಎ) ನೂರು ಪದಗಳ ಅಥವಾ ಅದರ ಭಾಗದ ನಕಲು ತೆಗೆಯಲು ಮತ್ತು ತಾಳೆ ನೋಡಲು 30 ಪೈಸೆ 
( ಬಿ) ಕೋಷ್ಟಕ ರೂಪದಲ್ಲಿರುವ ದಸ್ತಾವೇಜುಗಳ ಪ್ರತಿಯೊಂದು ಪುಟದ ಅಥವಾ ಅದರ ಭಾಗದ 55 ಪೈಸೆ 

ನಕಲು ತೆಗೆಯಲು ಮತ್ತು ತಾಳೆ ನೋಡಲು 
( ಸಿ) ಮುದ್ರಿತ ರೂಪದಲ್ಲಿರುವ ನಕಲುಗಳನ್ನು ಕೊಡಲು ಪ್ರತಿಯೊಂದು 

10 ಪೈಸೆ] 
ಪುಟಕ್ಕೆ ಅಥವಾ ಅದರ ಭಾಗಕ್ಕೆ 
1. ಅಧಿಸೂಚನೆ ಸಂಖ್ಯೆ: ಜಿಎಸ್‌ಆರ್‌ 44 ದಿನಾಂಕ 3.2. 70 ರ ಮೂಲಕ ಪ್ರತಿಯೋಜಿಸಲಾಗಿದೆ. 

[ 54 , ಅಧಿನಿಯಮ , ನಿಯಮಗಳು ಮುಂತಾದವುಗಳ ತಹಲ್ವರೆಗಿನ ಪ್ರತಿಗಳನ್ನು ಇಟ್ಟುಕೊಂಡಿರುವುದು.- (1) ಪ್ರತಿಯೊಂದು ಸಮಿತಿಯು, 
ಅಧಿನಿಯಮದ, ನಿಯಮಗಳ, ಉಪವಿಧಿಗಳ ಮತ್ತು ಅವುಗಳ ಅಡಿಯಲ್ಲಿ ಹೊರಡಿಸಲಾದ ಅಧಿಸೂಚನೆಗಳ ತಹಲ್ವರೆಗಿನ ಪ್ರತಿಗಳನ್ನು ಸಮಿತಿಯ 
ಕಚೇರಿಯಲ್ಲಿ ಇಟ್ಟುಕೊಂಡಿರತಕ್ಕದ್ದು ಮತ್ತು ಅವುಗಳು ಸಾರ್ವಜನಿಕರ ಪರಿಶೀಲನೆಗೆ ದೊರಕುವಂತೆ ವ್ಯವಸ್ಥೆ ಮಾಡತಕ್ಕದ್ದು . 

(2) ಉಪವಿಧಿಗಳ ಮುದ್ರಿತ ಪ್ರತಿಗಳನ್ನು ಸಮಿತಿಯು ನಿಗದಿಪಡಿಸಬಹುದಾದಂಥ ಸೂಕ್ತ ಬೆಲೆಯಲ್ಲಿ ಮಾರಾಟ ಮಾಡತಕ್ಕದ್ದು , ಮತ್ತು 
ಸಮಿತಿಯು ಉಪವಿಧಿಗಳ ತಿದ್ದುಪಡಿಗಳ ಪ್ರಮಾಣಿತ ಪ್ರತಿಗಳನ್ನು ಪ್ರತಿ ನೂರು ಪದಕ್ಕೆ ಅಥವಾ ಅದರ ಭಾಗಕ್ಕೆ ಮೂವತ್ತು ಪೈಸೆ ಫೀಜು ಸಂದಾಯ 
ಮಾಡಿದ ಮೇಲೆ ನೀಡತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ: ಜಿಎಸ್ ಆರ್ 44, ದಿನಾಂಕ 3- 2 -1970 ಮೂಲಕ ಪ್ರತಿಯೋಜಿಸಲಾಗಿದೆ. 

55. ವಿವಾದಗಳನ್ನು ಇತ್ಯರ್ಥಪಡಿಸುವುದು.- [(1) ( ಎ) 84ನೇ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ನೇಮಕಗೊಂಡ ಮಧ್ಯಸ್ಥಗಾರರ 
ಪಟ್ಟಿಯಲ್ಲಿ 40ಕ್ಕಿಂತ ಹೆಚ್ಚು ಜನ ಸದಸ್ಯರು ಇರತಕ್ಕದ್ದಲ್ಲ, ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ, ಅವರಲ್ಲಿ ಶೇಕಡಾ ಐವತ್ತರಷ್ಟು ಸದಸ್ಯರು ಕೃಷಿಕರಾಗಿರತಕ್ಕದ್ದು , 
ಶೇಕಡಾ ಇಪ್ಪತೈದರಷ್ಟು ಸದಸ್ಯರು ವ್ಯಾಪಾರಸ್ಥರಾಗಿರತಕ್ಕದ್ದು ಮತ್ತು ಶೇಕಡಾ ಇಪ್ಪತೈದು ಸದಸ್ಯರು ಕಮಿಷನ್ ಏಜೆಂಟರಾಗಿರತಕ್ಕದ್ದು. ಈ ಸದಸ್ಯರ 
ಪದಾವಧಿಯು ಒಂದು ವರ್ಷವಾಗಿರತಕ್ಕದ್ದು, ಆದರೆ ಮಧ್ಯಸ್ಥಗಾರರ ಪಟ್ಟಿಯಲ್ಲಿರುವ ಸದಸ್ಯರು ಮಧ್ಯಸ್ಥಗಾರರ ಹೊಸ ಪಟ್ಟಿಯನ್ನು ರಚಿಸುವವರೆಗೆ 
ಅಧಿಕಾರದಲ್ಲಿ ಮುಂದುವರೆಯತಕ್ಕದ್ದು: 

ಪರಂತು, ಸಮಿತಿಯು ಯಾವುದೇ ಕಾಲದಲ್ಲಿ , ಕಾರಣಗಳನ್ನು ದಾಖಲು ಮಾಡಿ ಪಟ್ಟಿಯಿಂದ ಯಾವನೇ ವ್ಯಕ್ತಿಯನ್ನು ತೆಗೆದುಹಾಕಬಹುದು 
ಮತ್ತು ಹಾಗೆ ತೆಗೆದುಹಾಕಲಾದ ವ್ಯಕ್ತಿಯ ಮುಕ್ತಾಯವಾಗದ ಪದಾವಧಿಯವರೆಗೆ ಅವನ ಸ್ಥಾನದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ನೇಮಕ ಮಾಡಬಹುದು. 
( ಬಿ) ಸಮಿತಿಯು ಕೆಳಕಂಡ ಸದಸ್ಯರಿಂದ ಕೂಡಿದ ವಿವಾದ ಪರಿಶೀಲನಾ ಸಮಿತಿಯನ್ನು ನೇಮಕ ಮಾಡತಕ್ಕದ್ದು : 

(i) ಸಮಿತಿಯ ಉಪಾಧ್ಯಕ್ಷ; 
(i) ಅಧ್ಯಕ್ಷನ ಹೊರತಾಗಿ ಕೃಷಿಕರ ಮೂವರು ಪ್ರತಿನಿಧಿಗಳು; 
(ii) ವ್ಯಾಪಾರಿಗಳ ಒಬ್ಬ ಪ್ರತಿನಿಧಿ ; 
(iv) ಕಮಿಷನ್ ಏಜೆಂಟರ ಒಬ್ಬ ಪ್ರತಿನಿಧಿ; 

(v) ಸಹಕಾರ ಸಂಘಗಳ ಒಬ್ಬ ಪ್ರತಿನಿಧಿ;] 
(2) ಸಮಿತಿಯ ಉಪಾಧ್ಯಕ್ಷನು ವಿವಾದ ಪರಿಶೀಲನಾ ಸಮಿತಿಯ ಪದನಿಮಿತ್ತ ಅಧ್ಯಕ್ಷನಾಗಿರತಕ್ಕದ್ದು. ಉಪಾಧ್ಯಕ್ಷನ ಗೈರುಹಾಜರಿಯಲ್ಲಿ, [ ವಿವಾದ 
ಪರಿಶೀಲನಾ ಸಮಿತಿಯು ತನ್ನ ಸದಸ್ಯರ ಪೈಕಿ ಆಯ್ಕೆ ಮಾಡಿದ ಒಬ್ಬ ವ್ಯಕ್ತಿಯು] ಸಭೆಯ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3-2- 1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 
[( 3) (1) 84ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ವಿವಾದವು ಉದ್ಭವಿಸಿದಾಗ, ಕಾರ್ಯದರ್ಶಿಯ ಮಧ್ಯಸ್ಥಿಕೆ ವಹಿಸಿ ಆ 

ಒಪ್ಪಂದದ ಮೂಲಕ ವಿವಾದವನ್ನು ಇತ್ಯರ್ಥಪಡಿಸಿಕೊಳ್ಳಲು ಸಾಧ್ಯವೇ ಹೇಗೆ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಮತ್ತು ಅವರು 
ಹಾಗೆ ಇತ್ಯರ್ಥಕ್ಕೆ ಬಂದರೆ ಆ ವಿಷಯವನ್ನು ದಾಖಲು ಮಾಡತಕ್ಕದ್ದು ಮತ್ತು ಅದಕ್ಕೆ ಪಕ್ಷಕಾರರು ಸಹಿ ಹಾಕತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3-2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( ii) ಪಕ್ಷಕಾರರು ಪರಸ್ಪರ ಒಪ್ಪಂದಕ್ಕೆ ಬಾರದಿದ್ದರೆ, ದೂರು ನೀಡುವ ಪಕ್ಷಕಾರನು ಕಾರ್ಯದರ್ಶಿಯು ಈ ಸಂಬಂಧದಲ್ಲಿ ನೋಟೀಸನ್ನು ಜಾರಿ 
ಮಾಡಿದ ದಿನಾಂಕದ ತರುವಾಯ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅವಧಿಯೊಳಗೆ ಅಂಥ ಫೀಜನ್ನು ಸಮಿತಿಗೆ ಜಮೆ ಮಾಡತಕ್ಕದ್ದು. ಆ 
ಪಕ್ಷಕಾರನು ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಫೀಜನ್ನು ಜಮೆಮಾಡಲು ತಪ್ಪಿದರೆ, ಅವನ ಕೇಮನ್ನು ನಿರಾಕರಿಸಿರುವುದಾಗಿ ಭಾವಿಸತಕ್ಕದ್ದು. ಮತ್ತು ಫೀಜು 
ಸಂದಾಯವಾದ ಕೂಡಲೇ , ಕಾರ್ಯದರ್ಶಿಯು ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅವಧಿಯೊಳಗೆ ಮಧ್ಯಸ್ಥಗಾರರ ಪಟ್ಟಿಯಿಂದ 
ಮಧ್ಯಸ್ಥಗಾರನಾಗಿ ಕಾರ್ಯನಿರ್ವಹಿಸಲು ಇಚ್ಚಿಸುವ ಒಬ್ಬ ಮಧ್ಯಸ್ಥಗಾರನನ್ನು ಆಯ್ಕೆ ಮಾಡಿಕೊಳ್ಳುವಂತೆ ನೋಟೀಸಿನ ಮೂಲಕ ವಿವಾದಕ್ಕೆ 
ಸಂಬಂಧಪಟ್ಟ ಪಕ್ಷಕಾರರನ್ನು ಅಗತ್ಯಪಡಿಸತಕ್ಕದ್ದು. 

(i) ಆಯ್ಕೆಯಾದ ಮಧ್ಯಸ್ಥಗಾರರಲ್ಲಿ ಯಾವನೇ ಒಬ್ಬನು ಕಾರ್ಯನಿರ್ವಹಿಸಲು ನಿರ್ಲಕ್ಷಿಸಿದರೆ ಅಥವಾ ನಿರಾಕರಿಸಿದರೆ , ಅಥವಾ 
ಕಾರ್ಯನಿರ್ವಹಿಸಲು ಅಸಮರ್ಥನಾದರೆ ಅಥವಾ ಮೃತನಾದರೆ, ಕಾರ್ಯದರ್ಶಿಯು ಮುಂಚಿನ ಮಧ್ಯಸ್ಥಗಾರನನ್ನು ಆಯ್ಕೆ ಮಾಡಿದ ಪಕ್ಷಕಾರನನ್ನು 
ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅವಧಿಯೊಳಗೆ ಮಧ್ಯಸ್ಥಗಾರನಾಗಿ ಕಾರ್ಯನಿರ್ವಹಿಸಲು ಇಚ್ಚಿಸುವಂಥ ಮತ್ತು ಸಿದ್ದನಿರುವ ಹೊಸ 
ಮಧ್ಯಸ್ಥಗಾರನನ್ನು ಆಯ್ಕೆ ಮಾಡುವಂತೆ ಅಗತ್ಯಪಡಿಸತಕ್ಕದ್ದು. 


೯೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


(iv) (vii) ನೇ ಖಂಡದಲ್ಲಿ ಉಪಬಂಧಿಸಿರುವುದನ್ನುಳಿದು, ವಿವಾದದ ಒಬ್ಬ ಪಕ್ಷಕಾರನು, ಉಪವಿಧಿಗಳ ಉದ್ದೇಶಕ್ಕಾಗಿ ನಿರ್ದಿಷ್ಟಪಡಿಸಿದ 
ಅವಧಿಯೊಳಗೆ ಮೇಲೆ ಹೇಳಿದಂತೆ ಪ್ರಾರಂಭದ ಮಧ್ಯಸ್ಥಗಾರನನ್ನು ಅಥವಾ ಬದಲಿ ಮಧ್ಯಸ್ಥಗಾರನನ್ನು ಆಯ್ಕೆ ಮಾಡಲು ತಪ್ಪಿದರೆ , 

( ಎ) ಅಂಥ ಪಕ್ಷಕಾರನು ದೂರು ನೀಡುವ ಪಕ್ಷಕಾರನಾಗಿದ್ದರೆ, ಅವನ ಕೇಮನ್ನು ತಿರಸ್ಕರಿಸಿರುವುದಾಗಿ ಭಾವಿಸತಕ್ಕದ್ದು; 

( ಬಿ) ಅಂಥ ಪಕ್ಷಕಾರನು ಪ್ರತಿ ಪಕ್ಷಕಾರನಾಗಿದ್ದರೆ ಮತ್ತು ದೂರುನೀಡುವ ಪಕ್ಷಕಾರನು ಉಪವಿಧಿಗಳ ಉದ್ದೇಶಕ್ಕಾಗಿ ನಿರ್ದಿಷ್ಟಪಡಿಸಿದ 
ಅವಧಿಯೊಳಗೆ ಮಧ್ಯಸ್ಥಗಾರನನ್ನು ಆಯ್ಕೆ ಮಾಡಿದ್ದರೆ, ಆ ಮಧ್ಯಸ್ಥಗಾರನೇ ಏಕೈಕ ಮಧ್ಯಸ್ಥಗಾರನಾಗಿ ಕಾರ್ಯನಿರ್ವಹಿಸತಕ್ಕದ್ದು ಮತ್ತು 
ಅವನನ್ನು ಉಭಯ ಪಕ್ಷಕಾರರ ಸಮ್ಮತಿಯಿಂದ ನೇಮಕ ಮಾಡಿದ್ದರೆ ಹೇಗೋ ಹಾಗೆ ಅವನು ನೀಡುವ ಐತೀರ್ಪಿಗೆ ಆ ಪಕ್ಷಕಾರರು 
ಬದ್ಧರಾಗತಕ್ಕದ್ದು. 

(v) ಕಾರ್ಯದರ್ಶಿಯು ಪಕ್ಷಕಾರನು ಆಯ್ಕೆ ಮಾಡಿದ ಮಧ್ಯಸ್ಥಗಾರನಿಗೆ ಅಥವಾ ಮಧ್ಯಸ್ಥಗಾರರಿಗೆ ವಿವಾದದ ಬಗ್ಗೆ ತಿಳಿಸತಕ್ಕದ್ದು ಮತ್ತು 
ಮಧ್ಯಸ್ಥಗಾರನು ಅಥವಾ ಮಧ್ಯಸ್ಥಗಾರರು ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅವಧಿಯೊಳಗೆ ಐತೀರ್ಪು ನೀಡತಕ್ಕದ್ದು, ಮತ್ತು ಹಾಗೆ ನೀಡಲಾದ 
ಐತೀರ್ಪು (1) ನೇ ಖಂಡಕ್ಕೊಳಪಟ್ಟು ಅಂತಿಮವಾಗಿರತಕ್ಕದ್ದು . 

(vi) ಮಧ್ಯಸ್ಥಗಾರನ ಅಥವಾ ಮಧ್ಯಸ್ಥಗಾರರ ಐತೀರ್ಪಿನ ವಿರುದ್ದ ವಿವಾದ ಪರಿಶೀಲನಾ ಸಮಿತಿಗೆ ಅಪೀಲು ಸಲ್ಲಿಸಲು ಅವಕಾಶವಿರತಕ್ಕದ್ದು 
ಮತ್ತು ಅಂಥ ಅಪೀಲನ್ನು ಪಕ್ಷಕಾರರಿಗೆ ಐತೀರ್ಪಿನ ಮಾಹಿತಿಯನ್ನು ತಿಳಿಸಿದ ದಿನಾಂಕದಿಂದ ಏಳು ದಿನಗಳ ಅವಧಿಯೊಳಗಾಗಿ ಸಲ್ಲಿಸತಕ್ಕದ್ದು. 
( vi) ಕಾರ್ಯದರ್ಶಿಯು, ಕೆಳಕಂಡ ಸಂದರ್ಭಗಳಲ್ಲಿ ವಿವಾದವನ್ನು ವಿವಾದ ಪರಿಶೀಲನಾ ಸಮಿತಿಗೆ ಒಪ್ಪಿಸತಕ್ಕದ್ದು, 

( ಎ) ಮಧ್ಯಸ್ಥಗಾರನಾಗಿ ಕಾರ್ಯನಿರ್ವಹಿಸಲು ಸಿದ್ಧವಿರುವ ಮತ್ತು ಇಚ್ಚಿಸುವಂಥ ಒಬ್ಬ ಮಧ್ಯಸ್ಥಗಾರನನ್ನು ಆಯ್ಕೆ ಮಾಡಲು 
ವಿವಾದಿಸುವ ಪಕ್ಷಕಾರರಲ್ಲಿ ಯಾವನೇ ಒಬ್ಬನು ತಾನು ಅಸಮರ್ಥನಾಗಿರುವುದಾಗಿ ಮಧ್ಯಸ್ಥಗಾರರ ಆಯ್ಕೆಗಾಗಿ ಉಪವಿಧಿಗಳಲ್ಲಿ 
ನಿರ್ದಿಷ್ಟಪಡಿಸಿರುವ ಅವಧಿಯೊಳಗೆ ಕಾರ್ಯದರ್ಶಿಗೆ ವರದಿ ಮಾಡಿದರೆ; ಅಥವಾ 

( ಬಿ) ಮಧ್ಯಸ್ಥಗಾರರು ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿರುವ ಅವಧಿಯೊಳಗೆ ಐತೀರ್ಪನ್ನು ನೀಡಲು ವಿಫಲರಾದರೆ; ಅಥವಾ 

( ಸಿ) ಮಧ್ಯಸ್ಥಗಾರರು ತಮ್ಮಲ್ಲಿ ಪರಸ್ಪರ ಒಡಂಬಡಿಕೆ ಏರ್ಪಡಿಸುತ್ತಿಲ್ಲವೆಂದು ಲಿಖಿತದಲ್ಲಿ ಕಾರ್ಯದರ್ಶಿಗೆ ತಿಳಿಸಿದರೆ. 
( vii) ವಿವಾದ ಪರಿಶೀಲನಾ ಸಮಿತಿಯ ಒಬ್ಬ ಸದಸ್ಯನು ವಿವಾದದ ಪಕ್ಷಕಾರನಾಗಿದ್ದರೆ, ಅಥವಾ ವಿವಾದ ಪರಿಶೀಲನಾ ಸಮಿತಿಯ ಮುಂದೆ 
ಇರುವ ವಿವಾದದ ಯಾವನೇ ಪಕ್ಷಕಾರನಲ್ಲಿ ಹಿತಾಸಕ್ತಿಯುಳ್ಳವನಾಗಿದ್ದರೆ ಅವನು, ಸದರಿ ವಿವಾದಕ್ಕೆ ಸಂಬಂಧಿಸಿದ ವ್ಯವಹರಣೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ, 
ಸದರಿ ವಿವಾದದ ಉದ್ದೇಶಕ್ಕಾಗಿ, ಸಮಿತಿಯು ವಿವಾದ ಪರಿಶೀಲನಾ ಸಮಿತಿಯ ಸದಸ್ಯನೆಂದು ಬೇರೊಬ್ಬ ವ್ಯಕ್ತಿಯನ್ನು ನೇಮಿಸಬಹುದು. 

(ix ) ವಿವಾದ ಪರಿಶೀಲನಾ ಸಮಿತಿಯು, ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅವಧಿಯೊಳಗೆ ತನ್ನ ಐತೀರ್ಪನ್ನು ನೀಡತಕ್ಕದ್ದು . ಅಂಥ 
ಅವಧಿಯೊಳಗೆ ಯಾವುದೇ ಐತೀರ್ಪನ್ನು ನೀಡಿದ್ದರೆ ಅಥವಾ ಪಕ್ಷಕಾರರು ತಮ್ಮ ಹಕ್ಕುಗಳನ್ನು ಸ್ಥಾಪಿಸುವುದಕ್ಕಾಗಿ ನ್ಯಾಯಾಲಯವನ್ನು ಸಂಪರ್ಕಿಸುವಂತೆ ಆ 
ಪಕ್ಷಕಾರರಿಗೆ ನಿರ್ದೆಶಿಸಬಹುದೆಂದು ವಿವಾದ ಪರಿಶೀಲನಾ ಸಮಿತಿಯು ಅಭಿಪ್ರಾಯಪಟ್ಟರೆ , ಕಾರ್ಯದರ್ಶಿಯು ಆ ವಿಷಯವನ್ನು ಸಮಿತಿಗೆ ವರದಿ 
ಮಾಡತಕ್ಕದ್ದು ಮತ್ತು ಆ ಸಮಿತಿಯು ತದನುಸಾರವಾಗಿ ನ್ಯಾಯಾಲಯವನ್ನು ಸಂಪರ್ಕಿಸಲು ಪಕ್ಷಕಾರರಿಗೆ ಅನುಮತಿ ನೀಡತಕ್ಕದ್ದು. 

(x) ಸಂದರ್ಭಾನುಸಾರ, ಏಕೈಕ ಮಧ್ಯಸ್ಥಗಾರನು, ಮಧ್ಯಸ್ಥಗಾರರು ಅಥವಾ ವಿವಾದ ಪರಿಶೀಲನಾ ಸಮಿತಿಯು ನೀಡಿದ ಐತೀರ್ಪಿನಲ್ಲಿ 
ವ್ಯವಹರಣೆಗಳ ವೆಚ್ಚಗಳ ಬಗ್ಗೆ ವ್ಯವಸ್ಥೆ ಮಾಡತಕ್ಕದ್ದು ಮತ್ತು ಆ ಐತೀರ್ಪನ್ನು ನಾಲ್ಕು ಪ್ರತಿಗಳಲ್ಲಿ ಸಿದ್ಧಪಡಿಸತಕ್ಕದ್ದು ಮತ್ತು ಐತೀರ್ಪಿನ ಎಲ್ಲ ಪ್ರತಿಗಳಿಗೆ 
ಸಂದರ್ಭಾನುಸಾರ ಏಕೈಕ ಮಧ್ಯಸ್ಥಗಾರನು ಅಥವಾ ಮಧ್ಯಸ್ಥಗಾರರು ಸಹಿ ಹಾಕತಕ್ಕದ್ದು. ವಿವಾದ ಪರಿಶೀಲನಾ ಸಮಿತಿಯ ಸಭೆ ಅಥವಾ ಸಭೆಗಳಲ್ಲಿ 
ಅಧ್ಯಕ್ಷತೆ ವಹಿಸಿದ ಅಧ್ಯಕ್ಷನು ಅಥವಾ ಸಂದರ್ಭಾನುಸಾರ ಸದಸ್ಯನು ಸಹಿ ಹಾಕತಕ್ಕದ್ದು. ಐತೀರ್ಪಿನ ಒಂದೊಂದು ಪ್ರತಿಯನ್ನು ವಿವಾದದ ಪಕ್ಷಕಾರರಿಗೆ 
ಕಳುಹಿಸತಕ್ಕದ್ದು ಮತ್ತು ಉಳಿದ ಪ್ರತಿಗಳನ್ನು ದಾಖಲೆಗೆ ಸೇರಿಸತಕ್ಕದ್ದು.] 

(4) ವಿವಾದ ಪರಿಶೀಲನಾ ಸಮಿತಿಯ ಸಭೆಯಲ್ಲಿ ಕೊನೆ ಪಕ್ಷ ಮೂವರು ಸದಸ್ಯರು ಹಾಜರಿರುವ ಹೊರತು ಆ ಸಮಿತಿಯು ಯಾವ 
ವ್ಯವಹಾರವನ್ನೂ ನಡೆಸತಕ್ಕದ್ದಲ್ಲ. 

(5) ವಿವಾದ ಪರಿಶೀಲನಾ ಸಮಿತಿಯ ಯಾವುದೇ ಸಭೆಯಲ್ಲಿ ಬರಬಹುದಾದಂಥ ಎಲ್ಲ ಪ್ರಶ್ನೆಗಳು , ಹಾಜರಿದ್ದು ಮತ್ತು ಮತ ನೀಡುವ ಸದಸ್ಯರ 
ಬಹುಮತದಿಂದ ತೀರ್ಮಾನವಾಗತಕ್ಕದ್ದು. ಸಮಾನ ಮತಗಳು ಬಂದ ಸಂದರ್ಭದಲ್ಲಿ ಸಂದರ್ಭಾನುಸಾರ ವಿವಾದ ಪರಿಶೀಲನಾ ಸಮಿತಿಯ ಅಧ್ಯಕ್ಷನು 
ಅಥವಾ ಸಭೆಯ ಅಧ್ಯಕ್ಷತೆ ವಹಿಸುವ ಸದಸ್ಯನು ಒಂದು ಹೆಚ್ಚಿನ ಅಥವಾ ನಿರ್ಣಾಯಕ ಮತವನ್ನು ನೀಡತಕ್ಕದ್ದು. 

( 6) ವಿವಾದ ಪರಿಶೀಲನಾ ಸಮಿತಿಯ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 

[( 7) 1940ರ ಮಧ್ಯಸ್ಥಗಾರಿಕೆ ಅಧಿನಿಯಮದ ( 1940ರ ಕೇಂದ್ರಾಧಿನಿಯಮ ಸಂಖ್ಯೆ 10) 14 , 15 , 16, 17 , 18, 41 ಮತ್ತು 43ನೇ ಪ್ರಕರಣಗಳ 
ಉಪಬಂಧಗಳು, ಅಧಿನಿಯಮದ, ಈ ನಿಯಮಗಳ ಮತ್ತು ಉಪನಿಧಿಗಳ ಉಪಬಂಧಗಳಿಗೆ ಅಸಂಗತವಾಗದಿರುವಷ್ಟರ ಮಟ್ಟಿಗೆ 84ನೇ ಪ್ರಕರಣದ ಮೇರೆಗಿನ 
ಮಧ್ಯಸ್ಥಿಕೆಗೂ ಅನ್ವಯವಾಗತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 , ದಿನಾಂಕ 3-2-1970ರ ಮೂಲಕ ಸೇರಿಸಲಾಗಿದೆ. 

56. ಮನ್ನಾ ಮಾಡುವುದಕ್ಕೆ ಮಾರುಕಟ್ಟೆ ಸಮಿತಿಯ ಅಧಿಕಾರಗಳು.- ಸಮಿತಿಯು, ತನಗೆ ಬರಬೇಕಾದ ಯಾವುದೇ ಫೀಜನ್ನು ಅಥವಾ ಇತರ 
ಮೊಬಲಗನ್ನು ಮನ್ನಾ ಮಾಡುವುದಕ್ಕೆ ಮುಂಚೆ, 

(6) ಅಂಥ ಫೀಜು ಅಥವಾ ಮೊಬಲಗು ಒಂದು ನೂರು ರೂಪಾಯಿಗೆ ಮೀರಿದ್ದು, ಐದುನೂರು ರೂಪಾಯಿಗೆ ಮೀರದಿದ್ದರೆ, [ಕಷಿ ಮಾರುಕಟ್ಟೆ 
ನಿರ್ದೆಶಕನ ]; ಮತ್ತು 


1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 - 05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೯೦೫ 
(i) ಅಂಥ ಫೀಜು ಅಥವಾ ಮೊಬಲಗು ಐದುನೂರು ರೂಪಾಯಿಗಳನ್ನು ಮೀರಿದ್ದರೆ, ಸರ್ಕಾರದ 
- ಮಂಜೂರಾತಿಯನ್ನು ಪಡೆಯತಕ್ಕದ್ದು. 

57 . ಮಾರುಕಟ್ಟೆ ಸಮಿತಿಯ ಕರ್ತವ್ಯಗಳು - ಸಮಿತಿಯು, [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಅಥವಾ ಈ ಸಂಬಂಧದಲ್ಲಿ ಅವನು ಯುಕ್ತವಾಗಿ 
ಅಧಿಕೃತಗೊಳಿಸಿದ ಯಾವನೇ ಇತರ ಅಧಿಕಾರಿಯು ಅಗತ್ಯಪಡಿಸಬಹುದಾದಂಥ ಎಲ್ಲಾ ಮಾಹಿತಿಗಳನ್ನು ಒದಗಿಸತಕ್ಕದ್ದು. ಸಮಿತಿಯು ಅಧಿನಿಯಮದ 
ಮೂಲಕ ನಿಯಮಿಸಲಾದ ಕರ್ತವ್ಯಗಳ ಜೊತೆಗೆ ಕೆಳಕಂಡವುಗಳ ಬಗ್ಗೆ ಹೊಣೆಯಾಗಿರತಕ್ಕದ್ದು : 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 
(1) ಜಮೆಗಳ ಮತ್ತು ಸಂದಾಯಗಳ ಮೇಲೆ ತನ್ನ ಅಧಿಕಾರಿಗಳು ಸೂಕ್ತ ನಿಗಾ ಇಡುವಂತೆ ನೋಡಿಕೊಳ್ಳುವುದು ; 
( 2) ಮಾರುಕಟ್ಟೆ ಸಮಿತಿಯ ನಿಧಿಗಳಿಗೆ ಖರ್ಚು ಹಾಕಬಹುದಾದ ಎಲ್ಲಾ ಕಾಮಗಾರಿಗಳ ಯುಕ್ತ ನಿರ್ವಹಣೆಗೆ; 
(3) ಮಾರುಕಟ್ಟೆಗೆ ಬರುವ ಸರಕುಗಳ ಬಗ್ಗೆ ರಿಜಿಸ್ಟರು ಇಡುವುದು; 
(4) ವಸೂಲು ಮಾಡಿದ ಫೀಜುಗಳ ರಿಜಿಸ್ಟರು ಇಡುವುದು; 
(5) ಸಮಿತಿಯ ಅಧಿಕಾರಿಗಳಿಂದ ಮತ್ತು ನೌಕರರಿಂದ ಭದ್ರತೆಗಳನ್ನು ಪಡೆದುಕೊಳ್ಳುವುದು; 

( 6) ಫೀಜುಗಳನ್ನು ವಸೂಲು ಮಾಡಲು ಅಧಿಕೃತರಾದ ವ್ಯಕ್ತಿಗಳಿಗೆ ಹಣದ ಪೆಟ್ಟಿಗೆಯನ್ನು ಮತ್ತು ಪಕ್ಕ ಪ್ರತಿ ಇರುವ ರಸೀದಿ ಪುಸ್ತಕಗಳನ್ನು 
ಒದಗಿಸುವುದು; 

(7) ತೂಕ ಮಾಡುವವನಿಗೆ, ಹಮಾಲರಿಗೆ, ಗಾಡಿ ಎಳೆಯುವವರಿಗೆ ಮತ್ತು ಜವಾನರಿಗೆ ಬಿಲ್ಲೆಗಳನ್ನು ಒದಗಿಸುವುದು; 
(8) ಕಾಮಗಾರಿಗಳ ಬಗ್ಗೆ ನಕ್ಷೆಗಳನ್ನು ಮತ್ತು ಅಂದಾಜುಗಳನ್ನು ಸಿದ್ಧಪಡಿಸಿಕೊಳ್ಳುವುದು; 

(9) [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಅಥವಾ ಅವನು ಅಧಿಕೃತಗೊಳಿಸಿದ ಅಧಿಕಾರಿಯು ನಿರ್ದೆಶಿಸಬಹುದಾದಂಥ ನಮೂನೆಗಳಲ್ಲಿ 
ಲೆಕ್ಕಗಳನ್ನಿಡುವುದು; 

1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 127 ದಿನಾಂಕ 25 - 05- 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 
( 10 ) ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳ ವಿವರ ಪಟ್ಟಿಯನ್ನು ಪ್ರಕಟಿಸುವುದು; 
(11) ಜಮೆಗಳು ಮತ್ತು ಖರ್ಚುಗಳ ಮೇಲೆ ನಿಗಾ ಇಡುವಂತೆ ನೋಡಿಕೊಳ್ಳುವುದು; 
(12) ಆಯವ್ಯಯಕ್ಕನುಸಾರ ವೆಚ್ಚಗಳನ್ನು ನಿಯಂತ್ರಿಸುವುದು; 
(13) ಮುಂಬರುವ ವರ್ಷದ ಆಯವ್ಯಯವನ್ನು ಸಿದ್ಧಪಡಿಸುವುದು ಮತ್ತು ಅಂಗೀಕರಿಸುವುದು; 
( 14 ) ಮಾರುಕಟ್ಟೆ ವ್ಯವಹಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುವುದು; 
( 15 ) ಅಧಿಸೂಚಿತ ಬೆಳೆಗಳನ್ನು ತಾತ್ಕಾಲಿಕವಾಗಿ ದಾಸ್ತಾನಿಡಲು ಅಥವಾ ಸಂಗ್ರಹಿಸಿಡಲು ವ್ಯವಸ್ಥೆ ಮಾಡುವುದು ; 
(16) ಸಮಿತಿಯ ಕಾರ್ಯಕಲಾಪಗಳ ದಕ್ಷ ನಿರ್ವಹಣೆಗಾಗಿ ಕಾಲಕಾಲಕ್ಕೆ ಅಗತ್ಯವಾಗಬಹುದಾದಂಥ ಇತರ ಎಲ್ಲಾ ಕೆಲಸಗಳನ್ನು ಮಾಡುವುದು. 

58 . ಪತ್ರವ್ಯವಹಾರ - ಸಮಿತಿಯು ಸರ್ಕಾರದೊಂದಿಗೆ ನಡೆಸುವ ಎಲ್ಲಾ ಪತ್ರ ವ್ಯವಹಾರವನ್ನು [ಕೃಷಿ ಮಾರುಕಟ್ಟೆ ನಿರ್ದೆಶಕನ] ಮೂಲಕ 
ನಡೆಸತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 - 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

59. ಸಮಿತಿಯ ಮತ್ತು ಅದರ ಅಧ್ಯಕ್ಷನ ಆದೇಶದ ವಿರುದ್ಧ ಅಪೀಲು.- ಸಮಿತಿಯು ಅಥವಾ ಅಧ್ಯಕ್ಷನು ಹೊರಡಿಸಿದ ಆದೇಶದ ವಿರುದ್ದ 89ನೇ 
ಪ್ರಕರಣದ ( 2) ನೇ ಉಪಪ್ರಕರಣದ ಮೇರೆಗೆ ಸಲ್ಲಿಸುವ ಅಪೀಲನ್ನು ಅಂಥ ಆದೇಶವು ತಲುಪಿದ ದಿನಾಂಕದಿಂದ ಮೂವತ್ತು ದಿವಸಗಳೊಳಗಾಗಿ 
ಸಲ್ಲಿಸತಕ್ಕದ್ದು. 

ಭಾಗ - V 

ಮಾರುಕಟ್ಟೆ ನಿಧಿ, ವೆಚ್ಚ ಮತ್ತು ಲೆಕ್ಕಪತ್ರಗಳು 
60 . ಮಾರುಕಟ್ಟೆ ನಿಧಿ - ಈ ಅಧಿನಿಯಮದ ಮೇರೆಗೆ ಅಥವಾ ಅದರ ಉದ್ದೇಶಗಳಿಗಾಗಿ ಸಮಿತಿಯು ವಹಿಸುವ ಎಲ್ಲಾ ವೆಚ್ಚಗಳನ್ನು ಮಾರುಕಟ್ಟೆ 
ನಿಧಿಯಿಂದ ಭರಿಸತಕ್ಕದ್ದು ಮತ್ತು ಅಂಥ ವೆಚ್ಚವನ್ನು ಭರಿಸಿದ ತರುವಾಯ ಪ್ರತಿಯೊಂದು ಮಾರುಕಟ್ಟೆ ವರ್ಷದ ಅಂತ್ಯದಲ್ಲಿ ಉಳಿಯುವ ಯಾವುದೇ 
ಹೆಚ್ಚುವರಿ ಹಣವನ್ನು ಮಾರುಕಟ್ಟೆ ವರ್ಷವು ಮುಕ್ತಾಯವಾದ ಮೂರು ತಿಂಗಳೊಳಗಾಗಿ ಸಮಿತಿಯ ಖಾಯಂ ನಿಧಿಗೆ ಜಮೆ ಮಾಡತಕ್ಕದ್ದು ಮತ್ತು ಆ 
ಹಣವನ್ನು ಅಧಿನಿಯಮದ 90 ( 3) ನೇ ಪ್ರಕರಣದ ಉಪಬಂಧಗಳಿಗೊಳಪಟ್ಟು [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ನಿರ್ದಿಷ್ಟಪಡಿಸಬಹುದಾದಂತೆ ಕಟ್ಟಡಗಳ 
ನಿರ್ಮಾಣ , ಭೂ ಆರ್ಜನೆ ಅಥವಾ ನಿವೇಶನಗಳ ಖರೀದಿ ಅಥವಾ ಇತರ ಉದ್ದೇಶಗಳಂಥ ಖಾಯಂ ಸ್ವರೂಪದ ವೆಚ್ಚವನ್ನು ಭರಿಸುವ ಸಲುವಾಗಿ ಮಾತ್ರ 
ಉಪಯೋಗಿಸತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

[60ಎ , ಉತ್ಪಾದಕ - ಮಾರಾಟಗಾರನಿಗೆ ಅಲ್ಪಾವಧಿ ಮುಂಗಡಗಳು.- (1) ಮಾರುಕಟ್ಟೆ ಫೀಜು ಮತ್ತು ಲೈಸನ್ಸ್ ಫೀಜು ಇವುಗಳ ಮೂಲಕ ಐದು 
ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ವಾರ್ಷಿಕ ಆದಾಯ ಹೊಂದಿರುವ ಹಾಗೂ ತನ್ನದೇ ಆದ ಇಲಿ ನಿರೋಧಕ , ದಂಶಕ ನಿರೋಧಕ, ಸೋರಿಕೆ ಹಾಗೂ ತೇವ 
ನಿರೋಧಕ ಗೋದಾಮು ಸೌಲಭ್ಯಗಳನ್ನು ಹೊಂದಿರುವ ಮಾರುಕಟ್ಟೆ ಸಮಿತಿಯು, ಪ್ರಕರಣ 63ರ ಉಪಪ್ರಕರಣ ( 2) ರ ಖಂಡ ( ಬಿ) ಯ ಉಪಖಂಡ ( X) ರ 
ಮೇರೆಗೆ ಉತ್ಪಾದಕ ಮಾರಾಟಗಾರರಿಗೆ ಅಲ್ಪಾವಧಿ ಮುಂಗಡಗಳನ್ನು ನೀಡಬಹುದು: 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27-1-1994ರ ಮೂಲಕ 60ಎ, 60ಬಿ ಮತ್ತು 60ಸಿ ನಿಯಮಗಳನ್ನು ಸೇರಿಸಲಾಗಿದೆ. 


೯೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


ಪರಂತು , ಮೇಲೆ ಉಲ್ಲೇಖಿಸಲಾದ ಉಪನಿಯಮ (1) ರಲ್ಲಿ ಹೇಳಿದ ಅಲ್ಪಾವಧಿ ಮುಂಗಡ ಯೋಜನೆಯನ್ನು ಕಾರ್ಯಗತಗೊಳಿಸುವುದಕ್ಕೆ 
ಮೊದಲು ಮಾರುಕಟ್ಟೆ ಸಮಿತಿಯು, ಆ ಬಗ್ಗೆ ಅನುಮೋದನೆ ಕೋರಿ [ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ] ಅರ್ಜಿ ಸಲ್ಲಿಸತಕ್ಕದ್ದು, ಮತ್ತು [ಕೃಷಿ ಮಾರುಕಟ್ಟೆ 
ನಿರ್ದೆಶಕನು] ಅಂಥ ಮಾರುಕಟ್ಟೆ ಸಮಿತಿಯ ಬಳಿ ಅಗತ್ಯವಾದ ಹಣ ಇದೆ ಎಂಬುದನ್ನು ಹಾಗೂ ಅದು ಗೋದಾಮು ಸೌಲಭ್ಯಗಳನ್ನು 
ಹೊಂದಿದೆಯೆಂಬುದನ್ನು ಸ್ವತಃ ಖಾತರಿಪಡಿಸಿಕೊಂಡು ಅಂಥ ಮಾರುಕಟ್ಟೆ ಸಮಿತಿಗೆ ಅನುಮೋದನೆ ನೀಡಬಹುದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 - 05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 2 ) ಮಾರುಕಟ್ಟೆ ಸಮಿತಿಯು ಪ್ರತಿಯೊಂದು ಮಾರುಕಟ್ಟೆ ವರ್ಷದ ಪ್ರಾರಂಭದ ಮೊದಲು ಸರಕುಗಳನ್ನು ದಾಸ್ತಾನು ಮಾಡಲು ತನ್ನ 
ಗೋದಾಮಿನ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮಾಣ ಪತ್ರವನ್ನು ಅಸಿಸ್ಟೆಂಟ್ ಎಕ್ಸಿಕ್ಯುಟೀವ್ ಇಂಜಿನಿಯರ್, ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ 
ಇವರಿಂದ ಪಡೆದುಕೊಳ್ಳತಕ್ಕದ್ದು. 

(3) ಮಾರುಕಟ್ಟೆ ವರ್ಷದ ಅವಧಿಯಲ್ಲಿ ಅಂಥ ಮುಂಗಡ ನೀಡಲು ಮಾರುಕಟ್ಟೆ ಸಮಿತಿಯು ಮೀಸಲಿಡಬಹುದಾದ ಮೊತ್ತವು, ಹಿಂದಿನ 
ವರ್ಷದ ಅವಧಿಯಲ್ಲಿ ಮಾರುಕಟ್ಟೆ ಫೀಜು ಮತ್ತು ಲೈಸನ್ಸ್ ಫೀಜು - ಇವುಗಳಿಂದ ಪ್ರಾಪ್ತವಾಗುವ ಆದಾಯದ ಶೇಕಡಾ 10ಕ್ಕೆ ಮೀರತಕ್ಕದ್ದಲ್ಲ. ಹಾಗೆ 
ಮೀಸಲಿಟ್ಟ ಮೊತ್ತವನ್ನು ಉತ್ಪಾದಕ - ಮಾರಾಟಗಾರರಿಗೆ ನೀಡಲಾಗುವ ಅಲ್ಪಾವಧಿ ಮುಂಗಡ ನಿಧಿ ಎಂದು ಕರೆಯಲಾಗುವ ಒಂದು ಪ್ರತ್ಯೇಕ ಖಾತೆಯಲ್ಲಿ 
ಇಡತಕ್ಕದ್ದು , ಈ ನಿಧಿಯ ಯಾವುದೇ ಮೊತ್ತವನ್ನು ಉತ್ಪಾದಕ - ಮಾರಾಟಗಾರರಿಗೆ ಅಲ್ಪಾವಧಿ ಮುಂಗಡಗಳ ಸಂದಾಯಕ್ಕಲ್ಲದೆ ಯಾವುದೇ ಇತರ 
ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

( 4) ಈ ನಿಯಮದ ಮೇರೆಗೆ ಮುಂಗಡವನ್ನು ಪಡೆಯಬಯಸುವ ಪ್ರತಿಯೊಬ್ಬ ಉತ್ಪಾದಕ - ಮಾರಾಟಗಾರನು [ಕರ್ನಾಟಕ ಕೃಷಿ ಸಾಲ ಪಾಸ್ 
ಪುಸ್ತಕ ಅಧಿನಿಯಮ , 1984 ( 1985ರ ಕರ್ನಾಟಕ ಅಧಿನಿಯಮ 2) ರ 4ನೇ ಪ್ರಕರಣದ ಮೇರೆಗೆ ನೀಡಿರುವ ಕೃಷಿ ಸಾಲ ಪಾಸ್ ಪುಸ್ತಕದ] ಸಹಿತ ನಮೂನೆ 
27ಎ ಯಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 135 ಎಂಆರ್‌ಇ 95 ದಿನಾಂಕ 8-2- 1996ರ ( ಜಿಎಸ್‌ಆರ್ 49) ಮೂಲಕ ಪ್ರತಿಯೋಜಿಸಲಾಗಿದೆ. 
*[ ಟಿಪ್ಪಣಿ.- Xxx] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 135 ಎಂಆರ್‌ಇ 95 ದಿನಾಂಕ 08- 02 -1996ರ ( ಜಿಎಸ್ ಆರ್ 49) ಮೂಲಕ ಬಿಟ್ಟುಬಿಡಲಾಗಿದೆ. 

[(5) ಸಾಲದ ಮೊತ್ತವು, ಪ್ರತಿಯೊಂದು ಸಂದರ್ಭದಲ್ಲಿ ಗರಿಷ್ಠ ಎರಡು ಲಕ್ಷ ರೂಪಾಯಿಗಳಿಗೆ ಒಳಪಟ್ಟು ಮಾರುಕಟ್ಟೆ ಸಮಿತಿಗೆ ಒತ್ತೆ ಇಡುವ 
ಉತ್ಪನ್ನದ ಚಾಲ್ಲಿ ಮಾರುಕಟ್ಟೆ ಮೌಲ್ಯದ ಶೇಕಡಾ ಅರವತ್ತನ್ನು ಮೀರತಕ್ಕದ್ದಲ್ಲ . 

1. ಅಧಿಸೂಚನೆ ಸಂಖ್ಯೆ ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 - 03 -2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 6 ) ಮುಂಗಡಗಳ ರಿಜಿಸ್ಟರನ್ನು ಇಡತಕ್ಕದ್ದು ಮತ್ತು ಈ ನಿಯಮದ ಮೇರೆಗೆ ನೀಡಲಾದ ಪ್ರತಿಯೊಂದು ಮುಂಗಡವನ್ನು ಮತ್ತು ಅದನ್ನು 
ಮಂಜೂರು ಮಾಡುವ ಪ್ರಾಧಿಕಾರದ ಆದೇಶವನ್ನು ದಾಖಲಿಸತಕ್ಕದ್ದು. 

(7) ಮಾರುಕಟ್ಟೆ ಸಮಿತಿಯು, ಈ ನಿಯಮದ ಮೇರೆಗೆ ಮುಂಗಡ ನೀಡುವಾಗ ಕಂದಾಯ ಪ್ರಾಧಿಕಾರವು ಅಥವಾ ಜಿಲ್ಲಾ ಪರಿಷತ್‌ಗಳು ಸಣ್ಣ 
ಹಾಗೂ ಅತಿ ಸಣ್ಣ ರೈತರೆಂದು ಗುರುತಿಸಿದ ರೈತರಿಗೆ ಆದ್ಯತೆ ನೀಡತಕ್ಕದ್ದು. 

[(8) ಸಾಲದ ಅವಧಿಯು, ಉತ್ಪನ್ನವನ್ನು ಒತ್ತೆ ಇಡಲಾದ ದಿನಾಂಕದಿಂದ ನೂರ ಎಂಬತ್ತು ದಿನಗಳನ್ನು ಮೀರತಕ್ಕದ್ದಲ್ಲ.] 
1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007 , ದಿನಾಂಕ 19 .3.2008ರ ಮೂಲಕ 20 -03- 2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[(9) (1) ನೇ ಉಪನಿಯಮದ ಮೇರೆಗೆ ಸಾಲವನ್ನು ಬಟವಾಡೆ ಮಾಡುವ ದಿನಾಂಕದಿಂದ ಮೊದಲ ತೊಂಬತ್ತು ದಿನಗಳ ಅವಧಿಗೆ ಸಾಲದ 
ಮೇಲೆ ಯಾವುದೇ ಬಡ್ಡಿ ವಿಧಿಸತಕ್ಕದ್ದಲ್ಲ. ತರುವಾಯ , (10) ನೇ ಅಥವಾ (16) ನೇ ಉಪನಿಯಮದ ಮೇರೆಗೆ ಉತ್ಪನ್ನವನ್ನು ಬಿಡಿಸಿಕೊಳ್ಳುವ ಅಥವಾ ವಿಲೇ 
ಮಾಡುವ ದಿನಾಂಕದವರೆಗೆ ಮುಂದಿನ ಕೋಷ್ಟಕದಲ್ಲಿ ನಿಗದಿಪಡಿಸಿದ ದರದಲ್ಲಿ ಬಡ್ಡಿಯನ್ನು ವಿಧಿಸತಕ್ಕದ್ದು . 

ಕೋಷ್ಟಕ 
ಕ್ರಮ ಸಂಖ್ಯೆ ಮೊತ್ತ 

ಬಡ್ಡಿಯ ದರ 


1. 


25 ,000 - 00 ರೂ . ವರೆಗೆ 


ವಾರ್ಷಿಕ ಶೇಕಡಾ 4 


2. 


ವಾರ್ಷಿಕ ಶೇಕಡಾ 6 


ವಾರ್ಷಿಕ ಶೇಕಡಾ 8 


25,000 ರೂ . ಮತ್ತು ಮೇಲ್ಪಟ್ಟು ಆದರೆ 50, 000 -00 ರೂ . ಗಳಿಗಿಂತ 
ಕಡಿಮೆ 
50,000 - 00 ರೂ . ಮತ್ತು ಮೇಲ್ಪಟ್ಟು ಆದರೆ 1,00,000 - 00 ರೂ . ಗಿಂತ 
ಕಡಿಮೆ 
1,00,000 - 00 ರೂ . ಮತ್ತು ಮೇಲ್ಪಟ್ಟು ಆದರೆ2,00,000 - 00 ರೂ . ಗಿಂತ 
ಕಡಿಮೆ 


ಟ 


ಟ 


4 , 


ವಾರ್ಷಿಕ ಶೇಕಡಾ 10] 


1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 - 03 - 2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

[ 9( ಎ) ಈ ನಿಯಮದ ಮೇರೆಗೆ ಮುಂಗಡ ನೀಡುವ ಉದ್ದೇಶಕ್ಕಾಗಿ, ಮಾರುಕಟ್ಟೆ ಸಮಿತಿಯು ಕೃಷಿ ಮಾರುಕಟ್ಟೆ ನಿರ್ದೆಶಕರಿಂದ 
ಮುಂಚಿತವಾಗಿಯೇ ಅನುಮೋದನೆ ಪಡೆದು, ಯಾವುದೇ ಅನುಸೂಚಿತ ಬ್ಯಾಂಕಿನಿಂದ ಅಥವಾ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್‌ಗಳಿಂದ ಹಣ ಸಾಲ 
ತೆಗೆದುಕೊಳ್ಳಬಹುದು. ಇದಕ್ಕೆ ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯು ಖಾತರಿ ನೀಡತಕ್ಕದ್ದು: 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೯೦೭ 


ಪರಂತು, ಅನುಸೂಚಿತ ಬ್ಯಾಂಕುಗಳು ಅಥವಾ ಜಿಲ್ಲಾ ಕೇಂದ್ರೀಯ ಬ್ಯಾಂಕುಗಳಿಂದ ಹಣ ಸಾಲ ತೆಗೆದುಕೊಂಡ ಸಂದರ್ಭದಲ್ಲಿ, ಕರ್ನಾಟಕ 
ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಳಿಯು, ಚಾಲ್ತಿಯಲ್ಲಿರುವ ಬ್ಯಾಂಕ್ ಬಡ್ಡಿ ದರದ ಹಾಗೂ (9) ನೇ ಉಪನಿಯಮದಲ್ಲಿ ನಿರ್ದಿಷ್ಟಪಡಿಸಿರುವ ಬಡ್ಡಿ ದರದ 
ನಡುವಿನ ಬಡ್ಡಿಯ ವ್ಯತ್ಯಸ್ತ ಹಣವನ್ನು ವಹಿಸತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 135 ಎಂಆರ್‌ಇ 95 ದಿನಾಂಕ 8- 2- 1996ರ ( ಜಿಎಸ್‌ಆರ್ 49) ಮೂಲಕ ಸೇರಿಸಲಾಗಿದೆ. 

(10 ) ಕೃಷಿ ಉತ್ಪನ್ನವನ್ನು ಒತ್ತೆ ಇಟ್ಟಿರುವ ಉತ್ಪಾದಕ- ಮಾರಾಟಗಾರನು, ಅದನ್ನು ಒತ್ತೆ ಇಟ್ಟ ದಿನಾಂಕದಿಂದ ತೊಂಬತ್ತು ದಿನಗಳೊಳಗಾಗಿ 
ಮುಂಗಡವನ್ನು ಅದರ ಮೇಲಿನ ಬಡ್ಡಿ ಸಹಿತ ಮರುಪಾವತಿ ಮಾಡಿ ಉತ್ಪನ್ನವನ್ನು ಬಿಡಿಸಿಕೊಳ್ಳತಕ್ಕದ್ದು ಹಾಗೆ ಬಿಡಿಸಿಕೊಳ್ಳಲು ತಪ್ಪಿದಲ್ಲಿ, ಮಾರುಕಟ್ಟೆ 
ಸಮಿತಿಯು, ಆ ಉತ್ಪನ್ನವನ್ನು ಹರಾಜು ಅಥವಾ ಟೆಂಡರಿನ ಮೂಲಕ ಮಾರಾಟ ಮಾಡಿ ಮುಂಗಡದ ಮೊತ್ತ ಮತ್ತು ಅದರ ಮೇಲೆ ಸಂದಾಯ 
ಮಾಡಬೇಕಾದ ಬಡ್ಡಿಯನ್ನು ಮತ್ತು ಇತರ ಖರ್ಚುಗಳೇನಾದರೂ ಇದ್ದರೆ ಅವುಗಳನ್ನು ಮುರಿದುಕೊಂಡು ಮಾರಾಟದಿಂದ ಬಂದ ಹಣದಲ್ಲಿ ಉಳಿದ 
ಹಣವನ್ನು ಉತ್ಪಾದಕ- ಮಾರಾಟಗಾರನಿಗೆ ಸಂದಾಯ ಮಾಡಬಹುದು. 

( 11) ರಾಜ್ಯ ಉಗ್ರಾಣ ನಿಗಮವು ಮತ್ತು ಕೇಂದ್ರೀಯ ಉಗ್ರಾಣ ನಿಗಮವು ನೀಡುವ ದರದಲ್ಲಿಯೇ ಮಾರುಕಟ್ಟೆ ಸಮಿತಿಯು, ಒಣಗುವಿಕೆಯ 
ಸಂಬಂಧದಲ್ಲಿ ರಿಯಾಯಿತಿಯನ್ನು ನೀಡತಕ್ಕದ್ದು. 

(12 ) ಅರ್ಜಿದಾರನು ನಮೂನೆ 27ಬಿನಲ್ಲಿ ಒಪ್ಪಂದ ಪತ್ರವನ್ನು ಬರೆದುಕೊಟ್ಟ ಮೇಲೆ ಮತ್ತು ಒತ್ತೆ ಇಟ್ಟ ಉತ್ಪನ್ನದ ದಾಸ್ತಾನಿನ ಪರಿಶೀಲನೆಯಾದ 
ತರುವಾಯ ಮಂಜೂರಾದ ಮುಂಗಡದ ಮೊತ್ತವನ್ನು ಅವನಿಗೆ ಚೆಕ್ ಮೂಲಕ ಬಟವಾಡೆ ಮಾಡತಕ್ಕದ್ದು. 

(13) ಮಾರುಕಟ್ಟೆ ಸಮಿತಿಯು ಈ ನಿಯಮದ ಮೇರೆಗೆ ಒತ್ತೆ ಇಡಲಾದ ಉತ್ಪನ್ನವನ್ನು ತನ್ನ ವೆಚ್ಚದಲ್ಲಿ ವಿಮೆ ಮಾಡಿಸತಕ್ಕದ್ದು. ಕೃಷಿ 
ಉತ್ಪನ್ನವನ್ನು ಒತ್ತೆ ಇಟ್ಟಿರುವ ಉತ್ಪಾದಕ - ಮಾರಾಟಗಾರನು, ಅದರ ದಾಸ್ತಾನಿಗೆ ಸಂಬಂಧಪಟ್ಟಂತೆ ಗೋದಾಮು ಬಾಡಿಗೆಯನ್ನು, ಹೊಗೆ ಹಾಯಿಸುವ 
ವೆಚ್ಚವನ್ನು ಮತ್ತು ಅಂಥ ಇತರ ವೆಚ್ಚಗಳನ್ನು ಸಂದಾಯ ಮಾಡಲು ಬದ್ಧನಾಗಿರತಕ್ಕದ್ದಲ್ಲ . 

( 14 ) ಕಾರ್ಯದರ್ಶಿಯು ಅಥವಾ ಆತನು ಅಧಿಕೃತಗೊಳಿಸಿದ ಯಾವನೇ ಇತರ ಅಧಿಕಾರಿಯು ಅಥವಾ ನೌಕರನು, ಗೋದಾಮಿನ ಪ್ರಭಾರ 
ಹೊಂದಿರತಕ್ಕದ್ದು . ಗೋದಾಮಿನ ಪ್ರಭಾರ ಹೊಂದಿರುವ ವ್ಯಕ್ತಿಯು, ದಾಸ್ತಾನಿಗಾಗಿ ತಂದ ಕೃಷಿ ಉತ್ಪನ್ನದ ತಲಾ 250 ಗ್ರಾಂ ತೂಕದ ಎರಡು ಪ್ರಾತಿನಿಧಿಕ 
ಮಾದರಿಗಳನ್ನು ತೆಗೆದುಕೊಳ್ಳತಕ್ಕದ್ದು ಮತ್ತು ಆ ಮಾದರಿಗಳನ್ನು ಉತ್ಪಾದಕ - ಮಾರಾಟಗಾರನ ಸಮಕ್ಷಮದಲ್ಲಿ ಮೊಹರು ಮಾಡತಕ್ಕದ್ದು ಮತ್ತು ಮಾದರಿ 
ಇರುವ ಚೀಲದ ಅಥವಾ ಗಂಟಿನ ಮೇಲೆ ಆತನ ಸಹಿಯನ್ನು ಪಡೆದುಕೊಳ್ಳತಕ್ಕದ್ದು ಮತ್ತು ಆ ಸಹಿಯನ್ನು ಕಾರ್ಯದರ್ಶಿಯು ಧೃಢೀಕರಿಸತಕ್ಕದ್ದು. 
ಮೊಹರು ಮಾಡಿದ ಮಾದರಿಯನ್ನು ಕಾರ್ಯದರ್ಶಿಯ ಅಥವಾ ಆತನು ಅಧಿಕೃತಗೊಳಿಸಿದ ಯಾವನೇ ಇತರ ಅಧಿಕಾರಿಯ ಅಭಿರಕ್ಷೆಯಲ್ಲಿ ಇಡತಕ್ಕದ್ದು. 

(15) ಗೋದಾಮಿನಲ್ಲಿ ಇಟ್ಟಿರುವ ಉತ್ಪನ್ನವನ್ನು ಸೂಕ್ತವಾಗಿ ಪರಿಶೀಲಿಸಿದ ತರುವಾಯ ಆ ಬಗ್ಗೆ ಕಾರ್ಯದರ್ಶಿಯು, ಉತ್ಪಾದಕ 
ಮಾರಾಟಗಾರನಿಗೆ ನಮೂನೆ 27ಸಿ ಯಲ್ಲಿ ರಸೀದಿ ನೀಡತಕ್ಕದ್ದು. 

(16) ಉತ್ಪಾದಕ- ಮಾರಾಟಗಾರನು ತನ್ನ ಕಷಿ ಉತ್ಪನ್ನವನ್ನು ನೇರವಾಗಿ ಅಥವಾ ತಾನು ಆಯ್ಕೆ ಮಾಡಿದ ಯಾವನೇ ಕಮೀಷನ್ ಏಜೆಂಟನ 
ಮೂಲಕ ಮಾರಾಟ ಮಾಡುವ ವ್ಯವಸ್ಥೆ ಮಾಡಬೇಕೆಂದು ಮಾರುಕಟ್ಟೆ ಸಮಿತಿಯನ್ನು ಕೋರಿದಲ್ಲಿ, ಸಮಿತಿಯು ಆ ಪ್ರಕಾರ ಮಾರಾಟದ ವ್ಯವಸ್ಥೆಮಾಡತಕ್ಕದ್ದು 
ಮತ್ತು ಮಾರಾಟದಿಂದ ಬಂದ ಹಣದಲ್ಲಿ ತನಗೆ ಬರಬೇಕಾದ ಬಾಕಿಯನ್ನು ವಜಾ ಮಾಡಿಕೊಂಡು ಉಳಿದ ಹಣವನ್ನು ಆತನಿಗೆ ಸಂದಾಯ ಮಾಡತಕ್ಕದ್ದು. 

( 17 ) ಯಾವನೇ ಉತ್ಪಾದಕ - ಮಾರಾಟಗಾರನು ಹಿಂದಿನ ಮುಂಗಡವನ್ನು ಅದರ ಮೇಲೆ ಬಡ್ಡಿ ಏನಾದರೂ ಇದ್ದರೆ, ಅದೂ ಸೇರಿ ಮರು 
ಸಂದಾಯ ಮಾಡುವ ಹೊರತು ಅವನಿಗೆ ಯಾವುದೇ ಎರಡನೇ ಮುಂಗಡ ಮಂಜೂರು ಮಾಡತಕ್ಕದ್ದಲ್ಲ. 

(18) ಒತ್ತೆ ಇಡಲಾದ ಕೃಷಿ ಉತ್ಪನ್ನವನ್ನು ಬೆಂಕಿ, ಕಳವು ಮತ್ತು ಇತರ ಹಾನಿಗಳಿಂದ ರಕ್ಷಿಸಲು ಮಾರುಕಟ್ಟೆ ಸಮಿತಿಯು ಸೂಕ್ತ 
ಕ್ರಮಕೈಗೊಳ್ಳತಕ್ಕದ್ದು ಮತ್ತು ತನ್ನ ವೆಚ್ಚದಲ್ಲಿ ಕಾಲಕಾಲಕ್ಕೆ ಹೊಗೆ ಹಾಯಿಸಲು ವ್ಯವಸ್ಥೆ ಮಾಡತಕ್ಕದ್ದು. 

[(19 ) ಮಾರುಕಟ್ಟೆ ಸಮಿತಿಯು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮವು ಅಥವಾ ಕೇಂದ್ರ ಉಗ್ರಾಣ ನಿಗಮವು ಅಥವಾ ತಾಲ್ಲೂಕು ಕೃಷಿ ಉತ್ಪನ್ನ 
ಸಹಕಾರ ಮಾರುಕಟ್ಟೆ ಸಂಘಗಳು ( ಟಿಎಪಿಸಿಎಂಎಸ್) ಅಥವಾ ಮಲೆನಾಡು ಅಡಿಕೆ ಮಾರುಕಟ್ಟೆ ಸಹಕಾರ ಸಂಘ ನಿಯಮಿತ ( ಎಂಎಎಂಸಿಓಎಸ್ ), ಕೇಂದ್ರ 
ಅಡಿಕೆ ಮತ್ತು ಕೋಕೋ ಮಾರುಕಟ್ಟೆ ಮತ್ತು ಸಂಸ್ಕರಣ ಸಹಕಾರ ಸಂಘ ನಿಯಮಿತ (ಕ್ಯಾಂಪ್ಯೂ ) ಗಳಂಥ ಸಂಸ್ಥೆಗಳು ಅಥವಾ ಕೃಷಿ ಮಾರುಕಟ್ಟೆ 
ನಿರ್ದೇಶಕರು ಕಾಲಕಾಲಕ್ಕೆ ಅಧಿಸೂಚಿಸುವಂಥ ಇತರ ಸಹಕಾರ ಸಂಘಗಳು ಉತ್ಪಾದಕ ಮಾರಾಟಗಾರರಿಗೆ ನೀಡಿದ ಉಗ್ರಾಣ ರಸೀದಿಗಳನ್ನು ಸಹ 
ಅಂಗೀಕರಿಸಬಹುದು ಮತ್ತು ಅಂಥ ರಸೀದಿಯನ್ನು ಒತ್ತೆ ಇಟ್ಟುಕೊಂಡು ಪ್ರತಿಯೊಂದು ಸಂದರ್ಭದಲ್ಲೂ ಗರಿಷ್ಠ ಎರಡು ಲಕ್ಷ ರೂಪಾಯಿಗಳಿಗೆ ಒಳಪಟ್ಟು 
ಒತ್ತೆ ಇಡಲಾದ ಉತ್ಪನ್ನದ ಮಾರುಕಟ್ಟೆ ಮೌಲ್ಯದ ಶೇಕಡಾ ಅರವತ್ತಷ್ಟರವರೆಗೆ ಅಲ್ಪಾವಧಿ ಸಾಲವನ್ನು ಮಂಜೂರು ಮಾಡಬಹುದು] . 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19 .3.2008ರ ಮೂಲಕ 20 - 03- 2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 20) ಈ ನಿಯಮದ ಮೇರೆಗೆ ನೀಡಲಾದ ಅಲ್ಪಾವಧಿ ಮುಂಗಡ ಅಥವಾ ಮುಂಗಡವಾಗಿ ನೀಡಿರುವ ಹಣದ ವಸೂಲಿ ಅಥವಾ ಅವುಗಳಿಗೆ 
ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಮಾರುಕಟ್ಟೆ ಸಮಿತಿ ಮತ್ತು ಉತ್ಪಾದಕ - ಮಾರಾಟಗಾರ - ಇವರ ನಡುವೆ ಯಾವುದೇ ವಿವಾದ ಉಂಟಾದಲ್ಲಿ , 
ಅದನ್ನು ಕೃಷಿ ಮಾರುಕಟ್ಟೆ ನಿರ್ದೆಶಕನು ಅಥವಾ ಈ ಸಂಬಂಧದಲ್ಲಿ ಅವನು ಅಧಿಕೃತಗೊಳಿಸಿದ ಯಾವನೇ ಅಧಿಕಾರಿಗೆ ಒಪ್ಪಿಸತಕ್ಕದ್ದು ಹಾಗೂ ಕೃಷಿ 
ಮಾರುಕಟ್ಟೆ ನಿರ್ದೆಶಕನು ಅಥವಾ ಅವನಿಂದ ಅಧಿಕೃತನಾದ ಅಧಿಕಾರಿಯು ಕೈಕೊಂಡ ನಿರ್ಣಯವೇ ಅಂತಿಮವಾಗಿರತಕ್ಕದ್ದು. 

60ಬಿ. ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳು ಮತ್ತು ಕೃಷಿ ಸಂಸ್ಕರಣಾ ಸಹಕಾರ ಸಂಘಗಳು - ಇವುಗಳಿಗೆ ಸಾಲ ನೀಡುವುದು.- (1) ಮಾರುಕಟ್ಟೆ 
ಸಮಿತಿಯು, 63ನೇ ಪ್ರಕರಣದ (2) ನೇ ಉಪಪ್ರಕರಣದ ( ಬಿ) ಖಂಡದ ( viii - ಎ) ಉಪಖಂಡದ ಮೇರೆಗೆ ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳಿಗೆ 
ಮತ್ತು ಕೃಷಿ ಸಂಸ್ಕರಣಾ ಸಹಕಾರ ಸಂಘಗಳಿಗೆ , ಅಂಥ ಸಂಘಗಳ ವಿಲೆಮಾಡಬಹುದಾದ ನಿವ್ವಳ ಸಂಪನ್ಮೂಲಗಳ ( ವಿ. ನಿ. ಸಂ ) ಮೂರರಷ್ಟನ್ನು ಮೀರದಂತೆ, 
ಆದರೆ, ಮಾರುಕಟ್ಟೆ ಫೀಜು ಮತ್ತು ಲೈಸನ್ಸ್ ಫೀಜು- ಇವುಗಳ ಮೂಲಕ ಮಾರುಕಟ್ಟೆ ಸಮಿತಿಗೆ ಹಿಂದಿನ ವರ್ಷದ ಅವಧಿಯಲ್ಲಿ ಬಂದಿರುವ ವರಮಾನದ 
ಶೇಕಡಾ ಐದರ ಗರಿಷ್ಠ ಪ್ರಮಾಣಕ್ಕೆ ಒಳಪಟ್ಟು ಸಾಲಗಳನ್ನು ನೀಡಬಹುದು. ಸಾಲದ ಅವಧಿಯು ಒಂದು ವರ್ಷವನ್ನು ಮೀರತಕ್ಕದ್ದಲ್ಲ. 


ರೆವಿನ್ನೂ 


6 , 


C 


& 


೯೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
ವಿವರಣೆ:- (1)ನೇ ಉಪನಿಯಮದ ಉದ್ದೇಶಕ್ಕಾಗಿ ವಿಲೇ ಮಾಡಬಹುದಾದ ನಿವ್ವಳ ಸಂಪನ್ಮೂಲಗಳನ್ನು, ಸಂಘದ ಇತ್ತೀಚಿನ ಜಮಾಖರ್ಚು 
ಪಟ್ಟಿಯಲ್ಲಿ ಅಥವಾ ಲೆಕ್ಕಪರಿಶೋಧನಾ ವರದಿಯಲ್ಲಿ ಒದಗಿಸಲಾದ ವಿವರಗಳಿಂದ ಈ ಕೆಳಕಂಡಂತೆ ಲೆಕ್ಕಹಾಕತಕ್ಕದ್ದು. 
ಆಂತರಿಕ ಸಂಪನ್ಮೂಲಗಳು 

ಭಾದ್ಯತೆಗಳು 
| ಸಂದಾಯಿತ ಬಂಡವಾಳ ( ಸರ್ಕಾರದ ಷೇರು ಬಂಡವಾಳದ ಪಾಲು | 1 | ಕನಿಷ್ಠ ನಗದು ಮತ್ತು ಬ್ಯಾಂಕ್ ಶಿಲ್ಕು 
ಸೇರಿದಂತೆ, ಸರ್ಕಾರದ ಷೇರು ಬಂಡವಾಳದ ವಂತಿಗೆಯು 
ಸ್ಥಿರಾಸ್ತಿಗಳ ಆರ್ಜನೆಗಾಗಿ ಮಾತ್ರ ಇರುವ ಸಂದರ್ಭದಲ್ಲಿ, ಅದನ್ನು 
ಸಂಘದ ಆಂತರಿಕ ಸಂಪನ್ಮೂಲಗಳಲ್ಲಿ ಸೇರಿಸತಕ್ಕದ್ದಲ್ಲ.) 

ಖಾಯಂ ಭದ್ರತಾ ಠೇವಣಿಗಳು 
3 ) ಠೇವಣಿಗಳು ಯಾವುವಾದರೂ ಇದ್ದರೆ, ಅವು 

ಬ್ಯಾಂಕ್ ಮತ್ತು ಇತರ ಸಹಕಾರಿ ಸಂಸ್ಥೆಗಳಲ್ಲಿ ಷೇರು 
4) ಲಾಭ ನಷ್ಟ ಲೆಕ್ಕದಲ್ಲಿ ಹೆಚ್ಚುವರಿ ಏನಾದರೂ ಇದ್ದರೆ ಅವು. 

ಸ್ವಂತ ಸಂಪನ್ಮೂಲಗಳಿಂದ ಸ್ಥಿರಾಸ್ತಿಗಳಲ್ಲಿ ಹೂಡಿಕೆಗಳು 
_ 5. | ಆಮೂರ್ತ ಆಸ್ತಿಗಳು ಯಾವುದಾದರೂ ಇದ್ದರೆ ಅವು 

ಸಂಚಿತ ನಷ್ಟಗಳು ಯಾವು ವಾದರೂ ಇದ್ದರೆ , ಅವು 
ಒಟ್ಟು ಎ 

ಒಟ್ಟು ಬಿ 
ವಿಲೆ ಮಾಡಬಹುದಾದ ನಿವ್ವಳ ಸಂಪನ್ಮೂಲಗಳು ( ವಿನಿಸಂ) = ( ಎ ) - ( ಬಿ ) 

(2) ಈ ನಿಯಮದ ಮೇರೆಗೆ ಸಾಲಕ್ಕಾಗಿ ಸಲ್ಲಿಸಬೇಕಾದ ಅರ್ಜಿಯನ್ನು 27 ಡಿ ನಮೂನೆಯಲ್ಲಿ ಈ ಕೆಳಕಂಡ ದಸ್ತಾವೇಜುಗಳೊಂದಿಗೆ 
ಸಲ್ಲಿಸತಕ್ಕದ್ದು, ಎಂದರೆ: 

( ಎ) ಸಹಕಾರ ಲೆಕ್ಕಪರಿಶೋಧನಾ ನಿರ್ದೆಶಕನು ಅಥವಾ ಅವನು ಅಧಿಕೃತಗೊಳಿಸಿದ ಯಾವನೇ ಅಧಿಕಾರಿಯು ಪರಿಶೋಧಿಸಿದ 
ಸಂಘದ ಲೆಕ್ಕಪತ್ರಗಳ ಇತ್ತೀಚಿನ ಲೆಕ್ಕಪರಿಶೋಧನಾ ವರದಿ; 

( ಬಿ) ಇತ್ತೀಚಿನ ಲೆಕ್ಕಪರಿಶೋಧಿತ ಜಮಾಖರ್ಚು ಪಟ್ಟಿ, ವ್ಯಾಪಾರದ ಮತ್ತು ಲಾಭ ಮತ್ತು ನಷ್ಟದ ಲೆಕ್ಕಪತ್ರಗಳು ; 

( ಸಿ) ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘ ಅಥವಾ ಕಷಿ ಸಂಸ್ಕರಣಾ ಸಹಕಾರ ಸಂಘ ಇವುಗಳು ಅಧಿಸೂಚಿತ ಕಷಿ ಉತ್ಪನ್ನಗಳ 
ಸಂಬಂಧದಲ್ಲಿ ಕಳೆದ ಸಹಕಾರ ವರ್ಷದಲ್ಲಿ ಮಾಡಿದ ಹಣಕಾಸು ವಹಿವಾಟಿನ ಹಾಗೂ ದಾಸ್ತಾನು ವಹಿವಾಟಿನ ಸಂಕ್ಷಿಪ್ತ ವಿವರಣೆ; 

( ಡಿ) ಸಂಘವು ಪ್ರತಿಯೊಂದು ಅಧಿಸೂಚಿತ ಕೃಷಿ ಉತ್ಪನ್ನದ ಸಂಬಂಧದಲ್ಲಿ ವ್ಯವಹರಿಸಿದ ದಾಸ್ತಾನಿನ ಇತ್ತೀಚಿನ ಸ್ಥಿತಿಗತಿಯ ಸಂಕ್ಷಿಪ್ತ 
ವಿವರಣೆ. 

(3) ಮಾರುಕಟ್ಟೆ ಸಮಿತಿಯು, ಜಿಲ್ಲಾ ಕೇಂದ್ರೀಯ ಸಹಕಾರ ಬ್ಯಾಂಕು ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ - ಇವುಗಳು 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳಿಗೆ ಅಥವಾ ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಮಂಜೂರು ಮಾಡುವ ಕಾರ್ಯನಿರ್ವಹಣಾ ಬಂಡವಾಳದ 
ಮೇಲೆ ವಿಧಿಸುವ ಬಡ್ಡಿ ದರವನ್ನು ಮೀರದ ದರದಲ್ಲಿ ಸಾಲಗಳ ಮೇಲೆ ಬಡ್ಡಿಯನ್ನು ವಿಧಿಸಬಹುದು. 

(4) ಸಾಲವನ್ನು ಮರುಪಾವತಿ ಮಾಡಲು ತಪ್ಪಿದರೆ (3) ನೇ ಉಪನಿಯಮದ ಮೇರೆಗೆ ವಿಧಿಸಲಾಗುವ ಬಡ್ಡಿಯಲ್ಲದೆ ಶೇಕಡಾ 2ರ ದರದಲ್ಲಿ 
ಸುಸ್ತಿ ಬಡ್ಡಿಯನ್ನು ಸಹ ವಿಧಿಸತಕ್ಕದ್ದು. 

(5) ಈ ನಿಯಮದ ಮೇರೆಗೆ ಮಂಜೂರಾದ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ಮಂಜೂರು ಮಾಡಲಾಗಿತ್ತೋ ಆ ಉದ್ದೇಶಕ್ಕಲ್ಲದೆ ಬೇರೆ 
ಉದ್ದೇಶಕ್ಕಾಗಿ ಬಳಸಿದುದು ಕಂಡುಬಂದರೆ , ಮಾರುಕಟ್ಟೆ ಸಮಿತಿಯು, ಸಾಲದ ಪೂರ್ಣ ಮೊಬಲಗನ್ನು ಬಡ್ಡಿ ಸಹಿತ ಹಿಂತಿರುಗಿಸುವಂತೆ ಕೇಳಬಹುದು. 

(6) ಅಂಥ ಸಾಲ ಕೋರಿ ಅರ್ಜಿಸಲ್ಲಿಸಿರುವ ಸಂಘವು, ಮಾರುಕಟ್ಟೆ ಸಮಿತಿಯ ಹೆಸರಿನಲ್ಲಿ ಸಾಲದ ಮೊಬಲಗು ಮತ್ತು ಅದರ ಶೇಕಡಾ 
40ರಷ್ಟು ಮೊಬಲಗು ಇವೆರಡರ ಒಟ್ಟು ಮೊತ್ತಕ್ಕೆ ಕಡಿಮೆಯಿಲ್ಲದಷ್ಟು ಮೌಲ್ಯದ ತನ್ನ ಸ್ವತ್ತನ್ನು ಅಡಮಾನ ಮಾಡಿದ ಹೊರತು ಈ ನಿಯಮದ ಮೇರೆಗೆ 
ಮಾರುಕಟ್ಟೆ ಸಮಿತಿಯು ಸಾಲವನ್ನು ಮಂಜೂರು ಮಾಡತಕ್ಕದ್ದಲ್ಲ: 

ಪರಂತು, ಅಂಥ ಸಾಲವನ್ನು ಬಡ್ಡಿ ಸಹಿತ ಮರುಪಾವತಿ ಮಾಡುವ ಬಗ್ಗೆ ರಾಜ್ಯ ಸರ್ಕಾರವು, ಖಾತರಿ ನೀಡಿದರೆ, ಮಾರುಕಟ್ಟೆ ಸಮಿತಿಯು 
ಸಂಘದ ಸ್ವತ್ತನ್ನು ಅಡಮಾನ ಮಾಡುವಂತೆ ಒತ್ತಾಯಿಸದೆ ಈ ನಿಯಮದ ಮೇರೆಗೆ ಸಾಲವನ್ನು ನೀಡಬಹುದು. 

( 7) ಈ ಮುಂಚಿನ ಮುಂಗಡವನ್ನು ಪೂರ್ಣವಾಗಿ ಮರುಸಂದಾಯ ಮಾಡಿದ ಹೊರತು ಎರಡನೇ ಮುಂಗಡವನ್ನು ನೀಡತಕ್ಕದ್ದಲ್ಲ. 

60ಸಿ, ಮಾರುಕಟ್ಟೆ ಪ್ರಾಂಗಣ, ಉಪಮಾರುಕಟ್ಟೆ ಪ್ರಾಂಗಣ ಮತ್ತು ಮಾರುಕಟ್ಟೆ ಉಪಪ್ರಾಂಗಣ ಇವುಗಳ ಹೊರಗೆ ಮೂಲಭೂತ ಸೌಲಭ್ಯಗಳನ್ನು 
ಒದಗಿಸುವುದು. ಮಾರುಕಟ್ಟೆ ಸಮಿತಿಯು, ಮಾರುಕಟ್ಟೆ ಪ್ರದೇಶದಲ್ಲಿ ಈ ಕೆಳಕಂಡ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬಹುದು: 

(1) ಮಾರುಕಟ್ಟೆ ಪ್ರಾಂಗಣ , ಉಪಮಾರುಕಟ್ಟೆ ಪ್ರಾಂಗಣ ಮತ್ತು ಮಾರುಕಟ್ಟೆ ಉಪಪ್ರಾಂಗಣ - ಇವುಗಳಿಗೆ ಕೂಡು ದಾರಿ. 
(2) ಸೂರು ಹಾಕಿದ ಹರಾಜು ಕಟ್ಟೆ ಅಥವಾ ಮಾರಾಟ ಕಟ್ಟೆಗಳು. 
( 3) ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಸರಕು ಒಣಗಿಸುವ ಕಟ್ಟೆಗಳು. 
( 4) ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಕುಡಿಯುವ ನೀರಿನ ಸೌಕರ್ಯ. 
(5) ಮಾರುಕಟ್ಟೆ ಪ್ರದೇಶದಲ್ಲಿ ಗೋದಾಮುಗಳು. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೦೯ 


(6) ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ದನಗಳನ್ನು ಕಟ್ಟಲು ಕಲ್ಲು ಗೂಟಗಳು. 

(7) ಸ್ವಚ್ಚತೆಗೆ , ವರ್ಗಿಕರಣಕ್ಕೆ ಮತ್ತು ಕೊಯ್ಲಿನ ನಂತರದ ಇತರ ಕಾರ್ಯಾಚರಣೆಗಳಿಗೆ ಬೇಕಾಗುವ ಯಂತ್ರೋಪಕರಣಗಳನ್ನು ಇಡುವ 
ಸಲುವಾಗಿ ಸಾಮಾನ್ಯ ಸೌಕರ್ಯ ಕೇಂದ್ರಗಳು.] 

[(8) ಲೋಕೋಪಯೋಗಿ ಇಲಾಖೆ, ಜಿಲ್ಲಾ ಪಂಚಾಯತ್‌ಗಳಿಗೆ, ಮತ್ತು ತಾಲ್ಲೂಕು ಪಂಚಾಯತ್‌ಗಳಿಗೆ, ಗ್ರಾಮ ಪಂಚಾಯತ್‌ಗಳಿಗೆ, ಸಿಟಿ 
ಮುನಿಸಿಪಲ್ ಕಾರ್ಪೊರೇಷನ್‌ಗಳಿಗೆ, ಮುನಿಸಿಪಲ್ ಕೌನ್ಸಿಲ್‌ಗಳಿಗೆ ಮತ್ತು ಟೌನ್ ಪಂಚಾಯತ್‌ಗಳಿಗೆ ಸೇರಿದ ರಸ್ತೆಗಳನ್ನು ಬಿಟ್ಟು, ಮಾರುಕಟ್ಟೆ 
ಪ್ರದೇಶದಲ್ಲಿರುವ ಎಲ್ಲ ಗ್ರಾಮಾಂತರ ರಸ್ತೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ: 

ಪರಂತು, ಮಾರುಕಟ್ಟೆ ಸಮಿತಿಯು, ನಗರದ, ಪಟ್ಟಣದ ಅಥವಾ ಗ್ರಾಮ ಪರಿಮಿತಿಗಳ ಒಳಗಿರುವ, ಪ್ರಾಂಗಣಕ್ಕೆ ಹೋಗುವ, ಐದು 
ಕಿಲೋಮೀಟರುವರೆಗಿನ ಕೂಡುರಸ್ತೆಯನ್ನು ಅಭಿವೃದ್ಧಿಪಡಿಸಬಹುದು. 

( 9) 63ನೆಯ ಪ್ರಕರಣದ ( 2) ನೆಯ ಉಪಪ್ರಕರಣದ ( ಬಿ) ಖಂಡದ( Villಡಿ) ಉಪ- ಖಂಡದ ಉಪಬಂಧಗಳಿಗೆ ಒಳಪಟ್ಟು, ಮಾರುಕಟ್ಟೆ 
ಸಮಿತಿಯು, (8) ನೆಯ ಖಂಡದ ಮೇರೆಗೆ ಆದು ಗುರುತಿಸಿದ ಗ್ರಾಮಾಂತರ ರಸ್ತೆಗಳ ಅಭಿವೃದ್ಧಿ [ಮತ್ತು (1) ರಿಂದ (7) ನೇ ಖಂಡದ ಅಡಿಯಲ್ಲಿ 
ಗುರುತಿಸಿದ ಮೂಲಭೂತ ಸೌಲಭ್ಯಗಳ] ಉದ್ದೇಶಕ್ಕಾಗಿ, ಈ ಕೆಳಗಿನ ತಃಖ್ಯೆಯಲ್ಲಿ ನಿರ್ಧಿಷ್ಟಪಡಿಸಿರುವಷ್ಟರಮಟ್ಟಿಗೆ ಗರಿಷ್ಠ ಮೊತ್ತವನ್ನು ಖರ್ಚು 
ಮಾಡಬಹುದು. 

*[ಕೋಷ್ಟಕ 
ಮಾರುಕಟ್ಟೆ ಸಮಿತಿಯ ಪ್ರವರ್ಗಗಳು 

ಗರಿಷ್ಠ ಅಂದಾಜು ಮೊತ್ತ 


2 


ಹಿಂದಿನ ಮಾರುಕಟ್ಟೆ ವರ್ಷದಲ್ಲಿ ಮಾರುಕಟ್ಟೆ ಶುಲ್ಕ ಮತ್ತು ಲೈಸೆನ್ಸ್ ಶುಲ್ಕದ ರೂಪದಲ್ಲಿ 
ಯಾವ ಮಾರುಕಟ್ಟೆ ಸಮಿತಿಯ ವಾರ್ಷಿಕ ಆದಾಯವು ಈ ಮುಂದೆ ಹೇಳಿರುವಂತೆ 
ಇರುವುದೋ ಆ ಮಾರುಕಟ್ಟೆ ಸಮಿತಿ 
5.00 ಕೋಟಿ ರೂ . ಗಳಿಗಿಂತ ಮೇಲ್ಪಟ್ಟು 

ವಾರ್ಷಿಕ 60.00 ಲಕ್ಷ ರೂ . ಗಳು 
3.50 ಕೋಟಿ ರೂ .ಗಳಿಗಿಂತ ಮೇಲ್ಪಟ್ಟು ಮತ್ತು 5.00 ಕೋಟಿ ರೂ .ಗಳವರೆಗೆ 

ವಾರ್ಷಿಕ 50.00 ಲಕ್ಷ ರೂ .ಗಳು 
2 .50 ಕೋಟಿ ರೂ . ಗಳಿಗಿಂತ ಮೇಲ್ಪಟ್ಟು ಮತ್ತು 3.50 ಕೋಟಿ ರೂ . ಗಳವರೆಗೆ 

ವಾರ್ಷಿಕ 40 .00 ಲಕ್ಷ ರೂ .ಗಳು. 
( iv ) | 1.50 ಕೋಟಿ ರೂ . ಗಳಿಗಿಂತ ಮೇಲ್ಪಟ್ಟು ಮತ್ತು 2 .50 ಕೋಟಿ ರೂ . ಗಳವರೆಗೆ 

ವಾರ್ಷಿಕ 30. 00 ಲಕ್ಷ ರೂ . ಗಳು 
( V) 1.00 ಕೋಟಿ ರೂ . ಗಳಿಗಿಂತ ಮೇಲ್ಪಟ್ಟು ಮತ್ತು 1.50 ಕೋಟಿ ರೂ .ಗಳವರೆಗೆ 

ವಾರ್ಷಿಕ 15.00 ಲಕ್ಷ ರೂ . ಗಳು 
(vi) | 50.00 ಲಕ್ಷ ರೂ . ಗಳಿಗಿಂತ ಮೇಲ್ಪಟ್ಟು ಮತ್ತು 1.00ಲಕ್ಷ ರೂ . ಗಳವರೆಗೆ. 

ವಾರ್ಷಿಕ 10 .00 ಲಕ್ಷ ರೂ . ಗಳು 
( vi) | 20.00 ಲಕ್ಷ ರೂ . ಗಳಿಗಿಂತ ಮೇಲ್ಪಟ್ಟು ಮತ್ತು 50 .00 ಲಕ್ಷ ರೂ . ಗಳವರೆಗೆ 

ವಾರ್ಷಿಕ 5.00 ಲಕ್ಷ ರೂ .ಗಳು 
(vi) | 20.00 ಲಕ್ಷ ರೂ . ಗಳು ಮತ್ತು ಅದಕ್ಕಿಂತ ಕಡಿಮೆ 

ಹಣದ ಏರ್ಪಾಟು ಮಾಡಿಲ್ಲ 
ವಿವರಣೆ: (1) ಮಾರುಕಟ್ಟೆ ಸಮಿತಿಯು ತಾನು ಅಭಿವೃದ್ಧಿಪಡಿಸಿದ ರಸ್ತೆಗಳ ನಿರ್ವಹಣೆಯ ಉದ್ದೇಶಕ್ಕಾಗಿ ಮೇಲಿನ ಕೋಷ್ಟಕದಲ್ಲಿ 
ನಿರ್ದಿಷ್ಟಪಡಿಸಿರುವ ಮೊತ್ತದ ಶೇಕಡಾ ಮೂವತ್ತರಷ್ಟನ್ನು ಖರ್ಚು ಮಾಡತಕ್ಕದ್ದು. 

(2) ಪ್ರತಿಯೊಂದು ರಸ್ತೆ ಕಾಮಗಾರಿಯ ಅಂದಾಜು ವೆಚ್ಚವು ಒಂದು ಲಕ್ಷ ರೂ .ಗಳಿಗಿಂತ ಕಡಿಮೆಯಿರತಕ್ಕದ್ದಲ್ಲ ಮತ್ತು ಕಾಮಗಾರಿಯನ್ನು 
ಟೆಂಡರ್ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ಕೈಗೊಳ್ಳತಕ್ಕದ್ದು. ] 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 214 ಎಂಆರ್‌ಇ 97 ದಿನಾಂಕ 29-1-2001ರ ಮೂಲಕ 31- 01- 2001 ರಿಂದ ಜಾರಿಗೆ ಬರುವಂತೆ (8) ಮತ್ತು ( 9) ನೇ ಖಂಡಗಳನ್ನು 

ಸೇರಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007, ದಿನಾಂಕ 19 .3.2008ರ ಮೂಲಕ 20 - 03 - 2008ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
3. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 - 03 -2008ರಿಂದ ಜಾರಿಗೆ ಬರುವಂತೆ ಕೋಷ್ಟಕ ಮತ್ತು ವಿವರಣೆಯನ್ನು 

ಪ್ರತಿಯೋಜಿಸಲಾಗಿದೆ. 
61. ವೆಚ್ಚ.- (1) ಕೈ ಹಣವನ್ನು ಹೊರತುಪಡಿಸಿ ಎಲ್ಲಾ ಸಂದಾಯಗಳನ್ನು ಚೆಕ್ಕುಗಳ ಮೂಲಕ ಸಂದಾಯ ಮಾಡತಕ್ಕದ್ದು. 

( 2) ಐದುನೂರು ರೂಪಾಯಿ ಮತ್ತು ಅದಕ್ಕೂ ಕಡಿಮೆ ಮೌಲ್ಯದ ಚೆಕ್ಕುಗಳಿಗೆ ಅಕೌಂಟೆಂಟ್ ಅಥವಾ ಲೆಕ್ಕಪತ್ರ ಗುಮಾಸ್ತ ಮತ್ತು ಕಾರ್ಯದರ್ಶಿ 
- ಇವರು ಜಂಟಿಯಾಗಿ ಸಹಿ ಮಾಡತಕ್ಕದ್ದು ಮತ್ತು ಇನ್ನುಳಿದ ಎಲ್ಲಾ ಚೆಕ್ಕುಗಳಿಗೆ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಅಥವಾ ಅಧ್ಯಕ್ಷನ ಗೈರುಹಾಜರಿಯಲ್ಲಿ 
ಉಪಾಧ್ಯಕ್ಷ - ಇವರು ಜಂಟಿಯಾಗಿ ಸಹಿ ಮಾಡತಕ್ಕದ್ದು: 

ಪರಂತು, ಕಾರ್ಯದರ್ಶಿಯು ಗೆಜೆಟೆಡ್ ಅಧಿಕಾರಿಯಾಗಿರುವಲ್ಲಿ, ಅಕೌಂಟೆಂಟ್ ಮತ್ತು ಕಾರ್ಯದರ್ಶಿ - ಇವರು [ ಇಪ್ಪತ್ತೈದು ಸಾವಿರ 
ರೂಪಾಯಿಗಳ ] ಮೌಲ್ಯದವರೆಗಿನ ಚೆಕ್ಕುಗಳಿಗೆ *[ xxxx ]* ಸಹಿ ಮಾಡಲು ಸಕ್ಷಮರಾಗಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 - 03 -2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


400 


2 . ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3 - 2 -1970ರ ಮೂಲಕ ಕೆಲವು ಪದಗಳನ್ನು ಬಿಟ್ಟುಬಿಡಲಾಗಿದೆ. 


೯೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(3) ಮಾರುಕಟ್ಟೆ ನಿಧಿಯ ಲೆಕ್ಕಕ್ಕೆ ಖರ್ಚು ಹಾಕಲಾದ ಪ್ರತಿಯೊಂದು ಸಂದಾಯದ ಬಗ್ಗೆ ಆಧಾರವಾಗಿ ಒಂದು ಬಿಲ್ಲನ್ನು ಮತ್ತು ಸಂದಾಯ 
ಮೊತ್ತವನ್ನು ಅಂಕಿ ಮತ್ತು ಅಕ್ಷರಗಳಲ್ಲಿ ನಮೂದಿಸಿರುವ ಸಂದಾಯದ ಆದೇಶವನ್ನು ಸಲ್ಲಿಸಿರತಕ್ಕದ್ದು ಮತ್ತು ಸಂದಾಯದ ಅಂಥ ಪ್ರತಿಯೊಂದು ಆದೇಶಕ್ಕೆ 
ಕೆಳಕಂಡ ಸಂದರ್ಭಗಳನ್ನು ಹೊರತುಪಡಿಸಿ ಸಮಿತಿಯ ಅನುಮೋದನೆ ಪಡೆದು ಕಾರ್ಯದರ್ಶಿಯು ಸಹಿ ಹಾಕತಕ್ಕದ್ದು: 

(1) ಸಮಿತಿಯ ಅಧಿಕಾರಿಗಳು ಮತ್ತು ನೌಕರರ ವೇತನ ಮತ್ತು ಭತ್ಯೆಗಳ ಸಂದಾಯ : 

ಪರಂತು, ಕಾರ್ಯದರ್ಶಿಯು ಗೆಜೆಟೆಡ್ ಅಧಿಕಾರಿಯಾಗಿರುವಲ್ಲಿ ಅವನು ತನ್ನ ಸಂಬಳವನ್ನು ತೆಗೆಯುವುದಷ್ಟೇ ಅಲ್ಲದೆ ಸಮಿತಿಯ 
ಇಡೀ ಸಿಬ್ಬಂದಿಯ ಸಂಬಳವನ್ನು ತೆಗೆಯಲು ಸಕ್ಷಮನಾಗಿರತಕ್ಕದ್ದು. 

(i) [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಕ್ರಮಬದ್ಧವಾಗಿ ಮಂಜೂರು ಮಾಡಿದ ಕಾಮಗಾರಿಗಳ ಮತ್ತು ದುರಸ್ತಿಗಳ ಬಗ್ಗೆ ಸಂದಾಯ ; 
1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 127 ದಿನಾಂಕ 25 -05 - 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( ii) ಆಯವ್ಯಯದಲ್ಲಿ ಏರ್ಪಾಡು ಮಾಡಿದ್ದು ಎರಡನೂರು ರೂಪಾಯಿಗಳಿಗೆ ಮೀರದ ತುರ್ತು ವೆಚ್ಚಗಳನ್ನು ಭರಿಸಲು ಮಾಡಿದ 
ಸಂದಾಯ . 

62. ಖಜಾನೆ ಅಥವಾ ಬ್ಯಾಂಕಿಗೆ ಇರಸಾಲು ಮಾಡುವುದು.- ಖಜಾನೆಗೆ ಅಥವಾ ಬ್ಯಾಂಕಿಗೆ ಮಾಡಲಾಗುವ ಎಲ್ಲ ಇರಸಾಲುಗಳ ಜೊತೆ [ನಮೂನೆ 
28 ]] ರಲ್ಲಿರುವ ಇರಸಾಲು ರಿಜಿಸ್ಟರು ದ್ವಿಪತ್ತಿಯಲ್ಲಿ ಚಲನ್‌ಗಳು ಅಥವಾ ಠೇವಣಿ ಚೀಟಿಗಳು ಇರತಕ್ಕದ್ದು. ಸಂದರ್ಭಾನುಸಾರ ಖಜಾನೆಯು ಅಥವಾ 
ಬ್ಯಾಂಕು ಒದಗಿಸುವ ಲೆಕ್ಕಪತ್ರಗಳ ಮಾಸಿಕ ಅಥವಾ ನಿಯತಕಾಲಿಕ ವಿವರಣ ಪತ್ರಗಳನ್ನು ನಿಯತವಾಗಿ ಕಡತಕ್ಕೆ ಸೇರಿಸತಕ್ಕದ್ದು. ಮತ್ತು ಅವುಗಳನ್ನು 
ಲೆಕ್ಕಪರಿಶೋಧನೆಗೆ ಮತ್ತು ತಪಾಸಣೆಗೆ ದೊರೆಯುವಂತೆ ಇಟ್ಟಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44. ದಿನಾಂಕ 3- 2 -1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

63. ಪಾಸ್‌ಬುಕ್ .- ಯಾವ ಖಜಾನೆಯಲ್ಲಿ ಅಥವಾ ಬ್ಯಾಂಕಿನಲ್ಲಿ ಖಾತೆಯನ್ನು ಇಡಲಾಗಿದೆಯೋ ಆ ಖಜಾನೆ ಅಥವಾ ಬ್ಯಾಂಕು ಕಡೇ ಪಕ್ಷ 
ತಿಂಗಳಿಗೊಮ್ಮೆಯಾದರೂ ಪಾಸ್‌ಬುಕ್‌ನಲ್ಲಿ ತಹಲ್‌ವರೆಗಿನ ನಮೂದುಗಳನ್ನು ಬರೆದಿಡುವ ವ್ಯವಸ್ಥೆ ಮಾಡತಕ್ಕದ್ದು. 

[64 . ಆಯವ್ಯಯ ಮಂಡನೆ.- (1) ಕಾರ್ಯದರ್ಶಿಯು, ಸಮಿತಿಯ ಮುಂಬರುವ ಮಾರುಕಟ್ಟೆ ವರ್ಷದ ಆದಾಯ ಮತ್ತು ವೆಚ್ಚಗಳ ಬಗ್ಗೆ 
ವಾರ್ಷಿಕ ಆಯವ್ಯಯ ಅಂದಾಜನ್ನು 29ಎ ಮತ್ತು 29ಬಿ ನಮೂನೆಗಳಲ್ಲಿ ಸಿದ್ದಪಡಿಸತಕ್ಕದ್ದು ಮತ್ತು ಸಮಿತಿಯ ಮುಂದೆ ಮಂಡಿಸತಕ್ಕದ್ದು. ಸಮಿತಿಯು 
ಆಯವ್ಯಯಪತ್ರವನ್ನು ಪರಿಶೀಲಿಸಲು ಪ್ರತಿ ವರ್ಷ ಜನವರಿ ತಿಂಗಳ 15ನೇ ದಿನಾಂಕಕ್ಕೆ ಮುಂಚೆ ಸಭೆ ಸೇರತಕ್ಕದ್ದು. ಆಯವ್ಯಯ ಪತ್ರವನ್ನು ಪರಿಶೀಲಿಸಿ 
ಅನುಮೋದಿಸಿದ ತರುವಾಯ, ಸಮಿತಿಯು ಅದನ್ನು ಪ್ರತಿ ವರ್ಷ ಜನವರಿ ತಿಂಗಳು ಮುಕ್ತಾಯವಾಗುವ ಮೊದಲು ಅನುಮೋದನೆಗಾಗಿ ಕೃಷಿ ಮಾರುಕಟ್ಟೆ 
ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಗೆ ಕಳುಹಿಸಿಕೊಡತಕ್ಕದ್ದು. 
( 2) ಆಯವ್ಯಯ ಪತ್ರವು ಈ ಮುಂದಿನ ವಿವರಪಟ್ಟಿಗಳನ್ನು ಒಳಗೊಂಡಿರತಕ್ಕದ್ದು: 

( ಎ) ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಂದ ಈಗಾಗಲೇ ಅನುಮೋದಿತವಾಗಿರುವ ಪ್ರಸಕ್ತ 
ವರ್ಷಾವಧಿಯಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಕಾಮಗಾರಿಗಳ ಮೇಲಿನ ಅಂದಾಜು ವೆಚ್ಚದ ವಿವರಗಳನ್ನು ತೋರಿಸುವಂಥ ನಮೂನೆ 31ರಲ್ಲಿನ 
ವಿವರಪಟ್ಟಿ ; ಪಡೆದ ಸಾಲಗಳನ್ನು , ಪ್ರತಿ ಸಾಲದ ಸಂಬಂಧ ಇರುವ ಬಾಕಿಯನ್ನು ಮತ್ತು ಅಸಲಿನ ಮರುಪಾವತಿಗಾಗಿ ಮತ್ತು ಬಡ್ಡಿ 
ಸಂದಾಯಕ್ಕಾಗಿ ಆಯವ್ಯಯ ವರ್ಷದಲ್ಲಿ ಬಿಡುಗಡೆ ಮಾಡಬೇಕಾದ ಮೊತ್ತವನ್ನು ತೋರಿಸುವಂಥ ನಮೂನೆ 32ರಲ್ಲಿನ ವಿವರಪಟ್ಟಿ 

- ( ಬಿ) ಸಮಿತಿಯು (ಸಂಚಿತ ನಿಧಿಗೆ) ಸಂದಾಯ ಮಾಡಬೇಕಾದ ನಿಗದಿತ ವಂತಿಗೆಯನ್ನು ತೋರಿಸುವಂಥ ನಮೂನೆ 33ರಲ್ಲಿನ 
ವಿವರಪಟ್ಟಿ ; 

( ಸಿ) ಸಮಿತಿಯು (1) ನೇ ಉಪ ನಿಯಮದ ಮೇರೆಗೆ ನಿಯಮಿಸಲಾದ ಕಾಲಕ್ಕೆ ಅಥವಾ ಅದಕ್ಕೂ ಮುಂಚೆ ಆಯವ್ಯಯ 
ಅಂದಾಜುಗಳನ್ನು ಅಂಗೀಕರಿಸಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರು ಅಧಿಕೃತಗೊಳಿಸಿದ ಅಧಿಕಾರಿಗೆ ಕಳುಹಿಸಿಕೊಡಲು ತಪ್ಪಿದರೆ, 
ಕಾರ್ಯದರ್ಶಿಯು ಮೇಲೆ ಹೇಳಿದ ವಿವರ ಪಟ್ಟಿಗಳೂ ಸೇರಿದಂತೆ ಆಯವ್ಯಯ ಪತ್ರವನ್ನು ಸಿದ್ಧಪಡಿಸಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ 
ಅವರು ಅಧಿಕೃತಗೊಳಿಸಿದ ಅಧಿಕಾರಿಗೆ ಕಳುಹಿಸಿಕೊಡತಕ್ಕದ್ದು ಮತ್ತು ಅಂಥ ಆಯವ್ಯಯ ಪತ್ರವನ್ನು ಸಮಿತಿಯು ವಿಧ್ಯುಕ್ತವಾಗಿ 
ಅಂಗೀಕರಿಸಿದೆಯೆಂದು ಭಾವಿಸತಕ್ಕದ್ದು: 

ಪರಂತು, ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರು ಅಧಿಕೃತಗೊಳಿಸಿದ ಯಾರೇ ಇತರ ಅಧಿಕಾರಿಯು ಯುಕ್ತವಾಗಿ 
ಮಂಜೂರು ಮಾಡಿದ ಆಯವ್ಯಯ ಪತ್ರವು ಮಾರುಕಟ್ಟೆ ವರ್ಷ ಪ್ರಾರಂಭವಾಗುವ ಮೊದಲು ಸಮಿತಿಗೆ ಮರಳಿ ಬರದಿದ್ದರೆ ಅದು ವಿಧ್ಯುಕ್ತವಾಗಿ 
ಅನುಮೋದಿತವಾಗಿದೆಯೆಂದು ಭಾವಿಸತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007 , ದಿನಾಂಕ 19 .3.2008ರ ಮೂಲಕ 20 -03 -2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
[64ಎ ಆಯವ್ಯಯ ಪರಿಷ್ಕರಣೆ - ಮಾರುಕಟ್ಟೆ ವರ್ಷದ ಅವಧಿಯಲ್ಲಿ, ಜಮೆಗಳಿಗೆ ಅಥವಾ ವಿವಿಧ ಶೀರ್ಷಿಕೆಗಳ ಅಡಿಯಲ್ಲಿ ಖರ್ಚುಮಾಡಬೇಕಾದ 
ಮೊಬಲಗುಗಳ ವಿತರಣೆಗೆ ಸಂಬಂಧಿಸಿದಂತೆ ಆಯವ್ಯಯದಲ್ಲಿ ಮಾಡಲಾದ ಏರ್ಪಾಟುಗಳನ್ನು ಮಾರ್ಪಾಟು ಮಾಡುವುದು ಅವಶ್ಯವೆಂದು ಮಾರುಕಟ್ಟೆ 
ಸಮಿತಿಗೆ ಕಂಡುಬಂದರೆ, ಅಂಥ ಮಾರ್ಪಾಟುಗಳನ್ನು ಮಾಡಬಹುದು ಮತ್ತು ಅದನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರ ಅಥವಾ ಅವರು ಅಧಿಕೃತಗೊಳಿಸಿದ 
ಅಧಿಕಾರಿಯ ಮಂಜೂರಾತಿಗಾಗಿ ಸಲ್ಲಿಸತಕ್ಕದ್ದು . 

64ಬಿ. ಪೂರಕ ಆಯವ್ಯಯ.- ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅಧಿಕೃತ ಅಧಿಕಾರಿಯು ಆಯವ್ಯಯವನ್ನು 
ಅನುಮೋದಿಸಿರುವಾಗ ಮಾರುಕಟ್ಟೆ ಸಮಿತಿಯು ಪೂರಕ ಆಯವ್ಯಯವನ್ನು ಸಿದ್ಧಪಡಿಸುವಂತೆ ಮಾಡತಕ್ಕದ್ದು ಮತ್ತು ಪ್ರಸಕ್ತ ವರ್ಷದ ಡಿಸೆಂಬರ್ 15ರೊಳಗೆ 
ಮಂಜೂರಾತಿಗಾಗಿ ಸಮುಚಿತ ಪ್ರಾಧಿಕಾರಿಗೆ ಸಲ್ಲಿಸತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007, ದಿನಾಂಕ 19 .3.2008ರ ಮೂಲಕ 20 - 03 -2008ರಿಂದ ಜಾರಿಗೆ ಬರುವಂತೆ 64ಎ ಮತ್ತು 64ಬಿ ನಿಯಮಗಳನ್ನು 

ಸೇರಿಸಲಾಗಿದೆ. 


ಇನ್ನು ಸಿದ್ಧಪಡಿಸಿ ಕೃಷಿಮಾಡಿಕೊಡಲು ತಪ್ಪಿದರೆ, 


ಸಿಕೊಡತಕ್ಕದ್ದು ಮತ್ತು 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೯೧೧ 
65. ಲೆಕ್ಕಪತ್ರಗಳು, ಲೆಕ್ಕಪರಿಶೋಧನೆ ಮತ್ತು ಪರಿಶೀಲನೆ - (1) ಸಮಿತಿಯ ಲೆಕ್ಕಪತ್ರಗಳನ್ನು ಮತ್ತು ದಾಖಲೆಗಳನ್ನು ಈ ನಿಯಮಗಳಿಗೆ 
ಲಗತ್ತಿಸಿರುವ ನಮೂನೆಗಳಲ್ಲಿ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್‌ನಲ್ಲಿ ಇಡತಕ್ಕದ್ದು. ಆದರೆ ಯಾವುದೇ ಇತರ ಭಾಷೆಯಲ್ಲಿ ಇಡತಕ್ಕದ್ದಲ್ಲ. 

(2) ಸಮಿತಿಯ ಲೆಕ್ಕಪತ್ರಗಳನ್ನು ಪ್ರತಿವರ್ಷ ಮಾರುಕಟ್ಟೆ ಇಲಾಖೆಯ ಲೆಕ್ಕ ಪರಿಶೋಧಕರು ಪರಿಶೋಧನೆ ಮಾಡತಕ್ಕದ್ದು. 

(3) ಲೆಕ್ಕಪರಿಶೋಧನೆಯ ಕಾಲದಲ್ಲಿ , ಲೆಕ್ಕಪರಿಶೋಧನೆಯ ಉದ್ದೇಶಕ್ಕಾಗಿ ಲೆಕ್ಕ ಪರಿಶೋಧನಾಧಿಕಾರಿಯು ಅಗತ್ಯಪಡಿಸಬಹುದಾದ ಎಲ್ಲ 
ಲೆಕ್ಕಪತ್ರಗಳನ್ನು , ರಿಜಿಸ್ಟರುಗಳನ್ನು , ದಸ್ತಾವೇಜುಗಳು ಮತ್ತು ಸಂಬಂಧಪಟ್ಟ ಇತರ ಕಾಗದಪತ್ರಗಳನ್ನು ಕಾರ್ಯದರ್ಶಿಯು ಅಥವಾ ಈ ಸಂಬಂಧದಲ್ಲಿ 
ಅಧ್ಯಕ್ಷರಿಂದ ಅಧಿಕೃತನಾದ ಯಾವನೇ ಇತರ ವ್ಯಕ್ತಿಯು ಹಾಜರುಪಡಿಸುವ ವ್ಯವಸ್ಥೆ ಮಾಡತಕ್ಕದ್ದು. ಯಾವುದೇ ವ್ಯತ್ಯಾಸವನ್ನು ಸರಿಪಡಿಸಲು ಅಂಥ 
ಲೆಕ್ಕಪರಿಶೋಧಕನು ಕೇಳುವ ಯಾವುದೇ ವಿವರಣೆಯನ್ನು ಕೂಡಲೇ ಅವನಿಗೆ ಒದಗಿಸತಕ್ಕದ್ದು. 

(4) ಲೆಕ್ಕಪರಿಶೋಧನೆಯ ವರದಿಯನ್ನು ಸ್ವೀಕರಿಸಿದ ಮೇಲೆ ಸಮಿತಿಯು ವರದಿಯಲ್ಲಿ ಎತ್ತಿ ತೋರಿಸಿರುವ ನ್ಯೂನತೆಗಳನ್ನು ಅಥವಾ 
ಅಕ್ರಮಗಳನ್ನು ಸರಿಪಡಿಸಿ, [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಅಥವಾ ಈ ಸಂಬಂಧದಲ್ಲಿ ಅವನು ಅಧಿಕೃತಗೊಳಿಸಿದ ಅಧಿಕಾರಿಗೆ, ಮೂರು 
ತಿಂಗಳೊಳಗಾಗಿ ಹಾಗೆ ಸರಿಪಡಿಸಿದ ಬಗ್ಗೆ ಅಥವಾ ನ್ಯೂನತೆಗಳ ಅಥವಾ ಅಕ್ರಮಗಳ ಸಂಬಂಧದಲ್ಲಿ ತಾನು ನೀಡಬಯಸುವ ಯಾವುದೇ ವಿವರಣೆಯ ಬಗ್ಗೆ 
ಒಂದು ವರದಿಯನ್ನು ಸಲ್ಲಿಸತಕ್ಕದ್ದು. 

(5) ಅಂಥ ವರದಿಯನ್ನು ಅಥವಾ ವಿವರಣೆಯನ್ನು ಸ್ವೀಕರಿಸಿದ ಮೇಲೆ [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಅಥವಾ ಅಧಿಕೃತ ಅಧಿಕಾರಿಯು, 
ಲೆಕ್ಕಪರಿಶೋಧನೆಯ ವರದಿಯಲ್ಲಿ ಚರ್ಚಿಸಲಾದ ಎಲ್ಲ ಅಥವಾ ಯಾವುದೇ ವಿಷಯಗಳ ಸಂಬಂಧದಲ್ಲಿ, 
1.ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 - 05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( ಎ) ಸಮಿತಿಯು ಒಪ್ಪಿಸಿದ ವರದಿಯನ್ನು ಅಥವಾ ನೀಡಿದ ವರದಿಯನ್ನು ಅಂಗೀಕರಿಸಬಹುದು ಮತ್ತು ಆಕ್ಷೇಪಣೆಯನ್ನು 
ಹಿಂತೆಗೆದುಕೊಳ್ಳುವಂತೆ ಆದೇಶಿಸಬಹುದು; ಅಥವಾ 

( ಬಿ ) ಮುಂದಿನ ಲೆಕ್ಕಪರಿಶೋಧನೆಯ ಕಾಲಕ್ಕೆ ಅಥವಾ ಅದಕ್ಕೂ ಮುಂಚೆ ಆ ವಿಷಯದ ಮರುಪರಿಶೀಲನೆಯಾಗಬೇಕೆಂದು 
ನಿರ್ದೆಶಿಸಬಹುದು ; 

(ಸಿ) ಲೆಕ್ಕಪರಿಶೋಧನೆಯ ವರದಿಯಲ್ಲಿ ಎತ್ತಿ ತೋರಿಸಿರುವ ಎಲ್ಲ ನ್ಯೂನತೆಗಳನ್ನು ಅಥವಾ ಅಕ್ರಮಗಳನ್ನು ಅಥವಾ ಅವುಗಳ ಪೈಕಿ 
ಯಾವುದನ್ನಾದರೂ ಸಮಿತಿಯು ಸರಿಪಡಿಸತಕ್ಕುದೆಂದು ನಿರ್ದೇಶಿಸಬಹುದು. 

(6) ಸಮಿತಿಯು [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಕಾಲಕಾಲಕ್ಕೆ ನಿಗದಿಪಡಿಸುವ ದರದಲ್ಲಿ ಲೆಕ್ಕಪರಿಶೋಧನೆಗೆ ಆದ ವೆಚ್ಚಗಳನ್ನು ಸಂದಾಯ 
ಮಾಡತಕ್ಕದ್ದು. 

(7) ಸಮಿತಿಯ ಪ್ರತಿ ವರ್ಷದ ಲೆಕ್ಕಪತ್ರಗಳ ಪರಿಶೋಧನೆಯು ಪೂರ್ಣಗೊಂಡ ಕೂಡಲೇ , ಲೆಕ್ಕಪರಿಶೋಧನೆಗೆ ಆದ ವೆಚ್ಚದ ಮೊಬಲಗನ್ನು 
[ಕೃಷಿ ಮಾರುಕಟ್ಟೆ ನಿರ್ದೆಶಕನು] ಸಮಿತಿಗೆ ತಿಳಿಸತಕ್ಕದ್ದು. ಹಾಗೆ ತಿಳಿಸಿದ ದಿನಾಂಕದಿಂದ ಮೂವತ್ತು ದಿನಗಳ ಅವಧಿಯೊಳಗೆ *[ಸಮಿತಿಯ 
ಕಾರ್ಯದರ್ಶಿಯು: 

( ) ಬ್ಯಾಂಕಿಂಗ್ ಖಜಾನೆಗಳಿರುವ ಸ್ಥಳಗಳಲ್ಲಿ, ರಾಜ್ಯದ ಸಂಚಿತ ನಿಧಿಗೆ ಜಮೆ ಹೊಂದಾಣಿಕೆ ಮಾಡುವ ಸಲುವಾಗಿ ಬ್ಯಾಂಕಿನ 
ಮ್ಯಾನೇಜರ್ ಹೆಸರಿಗೆ ಕ್ರಾಸ್ ಮಾಡಿದ ಚೆಕ್ ಬರೆದು ಸಂದಾಯ ಮಾಡತಕ್ಕದ್ದು; 

(i) ಇತರೆ ಸ್ಥಳಗಳಲ್ಲಿ , ಆ ವೆಚ್ಚವನ್ನು ಖಜಾನೆಗೆ ನಗದಾಗಿ ಕಟ್ಟತಕ್ಕದ್ದು 
- ಹಾಗೂ ಈ ಸಂಗತಿಯನ್ನು [ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ ತಿಳಿಸತಕ್ಕದ್ದು. 

1.ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 - 05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 
2.ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌ 332 ದಿನಾಂಕ 28- 10 - 1977ರ ಮೂಲಕ ಪ್ರತಿಯೋಜಿಸಲಾಗಿದೆ. 

[65ಎ. ಮಾರುಕಟ್ಟೆ ಕಾರ್ಯನಿರ್ವಾಹಕನು ನಿರ್ವಹಿಸಬೇಕಾದ ಲೆಕ್ಕಪತ್ರಗಳು.- (1) ಪ್ರತಿಯೊಬ್ಬ ಮಾರುಕಟ್ಟೆ ಕಾರ್ಯನಿರ್ವಾಹಕನು, ತನ್ನ 
ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾತ್ರ, ಖರೀದಿಸಿದ, ಉತ್ಪಾದಿಸಿದ, ಸಂಸ್ಕರಿಸಿದ, ಮಾರಾಟ ಮಾಡಿದ, ಆಮದು ಮಾಡಿಕೊಂಡ ಅಥವಾ ರಫ್ತು ಮಾಡಿದ 
ಸರಕುಗಳನ್ನು ಮತ್ತು ಅವುಗಳ ಮೌಲ್ಯವನ್ನು ಪ್ರತ್ಯೇಕವಾಗಿ ತೋರಿಸಿ ಅವುಗಳ ವೋಚರುಗಳ ಮತ್ತು ಬಿಲ್ಲುಗಳ ಸಹಿತ ಕನ್ನಡದಲ್ಲಾಗಲೀ ಅಥವಾ 
ಇಂಗ್ಲೀಷ್‌ನಲ್ಲಾಗಲೀ ನಿಜವಾದ ಮತ್ತು ಸರಿಯಾದ ಲೆಕ್ಕಪತ್ರಗಳನ್ನು ಇಡತಕ್ಕದ್ದು ಮತ್ತು ನಿರ್ವಹಿಸತಕ್ಕದ್ದು . 

( 2) ಪ್ರತಿಯೊಬ್ಬ ಮಾರುಕಟ್ಟೆ ಕಾರ್ಯನಿರ್ವಾಹನು, ತಾನು ಹೊಂದಿರುವ ಪ್ರತಿಯೊಂದು ಕೃಷಿ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಖರೀದಿ ಮತ್ತು 
ಮಾರಾಟದ ಲೆಕ್ಕಪತ್ರಗಳನ್ನು ಪ್ರತ್ಯೇಕವಾಗಿ ಇಡತಕ್ಕದ್ದು . ಆಮದು ಮಾಡಿಕೊಳ್ಳುವಾಗ ಅಥವಾ ರಫ್ತು ಮಾಡುವಾಗ ಮಾಡಿದ ಮಾರಾಟಕ್ಕೆ ಅಥವಾ ಖರೀದಿಗೆ 
ಸಂಬಂಧಿಸಿದಂತೆ ಪ್ರತಿಯೊಂದು ಕೃಷಿ ಉತ್ಪನ್ನದ ಸಂಬಂಧದಲ್ಲಿ ಅದೇ ರೀತಿ ಅವನು ಪ್ರತ್ಯೇಕ ಲೆಕ್ಕಪತ್ರಗಳನ್ನು ಇಡತಕ್ಕದ್ದು. 

(3) ಪ್ರತಿಯೊಬ್ಬ ಮಾರುಕಟ್ಟೆ ಕಾರ್ಯನಿರ್ವಾಹಕನು ಲೈಸೆನ್ಸ್‌ನಲ್ಲಿ ನಮೂದಿಸಿದ ವ್ಯವಹಾರದ ಸ್ಥಳದಲ್ಲಿ ಅಥವಾ ಸ್ಥಳಗಳಲ್ಲಿ ಚಾಲ್ತಿ 
ಲೆಕ್ಕಪುಸ್ತಕಗಳನ್ನು ಇಡತಕ್ಕದ್ದು. ಪ್ರತಿಯೊಂದು ಖರೀದಿಯನ್ನು ಮತ್ತು ಪ್ರತಿಯೊಂದು ಮಾರಾಟವನ್ನು ಖರೀದಿ ಮತ್ತು ಮಾರಾಟ ಮಾಡಿದ ಕೂಡಲೇ 
ಸಾಧ್ಯವಾದಷ್ಟು ಬೇಗನೆ ಲೆಕ್ಕಪುಸ್ತಕದಲ್ಲಿ ತೋರಿಸತಕ್ಕದ್ದು. 

(4) ಪ್ರತಿಯೊಬ್ಬ ಕಮಿಷನ್ ಏಜೆಂಟನು, ವ್ಯಾಪಾರಿಯು, ಆಮದುದಾರನು, ರಫ್ತುದಾರನು, ದಾಸ್ತಾನುದಾರನು ತಾನು ವ್ಯವಹಾರ ನಡೆಸಿದ 
ಪ್ರತಿಯೊಂದು ಕೃಷಿ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಆಯಾಯ ದಿನವೇ ದಾಸ್ತಾನು ಲೆಕ್ಕಗಳನ್ನು ಇಡತಕ್ಕದ್ದು. ದಾಸ್ತಾನು ಲೆಕ್ಕವು, ಖರೀದಿಸಿದ ಮತ್ತು 
ಸ್ವೀಕರಿಸಿದ, ಮಾರಾಟ ಮಾಡಿದ, ವಶಕ್ಕೊಪ್ಪಿಸಿದ ಸರಕುಗಳ ಮತ್ತು ದಾಸ್ತಾನಿನ ಶಿಲ್ಕಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು. 

(5) ಕೃಷಿ ಉತ್ಪನ್ನದ ಪ್ರತಿಯೊಬ್ಬ ಸಂಸ್ಕರಣಕಾರ, ಜಿನ್ನರ್‌, ಪ್ರೆಸ್ಸರ್ ಮತ್ತು ಉತ್ಪಾದಕನು, ಉಪಯೋಗಿಸಿದ ಬೇರೆ ಬೇರೆ ಕಚ್ಚಾ ಪದಾರ್ಥಗಳ 
ಪರಿಮಾಣದ ವಿವರಗಳನ್ನು ಮತ್ತು ಉತ್ಪಾದಿಸಿದ ಅಥವಾ ಸಂಸ್ಕರಿಸಿದ ಕೃಷಿ ಉತ್ಪನ್ನದ ಪರಿಮಾಣದ ವಿವರಗಳನ್ನು ತೋರಿಸುವ ದೈನಂದಿನ ಉತ್ಪಾದನೆಯ 
ಲೆಕ್ಕವನ್ನೂ ಇಡತಕ್ಕದ್ದು . 


೯೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


( 6) ಮಾರುಕಟ್ಟೆ ಕಾರ್ಯನಿರ್ವಾಹಕರು , ದಾಸ್ತಾನು ವಶಾವಣೆಗೆ, ಖರೀದಿಗೆ, ಉತ್ಪಾದನೆಗೆ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟ ಎಲ್ಲಾ 
ವೋಚರ್‌ಗಳು , ಬಿಲ್ಲುಗಳು , ರವಾನೆ ಪಟ್ಟಿಗಳು ಮತ್ತು ಸಾಗಾಣಿಕೆ ಪರ್ಮಿಟ್ಟುಗಳೊಂದಿಗೆ ನಿರ್ವಹಿಸಿರುವ ಲೆಕ್ಕಪತ್ರಗಳನ್ನು , ಅವು ಯಾವ ವರ್ಷಕ್ಕೆ 
ಸಂಬಂಧಿಸಿವೆಯೋ ಆ ವರ್ಷಕ್ಕೆ ಸಂಬಂಧಿಸಿದಂತೆ ನಿರ್ಧರಣೆ ಅಂತಿಮವಾಗುವತನಕ ಸಂರಕ್ಷಿಸಿಡತಕ್ಕದ್ದು ಮತ್ತು ಲೈಸೆನ್ಸಿನಲ್ಲಿ ತಿಳಿಸಿರುವ ವ್ಯವಹಾರದ 
ಸ್ಥಳದಲ್ಲಿ ಅವುಗಳನ್ನು ಇಟ್ಟಿರತಕ್ಕದ್ದು . 

(7) ಮಾರುಕಟ್ಟೆ ಕಾರ್ಯನಿರ್ವಾಹಕನು ಹಾಗೆ ನಿರ್ವಹಿಸಿರುವ ಲೆಕ್ಕಪತ್ರಗಳನ್ನು ಕೆಲಸದ ಎಲ್ಲಾ ದಿನಗಳ ಯುಕ್ತ ಸಮಯದಲ್ಲಿ ಪರಿಶೀಲನೆಗೆ 
ಮುಕ್ತವಾಗಿ ಇಡತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20-03 -2008ರಿಂದ ಜಾರಿಗೆ ಬರುವಂತೆ 65ಎ ನಿಯಮವನ್ನು ಸೇರಿಸಲಾಗಿದೆ. 

66. ಲೆಕ್ಕಪರಿಶೋಧಕನು ಎದ್ದು ಕಾಣುವಂಥ ಅನೌಚಿತ್ಯ ಅಥವಾ ಅಕ್ರಮ , ನಷ್ಟ, ಪೋಲು ಅಥವಾ ದುರುಪಯೋಗ - ಇವುಗಳ ಬಗ್ಗೆ ವರದಿ 
ಮಾಡುವುದು.- (1) ಲೆಕ್ಕ ಪರಿಶೋಧಕನು,- ( ಎ) ಸಮಿತಿಯು ಮಾಡಿರುವ ವೆಚ್ಚದಲ್ಲಿ ಅಥವಾ ಸಮಿತಿಗೆ ಬಾಕಿ ಇರುವ ಹಣದ ವಸೂಲಿಯಲ್ಲಿ [xxx] 
ಅಥವಾ ಸಮಿತಿಯ ಲೆಕ್ಕಗಳಲ್ಲಿ ತಾನು ಗಮನಿಸಿದ ಎದ್ದುಕಾಣುವಂಥ ಯಾವುದೇ ನ್ಯೂನತೆ ಅಥವಾ ಅಕ್ರಮ - ಇವುಗಳ ಬಗ್ಗೆ ಸಮಿತಿಗೆ ವರದಿ 
ಮಾಡತಕ್ಕದ್ದು; 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 , ದಿನಾಂಕ 3-2 - 1970ರ ಮೂಲಕ ಕೆಲವು ಪದಗಳನ್ನು ಬಿಟ್ಟುಬಿಡಲಾಗಿದೆ. 

( ಬಿ) ಸಮಿತಿಯ ಸ್ವಾಮ್ಯದಲ್ಲಿರುವ ಅಥವಾ ಅದರಲ್ಲಿ ನಿಹಿತವಾಗಿರುವ ಹಣದ ಅಥವಾ ಇತರ ಸ್ವತ್ತಿನ ಯಾವುದೇ ನಷ್ಟ , ಪೋಲು ಅಥವಾ 
ದುರ್ವಿನಿಯೋಗ ಇವುಗಳನ್ನು ಮತ್ತು ಅಂಥ ನಷ್ಟ, ಪೋಲು ಅಥವಾ ದುರ್ವಿನಿಯೋಗವು ಉಪೇಕ್ಷೆ ಅಥವಾ ದುರ್ನಡತೆಯ ನೇರ ಪರಿಣಾಮವಾಗಿ 
ಉಂಟಾಗಿದ್ದರೆ ಅಂಥ ನಷ್ಟ, ಪೋಲು ಅಥವಾ ದುರ್ವಿನಿಯೋಗಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜವಾಬ್ದಾರರಾದ ವ್ಯಕ್ತಿಯ ಅಥವಾ ವ್ಯಕ್ತಿಗಳ 
ಹೆಸರುಗಳನ್ನು ಸಹ ಸಮಿತಿಗೆ ವರದಿ ಮಾಡತಕ್ಕದ್ದು. 

(2) ನ್ಯೂನತೆಗಳು ಅಥವಾ ಅಕ್ರಮಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಕಾರ್ಯದರ್ಶಿಯು ಆ ಕೂಡಲೇ ಸರಿಪಡಿಸತಕ್ಕದ್ದು. 

67. ವಾರ್ಷಿಕ ವರದಿ:- ಪ್ರತಿಯೊಂದು ಮಾರುಕಟ್ಟೆ ವರ್ಷದ ಅಂತ್ಯದಲ್ಲಿ , ಸಮಿತಿಯು, [ನಮೂನೆ 34] ರಲ್ಲಿ ವಾರ್ಷಿಕ ವರದಿಯನ್ನು 
ಸಿದ್ದಪಡಿಸತಕ್ಕದ್ದು ಮತ್ತು ಅದರ ಪತ್ರಿಗಳನ್ನು [ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ]? ಅಥವಾ ಈ ಸಂಬಂಧದಲ್ಲಿ ಅವನು ನಿರ್ದೆಶಿಸಬಹುದಾಂಥ ಇತರ 
ಅಧಿಕಾರಿಗೆ ಸಲ್ಲಿಸತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 , ದಿನಾಂಕ 3-2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 
2.ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ . 

68. ಸಂಚಿತ ನಿಧಿಗೆ ವಂತಿಗೆ - ಪ್ರತಿಯೊಂದು ಸಮಿತಿಯು, 91 (2) ನೇ ಪ್ರಕರಣದ ಮೇರೆಗೆ ಹಿಂದಿನ ತಿಂಗಳಲ್ಲಿನ ತನ್ನ ಒಟ್ಟು ಜಮೆಗಳ 
ಸಂಬಂಧದಲ್ಲಿ [ಕೃಷಿ ಮಾರುಕಟ್ಟೆ ನಿರ್ದೆಶಕನು] ನಿಗದಿಪಡಿಸಬಹುದಾದಂಥ ಶೇಕಡಾವಾರು ಮೊಬಲಗನ್ನು ರಾಜ್ಯದ ಸಂಚಿತ ನಿಧಿಗೆ ಪ್ರತಿ ತಿಂಗಳು 15ನೇ 
ದಿನಾಂಕಕ್ಕೆ ಮುಂಚೆ ಸಲ್ಲಿಸತಕ್ಕದ್ದು ಮತ್ತು ಆ ಸಂದಾಯಕ್ಕೆ ಸಂಬಂಧಿಸಿದಂತೆ ದ್ವಿಪ್ರತಿ ಚಲನನ್ನು [ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ] ಕಳುಹಿಸತಕ್ಕದ್ದು. 

69. ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಳಿಗೆ ವಂತಿಗೆ - (1) ರಾಜ್ಯದಲ್ಲಿರುವ ಪ್ರತಿಯೊಂದು ಸಮಿತಿಯು, ಹಿಂದಿನ ತಿಂಗಳಿನ ಅವಧಿಯ ಅದರ ಒಟ್ಟು 
ಜಮೆಗಳ ಶೇಕಡಾ ಐದರಷ್ಟು ಮೊತ್ತವನ್ನು ಪ್ರತಿ ತಿಂಗಳು 15ನೇ ದಿನಾಂಕಕ್ಕೆ ಮುಂಚೆ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಳಿಗೆ ಸಂದಾಯ ಮಾಡತಕ್ಕದ್ದು ಮತ್ತು 
ಆ ಕುರಿತು [ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ] ತಿಳಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 - 05 - 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(2) ಪ್ರತಿಯೊಂದು ಸಮಿತಿಯು, ಪ್ರತಿ ತಿಂಗಳು, ಮಾರುಕಟ್ಟೆ ಫೀಜು ಮತ್ತು ಲೈಸನ್ಸ್ ಫೀಜುಗಳ ರೂಪದಲ್ಲಿ ಪ್ರತಿಯೊಂದು ಕ್ಯಾಲೆಂಡರ್ 
ತಿಂಗಳಲ್ಲಿ ಪ್ರಾಪ್ತವಾದ ಒಟ್ಟು ಜಮೆಗಳನ್ನು ಮತ್ತು (1) ನೇ ಉಪನಿಯಮದ ಮೇರೆಗೆ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಗೆ ಮಾಡಲಾದ ಸಂದಾಯಗಳನ್ನು 
ತೋರಿಸುವ ಒಂದು ಪ್ರತ್ಯೇಕ ರಿಜಿಸ್ಟರನ್ನು ಇಡತಕ್ಕದ್ದು. 

[(3) xxx ] 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3- 2-1970ರ ಮೂಲಕ ಬಿಟ್ಟುಬಿಡಲಾಗಿದೆ. 

[ 70, ನಕ್ಷೆಗಳನ್ನು ಸಿದ್ದಪಡಿಸುವುದು.- (1) ಮುಂಬರುವ ವರ್ಷದಲ್ಲಿ ಕೈಗೊಳ್ಳಲಾಗುವ ಕಾಮಗಾರಿಗಳಿಗೆ ಸಂಬಂಧಿಸಿದ ವಾರ್ಷಿಕ ಕ್ರಿಯಾ 
ಯೋಜನೆಯನ್ನು ಪ್ರತಿ ವರ್ಷದ ನವೆಂಬರ್‌ಗೆ ಮುಂಚೆ ಮಾರುಕಟ್ಟೆ ಸಮಿತಿಯು ಸಿದ್ದಪಡಿಸತಕ್ಕದ್ದು ಮತ್ತು ಸಲ್ಲಿಸತಕ್ಕದ್ದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು 
ಅದನ್ನು ಪರಿಶೀಲಿಸಿದ ತರುವಾಯ , ಚಾಲ್ಲಿ ವರ್ಷದ ಡಿಸೆಂಬರ್‌ಗೆ ಮುಂಚೆ ಸೂಕ್ತ ಅನುಮೋದನೆಯನ್ನು ತಿಳಿಸತಕ್ಕದ್ದು. ಮಾರುಕಟ್ಟೆ ಸಮಿತಿಯ ವೆಚ್ಚದಲ್ಲಿ 
ಕೈಗೊಳ್ಳಲು ಉದ್ದೇಶಿಸಿರುವ ಕಾಮಗಾರಿಗಳ ನಕ್ಷೆಗಳನ್ನು ಮತ್ತು ಅಂದಾಜುಗಳನ್ನು ಕೃಷಿ ಮಾರುಕಟ್ಟೆ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗವು 
ಸಿದ್ದಪಡಿಸುತ್ತದೆ. ಆದರೂ ಮಾರುಕಟ್ಟೆ ಸಮಿತಿಯು, ನಕ್ಷೆಗಳನ್ನು ಮತ್ತು ಅಂದಾಜುಗಳನ್ನು ಸಿದ್ಧಪಡಿಸುವುದಕ್ಕಾಗಿ ಒಬ್ಬ ವಾಸ್ತುಶಿಲ್ಪಿಯೊಂದಿಗೆ ಅಥವಾ 
ಇಂಜಿನಿಯರ್‌ನೊಂದಿಗೆ ಸಮಾಲೋಚಿಸಬಹುದು. 
(2) ಮಾರುಕಟ್ಟೆ ಸಮಿತಿಯು, ಸಾಮಾನ್ಯ ನಿಧಿ ಆಯವ್ಯಯವನ್ನು ಸಿದ್ಧಪಡಿಸುವಾಗ ಮಾರುಕಟ್ಟೆ ಸಮಿತಿಯ ಕಟ್ಟಡದ ಬಂಡವಾಳ ವೆಚ್ಚದ ಶೇಕಡಾ 5 
ರಷ್ಟನ್ನು ನಿರ್ವಹಣೆ ಮತ್ತು ದುರಸ್ತಿಗಳಿಗಾಗಿ ಮೀಸಲಿಡತಕ್ಕದ್ದು. ನಿರ್ವಹಣೆ ಮತ್ತು ವಾರ್ಷಿಕ ದುರಸ್ತಿಗಳನ್ನು ಪ್ರತಿ ವರ್ಷದ ಡಿಸೆಂಬರ್‌ನೊಳಗೆ 
ಮುಕ್ತಾಯಗೊಳಿಸತಕ್ಕದ್ದು. ಈ ಕಾಮಗಾರಿಗಳನ್ನು ಕೈಗೊಳ್ಳುವುದಕ್ಕಾಗಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಂದ ಪ್ರತ್ಯೇಕ ಅನುಮೋದನೆಯ ಅಗತ್ಯವಿರುವುದಿಲ್ಲ.] 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19 .3.2008ರ ಮೂಲಕ 20 - 03 - 2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೯೧೩ 


& 


06 


[71. ನಕ್ಷೆಗಳ ಮತ್ತು ಅಂದಾಜುಗಳ ಅನುಮೋದನೆ.- (1) ಕೃಷಿ ಮಾರುಕಟ್ಟೆ ನಿರ್ದೇಶಕರು 70ನೇ ನಿಯಮದ ಮೇರೆಗೆ ವಾರ್ಷಿಕ ಕ್ರಿಯಾ 
ಯೋಜನೆಯಲ್ಲಿ ಅನುಮೋದಿಸಿದ ಕಾಮಗಾರಿಗಳ ನಕ್ಷೆಗಳನ್ನು ಮತ್ತು ಅಂದಾಜನ್ನು ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ ಸಕ್ಷಮ ಅಧಿಕಾರಿಯು 
ತಾಂತ್ರಿಕವಾಗಿ ಪರಿಶೀಲನೆ ಮಾಡತಕ್ಕದ್ದು ಮತ್ತು ಇಂಜಿನಿಯರಿಂಗ್ ವಿಭಾಗವು ಮಾರುಕಟ್ಟೆ ಸಮಿತಿಯಿಂದ ಸ್ವೀಕರಿಸಿದ ನಕ್ಷೆಗಳನ್ನು ಮತ್ತು ಅಂದಾಜುಗಳನ್ನು , 
ಅವುಗಳನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂವತ್ತು ದಿನಗಳ ಒಳಗಾಗಿ ತಾಂತ್ರಿಕವಾಗಿ ಪರಿಶೀಲನೆ ಮಾಡಿ ಮಂಜೂರಾತಿ ನೀಡತಕ್ಕದ್ದು. 

( 2) ತುರ್ತು ಸ್ವರೂಪದ ಯಾವ ಕಾಮಗಾರಿಗಳ ಅಂದಾಜು ವೆಚ್ಚವು ಈ ಮುಂದಿನ ಕೋಷ್ಠಕದ ( 2) ನೇ ಅಂಕಣದಲ್ಲಿ ಸೂಚಿಸಿದ ಗರಿಷ್ಠ 
ಮೊತ್ತವನ್ನು ಮೀರುವುದಿಲ್ಲವೋ ಅಂಥ ಕಾಮಗಾರಿಗಳ ನಕ್ಷೆಗಳನ್ನು ಮತ್ತು ಅಂದಾಜುಗಳನ್ನು , ಕೃಷಿ ಮಾರುಕಟ್ಟೆ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ತಾಂತ್ರಿಕವಾಗಿ ಪರಿಶೀಲನೆ ಮಾಡಿದ ಮತ್ತು ಅನುಮೋದಿಸಿದ ನಕ್ಷೆಗಳನ್ನು ಮತ್ತು ಅಂದಾಜುಗಳನ್ನು 
ಪಡೆದುಕೊಂಡ ತರುವಾಯ ಮಾರುಕಟ್ಟೆ ಸಮಿತಿಯು ಮಂಜೂರು ಮಾಡಬಹುದು. 

ಕೋಷ್ಟಕ 
ಹಿಂದಿನ ಮಾರುಕಟ್ಟೆ ವರ್ಷದಲ್ಲಿ ಮಾರುಕಟ್ಟೆ ಶುಲ್ಕ ಮತ್ತು ಲೈಸೆನ್ಸ್ ಕಾಮಗಾರಿಗಳ ಅಂದಾಜು ವೆಚ್ಚದ ಗರಿಷ್ಠ ಮೊತ್ತ. 
ಶುಲ್ಕದ ರೂಪದಲ್ಲಿ ಯಾವ ಮಾರುಕಟ್ಟೆ ಸಮಿತಿಯ ವಾರ್ಷಿಕ 
ಆದಾಯವು ಈ ಮುಂದೆ ಹೇಳಿದಂತೆ ಇರುವುದೋ ಆ ಮಾರುಕಟ್ಟೆ 
ಸಮಿತಿಯ ಪ್ರವರ್ಗಗಳು 
ಇಪ್ಪತ್ತೈದು ಲಕ್ಷ ರೂ . ಗಳಿಗಿಂತ ಕಡಿಮೆ 

ವರ್ಷಕ್ಕೆ ಗರಿಷ್ಠ 2,00,000/ - ರೂ . ಗಳಿಗೆ ಒಳಪಟ್ಟು ಪ್ರತಿಯೊಂದು 

ಕಾಮಗಾರಿಗೆ 25,000 ರೂ . ಗಳು. 
ಇಪ್ಪತ್ತೈದು ಲಕ್ಷ ರೂ . ಗಳು ಮತ್ತು ಅದಕ್ಕೂ ಮೇಲ್ಪಟ್ಟು ಆದರೆ ಐವತ್ತು ವರ್ಷಕ್ಕೆ ಗರಿಷ್ಠ 4 ,00,000 /- ರೂ . ಗಳಿಗೆ ಒಳಪಟ್ಟು ಪ್ರತಿಯೊಂದು 
ಲಕ್ಷ ರೂ . ಗಳಿಗಿಂತ ಕಡಿಮೆ . 

ಕಾಮಗಾರಿಗೆ 50 , 000/ - ರೂ . ಗಳು 
ಐವತ್ತು ಲಕ್ಷ ರೂ . ಗಳು ಮತ್ತು ಅದಕ್ಕೂ ಮೇಲ್ಪಟ್ಟು. 

ವರ್ಷಕ್ಕೆ ಗರಿಷ್ಠ 8.00 ಲಕ್ಷ ರೂ .ಗಳಿಗೆ ಒಳಪಟ್ಟು ಪ್ರತಿಯೊಂದು 

ಕಾಮಗಾರಿಗೆ 1,00, 000 / - ರೂ . ಗಳು. 
ಮಾರುಕಟ್ಟೆ ಸಮಿತಿಯು, ಈ ಉಪ-ನಿಯಮದ ಮೇರೆಗೆ ಕಾಮಗಾರಿಗಳನ್ನು ನಿರ್ವಹಿಸುವುದಕ್ಕೆ ಮುಂಚೆ, ನಕ್ಷೆಯ ಮತ್ತು ಅಂದಾಜಿನ 
ಪ್ರತಿಗಳನ್ನು ಕಾಮಗಾರಿಯನ್ನು ಕೈಗೊಳ್ಳುವ ಅಗತ್ಯತೆಗೆ ಸಂಬಂಧಿಸಿದ ವರದಿಯೊಂದಿಗೆ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅಧಿಕೃತ ಅಧಿಕಾರಿಗೆ 
ಕಳುಹಿಸಿಕೊಡತಕ್ಕದ್ದು. ಆದರೆ ಈ ನಿಯಮದ ಮೇರೆಗೆ ಮಾಡಿದ ವೆಚ್ಚವನ್ನು ಪೂರಕ ಆಯವ್ಯಯದಲ್ಲಿ ಸೇರಿಸಿ ಅದಕ್ಕೆ ಅನುಮೋದನೆ 
ಪಡೆದುಕೊಳ್ಳತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 - 03 -2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
72 . ಕಾಮಗಾರಿಗಳ ಮೇಲ್ವಿಚಾರಣೆ - ಎಲ್ಲ ಕಾಮಗಾರಿಗಳು ಸಮಿತಿಯ ಕಾರ್ಯದರ್ಶಿಯ ಮತ್ತು ಅಧ್ಯಕ್ಷನ ಮೇಲ್ವಿಚಾರಣೆಯಲ್ಲಿ ನಡೆಯತಕ್ಕದ್ದು . 

ಭಾಗ - VI. 

ಫೀಜುಗಳನ್ನು ವಿಧಿಸುವುದು ಮತ್ತು ವಸೂಲು ಮಾಡುವುದು 
73. ಫೀಜುಗಳ ವಸೂಲಿ- ಸಮಿತಿಯು ಯಾವ ಫೀಜುಗಳನ್ನು ವಸೂಲು ಮಾಡಲು ಹಕ್ಕು ಹೊಂದಿರುವುದೋ ಆ ಫೀಜುಗಳನ್ನು ವಸೂಲು 
ಮಾಡುವಂತೆ ಅದು [ ಯಾರೇ ಮಾರುಕಟ್ಟೆ ಕಾರ್ಯ ನಿರ್ವಾಹಕನನ್ನು ಅಗತ್ಯಪಡಿಸಿದಾಗ ಅವನು ಹಾಗೆ ವಸೂಲು ಮಾಡತಕ್ಕದ್ದು ಮತ್ತು ಆ ಫೀಜುಗಳನ್ನು 
ಸಮಿತಿಯು ಯುಕ್ತವಾಗಿ ಅಧಿಕ ತಗೊಳಿಸಿದ ಸಂಬಳ ಪಡೆಯುವ ನೌಕರರು ಸಹ ವಸೂಲು ಮಾಡಬಹುದು] ಮತ್ತು ವಸೂಲಿ ಮಾಡುವ ಹಕ್ಕನ್ನು 
ಯಾರಿಗೂ ಗುತ್ತಿಗೆಗೆ ಕೊಡತಕ್ಕದ್ದಲ್ಲ . 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3- 2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

74 , ರಸೀತಿ.- (1) ಸಮಿತಿಯ ಪರವಾಗಿ ಸ್ವೀಕರಿಸಲಾದ ಎಲ್ಲಾ ಹಣದ ಸಂದರ್ಭದಲ್ಲಿ ಹಾಗೆ ಹಣ ಸ್ವೀಕರಿಸಿದ ಬಗ್ಗೆ ಕಾರ್ಯದರ್ಶಿಯು 
ಅಥವಾ ಯಾರೇ ಇತರ ಅಧಿಕಾರಿಯು, ನೌಕರನು ಅಥವಾ ಈ ಸಂಬಂಧದಲ್ಲಿ ಸಮಿತಿಯು ಯುಕ್ತವಾಗಿ ಅಧಿಕೃತಗೊಳಿಸಿದ ಸಮಿತಿಯ ಏಜೆಂಟನು 
[ ನಮೂನೆ 35] ರಲ್ಲಿ , ಕಾರ್ಬನ್ ದ್ವಿಪ್ರತಿಯಲ್ಲಿ ರಸೀತಿಯನ್ನು ಕೊಡತಕ್ಕದ್ದು ಮತ್ತು ಆ ರಸೀತಿಯನ್ನು ಹಣ ಸಂದಾಯ ಮಾಡುವ ಪಕ್ಷಕಾರನಿಗೆ 
ಕೊಡತಕ್ಕದ್ದು ಮತ್ತು ಕಾರ್ಬನ್ ಪ್ರತಿಯನ್ನು ಕಚೇರಿ ಪ್ರತಿಯಾಗಿ ಇಟ್ಟುಕೊಂಡಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3-2- 1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(2) ಹಣ ಸಂದಾಯವನ್ನು ಸ್ವೀಕರಿಸಲು ಅಧಿಕೃತನಾದ ಪ್ರತಿಯೊಬ್ಬ ಅಧಿಕಾರಿಯು, ನೌಕರನು ಅಥವಾ ಏಜೆಂಟನು ಪ್ರತಿದಿನ ತಾನು ಸ್ವೀಕರಿಸಿದ 
ಹಣದ ಎಲ್ಲಾ ಲೆಕ್ಕಗಳನ್ನು , ಕಾರ್ಯದರ್ಶಿಗೆ ಅಥವಾ ಆ ಸಂಬಂಧದಲ್ಲಿ ಆತನು ಯುಕ್ತವಾಗಿ ಅಧಿಕೃತಗೊಳಿಸಿದ ಅಧಿಕಾರಿಗೆ ಸಲ್ಲಿಸತಕ್ಕದ್ದು ಮತ್ತು ಹಾಗೆ 
ಸ್ವೀಕರಿಸಲಾದ ಎಲ್ಲಾ ಹಣವನ್ನು ಲೆಕ್ಕಕ್ಕೆ ಸೇರಿಸತಕ್ಕದ್ದು. 

[74ಎ, ಪರ್ಮಿಟ್ ನೀಡಿಕೆ.- (1) ಪ್ರತಿಯೊಬ್ಬ ರಫ್ತುದಾರನು, ವ್ಯಾಪಾರಿಯು ಮತ್ತು ಇತರ ಮಾರುಕಟ್ಟೆ ಕಾರ್ಯನಿರ್ವಾಹಕನು, ಮಾರುಕಟ್ಟೆ 
ಪ್ರದೇಶದಿಂದ ಹೊರಗೆ ಸರಕುಗಳನ್ನು ಸಾಗಾಣಿಕೆ ಮಾಡುವಾಗ ನಮೂನೆ ಸಂಖ್ಯೆ 35ಎ ನಲ್ಲಿ ಪ್ರತಿಯಲ್ಲಿ ಪರ್ಮಿಟ್ ನೀಡತಕ್ಕದ್ದು. ಪರ್ಮಿಟ್‌ನ ಒಂದು 
ಪ್ರತಿಯನ್ನು ಖರೀದಿದಾರನಿಗೆ ಅಥವಾ ಏಜೆಂಟನಿಗೆ ನೀಡತಕ್ಕದ್ದು. ಆ ಸರಕುಗಳನ್ನು ಸಾಗಾಣಿಕೆ ಮಾಡುವಾಗ ಅದು ಸರಕುಗಳ ಜೊತೆ ಇರತಕ್ಕದ್ದು ಹಾಗೂ 
ಅದನ್ನು ಚೆಕ್ ಪೋಸ್ಟ್‌ನಲ್ಲಿ ಅಥವಾ ಅಧಿನಿಯಮದ 66ನೇ ಮತ್ತು 67ನೇ ಪ್ರಕರಣದ ಮೇರೆಗೆ ಅಧಿಕಾರಗಳನ್ನು ಚಲಾಯಿಸಲು ಅಧಿಕೃತಗೊಳಿಸಿದ 
ಅಧಿಕಾರಿಗೆ ತಪಾಸಣೆಗಾಗಿ ನೀಡತಕ್ಕದ್ದು . ಪರ್ಮಿಟ್‌ನ ಎರಡನೇ ಪ್ರತಿಯನ್ನು, ಪರ್ಮಿಟ್ ನೀಡಿದ ನಲವತ್ತೆಂಟು ಗಂಟೆಗಳೊಳಗೆ ಆ ಪ್ರದೇಶದ ಮೇಲೆ 
ಸೂಕ್ತ ನಿಯಂತ್ರಣ ಹೊಂದಿರುವ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗೆ ಸಲ್ಲಿಸತಕ್ಕದ್ದು . ಮೂರನೆಯ ಪ್ರತಿಯನ್ನು, ಮಾರುಕಟ್ಟೆ ಕಾರ್ಯನಿರ್ವಾಹಕನು 
ತನ್ನಲ್ಲೇ ಉಳಿಸಿಕೊಳ್ಳತಕ್ಕದ್ದು, ಅದನ್ನು ನಿರ್ಧರಣೆಯ ಅಥವಾ ತಪಾಸಣೆಯ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. 


೯೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
(2) ಮೇಲಿನದರ ಜೊತೆಗೆ, ವಾಹನದ ಮಾಲೀಕನು ಅಥವಾ ಚಾಲಕನು ಅಥವಾ ವಾಹನದ ಪ್ರಭಾರದಲ್ಲಿರುವ ವ್ಯಕ್ತಿಯು, 

( ಎ ) ಸಂದರ್ಭಾನುಸಾರ, ಸರಕು ಸಾಗಾಣಿಕೆ ವಾಹನದ ದಾಖಲೆಯನ್ನು , ಟ್ರಿಪ್ಶೀಟ್‌ನ್ನು ಅಥವಾ ಲಾಗ್ ಪುಸ್ತಕವನ್ನು ತನ್ನೊಂದಿಗೆ 
ಒಯ್ಯತಕ್ಕದ್ದು. 

( ಬಿ ) ಮಾರಾಟ ಬಿಲ್ಲನ್ನು ಅಥವಾ ಅಂಥ ಇತರ ದಸ್ತಾವೇಜುಗಳನ್ನು ತನ್ನೊಂದಿಗೆ ಒಯ್ಯತಕ್ಕದ್ದು. 
( 3) ಅಧಿನಿಯಮದ 65ನೇ ಪ್ರಕರಣದ ಮೇರೆಗೆ ವಿನಾಯಿತಿಯನ್ನು ಕ್ಲೀಮು ಮಾಡಬಯಸುವ ಮಾರುಕಟ್ಟೆ ಕಾರ್ಯನಿರ್ವಾಹಕನು, ಅವನು 
ಯಾವ ಮಾರುಕಟ್ಟೆ ಸಮಿತಿಯಲ್ಲಿ ವಿನಾಯಿತಿಯನ್ನು ಕ್ಲೀಮು ಮಾಡುವನೋ ಆ ಮಾರುಕಟ್ಟೆ ಸಮಿತಿಗೆ ನಮೂನೆ 35ಬಿ ಯಲ್ಲಿ ಪ್ರಮಾಣಪತ್ರವನ್ನು 
ಹಾಜರುಪಡಿಸತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 - 03 - 2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

75, ಭದ್ರತೆ - ಪ್ರತಿಯೊಂದು ಸಮಿತಿಯು, ನಗದನ್ನು ನಿರ್ವಹಿಸಬೇಕಾದ ತನ್ನ ನೌಕರರಿಂದ, ತಾನು ಅವಶ್ಯಕವೆಂದು ಯೋಚಿಸುವಂಥ 
ಭದ್ರತೆಯನ್ನು ತೆಗೆದುಕೊಳ್ಳತಕ್ಕದ್ದು. 
76 , ಲೈಸನ್ಸ್ ಪಡೆದ ವ್ಯಾಪಾರಿಗಳು, [ಕಮೀಷನ್ ಏಜೆಂಟರು ಮುಂತಾದವರು ] :- (1) ಯಾವನೇ ವ್ಯಕ್ತಿಯು ಈ ನಿಯಮದ ಮೇರೆಗೆ ಸಮಿತಿಯು 

ಮತ್ತು ಅದಕ್ಕನುಸಾರವಾಗಿ ಹೊರತು, ಮಾರುಕಟ್ಟೆ ಪ್ರದೇಶದಲ್ಲಿ, [ ವ್ಯಾಪಾರಿಯಾಗಿ, ಕಮಿಷನ್ ಏಜೆಂಟ್‌ನಾಗಿ, ಬೋಕರ್‌ನಾಗಿ, 
ಸಂಸ್ಕರಣಕಾರನಾಗಿ, ರಫ್ತುದಾರನಾಗಿ, ಆಮದುದಾರನಾಗಿ, ಜಿನ್ನರ್‌ನಾಗಿ, ಪ್ರೆಸರ್‌ನಾಗಿ , ಕ್ರಷರ್‌ನಾಗಿ , ದಾಸ್ತಾನುದಾರನಾಗಿ , `[ಉಗ್ರಾಣಪಾಲಕನಾಗಿ] ಅಥವಾ 
ಚಿಲ್ಲರೆ ವ್ಯಾಪಾರಿಯಾಗಿ] ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯವಹಾರವನ್ನು ನಡೆಸತಕ್ಕದ್ದಲ್ಲ . 

1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ 265 ಎಂಎಂಡಿ, 84 ದಿನಾಂಕ 7 -4 -1988ರ ( ಜಿಎಸ್‌ಆರ್ 93 ) ಮೂಲಕ ಪ್ರತಿಯೋಜಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1- 1994ರ ಮೂಲಕ ಸೇರಿಸಲಾಗಿದೆ. 

[(1ಎ) ಮತ್ತೊಬ್ಬ ವ್ಯಕ್ತಿಯ ಸೇವೆಯಲ್ಲಿ ಅಥವಾ ಫರ್ಮಿನ ಸೇವೆಯಲ್ಲಿರುವ ಯಾವನೇ ವ್ಯಕ್ತಿಯು ಸಮಿತಿಯು ನೀಡಿದ ಯಾವುದೇ ಲೈಸನ್ನನ್ನು 
ಹೊಂದಿರಲಿ ಅಥವಾ ಹೊಂದಿಲ್ಲದಿರಲಿ, ದಲ್ಲಾಳಿಯಾಗಿ ಲೈಸನ್ಸ್ ಪಡೆಯಲು ಹಕ್ಕುಳ್ಳವನಾಗತಕ್ಕದ್ದಲ್ಲ. ಲೈಸನ್ಸ್ ಪಡೆದಿರುವ ಯಾವನೇ ದಲ್ಲಾಳಿಯು ಅಂಥ 
ಸೇವೆಗೆ ಸೇರಿದಲ್ಲಿ ಅಥವಾ ಅವನು ಯಾವ ವ್ಯವಹಾರದ ಬಗ್ಗೆ ಲೈಸನ್ಸ್ ಹೊಂದಿರುವನೋ ಅದಕ್ಕೆ ಹೊರತಾದ ವ್ಯವಹಾರವನ್ನು ಮಾಡಿದಲ್ಲಿ, ಅವನು 
ಲೈಸನ್ಸ್ನ ಷರತ್ತುಗಳನ್ನು ಉಲ್ಲಂಘಿಸಿದ್ದಾನೆಂದು ಭಾವಿಸತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ 265 ಎಂಎಂಡಿ, 84 ದಿನಾಂಕ 7- 4-1988ರ ( ಜಿಎಸ್‌ಆರ್ 93) ಮೂಲಕ (1ಎ) ಉಪ- ಪ್ರಕರಣವನ್ನು ಸೇರಿಸಲಾಗಿದೆ. 
tr I(2) ಮಾರುಕಟ್ಟೆ ಪ್ರದೇಶದಲ್ಲಿ 

(6) ವ್ಯಾಪಾರಿಯಾಗಿ , ಕಮಿಷನ್ ಏಜೆಂಟ್‌ನಾಗಿ, ದಲ್ಲಾಳಿಯಾಗಿ, ರಫ್ತುದಾರನಾಗಿ, ಆಮದುದಾರನಾಗಿ, ದಾಸ್ತಾನುದಾರನಾಗಿ, ಉಗ್ರಾಣ 
ಪಾಲಕನಾಗಿ, ಜಿನ್ನರ್‌ನಾಗಿ, ಪ್ರೆಸರ್‌ನಾಗಿ, ಕ್ರಷರ್‌ನಾಗಿ ಅಥವಾ ಸಂಸ್ಕರಣಕಾರನಾಗಿ ಕಾರ್ಯನಿರ್ವಹಿಸಲು ಲೈಸನ್ಸ್ ನೀಡಿಕೆಗಾಗಿ ಅಥವಾ ಲೈಸನ್ಸ್ 
ನವೀಕರಣಕ್ಕಾಗಿ ಸಲ್ಲಿಸಲಾಗುವ ಪ್ರತಿಯೊಂದು ಅರ್ಜಿಯು ನಮೂನೆ 41ರಲ್ಲಿ ಇರತಕ್ಕದ್ದು. 

(i) ಚಿಲ್ಲರೆ ವ್ಯಾಪಾರಿಯಾಗಿ ಕಾರ್ಯನಿರ್ವಹಿಸಲು ಲೈಸನ್ಸ್ ನೀಡಿಕೆಗಾಗಿ ಅಥವಾ ಲೈಸನ್ಸ್ ನವೀಕರಣಕ್ಕಾಗಿ ಸಲ್ಲಿಸಲಾಗುವ 
ಅರ್ಜಿಯು ನಮೂನೆ 42ರಲ್ಲಿ ಇರತಕ್ಕದ್ದು. 

(i) ತಾತ್ಕಾಲಿಕ ವ್ಯಾಪಾರಿಯಾಗಿ ಕಾರ್ಯನಿರ್ವಹಿಸಲು ಲೈಸೆನ್ಸ್ ನೀಡಿಕೆಗಾಗಿ ಅಥವಾ ನವೀಕರಣಕ್ಕಾಗಿ ಸಲ್ಲಿಸಲಾಗುವ ಅರ್ಜಿಯು 
ನಮೂನೆ 43 ರಲ್ಲಿ ಇರತಕ್ಕದ್ದು. 

ಮತ್ತು ಅಂಥ ಎಲ್ಲ ಅರ್ಜಿಗಳೊಂದಿಗೆ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಫೀಜನ್ನು ಸಂದಾಯ ಮಾಡತಕ್ಕದ್ದು ಮತ್ತು ಸಮಿತಿಯು 
ಲೈಸನ್ನು ನೀಡಲು ಅಥವಾ ನವೀಕರಿಸಲು ನಿರಾಕರಿಸಿದರೆ ಅರ್ಜಿದಾರನಿಗೆ ಅವನು ಸಂದಾಯ ಮಾಡಿದ್ದ ಫೀಜನ್ನು ಹಿಂದಿರುಗಿಸತಕ್ಕದ್ದು .] 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 93, ದಿನಾಂಕ 07- 04 - 1988ರ ಮೂಲಕ (2) ಮತ್ತು (3)ನೇ ಉಪ- ಪ್ರಕರಣಗಳನ್ನು ಪ್ರತಿಯೋಜಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ 27-1- 1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 3) ಕೆಳಕಂಡ ಕೋಷ್ಟಕದ ( 2) ನೆಯ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿರುವಂತೆ ವ್ಯಾಪಾರಿಯಾಗಿ , ಕಮಿಷನ್ ಏಜೆಂಟ್‌ನಾಗಿ, ದಲ್ಲಾಳಿಯಾಗಿ, 
ಸಂಸ್ಕರಣಕಾರನಾಗಿ, ರಫ್ತುದಾರನಾಗಿ, ಆಮದುದಾರನಾಗಿ ಜಿನ್ನರ್‌ನಾಗಿ, ಪ್ರೆಸೆರ್‌ನಾಗಿ, ಕ್ರಷರ್‌ನಾಗಿ, [ ದಾಸ್ತಾನುದಾರನಾಗಿ, ಉಗ್ರಾಣಪಾಲಕನಾಗಿ ಅಥವಾ 
ಚಿಲ್ಲರೆ ವ್ಯಾಪಾರಿಯಾಗಿ] ವ್ಯವಹಾರ ನಡೆಸಲು ಅಗತ್ಯವಾದ ಲೈಸನ್ಸ್ ನೀಡಿಕೆಗೆ ಸಂದಾಯವಾಗಬೇಕಾದ ಗರಿಷ್ಠ [ ಲೈಸನ್ಸ್ ಫೀಜು] ಆ ಕೋಷ್ಟಕದ (3) ನೇ 
ಅಂಕಣದ ಸಂವಾದಿ ನಮೂದುಗಳಲ್ಲಿ ನಿರ್ದಿಷ್ಟಪಡಿಸಿದಂತಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 , ಎಂಆರ್‌ಇ 91 ದಿನಾಂಕ 27-1-1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ, 265 ಎಂಎಂಡಿ 84 ದಿನಾಂಕ 16 -4 - 1988ರ ( ಜಿಎಸ್‌ಆರ್ 95) ಮೂಲಕ ಪ್ರತಿಯೋಜಿಸಲಾಗಿದೆ. 

ಕೋಷ್ಟಕ 
ಕ್ರಮ .ಸಂಖ್ಯೆ 

ವರ್ಷಕ್ಕೆ ವಿಧಿಸಬಹುದಾದ ಗರಿಷ್ಠ ಫೀಜು 
ವ್ಯಾಪಾರಿ 

200 
ಕಮಿಷನ್ ಏಜೆಂಟ್ 

200 
ದಲ್ಲಾಳಿ (ಬೋಕರ್ ) 

100 


ಪ್ರವರ್ಗ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೧೫ 


ಕ್ರಮ.ಸಂಖ್ಯೆ 


ವರ್ಷಕ್ಕೆ ವಿಧಿಸಬಹುದಾದ ಗರಿಷ್ಠ ಫೀಜು 

100 


ಪ್ರವರ್ಗ 
ಸಂಸ್ಕರಣಕಾರ 

ರಫ್ತುದಾರ 
ಆಮದುದಾರ 


100 


100 


100 


ಜಿನ್ನರ್ 
ಪ್ರೆಸ್ಟರ್‌ 


100 


ಕ್ರಷರ್ 


100 


100 


25 


[ 12 


ದಾಸ್ತಾನುದಾರ 
ಚಿಲ್ಲರೆ ವ್ಯಾಪಾರಿ 
ಉಗ್ರಾಣ ಪಾಲಕ 

100] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174, ಎಂಆರ್‌ಇ 91 ದಿನಾಂಕ 27-1-1994ರ ಮೂಲಕ ಸೇರಿಸಲಾಗಿದೆ. 

ವಿವರಣೆ:- ಮೇಲಿನ ಕೋಷ್ಟಕದ (2) ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿರುವ ಎರಡು ಅಥವಾ ಹೆಚ್ಚು ಪ್ರವರ್ಗಗಳ ಸಂಬಂಧದಲ್ಲಿ ಲೈಸನ್ಸ್ 
ನೀಡಿಕೆಗೆ ಅರ್ಜಿ ಸಲ್ಲಿಸಿರುವ ವ್ಯಕ್ತಿಯು ಅಂತಹ ಪ್ರತಿಯೊಂದು ಪ್ರವರ್ಗದ ಬಗ್ಗೆ ಪ್ರತ್ಯೇಕವಾಗಿ ಫೀಜನ್ನು ಸಂದಾಯ ಮಾಡಿದ ಮೇಲೆ ಅಂಥ ಎಲ್ಲಾ 
ಪ್ರವರ್ಗಗಳ ಸಂಬಂಧದಲ್ಲಿ ಅವನಿಗೆ ಸಂಯೋಜಿತ ಲೈಸೆನ್ನನ್ನು ನೀಡಬಹುದು.] 

( 4) ಅಂಥ ಅರ್ಜಿಯನ್ನು ಸ್ವೀಕರಿಸಿದ ಮೇಲೆ ಸಮಿತಿಯು ತಾನು ಅವಶ್ಯವೆಂದು ಭಾವಿಸಬಹುದಾದಂಥ ವಿಚಾರಣೆಗಳನ್ನು ನಡೆಸಿದ ತರುವಾಯ 
[ನಮೂನೆ 36] ರಲ್ಲಿ ಲೈಸನ್ಸ್ ನೀಡಿಕೆಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಕೋರಿರುವ ಲೈಸನ್ಸನ್ನು ನಿರಾಕರಿಸಲು ಯಾವುದೇ ಆಧಾರಗಳಿಲ್ಲವೆಂದು ಕಂಡುಬಂದಲ್ಲಿ 
ಆತನಿಗೆ ಲೈಸನ್ಸ್ನ್ನು ನೀಡಬಹುದು. ಮತ್ತು ಅಂಥ ಲೈಸನ್ಮ ನೀಡಿದ ಮೇಲೆ, ಅವನು ಈ ನಿಯಮಗಳಿಗೆ ಮತ್ತು ಉಪವಿಧಿಗಳಿಗೆ ಬದ್ಧನಾಗಿರುವುದಕ್ಕೆ ಒಪ್ಪಿ , 
ಸಮಿತಿಯು ನಿರ್ಧರಿಸಿದಂಥ ನಮೂನೆಯಲ್ಲಿ ಒಂದು ಒಪ್ಪಂದ ಪತ್ರವನ್ನು ಬರೆದುಕೊಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3-2 - 1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(5) ಅರ್ಜಿದಾರನು ದಿವಾಳಿಯಾಗಿದ್ದರೆ ಅಥವಾ ಅಧಿನಿಯಮದ, ನಿಯಮಗಳ ಅಥವಾ ಉಪಬಂಧಗಳ ಮೇರೆಗೆ ಅನ್ಯಥಾ [ ಅನರ್ಹನಾಗಿದ್ದರೆ ] 
ಅಥವಾ ಸಮಿತಿಯ ನಿಯಂತ್ರಣದ ಮೇರೆಗೆ ಮಾರುಕಟ್ಟೆ ಪ್ರದೇಶದಲ್ಲಿ ನಡೆಯುವ ದಕ್ಷ ಕಾರ್ಯನಿರ್ವಹಣೆಗೆ, ಅವನ ಕಾರ್ಯನಿರ್ವಹಣೆಯಿಂದಾಗಿ 
ಅನುಕೂಲವಾಗುವ ಸಂಭವ ಇಲ್ಲದಿದ್ದರೆ ಸಮಿತಿಯು ಅವನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟ ತರುವಾಯ ಕಾರಣಗಳನ್ನು 
ದಾಖಲ್ಮಾಡಿ ಅವನಿಗೆ ಲೈಸನ್ಸ್ ನೀಡಲು ನಿರಾಕರಿಸಬಹುದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 , ದಿನಾಂಕ 3-2 -1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

[( 6) ( 4) ನೇ ಉಪ- ನಿಯಮದ ಮೇರೆಗೆ ಮಂಜೂರು ಮಾಡಿದ ಲೈಸೆನ್ನನ್ನು ನವೀಕರಿಸಿದ ಹೊರತು, ಅದನ್ನು ಮಂಜೂರು ಮಾಡಿದ ವರ್ಷವೂ 
ಸೇರಿದಂತೆ ಹತ್ತನೇ ಮಾರುಕಟ್ಟೆ ವರ್ಷದ ಕೊನೆಯವರೆಗೆ ಅದು ಚಾಲ್ತಿಯಲ್ಲಿರತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 -03-2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
(7) ಲೈಸನ್ಸ್‌ನ ನವೀಕರಣಕ್ಕಾಗಿ ಸಲ್ಲಿಸುವ ಪ್ರತಿಯೊಂದು ಅರ್ಜಿಯನ್ನು ಅದರ ಅವಧಿ ಮುಗಿಯುವ ಒಂದು ತಿಂಗಳ ಮೊದಲು ಸಲ್ಲಿಸತಕ್ಕದ್ದು. 

( 8) ಲೈಸನ್ಸಿನ ನವೀಕರಣಕ್ಕಾಗಿ ಸಲ್ಲಿಸುವ ಅರ್ಜಿಯನ್ನು, (1) ನೇ ಉಪನಿಯಮದ ಅನುಸಾರವಾಗಿ ಸಲ್ಲಿಸಿರುವಲ್ಲಿ ಅರ್ಜಿಯ ಸಂಬಂಧದಲ್ಲಿ 
ಆದೇಶವಾಗುವವರೆಗೆ ಅರ್ಜಿದಾರನ ಲೈಸನ್ನು ಅವಧಿಯು ಯುಕ್ತವಾಗಿ ಮುಂದುವರಿದಿದೆಯೆಂದು ಭಾವಿಸತಕ್ಕದ್ದು. 

(9) ಲೈಸನ್ಸ್ ಪಡೆದ ಎಲ್ಲಾ [ ವ್ಯಾಪಾರಿಗಳ, ಕಮಿಷನ್ ಏಜೆಂಟರ, ದಲ್ಲಾಳಿಗಳ, ಸಂಸ್ಕರಣಕಾರರ, ರಫ್ತುದಾರರ , ಆಮದುದಾರರ , ಜಿನ್ನರ್‌ಗಳ, 
ಪೆಸ್ಟರ್‌ಗಳ, ಕ್ರಷರ್‌ಗಳ, ದಾಸ್ತಾನುದಾರರ ಮತ್ತು ಚಿಲ್ಲರೆ ವ್ಯಾಪಾರಿಗಳ] ಹೆಸರುಗಳನ್ನು ಈ ಉದ್ದೇಶಕ್ಕಾಗಿ ಇಡಲಾಗಿರುವ ರಿಜಿಸ್ಟರ್‌ನಲ್ಲಿ ಪ್ರತ್ಯೇಕವಾಗಿ 
ನಮೂದಿಸತಕ್ಕದ್ದು: 

1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ. 265, ಎಂಎಂಡಿ 84 ದಿನಾಂಕ 7-4 -1988ರ ( ಜಿಎಸ್‌ಆರ್ 93) ಮೂಲಕ ಪ್ರತಿಯೋಜಿಸಲಾಗಿದೆ. 

[ ಪರಂತು, ಒಂದು ಮಾರುಕಟ್ಟೆ ಸಮಿತಿಯಲ್ಲಿ ಲೈಸೆನ್ಸ್ ಪಡೆದಿರುವ ವ್ಯಾಪಾರಿಯು ಮತ್ತೊಂದು ಮಾರುಕಟ್ಟೆ ಸಮಿತಿಯ ಕಾರ್ಯವ್ಯಾಪ್ತಿಯಲ್ಲಿ 
ಖರೀದಿ ಅಥವಾ ಮಾರಾಟ ಮಾಡಲು ಇಚ್ಚಿಸಿದರೆ, ಆತನು ಲೈಸೆನ್ನಿಗಾಗಿ ನಮೂನೆ 37ಎ ಯಲ್ಲಿ ಸದರಿ ನಮೂನೆಯಲ್ಲಿ ಹೇಳಿರುವ ಮಾಹಿತಿಯೊಂದಿಗೆ, 
ಪ್ರತಿ ಮಾರುಕಟ್ಟೆ ಪ್ರದೇಶಕ್ಕೆ 200 ರೂ /- ( ಇನ್ನೂರು ರೂಪಾಯಿಗಳು ಮಾತ್ರ) ಶುಲ್ಕದ ಸಹಿತ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅರ್ಜಿ ಸಲ್ಲಿಸಬಹುದು. ಕೃಷಿ 
ಮಾರುಕಟ್ಟೆ ನಿರ್ದೇಶಕರು, ಅಗತ್ಯಪಡಿಸಿರುವ ಮಾಹಿತಿ ಮತ್ತು ಶುಲ್ಕದೊಂದಿಗೆ ಅಂಥ ಅರ್ಜಿಯನ್ನು ಸ್ವೀಕರಿಸಿದ ಮೇಲೆ ಒಂದಕ್ಕಿಂತ ಹೆಚ್ಚು ಮಾರುಕಟ್ಟೆ 
ಪ್ರದೇಶದಲ್ಲಿ ವ್ಯವಹಾರ ಮಾಡುವುದಕ್ಕಾಗಿ ಅರ್ಜಿದಾರನಿಗೆ ನಮೂನೆ 37ಬಿ ಯಲ್ಲಿ ಲೈಸೆನ್ಸ್ ನೀಡಬಹುದು. ಆ ತರುವಾಯ ಹಾಗೆ ಸ್ವೀಕರಿಸಿದ ಲೈಸೆನ್ಸ್ 
ಶುಲ್ಕವನ್ನು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗೆ ಕಳುಹಿಸತಕ್ಕದ್ದು . ಸಂಬಂಧಪಟ್ಟ ಲೈಸೆನ್ಸ್ದಾರನು ಮಾಡಿದ ಕೃಷಿ ಉತ್ಪನ್ನದ ಖರೀದಿಗಳ ಬಗ್ಗೆ ಉಪ 

ರವಾಗಿ ವಿವರ ಪಟ್ಟಿಕೆಗಳನ್ನು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗೆ ಸಲ್ಲಿಸುವಂತೆ ಅವನನ್ನು ಅಗತ್ಯಪಡಿಸತಕ್ಕದ್ದು ಮತ್ತು 
ಆಯಾಯ ಮಾರುಕಟ್ಟೆ ಪ್ರದೇಶದಲ್ಲಿ ಅವನು ಮಾಡಿದ ಕೃಷಿ ಉತ್ಪನ್ನದ ಖರೀದಿಗಳ ಮೇಲೆ ಉಪವಿಧಿಗಳ ಉಪಬಂಧಗಳ ಪ್ರಕಾರ ಮಾರುಕಟ್ಟೆ ಶುಲ್ಕವನ್ನು 
ಆಯಾಯ ಮಾರುಕಟ್ಟೆ ಸಮಿತಿಗೆ ಪಾವತಿ ಮಾಡತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007, ದಿನಾಂಕ 19 .3.2008ರ ಮೂಲಕ 20- 03 -2008ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


೯೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


77 . ವ್ಯಾಪಾರಿಗಳಾಗಿ ಕಾರ್ಯ ನಿರ್ವಹಿಸುವ ಬಗ್ಗೆ ಲೈಸನ್ಸ್ ಪಡೆಯುವ ಸಂಬಂಧದಲ್ಲಿ ಅನರ್ಹತೆಗಳು .- ಯಾವನೇ ವ್ಯಕ್ತಿಗೆ, ಉಪವಿಧಿಗಳಲ್ಲಿ 
ಉಪಬಂಧಿಸಬಹುದಾದಂಥ ವಿಚಾರಣೆಯ ತರುವಾಯ ಯಾವನೇ ವ್ಯಕ್ತಿಯು, 

(1) ದಿವಾಳಿಯಾಗಿಲ್ಲವೆಂದು; 

( ) ಯಾವನೇ ಉತ್ಪಾದಕನಿಗೆ ಅಥವಾ ಯಾವನೇ ಕಮಿಷನ್ ಏಜೆಂಟನಿಗೆ ತನ್ನ ವ್ಯವಹಾರದ ಸಂಬಂಧದಲ್ಲಿ ಯಾವುದೇ 
ಬಾಕಿಗಳನ್ನು ಅಥವಾ ಸುಸ್ತಿ ಬಾಕಿಗಳನ್ನು ತೀರಿಸಬೇಕಾಗಿಲ್ಲವೆಂದು; ಮತ್ತು 

(iii) ಈ ಅಧಿನಿಯಮದ 85ನೇ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು ಉಪವಿಧಿಗಳ ಮೇರೆಗೆ ನಗದು ಭದ್ರತೆಯನ್ನು ಠೇವಣಿ 
ಇಟ್ಟಿರುವನೆಂದು ಅಥವಾ ಬ್ಯಾಂಕ್ ಖಾತರಿಯನ್ನು ಸಮಿತಿಗೆ ಒದಗಿಸಿರುವನೆಂದು 
- ಸಮಿತಿಗೆ ಮನದಟ್ಟಾದ ಹೊರತು ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಾರಿಯಾಗಿ ಕಾರ್ಯನಿರ್ವಹಿಸಲು ಅದು ಆ ವ್ಯಕ್ತಿಗೆ ಲೈಸನ್ಸ್ ನೀಡತಕ್ಕದ್ದಲ್ಲ ಅಥವಾ ಆ 
ವ್ಯಕ್ತಿಯ ಲೈಸನ್ಸನ್ನು ನವೀಕರಿಸತಕ್ಕದ್ದಲ್ಲ ಅಥವಾ ಮುಂದುವರಿಸತಕ್ಕದ್ದಲ್ಲ . 

(2 ) ಯಾವನೇ ವ್ಯಕ್ತಿಯ ಬಗ್ಗೆ ಕೆಳಕಂಡ ಸಂಗತಿಗಳಿಗೆ ಸಂಬಂಧಿಸಿದಂತೆ ಸಮಿತಿಗೆ ಮನದಟ್ಟಾದರೆ ಅದು ಉಪವಿಧಿಗಳಲ್ಲಿ 
ಉಪಬಂಧಿಸಬಹುದಾದಂಥ ವಿಚಾರಣೆಯ ತರುವಾಯ, ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಾರಿಯಾಗಿ ಕಾರ್ಯನಿರ್ವಹಿಸಲು ಆ ವ್ಯಕ್ತಿಗೆ ಲೈಸನ್ಸ್ ನೀಡಲು 
ಅಥವಾ ನವೀಕರಿಸಲು ನಿರಾಕರಿಸಬಹುದು. 

(1) ಆ ವ್ಯಕ್ತಿಯ ಲೈಸನ್ನನ್ನು ಕೆಲವು ದಿವಸಗಳ ಹಿಂದೆ ರದ್ದುಗೊಳಿಸಲಾಗಿದ್ದು ಅಂಥ ರದ್ದಿಯಾತಿಯ ದಿನಾಂಕದಿಂದ ಆರು 
ತಿಂಗಳುಗಳು ಗತಿಸಿಲ್ಲ; 

(ii) ಅವನು, ಯಾವುದೇ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಯಾವುದೇ ಅಪರಾಧದ ಅಥವಾ ದುರ್ನಡತೆಯ ತಪ್ಪಿತಸ್ಥನಾಗಿದ್ದಾನೆ; 
(i) ಯಾವ ವ್ಯಕ್ತಿಗೆ ಲೈಸನ್ನನ್ನು ನಿರಾಕರಿಸಲಾಗಿದೆಯೋ ಅಂಥ ವ್ಯಕ್ತಿಯೊಡನೆ ಅವನು ಪಾಲುದಾರನಾಗಿದ್ದಾನೆ; 

(iv ) ಅವನು [ ಮಧ್ಯಸ್ಥಗಾರನ ಅಥವಾ ಮಧ್ಯಸ್ಥಗಾರರ ಯಾವುದೇ ಐತೀರ್ಪನ್ನು ಅಥವಾ ವಿವಾದ ಪರಿಶೀಲನಾ ಸಮಿತಿಯ 
ನಿರ್ಣಯವನ್ನು ಅಥವಾ ಆದೇಶವನ್ನು ಪಾಲಿಸಲು ಉಪೇಕ್ಷಿಸಿದ್ದಾನೆ ಅಥವಾ ನಿರಾಕರಿಸಿದ್ದಾನೆ; 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3- 2 -1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(V) ಯಾವುದೇ ಸರಿಯಾದ ಕಾರಣವಿಲ್ಲದೆ ವ್ಯಾಪಾರದ ಕರಾರನ್ನು ನೆರವೇರಿಸಲು ನಿರಾಕರಿಸಿದ್ದಾನೆ ಅಥವಾ ಅವನು 
ಸಂದಾಯಮಾಡಬೇಕಾದ ಯಾವುದೇ ಜುಲ್ಮಾನೆಯನ್ನು ಅಥವಾ ಯಾವುದೇ ಮೊಬಲಗನ್ನು , ಸಕಾಲದಲ್ಲಿ ಸಮಿತಿಗೆ ಸಂದಾಯ ಮಾಡಲು 
ತಪ್ಪಿದ್ದಾನೆ ಅಥವಾ ಉಪವಿಧಿಗಳಲ್ಲಿ ಉಪಬಂಧಿಸಲಾದಂತೆ ಸೂಕ್ತ ಸಮಯದಲ್ಲಿ ನಗದು ಭದ್ರತೆಯನ್ನು ಠೇವಣಿ ಇಡಲು ಅಥವಾ ಬ್ಯಾಂಕ್ 
ಖಾತರಿಯನ್ನು ಒದಗಿಸಲು ತಪ್ಪಿದ್ದಾನೆ; 

( vi) ಸಮಿತಿಗೆ ಅಥವಾ ಉಪಸಮಿತಿಗೆ ಅಥವಾ ಈ ಸಂಬಂಧದಲ್ಲಿ ಅಧಿಕೃತನಾದ ಅದರ ಯಾವನೇ ಅಧಿಕಾರಿಗೆ ಪರಿಶೀಲನೆಗಾಗಿ 
ತನ್ನ ಲೆಕ್ಕದ ಪುಸ್ತಕವನ್ನು ಒಪ್ಪಿಸಲು ನಿರಾಕರಿಸಿದ್ದಾನೆ ಅಥವಾ ಸಮಿತಿಯ ಯಾವುದೇ ಸಭೆಗೆ ಹಾಜರಾಗಲು ಕೊಡಲಾದ ನೋಟೀಸಿನ ಅಥವಾ 
ಮಾಡಲಾದ ವಿನಂತಿಯ ಮೇರೆಗೆ ಸಭೆಗೆ ಹಾಜರಾಗಲು ತಪ್ಪಿದ್ದಾನೆ; 

( vii) ಈ ನಿಯಮಗಳಲ್ಲಿ ಮತ್ತು ಉಪಬಂಧಗಳಲ್ಲಿ ಗೊತ್ತುಪಡಿಸಲಾದಂತೆ ಅಥವಾ ಸಮಿತಿಯ ಆದೇಶಗಳಲ್ಲಿ 
ನಿರ್ದಿಷ್ಟಪಡಿಸಬಹುದಾದಂತೆ ಸೂಕ್ತ ಸಮಯದಲ್ಲಿ ಸಮಿತಿಗೆ ವರದಿಗಳನ್ನು ಅಥವಾ ವಿವರ ಪಟ್ಟಿಕೆಗಳನ್ನು ಅಥವಾ ವಿವರಣೆಗಳನ್ನು ಸಲ್ಲಿಸಲು 
ತಪ್ಪಿದ್ದಾನೆ; 

( vii) ಮಾರುಕಟ್ಟೆಯ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯದಂತೆ ಅಥವಾ ಅಧಿನಿಯಮದ, ನಿಯಮಗಳ ಅಥವಾ 
ಉಪವಿಧಿಗಳ ಉಪಬಂಧಗಳನ್ನು ಜಾರಿಗೊಳಿಸಲಾಗದಂತೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮುಷ್ಕರ ಹೂಡಿದ್ದಾನೆ ಅಥವಾ ಬಹಿಷ್ಕಾರ 
ಹಾಕಿದ್ದಾನೆ ಅಥವಾ ಹಾಗೆ ಮಾಡುವಂತೆ ಪ್ರೇರೇಪಿಸುತ್ತಿದ್ದಾನೆ; 

(ix) ಅವನು ಮಿತಿಮೀರಿ ವ್ಯಾಪಾರ ಮಾಡಿದ್ದಾನೆ; 

(x ) ಅವನು ಈ ಅಧಿನಿಯಮ , ನಿಯಮಗಳ ಅಥವಾ ಉಪವಿಧಿಗಳ ಉಪಬಂಧಗಳನ್ನು ಅಥವಾ ಸಮಿತಿಯು ನೀಡುವ ಕಾನೂನು 
ಸಮ್ಮತ ನಿರ್ದೇಶನಗಳನ್ನು ರೂಢಿಗತವಾಗಿ ಉಲ್ಲಂಘಿಸುತ್ತಾನೆ; 

( xi) ಅವನ ಹಿಂದಿನ ನಡತೆಯು ಸುಭದ್ರ ಮತ್ತು ಸುವ್ಯವಸ್ಥಿತವಾದ ಮಾರುಕಟ್ಟೆಯ ಕಾರ್ಯನಿರ್ವಹಣೆಗೆ ಭಂಗಬರುವಂಥದ್ದಾಗಿದೆ 
ಅಥವಾ ಅವನು ಯಾವನೇ ವ್ಯಕ್ತಿಯೊಂದಿಗೆ ಯಾವುದೇ ಅಪಕೀರ್ತಿ ತರುವಂಥ ಅಥವಾ ಮೋಸದ ವ್ಯವಹಾರಗಳಲ್ಲಿ ತೊಡಗಿದ್ದಾನೆ; 

( xi) ಅವನು ಲೈಸನ್ಸ್ ಅವಧಿಯಲ್ಲಿ ಅಧಿಸೂಚಿತ ಕೃಷಿ ಸರಕುಗಳ ಯಾವುದೇ ವ್ಯಾಪಾರವನ್ನು ಮಾಡಿಲ್ಲ ಅಥವಾ ಅವನು ನಿಜವಾದ 
ವ್ಯಾಪಾರಿಯಾಗಿರದೆ ಲೈಸನ್ಸ್ನಿಂದ ಪಡೆಯಬಹುದಾದ ಅನುಕೂಲಗಳ ಸಲುವಾಗಿ ಮಾತ್ರ ವ್ಯಾಪಾರಿಯಾಗಿದ್ದಾನೆ; 

78. ಕಮಿಷನ್ ಏಜೆಂಟನಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಲೈಸನ್ಸ್ ಪಡೆಯುವ ಸಂಬಂಧದಲ್ಲಿ ಅನರ್ಹತೆ.- (1) ಮಾರುಕಟ್ಟೆ ಪ್ರದೇಶದಲ್ಲಿ 
ಕಮಿಷನ್ ಏಜೆಂಟನಾಗಿ ಕಾರ್ಯ ನಿರ್ವಹಿಸಲು ಯಾವನೇ ವ್ಯಕ್ತಿಯು: 

( ) ಧನಾನುಕೂಲ ಉಳ್ಳವನೆಂದು; 

(i) ತನ್ನ ಉತ್ಪನ್ನದ ಮಾರಾಟದ ಅನಂತರ ಬಂದ ಹಣವನ್ನು ಉತ್ಪನ್ನದ ಮಾಲೀಕನು ಸಂದಾಯ ಮಾಡುವಂತೆ ತಗಾದೆ 
ಮಾಡಿದಾಗ ಅದನ್ನು ಸಂದಾಯ ಮಾಡಲು ತಪ್ಪಿದ ಸುಸ್ತಿದಾರನಲ್ಲವೆಂದು ; ಮತ್ತು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೧೭ 


(iii) ಉಪವಿಧಿಗಳಲ್ಲಿ ಗೊತ್ತುಪಡಿಸಬಹುದಾದಂಥ ನಗದು ಭದ್ರತೆಯನ್ನು ಸಮಿತಿಯಲ್ಲಿ ಠೇವಣಿ ಇಟ್ಟಿದ್ದಾನೆಂದು ಅಥವಾ ಬ್ಯಾಂಕ್ 
ಖಾತರಿಯನ್ನು ಸಮಿತಿಗೆ ಒದಗಿಸಿದ್ದಾನೆಂದು ಉಪವಿಧಿಗಳಲ್ಲಿ ಗೊತ್ತುಪಡಿಸಬಹುದಾದಂಥ ವಿಚಾರಣೆಯ ತರುವಾಯ ಸಮಿತಿಗೆ ಮನದಟ್ಟಾದ 
ಹೊರತು, ಸಮಿತಿಯು ಆ ಯಾವನೇ ವ್ಯಕ್ತಿಗೆ ಲೈಸನ್ಸನ್ನು ನೀಡತಕ್ಕದ್ದಲ್ಲ ಅಥವಾ ಲೈಸನ್ಸನ್ನು ಮುಂದುವರೆಸತಕ್ಕದ್ದಲ್ಲ ಅಥವಾ ನವೀಕರಿಸತಕ್ಕದ್ದಲ್ಲ. 

(2) ಮಾರುಕಟ್ಟೆ ಪ್ರದೇಶದಲ್ಲಿ ಕಮಿಷನ್ ಏಜೆಂಟನಾಗಿ ಕಾರ್ಯನಿರ್ವಹಿಸಲು ಇಚ್ಚಿಸುವ ಯಾವನೇ ವ್ಯಕ್ತಿಯ ಸಂಬಂಧದಲ್ಲಿ ಉಪವಿಧಿಗಳಲ್ಲಿ 
ಗೊತ್ತುಪಡಿಸಬಹುದಾದಂಥ ವಿಚಾರಣೆಯ ತರುವಾಯ ಸಮಿತಿಗೆ ಕೆಳಕಂಡ ಅಂಶಗಳ ಬಗ್ಗೆ ಮನದಟ್ಟಾದರೆ ಅದು ಲೈಸನ್ನನ್ನು ನೀಡಲು ಅಥವಾ 
ನವೀಕರಿಸಲು ನಿರಾಕರಿಸಬಹುದು: 

(1) ಅವನ ಲೈಸನ್ಸ್ ಕೆಲವು ದಿವಸಗಳ ಹಿಂದೆ ರದ್ದಾಗಿದ್ದು ಆ ರದ್ದಿಯಾತಿಯ ದಿನಾಂಕದಿಂದ ಆರು ತಿಂಗಳ ಅವಧಿಯು 
ಪೂರ್ಣಗೊಂಡಿಲ್ಲ; 

(ii) ಯಾವುದೇ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಅವನು ಯಾವುದೇ ಅಪರಾಧದ ಅಥವಾ ದುರ್ನಡತೆಯ ಸಂಬಂಧದಲ್ಲಿ 
ತಪ್ಪಿತಸ್ಥನಾಗಿದ್ದಾನೆ; 

(i) ಯಾವ ವ್ಯಕ್ತಿಗೆ ಲೈಸನ್ಸನ್ನು ನಿರಾಕರಿಸಲಾಗಿದೆಯೋ ಅಂಥ ವ್ಯಕ್ತಿಯೊಂದಿಗೆ ಅವನು ಪಾಲುದಾರನಾಗಿದ್ದಾನೆ; 

( iv ) [ ಮಧ್ಯಸ್ಥಗಾರನ ಅಥವಾ ಮಧ್ಯಸ್ಥಗಾರರ ಯಾವುದೇ ಐತೀರ್ಪನ್ನು ] ಅಥವಾ ವಿವಾದ ಪರಿಶೀಲನಾ ಸಮಿತಿಯ 
ನಿರ್ಣಯವನ್ನು ಅಥವಾ ಆದೇಶವನ್ನು ಪಾಲಿಸಲು ಉಪೇಕ್ಷಿಸಿದ್ದಾನೆ ಅಥವಾ ಅದನ್ನು ಒಪ್ಪಿಕೊಳ್ಳಲು ಅಥವಾ ಅದಕ್ಕೆ ಬದ್ದನಾಗಲು 
ನಿರಾಕರಿಸಿದ್ದಾನೆ; 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3 -2-1970 ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(v) ಅವನು ಸಮಿತಿಗೆ ಸಂದಾಯ ಮಾಡಬೇಕಾದ ಯಾವುದೇ ಮೊಬಲಗನ್ನು ಯುಕ್ತ ಕಾಲದಲ್ಲಿ ಸಂದಾಯ ಮಾಡಲು ತಪ್ಪಿದ್ದಾನೆ 
ಅಥವಾ ಉಪವಿಧಿಗಳಲ್ಲಿ ಗೊತ್ತುಪಡಿಸಲಾದಂಥ ನಗದು ಭದ್ರತೆಯನ್ನು ಸಮಿತಿಯ ಬಳಿ ಠೇವಣಿ ಇಡಲು ಅಥವಾ ಅಂಥ ಬ್ಯಾಂಕ್ 
ಖಾತರಿಯನ್ನು ಸಮಿತಿಗೆ ಒದಗಿಸಲು ತಪ್ಪಿದ್ದಾನೆ; 

( vi) ಸಮಿತಿಗೆ ಅಥವಾ ಈ ಸಂಬಂಧದಲ್ಲಿ ಅಧಿಕೃತನಾದ ಅಧಿಕಾರಿಗೆ , ತನ್ನ ಲೆಕ್ಕದ ಪುಸ್ತಕಗಳನ್ನು ಪರಿಶೀಲನೆಗೆ ಒಪ್ಪಿಸಲು 
ನಿರಾಕರಿಸಿದ್ದಾನೆ ಅಥವಾ ಸಮಿತಿಯ ಯಾವುದೇ ಸಭೆಗೆ ಹಾಜರಾಗುವಂತೆ ನೀಡಲಾದ ಯಾವುದೇ ನೋಟೀಸನ್ನು ಅಥವಾ ಮಾಡಲಾದ 
ಕೋರಿಕೆಯನ್ನು ಪಾಲಿಸಲು ತಪ್ಪಿದ್ದಾನೆ ; 

(vii) ಈ ನಿಯಮಗಳಲ್ಲಿ ಅಥವಾ ಉಪವಿಧಿಗಳಲ್ಲಿ ಗೊತ್ತುಪಡಿಸಲಾದಂಥ ರೀತಿಯಲ್ಲಿ ಅಥವಾ ಸಮಿತಿಯು 
ನಿರ್ದಿಷ್ಟಪಡಿಸಬಹುದಾದಂಥ ಸೂಕ್ತ ಸಮಯದಲ್ಲಿ ಸಮಿತಿಗೆ ವರದಿಗಳನ್ನು ಅಥವಾ ವಿವರಪಟ್ಟಿಕೆಗಳನ್ನು ಅಥವಾ ವಿವರಗಳನ್ನು ಸಲ್ಲಿಸಲು 
ತಪ್ಪಿದ್ದಾನೆ; 

( viii) ಮಾರುಕಟ್ಟೆಯ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯದಂತೆ ಅಥವಾ ಈ ಅಧಿನಿಯಮದ, ನಿಯಮಗಳ ಅಥವಾ 
ಉಪವಿಧಿಗಳ ಉಪಬಂಧಗಳನ್ನು ಜಾರಿಗೊಳಿಸದಂತೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಮುಷ್ಕರವನ್ನು ಹೂಡಿದ್ದಾನೆ ಅಥವಾ 
ಬಹಿಷ್ಕಾರವನ್ನು ಹಾಕಿದ್ದಾನೆ ಅಥವಾ ಹಾಗೆ ಮಾಡುವಂತೆ ಪ್ರೇರೇಪಿಸುತ್ತಿದ್ದಾನೆ; 

(ix) ಅವನು ಈ ಅಧಿನಿಯಮದ, ನಿಯಮಗಳ ಅಥವಾ ಉಪವಿಧಿಗಳ ಉಪಬಂಧಗಳನ್ನು ಅಥವಾ ಸಮಿತಿಯು ನೀಡಿದ ಕಾನೂನು 
ಸಮ್ಮತ ನಿರ್ದೆಶನಗಳನ್ನು ರೂಢಿಗತವಾಗಿ ಉಲ್ಲಂಘಿಸಿರುತ್ತಾನೆ; 

(x) ಅವನು ಯಾವನೇ ವ್ಯಕ್ತಿಯೊಂದಿಗೆ, ಅಪಕೀರ್ತಿ ತರುವಂಥ ಅಥವಾ ಮೋಸದ ಯಾವುದೇ ವ್ಯವಹಾರವನ್ನು ನಡೆಸಿರುತ್ತಾನೆ; 

(xi) ಅವನು , ಲೈಸನ್ಸ್ ಅವಧಿಯಲ್ಲಿ ಅಧಿಸೂಚಿತ ಕೃಷಿ ಸರಕುಗಳಿಗೆ ಸಂಬಂಧಿಸಿದಂತೆ ಯಾವುದೇ ವ್ಯವಹಾರವನ್ನು ಮಾಡಿಲ್ಲ ಮತ್ತು 
ಅವನು ನಿಜವಾದ ಕಮಿಷನ್ ಏಜೆಂಟ್‌ನಾಗಿರದೆ, ಲೈಸನ್ಸ್‌ನಿಂದ ಪಡೆಯಬಹುದಾದ ಅನುಕೂಲಗಳ ಸಲುವಾಗಿ ಮಾತ್ರ ಲೈಸನ್ಸನ್ನು ಪಡೆದಿದ್ದಾನೆ. 

79. [ ಲೈಸನ್ನು ಹೊಂದಿರುವ ತೂಕದಾರರು, ಅಳತೆಗಾರರು, ಸರ್ವೆಯರ್‌ಗಳು, ಹಮಾಲರು, ಎತ್ತಿನ ಗಾಡಿಯವರು, ಸಾರ್ವಜನಿಕ ಸಾಗಣೆದಾರರು, 
ಮುಂತಾದವರು] - [(1) ಯಾವನೇ ವ್ಯಕ್ತಿಯು, ಮಾರುಕಟ್ಟೆ ಸಮಿತಿಯು ನೀಡಿರುವ 37ನೇ ನಮೂನೆಯಲ್ಲಿರುವ ಲೈಸನ್ಸನ್ನು ಹೊಂದಿರುವ ಹೊರತು, 
ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ತೂಕದಾರನಾಗಿ, ಅಳತೆಗಾರನಾಗಿ ಸರ್ವೆಯರ್‌ನಾಗಿ, ಹಮಾಲನಾಗಿ, ಎತ್ತಿನ ಗಾಡಿಯವನಾಗಿ ಅಥವಾ ಸಾರ್ವಜನಿಕ 
ಸಾಗಣೆ ವಾಹನದ ಒಡೆಯನಾಗಿ ಅಥವಾ ಮಾರುಕಟ್ಟೆಯ ಇತರ ಯಾವುದೇ ಕಾರ್ಯನಿರ್ವಾಹಕನಾಗಿ ಕಾರ್ಯನಿರ್ವಹಿಸತಕ್ಕದ್ದಲ್ಲ. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ 27 -1-1994ರ ಮೂಲಕ ಶೀರ್ಷಿಕೆಯನ್ನು ಪ್ರತಿಯೋಜಿಸಲಾಗಿದೆ. 
( 2 ) ಮಾರುಕಟ್ಟೆ ಪ್ರದೇಶದಲ್ಲಿನ - 

(1) ತೂಕದಾರನಾಗಿ, ಅಳತೆಗಾರನಾಗಿ, ಸರ್ವೆಯರನಾಗಿ ಕಾರ್ಯನಿರ್ವಹಿಸಲು ಲೈಸನ್ಸ್ ಪಡೆಯ ಬಯಸುವ ಯಾವನೇ ವ್ಯಕ್ತಿಯು 
ನಮೂನೆ 44ರಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು; 

(ii) ಹಮಾಲನಾಗಿ, ಎತ್ತಿನ ಗಾಡಿಯವನಾಗಿ , ಸಾರ್ವಜನಿಕ ಸಾಗಣೆ ವಾಹನದ ಒಡೆಯನಾಗಿ ಅಥವಾ ಇತರ ಯಾವನೇ ಮಾರುಕಟ್ಟೆ 
ಕಾರ್ಯನಿರ್ವಾಹಕನಾಗಿ ಕಾರ್ಯನಿರ್ವಹಿಸಲು ಲೈಸನ್ಸ್ ಪಡೆಯಬಯಸುವ ವ್ಯಕ್ತಿಯು ನಮೂನೆ 45ರಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 

ಮತ್ತು ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಹಾಗೂ ನೂರು ರೂ .ಗಳನ್ನು ಮೀರದ ಫೀಜನ್ನು ಸಂದಾಯ ಮಾಡತಕ್ಕದ್ದು. ಮತ್ತು 
ಅಂಥ ಅರ್ಜಿಯನ್ನು ಸ್ವೀಕರಿಸಿದ ತರುವಾಯ ಮಾರುಕಟ್ಟೆ ಸಮಿತಿಗೆ, ಅದನ್ನು ನಿರಾಕರಿಸಲು ಯಾವುದೇ ಕಾರಣ ಕಂಡುಬರದಿದ್ದರೆ ಅದು ನಮೂನೆ 37ರಲ್ಲಿ 
ಲೈಸನ್ನು ನೀಡಬಹುದು ಅಥವಾ ಅದನ್ನು ನವೀಕರಿಸಬಹುದು ಮತ್ತು ಅಂಥ ಲೈಸನ್ನು ಪಡೆದ ತರುವಾಯ ಅರ್ಜಿದಾರನು ಮಾರುಕಟ್ಟೆ ಸಮಿತಿಯು 
ನಿರ್ಧರಿಸಬಹುದಾದಂಥ ನಮೂನೆಯಲ್ಲಿ ಈ ನಿಯಮಗಳಲ್ಲಿ ಮತ್ತು ಮಾರುಕಟ್ಟೆ ಸಮಿತಿಯ ಉಪವಿಧಿಗಳನ್ನು ಅನುಸರಿಸಲು ಒಪ್ಪಿ , ಒಂದು ಕರಾರು 
ಪತ್ರವನ್ನು ಬರೆದುಕೊಡತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ 27 -1-1994ರ ಮೂಲಕ (1) ಮತ್ತು ( 2) ನೇ ನಿಯಮಗಳನ್ನು ಪ್ರತಿಯೋಜಿಸಲಾಗಿದೆ. 


_ 6 


೯೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


(3) ( 2) ನೇ ಉಪನಿಯಮದ ಮೇರೆಗೆ ನೀಡಿದ ಲೈಸನ್ನನ್ನು ನವೀಕರಿಸಿದ ಹೊರತು, ಅದನ್ನು ಯಾವ ಮಾರುಕಟ್ಟೆ ವರ್ಷದಲ್ಲಿ ನೀಡಲಾಗಿದೆಯೋ 
ಆ ವರ್ಷದ ಅಂತ್ಯದವರೆಗೆ ಅದು ಜಾರಿಯಲ್ಲಿರತಕ್ಕದ್ದು. 

(4) ಯಾರೇ ವ್ಯಕ್ತಿಯು ತಾನು ಯಾವ ವ್ಯವಹಾರಕ್ಕಾಗಿ ಲೈಸನ್ಸ್ ಪಡೆದಿರುವನೋ ಆ ವ್ಯವಹಾರದ ಹೊರತು [ ಮಾರುಕಟ್ಟೆಯ 
ಕಾರ್ಯನಿರ್ವಾಹಕನಾಗಿ ವ್ಯವಹಾರ ನಡೆಸಲು] ಹಕ್ಕುಳ್ಳವನಾಗತಕ್ಕದ್ದಲ್ಲ. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 3.2.70 ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(5) ಮತ್ತೊಬ್ಬ ವ್ಯಕ್ತಿಯ ಬಳಿ ಅಥವಾ ಫರ್ಮಿನಲ್ಲಿ ಕೆಲಸ ಮಾಡುತ್ತಿರುವ ಯಾವನೇ ವ್ಯಕ್ತಿಯು, ಸಮಿತಿಯು ನೀಡಿದ ಯಾವುದೇ ಲೈಸನ್ನನ್ನು 
ಹೊಂದಿರಲಿ ಅಥವಾ ಹೊಂದಿಲ್ಲದಿರಲಿ , ಅವನು [ xxx ] ತೂಕದಾರನಾಗಿ ಅಥವಾ ಮಾಪಕನಾಗಿ [xxx ] ಆ ಲೈಸನ್ನನ್ನು ಧಾರಣಮಾಡಲು 
ಅರ್ಹನಾಗಿರತಕ್ಕದ್ದಲ್ಲ, ಲೈಸನ್ಸ್ ಪಡೆದಿರುವ ಯಾವನೇ [ xxx] ತೂಕದಾರನು ಅಥವಾ ಮಾಪಕನು [ xxx] ಯಾವ ಕೆಲಸಕ್ಕಾಗಿ ಅಥವಾ 
ವ್ಯವಹಾರಕ್ಕಾಗಿ ಲೈಸನ್ಸ್ ಧಾರಣಮಾಡಿರುವನೋ ಆ ಕೆಲಸದ ಅಥವಾ ವ್ಯವಹಾರದ ಹೊರತಾಗಿ ಹಾಗೆ ಕೆಲಸ ಮಾಡುತ್ತಿದ್ದರೆ ಅಥವಾ ವ್ಯವಹಾರ 
ಮಾಡಿದರೆ ಅವನು ಆ ಲೈಸನ್ಸಿನ ಷರತ್ತುಗಳನ್ನು ಉಲ್ಲಂಘಿಸಿದ್ದಾನೆಂದು ಭಾವಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ, 265 ಎಂಎಂಡಿ 84 ದಿನಾಂಕ 7-4-1988ರ ( ಜಿಎಸ್‌ಆರ್ 93) ಮೂಲಕ ಬಿಟ್ಟುಬಿಡಲಾಗಿದೆ. 

( 6) ಅರ್ಜಿದಾರನಿಗೆ ಲೈಸನ್ಸ್ ನೀಡಿದರೆ ಅಥವಾ ಅವನ ಲೈಸನ್ಸ್ನ್ನು ನವೀಕರಿಸಿದರೆ , ಸಮಿತಿಯ ನಿಯಂತ್ರಣದಲ್ಲಿ ನಡೆಯುವ ಮಾರುಕಟ್ಟೆ 
ವ್ಯವಹಾರಗಳ ದಕ್ಷ ಕಾರ್ಯನಿರ್ವಹಣೆಗೆ ಅನುಕೂಲವಾಗುವ ಸಂಭವವಿಲ್ಲವೆಂದು ಅಥವಾ ಅರ್ಜಿದಾರನು ಅಧಿನಿಯಮದ, ನಿಯಮಗಳ ಅಥವಾ 
ಉಪವಿಧಿಗಳ ಮೇರೆಗೆ ಅನ್ಯಥಾ ಅರ್ಹನಾಗಿಲ್ಲವೆಂದು ಅಥವಾ ಅನರ್ಹನಾಗಿರುವನೆಂದು ಸಮಿತಿಗೆ ಮನದಟ್ಟಾದರೆ, ಸಮಿತಿಯು, ಅರ್ಜಿದಾರನಿಗೆ 
ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ ಅವಕಾಶವನ್ನು ಕೊಟ್ಟ ನಂತರ ಕಾರಣಗಳನ್ನು ದಾಖಲ್ಮಾಡಿ ಅವನಿಗೆ ಲೈಸನ್ಸ್ನ್ನು ನೀಡಲು ಅಥವಾ ನವೀಕರಿಸಲು 
ನಿರಾಕರಿಸಬಹುದು. 

80. ಲೈಸನ್ಸಿನ ದ್ವಿಪಿಯನ್ನು ನೀಡುವುದು.- ಸಮಿತಿಯು, ನೀಡಿದ ಲೈಸನ್ಸ್ ಕಳೆದುಹೋಗಿದೆ ಎಂದು ಅಥವಾ ಆಕಸ್ಮಿಕವಾಗಿ ನಾಶವಾಗಿದೆ ಎಂದು, 
ಅವಶ್ಯವಾದಂಥ ವಿಚಾರಣೆ ನಡೆಸಿದ ತರುವಾಯ ಅದಕ್ಕೆ ಮನದಟ್ಟಾದರೆ ಆಗ ಅದು ಒಂದು ರೂಪಾಯಿ ಫೀಜನ್ನು ಸಂದಾಯ ಮಾಡಿದ ಮೇಲೆ ಲೈಸನ್ನ 
ದ್ವಿಪಿಯನ್ನು ನೀಡಬಹುದು. 

81 . ಲೈಸನ್ಸ್‌ನ ನಿರಾಕರಣೆಯನ್ನು, ರದ್ದಿಯಾತಿಯನ್ನು ಅಥವಾ ಅಮಾನತುಗೊಳಿಸಿರುವುದನ್ನು ಸಂಬಂಧಪಟ್ಟ ವ್ಯಕ್ತಿಗೆ ತಿಳಿಸುವುದು.- (1) 
ಸಮಿತಿಯು, 

( ಎ) 76ನೇ ನಿಯಮದ (5) ನೇ ಉಪನಿಯಮದ ಅಥವಾ 79ನೇ ನಿಯಮದ (6) ನೇ ಉಪನಿಯಮದ ಮೇರೆಗೆ ಲೈಸನ್ನನ್ನು 
ನೀಡಲು ನಿರಾಕರಿಸಿದಾಗಲೆಲ್ಲ ; 

( ಬಿ) ಅಧಿನಿಯಮದ 73ನೇ ಪ್ರಕರಣದ ಮೇರೆಗೆ ಲೈಸನ್ಸ್ನ್ನು ರದ್ದುಗೊಳಿಸಿದಾಗಲೆಲ್ಲ ಅಥವಾ ಅಮಾನತುಗೊಳಿಸಿದಾಗಲೆಲ್ಲಾ 
- ಸಮಿತಿಯು ಸಂದರ್ಭಾನುಸಾರವಾಗಿ ತನ್ನ ನಿರ್ಣಯವನ್ನು ಅಥವಾ ಆದೇಶವನ್ನು , 

(0) ಅಂಥ ನಿರ್ಣಯದ ಅಥವಾ ಸಂದರ್ಭಾನುಸಾರ ಆದೇಶದ ಪ್ರತಿಯನ್ನು ಸಂಬಂಧಪಟ್ಟ ವ್ಯಕ್ತಿಗೆ ಖುದ್ದಾಗಿ ಬಟವಾಡೆ ಮಾಡುವ 
ಮೂಲಕ ಅಥವಾ ಕೊಡುವ ಮೂಲಕ; ಅಥವಾ 

(i) ಅದನ್ನು ನೋಂದಾಯಿತ ಅಂಚೆ ಸ್ವೀಕೃತಿ ಪತ್ರದ ದ್ವಾರಾ ಕಳಿಸುವ ಮೂಲಕ ಅವನಿಗೆ ತಿಳಿಸತಕ್ಕದ್ದು. 
( 2) ಅಂಥ ನಿರ್ಣಯವನ್ನು ಅಥವಾ ಸಂದರ್ಭಾನುಸಾರ ಆದೇಶವನ್ನು ಸಂಬಂಧಪಟ್ಟ ವ್ಯಕ್ತಿಗೆ ಅದರ ಪ್ರತಿಯನ್ನು ಖುದ್ದಾಗಿ ಬಟಾವಾಡೆ 
ಮಾಡಲಾದ ಅಥವಾ ಕೊಡಲಾದ ದಿನಾಂಕದಂದು, ಅಥವಾ ಆ ಪ್ರತಿಯನ್ನು ಅವನು ನಿರಾಕರಿಸಿದಲ್ಲಿ, ಅಂಥ ನಿರಾಕರಣೆಯ ದಿನಾಂಕದಂದು ಅಥವಾ 
ನೋಂದಾಯಿತ ಅಂಚೆಯ ಮೂಲಕ ಕಳುಹಿಸಿದ್ದರೆ , ಅದನ್ನು ಅವನು ಸ್ವೀಕರಿಸಿದ ಅಥವಾ ನಿರಾಕರಿಸಿದ ದಿನಾಂಕದಂದು ಅವನಿಗೆ ತಿಳಿಸಲಾಗಿದೆ ಎಂದು 
ಭಾವಿಸತಕ್ಕದ್ದು. 

82. ಖರೀದಿದಾರ ಮತ್ತು ಮಾರಾಟಗಾರ ಇವರಿಬ್ಬರ ಪರವಾಗಿ ದಲ್ಲಾಳಿಗಳು ಕಾರ್ಯನಿರ್ವಹಿಸದಂತೆ ನಿಷೇಧಿಸುವುದು.- (1) ಲೈಸನ್ಸ್ ಪಡೆದಿರುವ 
ಯಾವನೇ ದಲ್ಲಾಳಿಯು ಕೃಷಿ ಉತ್ಪನ್ನದ ಖರೀದಿದಾರ ಮತ್ತು ಮಾರಾಟಗಾರ ಇವರಿಬ್ಬರ ಪರವಾಗಿ ಯಾವುದೇ ವ್ಯವಹಾರವನ್ನು ಮಾಡತಕ್ಕದ್ದಲ್ಲ. 

(2) ಲೈಸನ್ಸ್ ಪಡೆದಿರುವ ಯಾವನೇ ದಲ್ಲಾಳಿಯು, (1)ನೇ ಉಪನಿಯಮದ ಉಪಬಂಧಗಳನ್ನು ಉಲ್ಲಂಘಿಸಿದಲ್ಲಿ, ಅವನು ತನ್ನ ಲೈಸನ್ಸ್ನ 
ಷರತ್ತುಗಳನ್ನು ಉಲ್ಲಂಘಿಸಿದ್ದಾನೆಂದು ಭಾವಿಸತಕ್ಕದ್ದು . 

`[ 83. ಕಮೀಷನ್ ಏಜೆಂಟ್ , ಮುಂತಾದವರು ತಮ್ಮ ಸೇವೆಗೆ ನಿರ್ದಿಷ್ಟಪಡಿಸಿರುವುದರ ಹೊರತಾಗಿ, ಇತರ ಶುಲ್ಕಗಳನ್ನು ಸ್ವೀಕರಿಸತಕ್ಕದ್ದಲ್ಲ.- [ XXX ] 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3 - 2 -1970ರ ಮೂಲಕ ಬಿಟ್ಟುಬಿಡಲಾಗಿದೆ. 

84 . ವ್ಯಾಪಾರಿ , ಮುಂತಾದವರು ತೂಕ, ಅಳತೆ ಅಥವಾ ಸರ್ವೆ ಮಾಡಲು ಪ್ರೋಕರೇಜನ್ನು ( ದಲ್ಲಾಳಿ ಫೀಜನ್ನು ) ಅಥವಾ ಚಾರ್ಜುಗಳನ್ನು 
ಕೇಳದಿರುವುದು. ಯಾವನೇ ವ್ಯಾಪಾರಿಯು ಅಥವಾ ಅವನ ವ್ಯಕ್ತ ಅಥವಾ ಇಂಗಿತ ಅನುಮತಿಯಿಂದ ಅವನ ಪರವಾಗಿ ಕಾರ್ಯಮಾಡುವ ಅವನ 
ನೌಕರನು ಅಥವಾ ಏಜೆಂಟನು ತೂಕ, ಅಳತೆ ಅಥವಾ ಸರ್ವೆ ಮಾಡುವುದಕ್ಕಾಗಿ ದಲ್ಲಾಳಿ ಫೀಜಿನ ಅಥವಾ ಚಾರ್ಜಿನ ರೂಪದಲ್ಲಿ ನಗದಾಗಿ ಅಥವಾ ಇತರ 
ರೀತಿಯಲ್ಲಿ ಯಾವುದೇ ಮೊಬಲಗನ್ನು ಕೇಳಿದಲ್ಲಿ ಅಥವಾ ಸ್ವೀಕರಿಸಿದಲ್ಲಿ ಅವನು ಆ ಲೈಸನ್ಸಿನ ಷರತ್ತುಗಳನ್ನು ಉಲ್ಲಂಘಿಸಿದ್ದಾನೆಂದು ಭಾವಿಸತಕ್ಕದ್ದು . 

85 . ಲೆಕ್ಕಪುಸ್ತಕಗಳನ್ನು ಇಡುವುದು ಮತ್ತು ರಸೀದಿ, ಮುಂತಾದವುಗಳನ್ನು ನೀಡುವುದು. ಮಾರುಕಟ್ಟೆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ ಮತ್ತು ಆ 
ಬಗ್ಗೆ ಸಮಿತಿಯಿಂದ ಲೈಸನ್ಸ್ ಪಡೆದಿರುವ ಪ್ರತಿಯೊಬ್ಬ ಮಾರುಕಟ್ಟೆ ಕಾರ್ಯನಿರ್ವಾಹಕನು, ಸಮಿತಿಯು ಕಾಲಕಾಲಕ್ಕೆ ನಿರ್ದೇಶಿಸಬಹುದಾದಂತೆ, 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೯೧೯ 
(1) ಉಪವಿಧಿಗಳಲ್ಲಿ ನಿಯಮಿಸಬಹುದಾದಂಥ ನಮೂನೆಯಲ್ಲಿ ರಿಜಿಸ್ಟರುಗಳನ್ನು ದಸ್ತಾವೇಜುಗಳನ್ನು ಮತ್ತು ಲೆಕ್ಕ ಪುಸ್ತಕಗಳನ್ನು 
ಇಡತಕ್ಕದ್ದು ಮತ್ತು ಅವುಗಳನ್ನು ನಿರ್ವಹಿಸತಕ್ಕದ್ದು; 

(ii) ಸ್ವೀಕರಿಸಲಾದ ಹಣದ ಮತ್ತು ಸರಕುಗಳ ಬಗ್ಗೆ ಅವನು ಅಥವಾ ಅವನ ಅಧಿಕೃತ ಪ್ರತಿನಿಧಿಯು ಸಹಿ ಹಾಕಿದ ಮತ್ತು 
ಸಂದರ್ಭಾನುಸಾರ ಸಂದಾಯಗಾರನು ಅಥವಾ ಬಟವಾಡೆಗಾರನು, ಅಥವಾ ಅಂಥ ವ್ಯಕ್ತಿಯ ಅಧಿಕೃತ ಪ್ರತಿನಿಧಿಯು ಮೇಲುರುಜು ಹಾಕಿದ 
ಮತ್ತು ಉಪವಿಧಿಗಳಲ್ಲಿ ನಿಯಮಿಸಬಹುದಾದಂಥ ನಮೂನೆಯಲ್ಲಿರುವ ರಸೀದಿಗಳನ್ನು ನೀಡತಕ್ಕದ್ದು ಮತ್ತು ಅವುಗಳ ಕಾರ್ಬನ್ ಪ್ರತಿಗಳನ್ನು 
ಇಟ್ಟುಕೊಂಡಿರತಕ್ಕದ್ದು. 

86 , ವ್ಯಾಪಾರಿಗಳು ಮತ್ತು ಕಮಿಷನ್ ಏಜೆಂಟರು ವರದಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು ಸಲ್ಲಿಸುವುದು.- ಅಧಿನಿಯಮದ ಮತ್ತು ಉಪವಿಧಿಗಳ 
ಉಪಬಂಧಗಳಿಗೊಳಪಟ್ಟು, ಲೈಸನ್ಸ್ ಪಡೆದಿರುವ ಮತ್ತು ಮಾರುಕಟ್ಟೆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ವ್ಯಾಪಾರಿಯು ಮತ್ತು ಕಮಿಷನ್ 
ಏಜೆಂಟನು ಅವನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಳಕಂಡ ಅಂಶಗಳನ್ನು ಒಳಗೊಂಡ ವರದಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು ಉಪವಿಧಿಗಳಲ್ಲಿ 
ಗೊತ್ತುಪಡಿಸಬಹುದಾದಂಥ ಅಥವಾ ಸಮಿತಿಯು ಅಗತ್ಯಪಡಿಸಬಹುದಾದಂಥ ವಿವರಗಳೊಂದಿಗೆ ಪ್ರತಿದಿನ ಅಥವಾ ಅಂಥ ಮಧ್ಯಂತರದ ಅವಧಿಗಳಲ್ಲಿ 
ಮತ್ತು ಅಂಥ ಸಮಯದಲ್ಲಿ ಮತ್ತು ಅಂಥ ನಮೂನೆಯಲ್ಲಿ ಸಮಿತಿಗೆ ಅಥವಾ ಈ ಸಂಬಂಧದಲ್ಲಿ ಸಮಿತಿಯು ನಿರ್ದಿಷ್ಟಪಡಿಸಿದ ಅಧಿಕಾರಿಗೆ ಸಲ್ಲಿಸತಕ್ಕದ್ದು, 
( ಎ) ಈ ಕೆಳಕಂಡ ಸ್ಥಳಗಳಲ್ಲಿ ಮಾಡಿಕೊಂಡ ಮಾರಾಟ ಅಥವಾ ಖರೀದಿ ಒಪ್ಪಂದ, 

[( ) ಮಾರುಕಟ್ಟೆ ಪ್ರಾಂಗಣ , ಮಾರುಕಟ್ಟೆ ಉಪ- ಪ್ರಾಂಗಣ ಅಥವಾ ಉಪ- ಪ್ರಾಂಗಣಗಳು ಮತ್ತು ಉಪ- ಮಾರುಕಟ್ಟೆ ಪ್ರಾಂಗಣಗಳು 
ಅಥವಾ ಮಾರುಕಟ್ಟೆ ಉಪ- ಪ್ರಾಂಗಣಗಳು ] 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 , ದಿನಾಂಕ 3-2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 1) ಮಾರುಕಟ್ಟೆ ಪ್ರಾಂಗಣ, ಮಾರುಕಟ್ಟೆ ಉಪ- ಪ್ರಾಂಗಣ ಅಥವಾ ಉಪ- ಪ್ರಾಂಗಣಗಳು ಮತ್ತು ಉಪ- ಮಾರುಕಟ್ಟೆ ಪ್ರಾಂಗಣ 
ಅಥವಾ ಉಪ - ಮಾರುಕಟ್ಟೆ ಪ್ರಾಂಗಣಗಳು ಇವುಗಳ ಹೊರತಾಗಿ ಮಾರುಕಟ್ಟೆ ಮತ್ತು [ ಉಪ- ಮಾರುಕಟ್ಟೆ ಅಥವಾ ಉಪ - ಮಾರುಕಟ್ಟೆಗಳು ] ; 


ಮತ್ತು 


1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 , ದಿನಾಂಕ 3- 2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(ii) ಮಾರುಕಟ್ಟೆ ಮತ್ತು ಉಪ- ಮಾರುಕಟ್ಟೆ ಅಥವಾ ಉಪ- ಮಾರುಕಟ್ಟೆಗಳು ಇವುಗಳ ಹೊರತಾಗಿ ಮಾರುಕಟ್ಟೆ ಪ್ರದೇಶ. 
( ಬಿ ) ಕೆಳಕಂಡ ಸ್ಥಳಗಳಲ್ಲಿ ಬಟವಾಡೆ ಮಾಡಲಾದ ಕೃಷಿ ಉತ್ಪನ್ನಗಳು ,- (1) ಮಾರುಕಟ್ಟೆ ಪ್ರಾಂಗಣ , [ಉಪ- ಮಾರುಕಟ್ಟೆ ಪ್ರಾಂಗಣ ಅಥವಾ 
ಉಪ- ಮಾರುಕಟ್ಟೆ ಪ್ರಾಂಗಣಗಳು ] ಮತ್ತು ಉಪ- ಮಾರುಕಟ್ಟೆ ಉಪ- ಪ್ರಾಂಗಣ ಅಥವಾ ಪ್ರಾಂಗಣಗಳು ; 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌. 44 ದಿನಾಂಕ 3- 2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(i ) [ ಮಾರುಕಟ್ಟೆ ಪ್ರಾಂಗಣ, ಮಾರುಕಟ್ಟೆ ಉಪ- ಪ್ರಾಂಗಣ ಅಥವಾ ಉಪ- ಪ್ರಾಂಗಣಗಳು ಮತ್ತು ಉಪ- ಮಾರುಕಟ್ಟೆ ಪ್ರಾಂಗಣ ಅಥವಾ ಉಪ 
ಮಾರುಕಟ್ಟೆ ಪ್ರಾಂಗಣಗಳು - ಇವುಗಳ ಹೊರತಾಗಿ] ಮಾರುಕಟ್ಟೆ ಮತ್ತು ಉಪ- ಮಾರುಕಟ್ಟೆ ಅಥವಾ ಉಪ- ಮಾರುಕಟ್ಟೆಗಳು; 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ ಆರ್‌. 44 ದಿನಾಂಕ 3- 2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 
(ii) ಮಾರುಕಟ್ಟೆ ಮತ್ತು ಉಪ- ಮಾರುಕಟ್ಟೆ ಅಥವಾ ಉಪ- ಮಾರುಕಟ್ಟೆಗಳು - ಇವುಗಳ ಹೊರತಾಗಿ ಮಾರುಕಟ್ಟೆ ಪ್ರದೇಶ. 

(ಸಿ) ವಶಾವಣೆಗೆ ತೆಗೆದುಕೊಳ್ಳಲಾದ ಕೃಷಿ ಉತ್ಪನ್ನ .- (1) ಮಾರುಕಟ್ಟೆ ಪ್ರಾಂಗಣ , ಮಾರುಕಟ್ಟೆ ಉಪ- ಪ್ರಾಂಗಣ ಅಥವಾ ಉಪ- ಪ್ರಾಂಗಣ ಮತ್ತು 
[ಉಪ- ಮಾರುಕಟ್ಟೆ ಪ್ರಾಂಗಣ ಅಥವಾ ಉಪ- ಮಾರುಕಟ್ಟೆ ಪ್ರಾಂಗಣಗಳು] ; 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌. 44 ದಿನಾಂಕ 3- 2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 1) ಮಾರುಕಟ್ಟೆ ಪ್ರಾಂಗಣ , ಮಾರುಕಟ್ಟೆ ಉಪ- ಪ್ರಾಂಗಣ ಅಥವಾ ಉಪ- ಪ್ರಾಂಗಣಗಳು , [ ಉಪ- ಮಾರುಕಟ್ಟೆ ಪ್ರಾಂಗಣ ಮತ್ತು ಉಪ 
ಮಾರುಕಟ್ಟೆ ಪ್ರಾಂಗಣಗಳು ] 
- ಇವುಗಳಿಗೆ ಹೊರತಾಗಿ ಮಾರುಕಟ್ಟೆ ಮತ್ತು ಉಪ- ಮಾರುಕಟ್ಟೆ ಅಥವಾ ಉಪ- ಮಾರುಕಟ್ಟೆಗಳು; ಮತ್ತು 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್‌. 44 ದಿನಾಂಕ 3- 2-1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 
(ii) ಮಾರುಕಟ್ಟೆ ಮತ್ತು ಉಪ- ಮಾರುಕಟ್ಟೆ ಅಥವಾ ಉಪ- ಮಾರುಕಟ್ಟೆಗಳು - ಇವುಗಳ ಹೊರತಾಗಿ ಮಾರುಕಟ್ಟೆ ಪ್ರದೇಶ. 

( ಡಿ) ( ) ಯಾವನೇ ಇತರ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಂದ ವ್ಯಾಪಾರಿಗೆ ಅಥವಾ ಕಮಿಷನ್ ಏಜೆಂಟ್‌ನಿಗೆ ಬಾಕಿ ಬರಬೇಕಾದ ಮೊಬಲಗು; 
ಮತ್ತು 

(i ) ಯಾವನೇ ಉತ್ಪಾದಕನಿಗೆ ಅಥವಾ ಯಾವನೇ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ ಅವನಿಂದ ಬಾಕಿ ಇರುವ ಮತ್ತು ಸಮಿತಿಯ 
ಉಪವಿಧಿಗಳ ಮೇರೆಗೆ ಅವಕಾಶವಿರುವ ಸಾಲದ ಅವಧಿಗೆ ಮೀರಿ ಬಾಕಿ ಇರುವ ಮೊಬಲಗು; 

( ಇ) ಅವನಲ್ಲಿರುವ ಕೃಷಿ ಉತ್ಪನ್ನದ ದಾಸ್ತಾನು; 
( ಎಫ್) ಅವನಿಂದ ಸಮಿತಿಗೆ ಬಾಕಿ ಇರುವ ಮಾರುಕಟ್ಟೆ ಫೀಜು; ಮತ್ತು 

( ಜಿ) ಈ ಅಧಿನಿಯಮದ, ನಿಯಮಗಳ ಮತ್ತು ಸಮಿತಿಯ ಉಪವಿಧಿಗಳ ಉಪಬಂಧಗಳನ್ನು ಜಾರಿಗೊಳಿಸಲು ಸಮಿತಿಯು ಅವಶ್ಯವೆಂದು 
ಭಾವಿಸುವಂಥ ಯಾವುದೇ ಇತರ ಮಾಹಿತಿ. 

87. ವ್ಯಾಪಾರಿಗಳು ಮತ್ತು ಕಮಿಷನ್ ಏಜೆಂಟರ ಹೊರತಾಗಿ ಮಾರುಕಟ್ಟೆ ಕಾರ್ಯನಿರ್ವಾಹಕರು ಸಲ್ಲಿಸಬೇಕಾದ ವರದಿಗಳು.- (1) ಮಾರುಕಟ್ಟೆ 
ಪ್ರದೇಶದಲ್ಲಿ ಲೈಸನ್ಸ್ ಪಡೆದಿರುವ ವ್ಯಾಪಾರಿಯ ಮತ್ತು ಕಮಿಷನ್ ಏಜೆಂಟನ ಹೊರತಾಗಿ, ಲೈಸನ್ಸ್ ಪಡೆದಿರುವ ಪ್ರತಿಯೊಬ್ಬ ಜಿನ್ನರ್‌, ಸಂಸ್ಕರಣಕಾರ, 


೯೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


ಪ್ರೆಸ್ಸರ್‌, ಉಗ್ರಾಣಪಾಲಕ, ಆಮದುದಾರ, ರಫ್ತುದಾರ, ದಾಸ್ತಾನುದಾರ ಮತ್ತು ಪ್ರತಿಯೊಬ್ಬ ಇತರ ಮಾರುಕಟ್ಟೆ ಕಾರ್ಯನಿರ್ವಾಹಕನು, ಸಮಿತಿಗೆ ಅಥವಾ ಈ 
ಸಂಬಂಧದಲ್ಲಿ ಸಮಿತಿಯು ನಿರ್ದಿಷ್ಟಪಡಿಸುವ ಅಧಿಕಾರಿಗೆ ಉಪವಿಧಿಗಳಲ್ಲಿ ಗೊತ್ತುಪಡಿಸಬಹುದಾದಂಥ ಅಥವಾ ಸಮಿತಿಯು ಕಾಲಕಾಲಕ್ಕೆ 
ನಿರ್ದೆಶಿಸಬಹುದಾದಂಥ ನಿಯತಕಾಲಿಕ ವಿವರಪಟ್ಟಿಕೆಗಳನ್ನು ಅಂಥ ಸಮಯಕ್ಕೆ ಮತ್ತು ಅಂಥ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 

( 2) ಮಾರುಕಟ್ಟೆಯ ಯಾವನೇ ಕಾರ್ಯನಿರ್ವಾಹಕನು, (1) ನೇ ಉಪನಿಯಮದ ಮತ್ತು 83ನೇ ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ 
ಅಗತ್ಯಪಡಿಸಲಾದಂಥ ವರದಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು ಸಲ್ಲಿಸಲು ತಪ್ಪಿದರೆ, ಆ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯು ಯಾವನೇ ಅಧಿಕಾರಿಗೆ 
ಅಧಿಕಾರ ನೀಡಬಹುದು. ಆ ಅಧಿಕಾರಿಯು ಸಂಬಂಧಪಟ್ಟ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶ ಕೊಟ್ಟು 
ವಿವರವಾದ ವಿಚಾರಣೆಯನ್ನು ನಡೆಸತಕ್ಕದ್ದು ಮತ್ತು ಅಗತ್ಯವಾದ ವಿವರಪಟ್ಟಿಕೆಗಳನ್ನು ಮತ್ತು ವರದಿಗಳನ್ನು ಒಪ್ಪಿಸದಿರುವುದಕ್ಕೆ ಸಾಕಷ್ಟು ಕಾರಣಗಳು ಇದ್ದವೆ 
ಅಥವಾ ಇಲ್ಲವೆ ಎಂಬ ಬಗ್ಗೆ ಸಮಿತಿಗೆ ವರದಿಯನ್ನು ಸಲ್ಲಿಸತಕ್ಕದ್ದು. 

(3) (1) ನೇ ಉಪನಿಯಮದ ಮೇರೆಗೆ ಸಲ್ಲಿಸಲಾದ ಎಲ್ಲಾ ವರದಿಗಳ ಮತ್ತು ವಿವರಪಟ್ಟಿಕೆಗಳ ಪಕ್ಕ ಪ್ರತಿಗಳನ್ನು ಮತ್ತು ದ್ವಿಪ್ರತಿಗಳನ್ನು ಅಂಥ 
ಸಲ್ಲಿಕೆಯ ದಿನಾಂಕದಿಂದ ಎರಡು ವರ್ಷಗಳ ಅವಧಿಯವರೆಗೆ ಮಾರುಕಟ್ಟೆ ಕಾರ್ಯನಿರ್ವಾಹಕನು ಇಟ್ಟುಕೊಂಡಿರತಕ್ಕದ್ದು ಮತ್ತು ಆ ಅವಧಿಯಲ್ಲಿ 
ಸಮಿತಿಯು ಪರಿಶೀಲನೆಗೆ ಕೇಳಿದಾಗಲೆಲ್ಲ ಅವುಗಳನ್ನು ಒದಗಿಸತಕ್ಕದ್ದು. 

[87ಎ, ಅಪರಾಧಗಳ ಬಗ್ಗೆ ರಾಜಿ - 8, 79 ಮತ್ತು 80ನೇ ಪ್ರಕರಣಗಳ ಉಪಬಂಧಗಳ ಉಲ್ಲಂಘನೆಗೆ ಸಂಬಂಧಪಟ್ಟ ಯಾವುದೇ ಅಪರಾಧದ 
ಬಗ್ಗೆ 70ನೇ ಪ್ರಕರಣದ ಮೇರೆಗೆ ರಾಜಿ ಮಾಡಿಕೊಳ್ಳತಕ್ಕದ್ದಲ್ಲ] 
1.ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 , ದಿನಾಂಕ 3-2- 1970ರ ಮೂಲಕ ಸೇರಿಸಲಾಗಿದೆ. 

[ ಭಾಗ - VIಎ 
ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳು , ನೇರ ಖರೀದಿ ಕೇಂದ್ರಗಳು ಮತ್ತು ರೈತ - ಗ್ರಾಹಕ ಮಾರುಕಟ್ಟೆಗಳು, ಮೊದಲಾದವುಗಳ ಸ್ಥಾಪನೆ 
87ಬಿ. ಖಾಸಗಿ ಮಾರುಕಟ್ಟೆ ಪ್ರಾಂಗಣವನ್ನು ಸ್ಥಾಪಿಸುವುದಕ್ಕಾಗಿ ಲೈಸೆನ್ಸ್ ನೀಡಿಕೆ.- (1) ಅಧಿನಿಯಮದ 72ಎ ಮತ್ತು 12ಸಿ ಪ್ರಕರಣದ 
ಉಪಬಂಧಗಳಿಗೊಳಪಟ್ಟು, ಒಂದು ಅಥವಾ ಹೆಚ್ಚು ಮಾರುಕಟ್ಟೆ ಪ್ರದೇಶಗಳಲ್ಲಿ ಖಾಸಗಿ ಮಾರುಕಟ್ಟೆ ಪ್ರಾಂಗಣವನ್ನು ಸ್ಥಾಪಿಸಲು ಬೇಕಾದ ಮೂಲ 
ಸೌಲಭ್ಯವನ್ನು ಈಗಾಗಲೇ ಕಲ್ಪಿಸಿರುವ ಅಥವಾ ಅಂಥ ಮಾರುಕಟ್ಟೆ ಪ್ರಾಂಗಣವನ್ನು ಸ್ಥಾಪಿಸಲು ಇಚ್ಛೆಯುಳ್ಳ ಯಾರೇ ವ್ಯಕ್ತಿಯು, ಲೈಸೆನ್ಸ್ ನೀಡಿಕೆಗಾಗಿ 
ಅಥವಾ ಅದರ ನವೀಕರಣಕ್ಕಾಗಿ ಎಲ್ಲಾ ದಾಖಲೆಗಳ ಸಹಿತ ನಮೂನೆ- 46ರಲ್ಲಿ ಲಿಖಿತದಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅರ್ಜಿ ಸಲ್ಲಿಸಬಹುದು. ಕೃಷಿ 
ಮಾರುಕಟ್ಟೆ ನಿರ್ದೇಶಕರು ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಸ್ಥಾಪನೆಗೆ ಲೈಸೆನ್ಸ್ ಮಂಜೂರು ಮಾಡಬಹುದು ಅಥವಾ ಅದನ್ನು ನವೀಕರಿಸಬಹುದು. 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007 , ದಿನಾಂಕ 19 .3.2008ರ ಮೂಲಕ 20 -03 - 2008ರಿಂದ ಜಾರಿಗೆ ಬರುವಂತೆ ಭಾಗ VIಎ ಮತ್ತು 87ಬಿ ಯಿಂದ 87ಜೆ 

ವರೆಗಿನ ನಿಯಮಗಳನ್ನು ಸೇರಿಸಲಾಗಿದೆ. 
ಮೂರು ಬಗೆಯ ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳು ಇರತಕ್ಕದ್ದು , ಎಂದರೆ: 

(1) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸ್ದಾರನು ಪ್ರಾಂಗಣವನ್ನು ಅಭಿವೃದ್ಧಿಪಡಿಸುವುದು, ನಿರ್ವಹಿಸುವುದು ಮತ್ತು 
ನಿಯಂತ್ರಿಸುವುದು.- ( ಎ) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸ್ದಾರನು, ಭೂಮಿಯ ವೆಚ್ಚವನ್ನು ಹೊರತುಪಡಿಸಿ ಈ ಮುಂದೆ 
ನಿಗದಿಪಡಿಸಿರುವ ಮೊತ್ತಕ್ಕಿಂತ ಕಡಿಮೆಯಲ್ಲದ ಬಂಡವಾಳ ಹೂಡಿ, ಹರಾಜು ಕಟ್ಟೆಗಳು, ಶೆಡ್‌ಗಳು , ಅಂಗಡಿಗಳು , ಗೋದಾಮುಗಳು , ದಾಸ್ತಾನು 
ಸಂಗ್ರಹಾಗಾರಗಳು , ಶೀತಲೀಕರಣ ಪೂರ್ವವ್ಯವಸ್ಥೆ, ಶೈತ್ಯಾಗಾರಗಳು , ರೈತ ಭವನ, ಉಪಹಾರಗೃಹ, ಹಣ್ಣು ಮಾಡುವ ಕೋಣೆಗಳು , ಉತ್ಪನ್ನದ 
ಗುಣಮಟ್ಟವನ್ನು ನಿರ್ಧರಿಸುವುದಕ್ಕಾಗಿ ಪ್ರಯೋಗಾಲಯ ಸೌಲಭ್ಯಗಳು , ಶ್ರೇಣೀಕರಣ ಮತ್ತು ಪ್ಯಾಕೇಜಿಂಗ್ ಸೌಲಭ್ಯಗಳು, ತುಂಬುವ ಮತ್ತು 
ಇಳಿಸುವ ಸ್ಥಳ , ವಿದ್ಯುನ್ಮಾನ ವ್ಯವಸ್ಥೆಯ ಮೂಲಕ ಮಾರುಕಟ್ಟೆ ದರಗಳ ಪ್ರದರ್ಶನ , ವಿದ್ಯುನ್ಮಾನ ವೇಬ್ರಿಜ್‌ಗಳು, ಒಳ ರಸ್ತೆಗಳು, ಕುಡಿಯುವ 
ನೀರು ಮತ್ತು ನೈರ್ಮಲ್ಯ ಸೌಲಭ್ಯಗಳು, ಮೊದಲಾದಂಥ ಮೂಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅಭಿವೃದ್ಧಿಪಡಿಸುವ, ನಿರ್ವಹಿಸುವ 
ಮತ್ತು ನಿಯಂತ್ರಿಸುವ ಖಾಸಗಿ ಮಾರುಕಟ್ಟೆ ಪ್ರಾಂಗಣ . 

(1) ಬೆಂಗಳೂರು ನಗರದಲ್ಲಿ ಹತ್ತು ಕೋಟಿ ರೂ . ಗಳು; 
(ii) ಇತರ ಜಿಲ್ಲಾ ಕೇಂದ್ರ ಸ್ಥಳಗಳಲ್ಲಿ ಐದು ಕೋಟಿ ರೂ . ಗಳು ; 
( i) ಇತರ ಸ್ಥಳಗಳಲ್ಲಿ ಎರಡು ಕೋಟಿ ರೂ . ಗಳು; 

( ಬಿ) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಸ್ಥಾಪನೆಗೆ ಮೀಸಲಿರಿಸಿದ ಭೂಮಿಯು ಹತ್ತು ವರ್ಷಗಳಿಗಿಂತ ಕಡಿಮೆಯಲ್ಲದ 
ಅವಧಿಯವರೆಗೆ ಸ್ವಾಧೀನಾನುಭವವೂ ಸೇರಿದಂತೆ ಒಪ್ಪಂದದ ಮೂಲಕ ನೀಡಿದ ಸ್ಪಷ್ಟವಾದ ಹಕ್ಕನ್ನು ಅಥವಾ ಗುತ್ತಿಗೆ ಧಾರಣ ಹಕ್ಕನ್ನು 
ಹೊಂದಿರತಕ್ಕದ್ದು . ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಸ್ಥಾಪಿಸುವುದಕ್ಕಾಗಿ ಅಂಥ ಭೂಮಿಯ ವಿಸ್ತೀರ್ಣವು 

(1) ಬೆಂಗಳೂರನ್ನು ಹೊರತುಪಡಿಸಿ ಜಿಲ್ಲಾ ಕೇಂದ್ರ ಸ್ಥಳಗಳಲ್ಲಿರುವ ನಗರ ಅಥವಾ ಪಟ್ಟಣದ ಸಂಬಂಧದಲ್ಲಿ ಹತ್ತು 
ಎಕರೆಗಳಿಗಿಂತ; ಮತ್ತು 

- ( i) ಇತರ ಸ್ಥಳಗಳ ಸಂಬಂಧದಲ್ಲಿ ಐದು ಎಕರೆಗಳಿಗಿಂತ 
- ಕಡಿಮೆ ಇರತಕ್ಕದ್ದಲ್ಲ. 

- ( ಸಿ) ಈ ನಿಯಮದ ಮೇರೆಗೆ ಹಣ್ಣುಗಳು, ತರಕಾರಿಗಳು, ಹೂವುಗಳು ಮತ್ತು ಸರ್ಕಾರವು ಕಾಲಕಾಲಕ್ಕೆ ಅಧಿಸೂಚಿಸಬಹುದಾದಂತೆ 
ಬಹುಬೇಗ ಹಾಳಾಗುವಂಥ ಇತರ ಸರಕುಗಳಿಗೆ ಸಂಬಂಧಿಸಿದ ಮಾರುಕಟ್ಟೆಯನ್ನು ಹೊರತುಪಡಿಸಿ, ಯಾವುದೇ ಖಾಸಗಿ ಮಾರುಕಟ್ಟೆಯನ್ನು 
ಬೆಂಗಳೂರಿನಲ್ಲಿ, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೨೧ 


(1) ಹಾಲಿ ಇರುವ ಮಾರುಕಟ್ಟೆ ಸಮಿತಿಯಿಂದ 25 ಕಿ. ಮೀ .ಗಳ ಸುತ್ತಳತೆಯೊಳಗೆ ಸ್ಥಾಪಿಸತಕ್ಕದ್ದಲ್ಲ; ಮತ್ತು 

( ii) ಅಂಥ ಖಾಸಗಿ ಮಾರುಕಟ್ಟೆಯ ಭೂಮಿ ವಿಸ್ತೀರ್ಣವು 50 ಎಕರೆಗಳಿಗಿಂತ ಕಡಿಮೆಯಿರತಕ್ಕದ್ದಲ್ಲ. 
(ii ) ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಲೈಸೆನ್ಸ್ದಾರನು ಸ್ವತಃ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಸಗಟು ಆಧಾರದಲ್ಲಿ ಖರೀದಿ ಮಾಡುವುದು ಅಥವಾ 
ಮಾರಾಟ ಮಾಡುವುದು.- ( ಎ) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸ್ದಾರನು ಸ್ವತಃ, ಅಧಿಸೂಚಿತ ಕೃಷಿ ಉತ್ಪನ್ನಗಳನ್ನು ಸಗಟು ಆಧಾರದ ಮೇಲೆ 
ಖರೀದಿಸುವಂಥ ಅಥವಾ ಮಾರಾಟ ಮಾಡುವಂಥ ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳು. ಈ ಉದ್ದೇಶಕ್ಕಾಗಿ, ಭೂಮಿಯ ವೆಚ್ಚವೂ ಸೇರಿದಂತೆ ಈ ಮುಂದೆ 
ನಿರ್ದಿಷ್ಟಪಡಿಸಿರುವ ಮೊತ್ತಕ್ಕಿಂತ ಕಡಿಮೆಯಲ್ಲದ ಬಂಡವಾಳವನ್ನು ಹೂಡಿ ಅಂಥ ಚಟುವಟಿಕೆಗೆ ಅಗತ್ಯವಿರುವ ಅಗತ್ಯ ಮೂಲ ಸೌಲಭ್ಯಗಳನ್ನು 
ಒದಗಿಸಿರತಕ್ಕದ್ದು ಅಥವಾ ಒದಗಿಸತಕ್ಕದ್ದು; 

(1) ಬೆಂಗಳೂರು ನಗರದಲ್ಲಿ ಐದು ಕೋಟಿ ರೂ . ಗಳು ; 
( ii) ಇತರ ಜಿಲ್ಲಾ ಕೇಂದ್ರ ಸ್ಥಳಗಳಲ್ಲಿ ಮೂರುಕೋಟಿ ರೂಗಳು; 

(i) ಇತರ ಸ್ಥಳಗಳಲ್ಲಿ ಎರಡುಕೋಟಿ ರೂ . ಗಳು. 
( ಬಿ) ಈ ಪ್ರವರ್ಗದ ಅಡಿಯಲ್ಲಿನ ಖಾಸಗಿ ಮಾರುಕಟ್ಟೆ ಪ್ರಾಂಗಣಕ್ಕಾಗಿ ಭೂಮಿಯ ವಿಸ್ತೀರ್ಣವು ಈ ಮುಂದೆ ನಿರ್ದಿಷ್ಟಪಡಿಸಿರುವುದಕ್ಕಿಂತ ಕಡಿಮೆ 
ವಿಸ್ತೀರ್ಣದ್ದಾಗಿರತಕ್ಕದ್ದಲ್ಲ ಮತ್ತು ಆ ಭೂಮಿಯು ಕನಿಷ್ಠ ಮೂವತ್ತು ವರ್ಷಗಳಿಗಿಂತ ಕಡಿಮೆಯಲ್ಲದ ಅವಧಿಯವರೆಗೆ ಶಾಂತಿಯುತ ಸ್ವಾಧೀನಾನುಭವವೂ 
ಸೇರಿದಂತೆ ಕರಾರು ಮೂಲಕ ನೀಡಲಾದ ಸ್ಪಷ್ಟವಾದ ಹಕ್ಕನ್ನು ಅಥವಾ ಗುತ್ತಿಗೆ ಧಾರಣ ಹಕ್ಕನ್ನು ಹೊಂದಿರತಕ್ಕದ್ದು. 

(1) ಜಿಲ್ಲಾ ಕೇಂದ್ರ ಸ್ಥಳಗಳಲ್ಲಿರುವ ನಗರ ಅಥವಾ ಪಟ್ಟಣದಲ್ಲಿ ಕನಿಷ್ಠ ಮೂರು ಎಕರೆಗಳು. 

(ii) ಇತರ ಸ್ಥಳಗಳಲ್ಲಿ ಕನಿಷ್ಠ ಎರಡು ಎಕರೆಗಳು. 
( iii) ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ, ಮುಂತಾದವರ ನೆರವಿನೊಂದಿಗೆ ಖಾಸಗಿ ಮಾರುಕಟ್ಟೆಯ ಸ್ಥಾಪನೆ (ಇದರಲ್ಲಿ ಇನ್ನು ಮುಂದೆ 
ಟರ್ಮಿನಲ್ ಮಾರುಕಟ್ಟೆಯೆಂದು ಕರೆಯಲಾಗಿದೆ):- ಕನಿಷ್ಠ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಯೊಂದಿಗೆ ಅಧಿಸೂಚಿತ ಕೃಷಿ ಉತ್ಪನ್ನದ 
ಖರೀದಿಗಾಗಿ ಮುಖ್ಯ ಟರ್ಮಿನಲ್ ಮಾರುಕಟ್ಟೆ ಮತ್ತು ಸಂಗ್ರಹಣಾ ಕೇಂದ್ರಗಳನ್ನು ಸ್ಥಾಪಿಸುವುದರೊಂದಿಗೆ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ 
ನೆರವಿನಿಂದ ಅಥವಾ ಖಾಸಗಿ ಉದ್ಯಮಿಗಳಿಂದ ಪೂರ್ಣ ಹಣಕಾಸಿನ ನೆರವಿನೊಂದಿಗೆ ಅಥವಾ ಸಾರ್ವಜನಿಕ - ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ 
ಸ್ಥಾಪಿಸಲಾದ ಖಾಸಗಿ ಮಾರುಕಟ್ಟೆಗಳು. 
( 2 ) ಮೇಲಿನ ಪ್ರವರ್ಗಗಳ ಅರ್ಜಿದಾರರು, ಮಾರುಕಟ್ಟೆ ಪ್ರದೇಶದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡುವುದಕ್ಕಾಗಿ ಖಾಸಗಿ ಮಾರುಕಟ್ಟೆ 
ಪ್ರಾಂಗಣಗಳನ್ನು ಸ್ಥಾಪಿಸುವ ಸ್ಥಳವನ್ನು ಮತ್ತು ಪ್ರದೇಶವನ್ನು ನಿರ್ದಿಷ್ಟಪಡಿಸತಕ್ಕದ್ದು. 
(3) ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳ ಪ್ರತಿಯೊಂದು ಪ್ರವರ್ಗಗಳಿಗೆ ಪ್ರತಿ ವರ್ಷ ಲೈಸೆನ್ಸ್ ಮಂಜೂರಾತಿಗಾಗಿ ಅಥವಾ ನವೀಕರಣಕ್ಕಾಗಿ ಸಂದಾಯ 
ಮಾಡಬೇಕಾದ ಲೈಸೆನ್ಸ್ ಫೀಜುಗಳು ಈ ಕೆಳಗೆ ನಿರ್ದಿಷ್ಟಪಡಿಸಿದಂತಿರತಕ್ಕದ್ದು. ಈ ಫೀಜನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರು , ಬೆಂಗಳೂರು, ಇವರ ಹೆಸರಿಗೆ 
ತೆಗೆದ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಸಂದಾಯ ಮಾಡತಕ್ಕದ್ದು, 
(1) ಬೆಂಗಳೂರು ನಗರ - ಹದಿನೈದು ಸಾವಿರ ರೂ . ಗಳು 
(i) ಜಿಲ್ಲಾ ಕೇಂದ್ರ ಸ್ಥಳಗಳು - ಐದು ಸಾವಿರ ರೂ .ಗಳು. 
(ii) ಇತರ ಸ್ಥಳಗಳು - ಎರಡು ಸಾವಿರ ರೂ . ಗಳು: 
ಪರಂತು , ಯಾವುದೇ ಕಾರಣಕ್ಕಾಗಿ ಲೈಸೆನ್ಸ್‌ನ್ನು ಮಂಜೂರು ಮಾಡದಿದ್ದರೆ ಅಥವಾ ನವೀಕರಣ ಮಾಡದಿದ್ದರೆ, ಅರ್ಜಿದಾರನು ಸಂದಾಯ ಮಾಡಿರುವ 
ಲೈಸೆನ್ಸ್ ಫೀಜಿನ ಮೊಬಲಗನ್ನು ಫೀಜಿನ ಶೇಕಡಾ ಹತ್ತರಷ್ಟನ್ನು ಪರಿಶೀಲನಾ ವೆಚ್ಚವಾಗಿ ಕಡಿತ ಮಾಡಿಕೊಂಡು ಹಿಂತಿರುಗಿಸತಕ್ಕದ್ದು. 
(4) ಕೃಷಿ ಮಾರುಕಟ್ಟೆ ನಿರ್ದೆಶಕರು, ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕವನ್ನು ನಮೂನೆ 47ರಲ್ಲಿ ನಿರ್ವಹಿಸಿರುವ ರಿಜಿಸ್ಟರ್‌ನಲ್ಲಿ ದಾಖಲಿಸತಕ್ಕದ್ದು ಮತ್ತು 
ಪ್ರಾಜೆಕ್ಷನ ವರದಿಯ ಮೌಲೀಕರಣ ಮಾಡತಕ್ಕದ್ದು, ಅವರು ತಾವು ಸೂಕ್ತವೆಂದು ಭಾವಿಸುವ ವ್ಯಕ್ತಿಯ ವ್ಯಕ್ತಿಗಳ ಜೊತೆ ಸಹ ಸಮಾಲೋಚಿಸಿ ಖಾಸಗಿ 
ಮಾರುಕಟ್ಟೆ ಪ್ರಾಂಗಣದ ಸಾಮರ್ಥ್ಯವನ್ನು ಸುಧಾರಿಸುವುದಕ್ಕೆ ಅಗತ್ಯ ಕ್ರಮಗಳನ್ನು ಸೂಚಿಸಬಹುದು. 
(5) ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಮೌಲೀಕರಣ ವರದಿಯ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಿದ ದಿನಾಂಕದಿಂದ ಅರವತ್ತು ದಿನಗಳ ಒಳಗಾಗಿ , 

(1) ಪ್ರಾಜೆಕ್ಷನ್ನು ಪೂರ್ಣಗೊಳಿಸುವ ಅವಧಿಯನ್ನು ನಿರ್ದಿಷ್ಟಪಡಿಸಿ ಪ್ರಾಜೆಕ್ಷನ್ನು ಪ್ರಾರಂಭಿಸುವುದಕ್ಕೆ ಅನುಮತಿ ಪತ್ರವನ್ನು 
ನೀಡಬಹುದು. ಹೊಸ ಪ್ರಾಜೆಕ್ಷಗಳ ಸಂದರ್ಭದಲ್ಲಿ ಪ್ರಾಜೆಕ್ಷನ್ನು ಪೂರ್ಣಗಳಿಸಬೇಕಾದ ಅವಧಿಯು ಎರಡು ವರ್ಷಗಳಿಗಿಂತ ಹೆಚ್ಚಾಗಿರತಕ್ಕದ್ದಲ್ಲ 

ಅಥವಾ 
( ii) ಲಿಖಿತದಲ್ಲಿ ಕಾರಣಗಳನ್ನು ದಾಖಲಿಸಿ ಅನುಮತಿಪತ್ರ ನೀಡಲು ನಿರಾಕರಿಸಬಹುದು ಮತ್ತು ಅರ್ಜಿದಾರನಿಗೆ ಅದನ್ನು 
ತಿಳಿಸಬಹುದು. 

ಅಲ್ಲದೆ, ಅರ್ಜಿದಾರನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶವನ್ನು ನೀಡಿದ ಹೊರತು ಈ ನಿಯಮದ ಮೇರೆಗೆ ಯಾವುದೇ ನಿರಾಕರಣ 
ಪತ್ರವನ್ನು ನೀಡತಕ್ಕದ್ದಲ್ಲ . 

(6) ಹೊಸ ಪ್ರಾಜೆಕ್ಷಗಳ ಸಂದರ್ಭದಲ್ಲಿ , ಅರ್ಜಿದಾರನು ಅಂಥ ಅನುಮತಿ ಪತ್ರದಲ್ಲಿ ನಿರ್ದಿಷ್ಟಪಡಿಸಿರುವ ಅವಧಿಯ ಒಳಗಾಗಿ ಪ್ರಾಜೆಕ್ಷನ್ನು 
ಪೂರ್ಣಗೊಳಿಸತಕ್ಕದ್ದು ಮತ್ತು ಅರ್ಜಿದಾರನು ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ಪ್ರಾಜೆಕ್ಷನ್ನು ಪೂರ್ಣಗೊಳಿಸಲಾಗದಿದ್ದರೆ ಅವನು , ಅವಧಿ ವಿಸ್ತರಣೆಗಾಗಿ 
ಕಾರಣಗಳನ್ನು ವಿವರಿಸಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅರ್ಜಿ ಸಲ್ಲಿಸಬಹುದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಪ್ರಾಜೆಕ್ಷನ್ನು ಪರಿಶೀಲಿಸಿದ ತರುವಾಯ 
ಒಂದು ವರ್ಷವನ್ನು ಮೀರದ ಅವಧಿಯ ವಿಸ್ತರಣೆ ಬಗ್ಗೆ ಪರಿಶೀಲಿಸಬಹುದು. 


୧୭୭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


| 


| 


| 


(7) ಹೊಸ ಪ್ರಾಜೆಕ್ಷಗಳ ಸಂದರ್ಭದಲ್ಲಿ , ಪ್ರಾಜೆಕ್ಟ್ ಪೂರ್ಣಗೊಂಡ ತರುವಾಯ ಮತ್ತು ಅರ್ಜಿ ಸಲ್ಲಿಸುವ ಕಾಲದಲ್ಲಿ ಹಾಲಿ ಇರುವ 
ಪ್ರಾಜೆಕ್ಷಗಳಿಗೆ ಸಂಬಂಧಿಸಿದಂತೆ ಅರ್ಜಿದಾರನು, ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಮಾಹಿತಿ ನೀಡತಕ್ಕದ್ದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು , ಅಗತ್ಯವೆಂದು 
ಭಾವಿಸುವಂಥ ಪರಿಶೀಲನೆಯನ್ನು ಮತ್ತು ವಿಚಾರಣೆಯನ್ನು ನಡೆಸಿದ ತರುವಾಯ ಮತ್ತು ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಹೊರಡಿಸುವ ಮೂಲಕ, ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ಅಧಿಸೂಚಿತ ಕೃಷಿ ಉತ್ಪನ್ನದ ಕ್ರಯ ವಿಕ್ರಯವನ್ನು ವಿನಿಯಮಿಸುವುದಕ್ಕಾಗಿ ಖಾಸಗಿ 
ಮಾರುಕಟ್ಟೆ ಪ್ರಾಂಗಣವನ್ನು ಘೋಷಿಸತಕ್ಕದ್ದು. 

(8) ( 7) ನೇ ಉಪನಿಯಮದ ಮೇರೆಗೆ ಅಧಿಸೂಚನೆಯನ್ನು ಹೊರಡಿಸಿದ ತರುವಾಯ , ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಅಧಿನಿಯಮದ 72ಸಿ 
ಪ್ರಕರಣದ ಉಪಬಂಧಗಳಿಗೊಳಪಟ್ಟು, ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಸ್ಥಾಪನೆಗಾಗಿ ನಮೂನೆ 48ರಲ್ಲಿ ಲೈಸೆನ್ಸ್ನ್ನು, ಅದರಲ್ಲಿ ನಿರ್ದಿಷ್ಟಪಡಿಸಿರುವ 
ಷರತ್ತುಗಳಿಗೆ ಒಳಪಟ್ಟು ಮಂಜೂರು ಮಾಡಬಹುದು. 

(9) ಕೃಷಿ ಉತ್ಪನ್ನದ ಕ್ರಯ ವಿಕ್ರಯವನ್ನು ಪ್ರಾರಂಭಿಸುವ ಮೊದಲು, ಅರ್ಜಿದಾರನು, ಈ ಕೆಳಗೆ ನಿರ್ದಿಷ್ಟಪಡಿಸಿರುವಂತೆ ರದ್ದುಪಡಿಸಲಾಗದ 
ಮತ್ತು ನಿರಂತರ ಬ್ಯಾಂಕ್ ಖಾತರಿ ಅಥವಾ ನಗದು ಭದ್ರತೆ ಅಥವಾ ಹಿಂದಿನ ವರ್ಷದ ವಾರ್ಷಿಕ ವಹಿವಾಟಿನ ಶೇಕಡ ಎರಡರಷ್ಟಕ್ಕೆ ಸಮನಾದ ಮೊತ್ತ - 
ಇವುಗಳಲ್ಲಿ ಯಾವುದು ಹೆಚ್ಚೇ ಅದನ್ನು , ಕೃಷಿ ಮಾರುಕಟ್ಟೆ ನಿರ್ದೇಶಕರಲ್ಲಿ ಠೇವಣಿ ಇಡತಕ್ಕದ್ದು. 
ಬೆಂಗಳೂರು ನಗರದಲ್ಲಿ 

ಐವತ್ತು ಲಕ್ಷ ರೂ .ಗಳು 
( ii) ಜಿಲ್ಲಾ ಕೇಂದ್ರ ಸ್ಥಳಗಳಲ್ಲಿ 

ಇಪ್ಪತ್ತೈದು ಲಕ್ಷ ರೂ . ಗಳು 
(ii) ಇತರ ಸ್ಥಳಗಳಲ್ಲಿ 

ಐದು ಲಕ್ಷ ರೂ .ಗಳು: 
ಪರಂತು, ಈ ನಿಯಮದ ಮೇರೆಗೆ ಗೊತ್ತುಪಡಿಸಲಾದ ಬ್ಯಾಂಕ್ ಖಾತರಿಯು, ಸರ್ಕಾರಿ ಸಂಸ್ಥೆಗಳಿಗೆ ಮತ್ತು ಸಹಕಾರ ಸಂಘ ಸಂಸ್ಥೆಗಳಿಗೆ 
ಶೇಕಡಾ ಐವತ್ತು ಆಗಿರತಕ್ಕದ್ದು. 

(10) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸ್ದಾರನು, ಲೈಸೆನ್ಸಿನ ನವೀಕರಣಕ್ಕಾಗಿ ನಮೂನೆ 49ರಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅರ್ಜಿ 
ಸಲ್ಲಿಸತಕ್ಕದ್ದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು , ತಾವು ಸೂಕ್ತವೆಂದು ಭಾವಿಸುವಂಥ ವಿಚಾರಣೆಗಳನ್ನು ಮಾಡಿದ ತರುವಾಯ, ಅಧಿಸೂಚಿತ ಕೃಷಿ ಉತ್ಪನ್ನದ 
ಕ್ರಯ ವಿಕ್ರಯಕ್ಕಾಗಿ ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನನ್ನು ನವೀಕರಿಸಬಹುದು. 

(11) ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಅರ್ಜಿದಾರನಿಗೆ ತನ್ನ ಅಹವಾಲುಗಳನ್ನು ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟ ತರುವಾಯ , ಲಿಖಿತದಲ್ಲಿ 
ಕಾರಣಗಳನ್ನು ದಾಖಲಿಸಿ , ಧನಾನುಕೂಲವಿಲ್ಲದ ಅಥವಾ ಅಧಿನಿಯಮದ ಮತ್ತು ನಿಯಮಗಳ ಮೇರೆಗೆ ಅನ್ಯಥಾ ಅನರ್ಹನಾಗಿರುವ ಅರ್ಜಿದಾರನಿಗೆ 
ಲೈಸೆನ್ನನ್ನು ಮಂಜೂರು ಮಾಡಲು ಅಥವಾ ನವೀಕರಿಸಲು ನಿರಾಕರಿಸಬಹುದು: 

ಪರಂತು, ಅರ್ಜಿದಾರನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಯುಕ್ತ ಅವಕಾಶವನ್ನು ಕೊಟ್ಟ ಹೊರತು, ಈ ಉಪ-ನಿಯಮದ ಮೇರೆಗೆ 
ಯಾವುದೇ ಆದೇಶ ಹೊರಡಿಸತಕ್ಕದ್ದಲ್ಲ. 

(12) 8ನೇ ಉಪ- ನಿಯಮದ ಮೇರೆಗೆ ಮಂಜೂರು ಮಾಡಿದ ಲೈಸೆನ್ನು, ಅದನ್ನು ನವೀಕರಿಸಿದ ಹೊರತು , ಅದನ್ನು ಯಾವ ವರ್ಷದಲ್ಲಿ 
ನೀಡಲಾಯಿತೋ ಆ ವರ್ಷವೂ ಸೇರಿದಂತೆ ಹತ್ತನೇ ಮಾರುಕಟ್ಟೆ ವರ್ಷದ ಕೊನೆಯವರೆಗೆ ಚಾಲ್ತಿಯಲ್ಲಿರತಕ್ಕದ್ದು . 

( 13 ) ಲೈಸೆನ್ಸ್ ನವೀಕರಣದ ಪ್ರತಿಯೊಂದು ಅರ್ಜಿಯನ್ನು ಲೈಸೆನ್ಸಿನ ಅವಧಿಯು ಮುಗಿಯುವುದಕ್ಕೆ ಒಂದು ತಿಂಗಳು ಮುಂಚಿತವಾಗಿ 
ಸಲ್ಲಿಸತಕ್ಕದ್ದು. ಲೈಸೆನ್ಸ್ ನವೀಕರಣದ ಅರ್ಜಿಯು, ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿದ್ದರೆ, ಅಂಥ ಅರ್ಜಿಯು ಮೇಲೆ 
ಆದೇಶಗಳನ್ನು ಹೊರಡಿಸುವವರೆಗೆ ಅರ್ಜಿದಾರನಿಗೆ ಯುಕ್ತವಾದ ಲೈಸೆನ್ಸ್ ನೀಡಲಾಗಿದೆಯೆಂದು ಭಾವಿಸತಕ್ಕದ್ದು. 

(14) ಸ್ವತಃ ತಾನೇ ಖರೀದಿದಾರನಾಗಿರುವ ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ದಾರನು, ಅಥವಾ ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ 
ಖರೀದಿದಾರನಾಗಿ ಕಾರ್ಯನಿರ್ವಹಿಸುವ ಯಾರೇ ವ್ಯಕ್ತಿಯು, ಅಧಿನಿಯಮದ 65ನೇ ಪ್ರಕರಣದ ಮೇರೆಗೆ ನಿರ್ದಿಷ್ಟಪಡಿಸಿರುವ ದರಗಳಲ್ಲಿ ಮಾರುಕಟ್ಟೆ 
ಫೀಜನ್ನು ಸಂದಾಯ ಮಾಡತಕ್ಕದ್ದು. 

87ಸಿ, ರೈತರಿಂದ ಅಥವಾ ಬೆಳೆಗಾರರಿಂದ ಕೃಷಿ ಉತ್ಪನ್ನಗಳ ನೇರ ಖರೀದಿಗಾಗಿ ಲೈಸೆನ್ನಿನ ಮಂಜೂರಾತಿ.- (1) ಅಧಿನಿಯಮದ 72ಎ ಪ್ರಕರಣದ 
ಉಪಬಂಧಗಳಿಗೊಳಪಟ್ಟು , ರೈತರಿಂದ ಅಥವಾ ಬೆಳೆಗಾರ - ಮಾರಾಟಗಾರರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಒಂದು ಅಥವಾ ಹೆಚ್ಚು ಮಾರುಕಟ್ಟೆ 
ಪ್ರದೇಶಗಳಲ್ಲಿ ಖರೀದಿಸಲು ಇಚ್ಚಿಸುವ ಯಾರೇ ವ್ಯಕ್ತಿಯು ಲೈಸೆನ್ಸಿನ ಮಂಜೂರಾತಿಗಾಗಿ ನಮೂನೆ 50ರಲ್ಲಿ ಈ ಮುಂದಿನ ಷರತ್ತುಗಳಿಗೊಳಪಟ್ಟು, ಆ 
ನಮೂನೆಯಲ್ಲಿ ನಿರ್ದಿಷ್ಟಪಡಿಸಿರುವ ದಸ್ತಾವೇಜುಗಳ ಸಹಿತ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಲಿಖಿತದಲ್ಲಿ ಅರ್ಜಿ ಸಲ್ಲಿಸಬಹುದು: 

(1) ಅರ್ಜಿದಾರನು, ಮೊದಲಿಗೆ ಪ್ರಾರಂಭಿಸಲು ಉದ್ದೇಶಿಸಿರುವ ನೇರ ಖರೀದಿ ಕೇಂದ್ರಗಳ ವಿವರಗಳನ್ನು ನಮೂನೆ 51ರಲ್ಲಿ 
ಒದಗಿಸತಕ್ಕದ್ದು. ಆತನು ವ್ಯವಹಾರ ಮಾಡುವ ಕಾಲದಲ್ಲಿ ಪ್ರಾರಂಭಿಸುವ ಸಂಭವವಿರುವ ಹೊಸ ಕೇಂದ್ರಗಳ ಹೆಸರುಗಳನ್ನು ಸಹ ಅವುಗಳನ್ನು 
ಪ್ರಾರಂಭಿಸುವುದಕ್ಕೆ ಹದಿನೈದು ದಿನಗಳಿಗೆ ಮುಂಚಿತವಾಗಿ ನಮೂನೆ 52ರಲ್ಲಿ ಒದಗಿಸತಕ್ಕದ್ದು. 

(i) ಅರ್ಜಿದಾರನು , ಪೂರಕ ದಸ್ತಾವೇಜುಗಳು , ಬ್ಯಾಂಕ್ ಸ್ಟೇಟ್‌ಮೆಂಟ್‌ಗಳು, ಆದಾಯ ತೆರಿಗೆ ವಿವರಪಟ್ಟಿಕೆಗಳು, ಸ್ಥಿರಾಸ್ತಿಗಳ ಮತ್ತು 
ಹೊಣೆಗಾರಿಕೆಗಳ ಪಟ್ಟಿ, ಕಂಪನಿಯಾಗಿರುವ ಪಕ್ಷದಲ್ಲಿ ಸಂಘದ ಸಂಸ್ಥಾಪನಾ ಪತ್ರ ಮತ್ತು ಅಂತರ್ ನಿಯಮಾವಳಿಗಳು ಮತ್ತು ರೈತರಿಂದ, 
ಬೆಳೆಗಾರ - ಮಾರಾಟಗಾರನಿಂದ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ನೇರವಾಗಿ ಖರೀದಿಸುವುದಕ್ಕೆ ಅರ್ಜಿದಾರನಿಗಿರುವ ಸಾಮರ್ಥ್ಯವನ್ನು 
ತೋರಿಸುವಂಥ ಇತರ ದಸ್ತಾವೇಜುಗಳೊಂದಿಗೆ ಹಣಕಾಸಿನ ಸ್ಥಿತಿಗತಿಗಳ, ಸಂಪನ್ಮೂಲಗಳ ವಿವರಗಳನ್ನು ಸಲ್ಲಿಸತಕ್ಕದ್ದು. 

- (iii) ಅರ್ಜಿದಾರನು, ತೂಕ ಮಾಡುವುದಕ್ಕೆ, ದಾಸ್ತಾನು ಮಾಡುವುದಕ್ಕೆ , ಶೆಲ್ವರ್‌ಗೆ ಅಗತ್ಯವಾದ ಮೂಲ ಸೌಲಭ್ಯಗಳನ್ನು ಮತ್ತು ಕೃಷಿ 
ಮಾರುಕಟ್ಟೆ ನಿರ್ದೇಶಕರು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಬಹುದಾದಂಥ ಇತರ ಮೂಲ ಸೌಲಭ್ಯಗಳನ್ನು ಒದಗಿಸತಕ್ಕದ್ದು . 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

» 
(2) ನೇರ ಖರೀದಿ ಕೇಂದ್ರದ ಸ್ಥಾಪನೆಗಾಗಿ ಲೈಸೆನ್ಸ್‌ನ ಮಂಜೂರಾತಿಗೆ ಅಥವಾ ನವೀಕರಣಕ್ಕೆ ಸಂದಾಯ ಮಾಡಬೇಕಾದ ಲೈಸೆನ್ಸ್ ಫೀಜು 
ಐವತ್ತು ಸಾವಿರ ರೂಪಾಯಿಗಳಾಗಿರತಕ್ಕದ್ದು , ಇದನ್ನು ಕೃಷಿ ಮಾರುಕಟ್ಟೆ ನಿರ್ದೆಶಕರು, ಬೆಂಗಳೂರು, ಇವರ ಹೆಸರಿಗೆ ತೆಗೆದ ಡಿಮಾಂಡ್ ಡ್ರಾಫ್ಟ್ ಮೂಲಕ 
ಸಂದಾಯಮಾಡತಕ್ಕದ್ದು: 

ಪರಂತು, ಲೈಸೆನ್ಸ್ನ ಷರತ್ತುಗಳ ಅಗತ್ಯತೆಗಳನ್ನು ಪಾಲಿಸಿಲ್ಲದಿರುವುದರ ಹೊರತಾದ ಕಾರಣಗಳಿಗಾಗಿ ಲೈಸೆನ್ಸ್ ನೀಡದಿದ್ದರೆ ಅಥವಾ 
ನವೀಕರಿಸದಿದ್ದರೆ ಅರ್ಜಿದಾರನು ಸಂದಾಯ ಮಾಡಿದ ಲೈಸೆನ್ಸ್ ಫೀಜಿನ ಮೊಬಲಗನ್ನು , ಪರಿಶೀಲನಾ ವೆಚ್ಚವಾಗಿ ಶೇಕಡಾ ಹತ್ತರಷ್ಟು ಫೀಜನ್ನು ಕಡಿತ 
ಮಾಡಿಕೊಂಡ ನಂತರ ಹಿಂದಿರುಗಿಸತಕ್ಕದ್ದು. 

( 3) ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಅರ್ಜಿ ಸ್ವೀಕರಿಸಿದ ದಿನಾಂಕವನ್ನು ನಮೂನೆ 47ರಲ್ಲಿ ನಿರ್ವಹಿಸಿರುವ ರಿಜಿಸ್ಟರಿನಲ್ಲಿ ದಾಖಲು 
ಮಾಡತಕ್ಕದ್ದು ಮತ್ತು ಪ್ರಸ್ತಾವವನ್ನು ಮೌಲ್ಯಕರಣ ಮಾಡತಕ್ಕದ್ದು . ಅವರು, ತಾವು ಸೂಕ್ತವೆಂದು ಭಾವಿಸಬಹುದಾದಂಥ ವ್ಯಕ್ತಿಯ 
ಸಹ ಸಮಾಲೋಚಿಸಿ ನೇರ ಖರೀದಿ ಕೇಂದ್ರದ ಚಟುವಟಿಕೆಗಳ ಸುಧಾರಣೆಗೆ ಅಗತ್ಯ ಕ್ರಮಗಳನ್ನು ಸೂಚಿಸಬಹುದು. 

(4 ) ಕೃಷಿ ಮಾರುಕಟ್ಟೆ ನಿರ್ದೇಶಕರು, ನೇರ ಖರೀದಿ ಕೇಂದ್ರದಲ್ಲಿ ರೈತರಿಂದ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಖರೀದಿಸುವುದಕ್ಕಾಗಿ ಮಾಡಿರುವ 
ವ್ಯವಸ್ಥೆಗಳು, ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ಸಮರ್ಪಕವಾಗಿವೆಯೆಂದು ಸ್ವತಃ ಮನದಟ್ಟು ಮಾಡಿಕೊಂಡ ತರುವಾಯ, ಅಂಥ ಕೇಂದ್ರದಲ್ಲಿ 
ವ್ಯವಹಾರವನ್ನು ಪ್ರಾರಂಭಿಸುವುದಕ್ಕೆ ನಮೂನೆ 48ರಲ್ಲಿ ಲೈಸೆನ್ಸ್ನ್ನು , ಅದರಲ್ಲಿ ನಿರ್ದಿಷ್ಟಪಡಿಸಿರುವ ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡಬಹುದು. 

(5) ಅರ್ಜಿದಾರನು, ರದ್ದುಪಡಿಸಲಾಗದ ನಿರಂತರ ಬ್ಯಾಂಕ್ ಖಾತರಿ ಅಥವಾ ಐವತ್ತು ಲಕ್ಷ ರೂ .ಗಳ ನಗದು ಭದ್ರತೆ ಅಥವಾ ಹಿಂದಿನ 
ವರ್ಷದ ವಾರ್ಷಿಕ ವಹಿವಾಟಿನ ಶೇಕಡಾ ಎರಡರಷ್ಟಕ್ಕೆ ಸಮನಾದ ಮೊಬಲಗು - ಇವುಗಳಲ್ಲಿ ಯಾವುದು ಹೆಚ್ಚೇ ಅದನ್ನು ಕೃಷಿ ಮಾರುಕಟ್ಟೆ 
ನಿರ್ದೇಶಕರಲ್ಲಿ ಠೇವಣಿ ಇಡತಕ್ಕದ್ದು: 

ಪರಂತು , ಈ ನಿಯಮದ ಮೇರೆಗೆ ನಿರ್ದಿಷ್ಟಪಡಿಸಿದ ಬ್ಯಾಂಕ್ ಖಾತರಿಯು ಸರ್ಕಾರಿ ಸಂಸ್ಥೆಗಳಿಗೆ ಮತ್ತು ಸಹಕಾರ ಸಂಘ ಸಂಸ್ಥೆಗಳಿಗೆ ಶೇಕಡಾ 
ಐವತ್ತು ಆಗಿರತಕ್ಕದ್ದು. 

( 6) ನೇರ ಖರೀದಿ ಲೈಸೆನ್ಸ್ದಾರನು, ನೇರ ಖರೀದಿ ಕೇಂದ್ರದಲ್ಲಿ ನಗದು ವ್ಯಾಪಾರ ಮಾಡತಕ್ಕದ್ದು ಮತ್ತು ಮಾರಾಟಗಾರನಿಗೆ ನಗದನ್ನು ಅಥವಾ 
ಚೆಕ್ ಅನ್ನು ಕೂಡಲೇ ನೀಡತಕ್ಕದ್ದು . 

( 7) ನೇರ ಖರೀದಿ ಕೇಂದ್ರದ ಲೈಸೆನ್ಸ್ದಾರನು, ಲೈಸೆನ್ಸ್ ನವೀಕರಣಕ್ಕಾಗಿ ನಮೂನೆ 49ರಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅರ್ಜಿ 
ಸಲ್ಲಿಸತಕ್ಕದ್ದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು, ತಾವು ಸೂಕ್ತವೆಂದು ಭಾವಿಸುವಂಥ ವಿಚಾರಣೆಗಳನ್ನು ಮಾಡಿದ ತರುವಾಯ , ರೈತರಿಂದ, ಬೆಳೆಗಾರ - 
ಮಾರಾಟಗಾರರಿಂದ ಅಧಿಸೂಚಿತ ಕೃಷಿ ಉತ್ಪನ್ನದ ಖರೀದಿಗಾಗಿ ನೇರ ಖರೀದಿ ಕೇಂದ್ರದ ಲೈಸೆನ್ಸ್ನ್ನು ನವೀಕರಿಸಬಹುದು. 

(8) ಕೃಷಿ ಮಾರುಕಟ್ಟೆ ನಿರ್ದೇಶಕರು , ಅರ್ಜಿದಾರನಿಗೆ ತನ್ನ ಅಹವಾಲುಗಳನ್ನು ಹೇಳಿಕೊಳ್ಳಲು ಒಂದು ಅವಕಾಶ ಕೊಟ್ಟ ತರುವಾಯ , ಲಿಖಿತದಲ್ಲಿ 
ಕಾರಣಗಳನ್ನು ದಾಖಲಿಸಿ ಅರ್ಜಿದಾರನಿಗೆ ಲೈಸೆನ್ನನ್ನು ಮಂಜೂರು ಮಾಡಲು ನಿರಾಕರಿಸಬಹುದು, ಅಮಾನತ್ತಿನಲ್ಲಿಡಬಹುದು ಅಥವಾ ರದ್ದುಗೊಳಿಸಬಹುದು . 

(9) (4) ನೇ ನಿಯಮದ ಮೇರೆಗೆ, ಮಂಜೂರು ಮಾಡಿದ ಲೈಸೆನ್ನನ್ನು , ಅದನ್ನು ನವೀಕರಿಸಿದ ಹೊರತು, ಅದನ್ನು ಯಾವ ವರ್ಷದಲ್ಲಿ 
ಮಂಜೂರು ಮಾಡಲಾಯಿತೋ ಆ ವರ್ಷವೂ ಸೇರಿದಂತೆ ಹತ್ತನೇ ಮಾರುಕಟ್ಟೆ ವರ್ಷದ ಕೊನೆಯವರೆಗೆ ಚಾಲ್ತಿಯಲ್ಲಿರತಕ್ಕದ್ದು. 

( 10) ಲೈಸೆನ್ಸ್ ನವೀಕರಣದ ಪ್ರತಿಯೊಂದು ಅರ್ಜಿಯನ್ನು, ಆ ಲೈಸನ್ಸ್ನ ಅವಧಿ ಮುಗಿಯುವುದಕ್ಕೆ ಒಂದು ತಿಂಗಳು ಮುಂಚಿತವಾಗಿ 
ಸಲ್ಲಿಸತಕ್ಕದ್ದು, ಅರ್ಜಿದಾರನು ಲೈಸೆನ್ಸ್‌ನ ನವೀಕರಣಕ್ಕಾಗಿ ಸಲ್ಲಿಸಿದ ಅರ್ಜಿಯು ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳಿಗನುಸಾರವಾಗಿ ಇದ್ದರೆ 
ಅಂಥ ಅರ್ಜಿಯ ಮೇಲೆ ಆದೇಶಗಳನ್ನು ಹೊರಡಿಸುವವರೆಗೆ ಅರ್ಜಿದಾರನಿಗೆ ಯುಕ್ತವಾದ ಲೈಸೆನ್ನನ್ನು ನೀಡಲಾಗಿದೆ ಎಂದು ಭಾವಿಸತಕ್ಕದ್ದು. 

(11) ಅಧಿನಿಯಮದ, ನಿಯಮಗಳ ಉಪಬಂಧಗಳಿಗೆ ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಕಾಲಕಾಲಕ್ಕೆ ಹೊರಡಿಸುವ ನಿರ್ದೇಶನಗಳಿಗೆ 
ಒಳಪಟ್ಟು , ನೇರ ಖರೀದಿ ಕೇಂದ್ರದ ಲೈಸೆನ್ಸ್ದಾರನು, ಲೈಸೆನ್ನನ್ನು ಯಾವ ಪ್ರದೇಶಕ್ಕೆ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಮಂಜೂರು ಮಾಡಲಾಗಿದೆಯೋ ಆ 
ಪ್ರದೇಶದಲ್ಲಿ ಅಥವಾ ಸ್ಥಳದಲ್ಲಿ ವ್ಯವಹಾರ ನಡೆಸತಕ್ಕದ್ದು . 

(12) ನೇರ ಖರೀದಿ ಲೈಸೆನ್ಸ್ದಾರನು, ತನ್ನ ಉತ್ಪನ್ನವನ್ನು ಮಾರುಕಟ್ಟೆ ಸಮಿತಿಯು ಸ್ಥಾಪಿಸಿರುವ ಮಾರುಕಟ್ಟೆಯಲ್ಲಿ ಅಥವಾ ಖಾಸಗಿ ಮಾರುಕಟ್ಟೆ 
ಪ್ರಾಂಗಣದಲ್ಲಿ ಮಾರಾಟ ಮಾಡಬಹುದು ಅಥವಾ ಅಂಥ ಕೃಷಿ ಉತ್ಪನ್ನವನ್ನು ಚಿಲ್ಲರೆ ಮಾರಾಟ ಮಾಡಬಹುದು ಅಥವಾ ಸಂಸ್ಕರಣೆ ಮಾಡಬಹುದು 
ಅಥವಾ ಶ್ರೇಣೀಕರಣ , ಪ್ಯಾಕಿಂಗ್ , ಇತ್ಯಾದಿಗಳ ಮೂಲಕ ಮೌಲ್ಯವರ್ಧನೆ ಮಾಡಿ ರಫ್ತು ಮಾಡಬಹುದು. 

87ಡಿ.ರೈತ - ಗ್ರಾಹಕ ಮಾರುಕಟ್ಟೆ ಸ್ಥಾಪನೆಗೆ ಲೈಸೆನ್ಸಿನ ಮಂಜೂರಾತಿ.- (1) ಅಧಿನಿಯಮದ 72ಬಿ ಮತ್ತು 72ಸಿ ಪ್ರಕರಣದ 
ಉಪಬಂಧಗಳಿಗೊಳಪಟ್ಟು, ಒಂದು ಅಥವಾ ಹೆಚ್ಚು ಮಾರುಕಟ್ಟೆ ಪ್ರದೇಶಗಳಲ್ಲಿ ರೈತ- ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸಲು ಇಚ್ಛಿಸುವ ಯಾರೇ ವ್ಯಕ್ತಿಯು, 
ಈ ಮುಂದಿನ ಷರತ್ತುಗಳಿಗೊಳಪಟ್ಟು ಲೈಸೆನ್ಸಿನ ಮಂಜೂರಾತಿಗಾಗಿ ನಮೂನೆ 46ರಲ್ಲಿ ಅಥವಾ ಅದರ ನವೀಕರಣಕ್ಕಾಗಿ ನಮೂನೆ 49ರಲ್ಲಿ ಅರ್ಜಿಯನ್ನು , ಆ 
ನಮೂನೆಯಲ್ಲಿ ನಿರ್ದಿಷ್ಟಪಡಿಸಿರುವ ದಸ್ತಾವೇಜುಗಳ ಸಹಿತ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತನಾಗಿರುವ ಅಧಿಕಾರಿಗೆ 
ಸಲ್ಲಿಸತಕ್ಕದ್ದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತನಾದ ಅಧಿಕಾರಿಯು ನಮೂನೆ 47ರಲ್ಲಿ ನಿರ್ವಹಿಸಿದ ರಿಜಿಸ್ಟರಿನಲ್ಲಿ ಅಂಥ 
ಅರ್ಜಿಗಳ ಸ್ವೀಕೃತಿಯ ದಿನಾಂಕವನ್ನು ದಾಖಲು ಮಾಡತಕ್ಕದ್ದು. 

(2) ರೈತ - ಗ್ರಾಹಕ ಮಾರುಕಟ್ಟೆಯನ್ನು, ಶಾಂತಿಯುತ ಸ್ವಾಧೀನಾನುಭವವೂ ಸೇರಿದಂತೆ ಕನಿಷ್ಠ ಐದು ವರ್ಷಗಳ ಅವಧಿಗೆ ಗುತ್ತಿಗೆ ಒಪ್ಪಂದ 
ಹೊಂದಿರುವ ಸ್ವಷ್ಟ ಹಕ್ಕು ಅಥವಾ ಗುತ್ತಿಗೆ ಧಾರಣ ಹಕ್ಕು ಉಳ್ಳ ಭೂಮಿಯಲ್ಲಿ ಸ್ಥಾಪಿಸತಕ್ಕದ್ದು. 

(3) ಅರ್ಜಿದಾರನು, ರೈತರಿಗೆ/ ಬೆಳೆಗಾರರಿಗೆ ಮಳಿಗೆಗಳೂ ಸೇರಿದಂತೆ ಶೆಡ್ಡುಗಳು, ಕುಡಿಯುವ ನೀರಿನ ಸೌಲಭ್ಯಗಳು , ನೈರ್ಮಲ್ಯ ಸೌಲಭ್ಯಗಳು, 
ರಸ್ತೆಗಳು , ಸಂಗ್ರಹಾಗಾರ ಸೌಲಭ್ಯಗಳು , ಬೀಜಗಳು , ರಸಗೊಬ್ಬರಗಳು , ಹಣ್ಣುಗಳು, ತರಕಾರಿಗಳು , ಹಾಲು ಮೊದಲಾದವುಗಳ ಮಾರಾಟಕ್ಕಾಗಿ ಬೂತ್‌ಗಳಂಥ 
ಪೂರಕ ಸೇವೆಗಳಿಗಾಗಿ ಅಂಗಡಿಗಳು ಮುಂತಾದ ಮೂಲ ಸೌಲಭ್ಯಗಳನ್ನು ಒದಗಿಸತಕ್ಕದ್ದು. 

(4) ರೈತ - ಗ್ರಾಹಕ ಮಾರುಕಟ್ಟೆ ಸ್ಥಾಪನೆಗಾಗಿ ಲೈಸೆನ್ಸ್ ಫೀಜು ಹತ್ತು ಸಾವಿರ ರೂಪಾಯಿಗಳಾಗಿರತಕ್ಕದ್ದು. 


೯೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(5) ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತನಾದ ಅಧಿಕಾರಿಯು ಅರ್ಜಿದಾರನು ಸಲ್ಲಿಸಿದ ದಸ್ತಾವೇಜುಗಳನ್ನು 
ಪರಿಶೀಲಿಸತಕ್ಕದ್ದು ಮತ್ತು ಅರ್ಜಿದಾರನು ಸ್ಥಾಪಿಸಲು ಉದ್ದೇಶಿಸಿದ ರೈತ - ಗ್ರಾಹಕ ಮಾರುಕಟ್ಟೆಯನ್ನು ಪರಿಶೀಲಿಸಿದ ತರುವಾಯ ಅರ್ಜಿ ಸ್ವೀಕರಿಸಿದ 
ದಿನಾಂಕದಿಂದ ಮೂವ್ವತ್ತು ದಿನಗಳ ಅವಧಿಯೊಳಗೆ ನಮೂನೆ 48ರಲ್ಲಿ ಲೈಸೆನ್ಸನ್ನು , ಅದರಲ್ಲಿ ನಿರ್ದಿಷ್ಟಪಡಿಸಿರುವ ಷರತ್ತುಗಳಿಗೆ ಒಳಪಟ್ಟು ಮಂಜೂರು 
ಮಾಡಬಹುದು. 

(6) ರೈತ - ಗ್ರಾಹಕ ಮಾರುಕಟ್ಟೆಯಲ್ಲಿ ಕೃಷಿ ಮಾರುಕಟ್ಟೆ ನಿರ್ದೇಶಕರು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಬಹುದಾದಂಥ ಅಧಿಸೂಚಿತ ಕೃಷಿ ಉತ್ಪನ್ನದ 
ಪರಿಮಾಣಕ್ಕಿಂತ ಹೆಚ್ಚಿಗೆ ಮಾರಾಟ ಮಾಡಲು ರೈತನಿಗೆ ಅಥವಾ ಬೆಳೆಗಾರ - ಮಾರಾಟಗಾರನಿಗೆ, ಅನುಮತಿ ನೀಡತಕ್ಕದ್ದಲ್ಲ. 

87 . ವಿವಾದಗಳ ಇತ್ಯರ್ಥಕ್ಕೆ ಕಾರ್ಯವಿಧಾನ.- (1) ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಲೈಸೆನ್ಸ್‌ದಾರ, ನೇರ ಖರೀದಿ ಕೇಂದ್ರದ ಲೈಸೆನ್ಸ್‌ದಾರ, ರೈತ 
- ಗ್ರಾಹಕ ಮಾರುಕಟ್ಟೆ ಲೈಸೆನ್ಸ್ದಾರ ಮತ್ತು ಮಾರುಕಟ್ಟೆ ಸಮಿತಿ, ರೈತ, ವ್ಯಾಪಾರಿ, ಕಮಿಷನ್ ಏಜೆಂಟ್ ಅಥವಾ ಗ್ರಾಹಕ ಇವರ ನಡುವಣ ಯಾವುದೇ 
ವಿವಾದವನ್ನು ಫಿರ್ಯಾದುದಾರನು ಸ್ವತಃ ಅಥವಾ ತನ್ನ ಅಧಿಕೃತ ಪ್ರತಿನಿಧಿಯ ಮೂಲಕ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ, ಅಥವಾ ಅವರು 
ಅಧಿಕೃತಗೊಳಿಸಿದ ಯಾರೇ ಅಧೀನ ಅಧಿಕಾರಿಗಳಿಗೆ ವಿವಾದ ಉದ್ಭವಿಸಿದ ದಿನಾಂಕದಿಂದ ಮೂವತ್ತು ದಿನಗಳೊಳಗೆ ಅಗತ್ಯ ದಸ್ತಾವೇಜುಗಳನ್ನು ಲಗತ್ತಿಸಿ 
ಲಿಖಿತ ದೂರು ಸಲ್ಲಿಸತಕ್ಕದ್ದು . 
(2) ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರು ಅಧಿಕೃತಗೊಳಿಸಿದ ಯಾರೇ ಅಧೀನ ಅಧಿಕಾರಿಗಳು ಸಂಬಂಧಪಟ್ಟ ಪಕ್ಷಕಾರರಿಗೆ ಅಹವಾಲು 
ಹೇಳಿಕೊಳ್ಳಲು ಅವಕಾಶ ನೀಡಿದ ಮತ್ತು ಅಗತ್ಯ ವಿಚಾರಣೆ ನಡೆಸಿದ ತರುವಾಯ, ದೂರನ್ನು ಸ್ವೀಕರಿಸಿದ ದಿನಾಂಕದಿಂದ ಅರವತ್ತು ದಿನಗಳ ಅವಧಿಯೊಳಗೆ 
ತನ್ನ ನಿರ್ಣಯವನ್ನು ನೀಡತಕ್ಕದ್ದು . 
ವಿವಾದಗಳು, 

(1) ನೇರ ಮಾರುಕಟ್ಟೆಯಲ್ಲಿ ಅಥವಾ ಖಾಸಗಿ ಮಾರುಕಟ್ಟೆಗಳಲ್ಲಿ ಅಥವಾ ರೈತ - ಗ್ರಾಹಕ ಮಾರುಕಟ್ಟೆಗಳಲ್ಲಿ ರೈತನು 
ವ್ಯವಹರಿಸುವಾಗ ಅವನಿಂದ ಕೃಷಿ ಉತ್ಪನ್ನವನ್ನು ಖರೀದಿಸಿದ್ದಕ್ಕಾಗಿ ರೈತನಿಗೆ ನೀಡಬೇಕಾದ ಸಂದಾಯಕ್ಕೆ ಸಂಬಂಧಿಸಿದ ವಿವಾದವನ್ನು; 

(i) ಅಧಿಕಾರ ವ್ಯಾಪ್ತಿಗೆ (ಕಾರ್ಯಾಚರಣೆಯ ಪ್ರದೇಶಕ್ಕೆ ಸಂಬಂಧಿಸಿದ ವಿವಾದವನ್ನು; 
(i) ಕೃಷಿ ಉತ್ಪನ್ನಗಳ ತೂಕ, ಬೆಲೆ, ದರಗಳು, ಫೀಜುಗಳು, ತೆರಿಗೆಗಳು, ಮುಂತಾದವುಗಳಿಗೆ ಸಂಬಂಧಿಸಿದ ವಿವಾದವನ್ನು; 

( iv) ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಮೇರೆಗೆ ಸಮರ್ಥನೀಯವಾದ ಯಾವುದೇ ಇತರ 
ವಿವಾದವನ್ನು 
- ಸಹ ಒಳಗೊಳ್ಳುತ್ತವೆ. 
87ಎಫ್. ಬ್ಯಾಂಕ್ ಖಾತರಿಯನ್ನು ರದ್ದುಪಡಿಸುವ ಅಧಿಕಾರ.- (1) ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಲೈಸೆನ್ಸ್ದಾರನು, ನೇರ ಖರೀದಿ ಕೇಂದ್ರದ ಲೈಸೆನ್ಸ್ದಾರನು 
ಠೇವಣಿಯಾಗಿಟ್ಟ ನಗದು ಭದ್ರತೆಯನ್ನು ಅಥವಾ ಬ್ಯಾಂಕ್ ಖಾತರಿಯನ್ನು ನಮೂನೆ 53ರಲ್ಲಿ ದಾಖಲಿಸತಕ್ಕದ್ದು ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರು 
ಅದನ್ನು ನಿರ್ವಹಿಸತಕ್ಕದ್ದು. 
(2) ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಲೈಸೆನ್ಸ್ದಾರನು, ನೇರ ಖರೀದಿ ಕೇಂದ್ರದ ಲೈಸೆನ್ಸ್ದಾರನು ಸಲ್ಲಿಸಿದ ಬ್ಯಾಂಕ್ ಖಾತರಿಯನ್ನು, 

(1) ಖಾಸಗಿ ಮಾರುಕಟ್ಟೆ ಪ್ರಾಂಗಣ ಲೈಸೆನ್ಸ್ದಾರನು ಅಥವಾ ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ವ್ಯಕ್ತಿಯು, ರೈತರಿಗೆ ಅಥವಾ ಬೆಳೆಗಾರ - ಮಾರಾಟಗಾರರಿಗೆ ಯಾವ ಮಾರಾಟದ ಉತ್ಪತ್ತಿಗಳನ್ನು ಅಥವಾ ಯಾವುದೇ ಇತರ ಬಾಕಿಗಳನ್ನು 
ಸಂದಾಯ ಮಾಡಲು ಬದ್ದನಾಗಿರುವನೋ ಆ ಮಾರಾಟದ ಉತ್ಪತ್ತಿಗಳನ್ನು ಅಥವಾ ಯಾವುದೇ ಇತರ ಬಾಕಿಗಳನ್ನು ರೈತರಿಗೆ ಅಥವಾ 
ಬೆಳೆಗಾರ - ಮಾರಾಟಗಾರರಿಗೆ ಸಂದಾಯ ಮಾಡಲು ತಪ್ಪಿದ ಸಂದರ್ಭದಲ್ಲಿ ; 

( ii)ನೇರ ಖರೀದಿ ಲೈಸೆನ್ನುದಾರನು ಯಾವ ಮಾರಾಟದ ಉತ್ಪತ್ತಿಗಳನ್ನು ಅಥವಾ ಯಾವುದೇ ಇತರ ಬಾಕಿಗಳನ್ನು ಸಂದಾಯ 
ಮಾಡಲು ಬದ್ದನಾಗಿರುವನೋ ಆ ಮಾರಾಟದ ಉತ್ಪತ್ತಿಗಳನ್ನು ಅಥವಾ ಇತರ ಯಾವುವೇ ಬಾಕಿಗಳನ್ನು ರೈತರಿಗೆ ಅಥವಾ ಬೆಳೆಗಾರ 

ಮಾರಾಟಗಾರರಿಗೆ ಸಂದಾಯ ಮಾಡಲು ತಪ್ಪಿದ ಸಂದರ್ಭದಲ್ಲಿ | 
- ರದ್ದುಪಡಿಸಲು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಧಿಕಾರ ಹೊಂದಿರತಕ್ಕದ್ದು. 

(3) ಲೈಸೆನ್ನುದಾರನು, ರೈತರಿಗೆ ಅಥವಾ ಬೆಳೆಗಾರ - ಮಾರಾಟಗಾರರಿಗೆ ಸಂದಾಯ ಮಾಡಬೇಕಾದ ಬಾಕಿಯು, ಬ್ಯಾಂಕ್ ಖಾತರಿ ಮೊತ್ತದ 
ಶೇಕಡಾ ಐವತ್ತಕ್ಕಿಂತ ಹೆಚ್ಚಾಗಿದ್ದರೆ, ಅಥವಾ ಲೈಸೆನ್ಸುದಾರನು ಸಂದಾಯ ಮಾಡಲು ನಿರಂತರವಾಗಿ ಮೂರಕ್ಕಿಂತ ಹೆಚ್ಚು ಬಾರಿ ತಪ್ಪಿದ್ದರೆ ಅಥವಾ ಬಾಕಿಯು 

ಶೇಕಡಾ ಹತ್ತಕ್ಕಿಂತ ಹೆಚ್ಚಾಗಿದ್ದರೆ, ಕೃಷಿ ಮಾರುಕಟ್ಟೆ ನಿರ್ದೇಶಕರು ಬ್ಯಾಂಕ್ ಖಾತರಿಯ ಇಡೀ ಮೊತ್ತವನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನು ಹೊಂದಿರತಕ್ಕದ್ದು . 

( 4) ಲೈಸೆನ್ನುದಾರನು ಒದಗಿಸಿದ ಬ್ಯಾಂಕ್ ಖಾತರಿಯು ಬೇಷರತ್ತಿನದ್ದಾಗಿರತಕ್ಕದ್ದು ಮತ್ತು ಬ್ಯಾಂಕ್ ಖಾತರಿ ನೀಡಿದ ಮೊತ್ತವನ್ನು ಅಥವಾ 
ಅದರ ಭಾಗವನ್ನು , ಕೃಷಿ ಮಾರುಕಟ್ಟೆ ನಿರ್ದೇಶಕರು ಕೇಳಿದಾಗ ಸಂದಾಯ ಮಾಡತಕ್ಕದ್ದು. ಯಾವುದೇ ಇತರೆ ರೀತಿಯ ಬ್ಯಾಂಕ್ ಖಾತರಿಯನ್ನು 
ಅಂಗೀಕರಿಸತಕ್ಕದ್ದಲ್ಲ. 

(5) ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳಿಗೊಳಪಟ್ಟು, ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಲೈಸೆನ್ನುದಾರನು ಒದಗಿಸಿದ ಬ್ಯಾಂಕ್ 
ಖಾತರಿಯನ್ನು , ಯಾವ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಬ್ಯಾಂಕ್ ಖಾತರಿಯನ್ನು ಒದಗಿಸಲಾಗಿದೆಯೋ ಆ ವ್ಯವಹಾರಗಳ ಸಂಬಂಧದಲ್ಲಿ ರೈತರಿಗಾಗಲೀ , 
ಬೆಳೆಗಾರ - ಮಾರಾಟಗಾರನಿಗಾಗಲೀ , ಮಾರುಕಟ್ಟೆ ಸಮಿತಿಗಾಗಲಿ ಅಥವಾ ಯಾರೇ ಇತರ ವ್ಯಕ್ತಿಗಾಗಲಿ, ಲೈಸೆನ್ನುದಾರನಿಂದ ಯಾವುದೇ ಹೊಣೆಗಾರಿಕೆಗಳು 
ಬಾಕಿ ಇಲ್ಲವೆಂದು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಮನದಟ್ಟಾದರೆ, ಲೈಸೆನ್ಸುದಾರನಾಗಿರುವುದು ನಿಂತು ಹೋದಮೇಲೆ ಅವನಿಗೆ ಹಿಂದಿರುಗಿಸತಕ್ಕದ್ದು. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೯೨೫ 
(6) ಬ್ಯಾಂಕ್ ಖಾತರಿಯನ್ನು ಯಾವ ಉದ್ದೇಶಕ್ಕಾಗಿ ನೀಡಲಾಗಿದೆಯೋ ಆ ಉದ್ದೇಶಗಳಿಗಾಗಿ ನ್ಯಾಸವಾಗಿ ಇಟ್ಟುಕೊಳ್ಳಲಾಗಿದೆಯೆಂದು 
ಭಾವಿಸತಕ್ಕದ್ದು, ಬೇರೆ ಉದ್ದೇಶಗಳಿಗೆ ಅದನ್ನು ಬಳಸತಕ್ಕದ್ದಲ್ಲ ಅಥವಾ ಉಪಯೋಗಿಸತಕ್ಕದ್ದಲ್ಲ. ಇಲ್ಲವೇ ಯಾವುದೇ ಇತರ ಉದ್ದೇಶಗಳಿಗಾಗಿ ಯಾವುದೇ 
ನ್ಯಾಯಾಲಯದಿಂದ ಅಥವಾ ಇತರ ಪ್ರಾಧಿಕಾರದಿಂದ ಜಪ್ತಿಗೆ ಅಥವಾ ಅಮಲ್ದಾರಿಗೆ ಅದು ಗುರಿಯಾಗತಕ್ಕದ್ದಲ್ಲ. 

( 7) ಲೈಸೆನ್ನುದಾರನು ( 2) ನೇ ಅಥವಾ ( 3) ನೇ ಉಪ- ನಿಯಮದ ಮೇರೆಗೆ ಅಂಥ ಮುಟ್ಟುಗೋಲಿನ ದಿನಾಂಕದಿಂದ ಒಂದು ತಿಂಗಳ 
ಅವಧಿಯೊಳಗೆ ಬ್ಯಾಂಕ್ ಖಾತರಿಯನ್ನು ತುಂಬಿಕೊಡತಕ್ಕದ್ದು. ಅದಕ್ಕೆ ತಪ್ಪಿದಲ್ಲಿ, ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನ ಲೈಸೆನ್ನನ್ನು, ನೇರ ಖರೀದಿ 
ಲೈಸೆನ್ಸುದಾರನ ಲೈಸೆನ್ಸನ್ನು ರದ್ದುಗೊಳಿಸತಕ್ಕದ್ದು. 

(8) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನು ಅಥವಾ ನೇರ ಖರೀದಿ ಲೈಸೆನ್ಸುದಾರನು ಒದಗಿಸಿದ ನಗದು ಭದ್ರತೆಯನ್ನು ಅಥವಾ 
ಬ್ಯಾಂಕ್ ಖಾತರಿಯನ್ನು, ಲೈಸೆನ್ಸುದಾರನು ಸೂಚಿಸಬಹುದಾದಂಥ, ಬೆಂಗಳೂರಿನಲ್ಲಿರುವ ಅನುಸೂಚಿತ ಬ್ಯಾಂಕಿನಲ್ಲಿ ಠೇವಣಿ ಇಡತಕ್ಕದ್ದು. ಅಂಥ ಭದ್ರತೆಯ 
ಮೊತ್ತವನ್ನು ಅಥವಾ ಬ್ಯಾಂಕ್ ಖಾತರಿಯನ್ನು ಠೇವಣಿ ಇಡಲಾದ ಭದ್ರತೆಯ ಅಥವಾ ಖಾತರಿಯ ಸಂಬಂಧದಲ್ಲಿ ಬ್ಯಾಂಕು ಜಮೆ ಮಾಡಿದ ಬಡ್ಡಿಯಷ್ಟರ 
ಮಟ್ಟಿಗೆ ಹೆಚ್ಚಿಸಲಾಗಿದೆಯೆಂದು ಭಾವಿಸತಕ್ಕದ್ದು. 

87ಜಿ. ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನುದಾರನು ಮತ್ತು ರೈತ - ಗ್ರಾಹಕ ಮಾರುಕಟ್ಟೆ ಲೈಸೆನ್ಸುದಾರನು ಚಾರ್ಜುಗಳನ್ನು , ಫೀಜುಗಳನ್ನು 
ವಿಧಿಸುವುದು.- ಅಧಿನಿಯಮದ 64ಎ ಪ್ರಕರಣದ ( ಬಿ) ಖಂಡದ ಮೇರೆಗೆ ನೋಂದಣಿ ಫೀಜನ್ನು ಮತ್ತು ಇತರ ಚಾರ್ಜುಗಳನ್ನು ನಿರ್ಧರಿಸುವ 
ಉದ್ದೇಶಕ್ಕಾಗಿ ಮತ್ತು ಮೇಲ್ಕಂಡ ಸದರಿ ಪ್ರವರ್ಗಗಳ ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಒದಗಿಸಲಾದ ಸೌಲಭ್ಯಗಳನ್ನು ಹಾಗೂ ಫೀಜುಗಳನ್ನು ಮತ್ತು 
ಇತರ ಚಾರ್ಜುಗಳನ್ನು ನಿಗದಿಗೊಳಿಸುವ ಬಗ್ಗೆ ಲೈಸೆನ್ಸುದಾರನು ಸಲ್ಲಿಸಿದ ಪ್ರಸ್ತಾವವನ್ನು ಪರಿಶೀಲಿಸಿದ ತರುವಾಯ , ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಖಾಸಗಿ 
ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನು ವಿಧಿಸುವ ಮತ್ತು ಸಂಗ್ರಹಿಸುವ ಚಾರ್ಜುಗಳ ಗರಿಷ್ಠ ಪ್ರಮಾಣವನ್ನು ನಿರ್ಧರಿಸಿ ಆದೇಶವನ್ನು ಹೊರಡಿಸತಕ್ಕದ್ದು. 

87ಎಚ್. ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನ, ನೇರ ಖರೀದಿ ಕೇಂದ್ರದ ಲೈಸೆನ್ಸುದಾರನ ಮತ್ತು ರೈತ- ಗ್ರಾಹಕ ಮಾರುಕಟ್ಟೆಯ 
ಲೈಸೆನ್ಸುದಾರನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು.- (1) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನು, ರೈತ - ಗ್ರಾಹಕ ಮಾರುಕಟ್ಟೆಯ ಲೈಸೆನ್ಸುದಾರನು 
ಮತ್ತು ನೇರ ಖರೀದಿ ಕೇಂದ್ರದ ಲೈಸೆನ್ಸುದಾರನು, 

(1) ಖಾಸಗಿ ಮಾರುಕಟ್ಟೆ ಪ್ರಾಂಗಣಗಳ ಪ್ರವರ್ಗಗಳಲ್ಲಿ, ನೇರ ಖರೀದಿ ಕೇಂದ್ರದಲ್ಲಿ ಮತ್ತು ರೈತ - ಗ್ರಾಹಕ ಮಾರುಕಟ್ಟೆಯಲ್ಲಿ 
ವ್ಯಾಪಾರ ಚಟುವಟಿಕೆಗಳನ್ನು ನಿರ್ವಹಿಸುವುದಕ್ಕಾಗಿ ಮತ್ತು ನಿಯಂತ್ರಿಸುವುದಕ್ಕಾಗಿ ಪ್ರವರ್ತನಾ ಮತ್ತು ಕಾರ್ಯನಿರ್ವಹಣಾ ಮಾರ್ಗಸೂಚಿಗಳನ್ನು 
ರೂಪಿಸತಕ್ಕದ್ದು ಮತ್ತು ಲೈಸೆನ್ಸ್‌ಗಾಗಿಯ ಅರ್ಜಿಯೊಂದಿಗೆ ಅದರ ಕರಡನ್ನು ಸಲ್ಲಿಸತಕ್ಕದ್ದು. ಅಂಥ ಮಾರ್ಗಸೂಚಿಗಳು ಈ ಅಧಿನಿಯಮದ 
ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿರತಕ್ಕದ್ದು. 

( ii) ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರು ಅಧಿಕೃತಗೊಳಿಸಿದ ಅಧಿಕಾರಿಗಳಿಗೆ ಈ ಬಗ್ಗೆ ಅವರು 
ಅಗತ್ಯಪಡಿಸಬಹುದಾದಂಥ ಎಲ್ಲಾ ಅವಶ್ಯಕ ಮಾಹಿತಿಯನ್ನು ಒದಗಿಸತಕ್ಕದ್ದು. 
(2) ಅಲ್ಲದೆ, ಅವರು: 

( ಎ) ಪ್ರವರ್ತನಾ ಮತ್ತು ಕಾರ್ಯ ನಿರ್ವಹಣಾ ಮಾರ್ಗ ಸೂಚಿಗಳ ಪ್ರತಿಯನ್ನು ತಮ್ಮ ಕಚೇರಿಯಲ್ಲಿ ಎಲ್ಲಾ ಯುಕ್ತ ವೇಳೆಯಲ್ಲಿ 
ಕೃಷಿ ಮಾರುಕಟ್ಟೆ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ಮಾಡುವುದಕ್ಕಾಗಿ ಇಡಲು; 

( ಬಿ) ಕೃಷಿ ಉತ್ಪನ್ನದ ಮಾರಾಟ ಮತ್ತು ಖರೀದಿಯ ಉದ್ದೇಶಗಳಿಗೆ ಅಥವಾ ಕೃಷಿ ಉತ್ಪನ್ನದ ಮಾರಾಟಕ್ಕೆ ಮತ್ತು ಖರೀದಿಗೆ 
ಸಂಬಂಧಿಸಿದ ಇತರ ಪ್ರತ್ಯಕ್ಷ ಅಥವಾ ಪರೋಕ್ಷ ಉದ್ದೇಶಕ್ಕಾಗಿ ಮಾತ್ರ ಅಂಗಡಿಗಳನ್ನು , ಗೋದಾಮುಗಳನ್ನು , ಷೆಡ್ಡುಗಳನ್ನು , ಪ್ಲಾಟುಗಳನ್ನು 
ಅಥವಾ ಇತರ ಯಾವುದೇ ಆವರಣಗಳನ್ನು ಹಂಚಿಕೆ ಮಾಡಿರುವುದರ ಮಾಹಿತಿಯನ್ನು ಒದಗಿಸಲು; 

(ಸಿ) ಮಾರಾಟಗಾರರಿಂದ ಮತ್ತು ಖರೀದಿದಾರರಿಂದ ಅವರು ಸಂಗ್ರಹಿಸಿದ ಫೀಜುಗಳನ್ನು ಮತ್ತು ಎಲ್ಲಾ ಇತರ ಚಾರ್ಜುಗಳನ್ನು 
ತೋರಿಸುವ ರಿಜಿಸ್ಟರನ್ನು ಇಡಲು; 

( ಡಿ) ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತಗೊಂಡ ಯಾರೇ ಅಧಿಕಾರಿಯು ನಿರ್ದೇಶಿಸಬಹುದಾದಂಥ 
ಮಾಹಿತಿಯನ್ನೊಳಗೊಂಡಿರುವ ನಿಯತಕಾಲಿಕ ವರದಿಗಳನ್ನು ಮತ್ತು ವಾರ್ಷಿಕ ವರದಿಗಳನ್ನು ಸಲ್ಲಿಸಲು; 

( ಇ) ಅಧಿನಿಯಮದ 76ನೇ ಪ್ರಕರಣದ ಮೇರೆಗೆ ಉಪಬಂಧಿಸಲಾದಂತೆ ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ 
ಅಧಿಕೃತಗೊಂಡ ಅಧಿಕಾರಿಯು ಅನುಮತಿಸಿದ ಕೃಷಿ ಉತ್ಪನ್ನದ ಮಾರಾಟದ ವಿಧಾನವನ್ನು ಪಾಲಿಸಲು 
- ಜವಾಬ್ದಾರರಾಗಿರತಕ್ಕದ್ದು; 

( ಎಫ್) ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ನೇರ ಖರೀದಿಯಲ್ಲಿ ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ 
ವ್ಯಾಪಾರಿಯು, ಖರೀದಿದಾರನು ಅಥವಾ ಏಜೆಂಟನು ಸಲ್ಲಿಸಿದ ಪ್ರತಿಯೊಂದು ಬೆಲೆ ದರಪಟ್ಟಿಯು, ಯಾವಾಗಲೂ ಆ ಉತ್ಪನ್ನದ ಧಾರಕದ 
ಬೆಲೆಯನ್ನು ಒಳಗೊಂಡಿರತಕ್ಕದ್ದಲ್ಲ; 

( ಜಿ) ನೇರ ಖರೀದಿ ಲೈಸೆನ್ಸುದಾರನು ಮತ್ತು ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನು, ಕೃಷಿ ಉತ್ಪನ್ನದ ಪ್ರತಿಯೊಂದು 
ಖರೀದಿಯ ಮತ್ತು ಮಾರಾಟದ ವ್ಯವಹಾರದ ಬಗ್ಗೆ ಬರವಣಿಗೆಯಲ್ಲಾಗಲಿ ಅಥವಾ ವಿದ್ಯುನ್ಮಾನ ಮಾಧ್ಯಮದಲ್ಲಾಗಲಿ ನಿಯತವಾದ ಮತ್ತು 
ಸರಿಯಾದ ಲೆಕ್ಕಗಳನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಈ ಬಗ್ಗೆ ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ರಿಜಿಸ್ಟರಿನಲ್ಲಿ ಇಡತಕ್ಕದ್ದು; 

ವಿವರಣೆ: ಒಂದಕ್ಕಿಂತ ಹೆಚ್ಚು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಮೂದುಗಳನ್ನು ಒಟ್ಟೋಟ್ಟಿಗೆ ಮಾಡುವುದನ್ನು , ಈ ಉಪನಿಯಮದ 
ಅರ್ಥವ್ಯಾಪ್ತಿಯಲ್ಲಿ ನಿಯತವಾದ ಮತ್ತು ಸರಿಯಾದ ಲೆಕ್ಕಗಳನ್ನು ಇಟ್ಟಂತೆ ಎಂದು ಭಾವಿಸತಕ್ಕದ್ದಲ್ಲ. 

( ಹೆಚ್) ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ವ್ಯಾಪಾರಿಯು ಮತ್ತು ನೇರ ಖರೀದಿ 
ಲೈಸೆನ್ಸುದಾರನು, ಕೃಷಿ ಉತ್ಪನ್ನವನ್ನು ತೂಕ ಮಾಡಿದ ಮತ್ತು ಅಳತೆ ಮಾಡಿದ ತರುವಾಯ ಕೂಡಲೇ ಅವನು ಖರೀದಿಸಿದ ಅಥವಾ ಮಾರಾಟ 


೯೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಮಾಡಿದ ಎಲ್ಲಾ ಕೃಷಿ ಉತ್ಪನ್ನಗಳ ದರವೂ ಸೇರಿದಂತೆ ವಿವರಗಳನ್ನು ನೀಡಿ ಪ್ರವರ್ತನಾ ಮತ್ತು ಕಾರ್ಯನಿರ್ವಹಣಾ ಮಾರ್ಗ ಸೂಚಿಗಳಲ್ಲಿ 
ನಿರ್ದಿಷ್ಟಪಡಿಸಿರುವ ನಮೂನೆಯಲ್ಲಿ ಬಿಲ್ಲನ್ನು ನೀಡತಕ್ಕದ್ದು. ಖಾಸಗಿ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಾಪಾರಿಯು ಬಿಲ್‌ನ ಒಂದು 
ಪ್ರತಿಯನ್ನು ತನ್ನ ಬಳಿ ಇಟ್ಟುಕೊಳ್ಳತಕ್ಕದ್ದು ಮತ್ತು ಒಂದು ಪ್ರತಿಯನ್ನು ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನಿಗೆ, ಒಂದು ಪ್ರತಿಯನ್ನು 
ಖರೀದಿದಾರನಿಗೆ ಅಥವಾ ಮಾರಾಟಗಾರನಿಗೆ ಸಲ್ಲಿಸತಕ್ಕದ್ದು. ನೇರ ಖರೀದಿ ಲೈಸೆನ್ಸುದಾರನು ಬಿಲ್ಲಿನ ಒಂದು ಪ್ರತಿಯನ್ನು ತನ್ನ ಬಳಿ 
ಇಟ್ಟುಕೊಂಡು, ಒಂದು ಪ್ರತಿಯನ್ನು ಸಂಬಂಧಪಟ್ಟ ಮಾರಾಟಗಾರನಿಗೆ ನೀಡತಕ್ಕದ್ದು ; 

( ಐ ) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನುದಾರನು, ಈ ಸಂಬಂಧದಲ್ಲಿ ರಚಿಸಿದ ಪ್ರವರ್ತನಾ ಮತ್ತು ಕಾರ್ಯನಿರ್ವಹಣಾ 
ಮಾರ್ಗ ಸೂಚಿಗಳಲ್ಲಿ ಹೇಳಿರುವ ನಿಬಂಧನೆಗಳು ಮತ್ತು ಷರತ್ತುಗಳ ಮೇಲೆ ವ್ಯಾಪಾರಿಗಳು, ಕಮೀಷನ್ ಏಜೆಂಟರುಗಳು, ಮುಂತಾದವರಾಗಿ 
ಕಾರ್ಯನಿರ್ವಹಿಸಲು ನೋಂದಣಿಯನ್ನು ಮಂಜೂರು ಮಾಡಬಹುದು; 

( ಜೆ ) ಕರ್ನಾಟಕ ತೂಕಗಳು ಮತ್ತು ಅಳತೆಗಳ ಜಾರಿ ಅಧಿನಿಯಮದ ಉಪಬಂಧಗಳು, ನೇರ ಖರೀದಿ ಕೇಂದ್ರಕ್ಕೆ, ಖಾಸಗಿ ಮಾರುಕಟ್ಟೆ 
ಪ್ರಾಂಗಣಕ್ಕೆ ಮತ್ತು ರೈತ - ಗ್ರಾಹಕ ಮಾರುಕಟ್ಟೆ ಪ್ರಾಂಗಣಕ್ಕೆ ಅನ್ವಯವಾಗತಕ್ಕದ್ದು; 

(ಕೆ) ನೇರ ಖರೀದಿ ಕೇಂದ್ರದಲ್ಲಿ ಅಥವಾ ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಥವಾ ರೈತ - ಗ್ರಾಹಕ ಮಾರುಕಟ್ಟೆಯಲ್ಲಿ 
ಯಾವುದೇ ಕೃಷಿ ಉತ್ಪನ್ನವನ್ನು , ತೂಕ ಮಾಡಿದ ಅಥವಾ ಅಳತೆ ಮಾಡಿದ ತರುವಾಯ ಕೂಡಲೇ , ಖರೀದಿದಾರನು ಲೆಕ್ಕಗಳನ್ನು ಚುಕ್ತಾ ಮಾಡಿ 
ಹಾಗೆ ಖರೀದಿಸಿದ ಉತ್ಪನ್ನದ ಮಾರಾಟದ ಹುಟ್ಟುವಳಿಗಳನ್ನು ಸಂದರ್ಭಾನುಸಾರ, ಮಾರಾಟಗಾರರಿಗೆ ಅಥವಾ ಅವನ ಏಜೆಂಟನಿಗೆ ಸಂದಾಯ 
ಮಾಡತಕ್ಕದ್ದು: 

ಪರಂತು , ಯಾವುದೇ ಸಂದರ್ಭದಲ್ಲಿಯೂ ಕಮಿಷನ್ ಏಜೆಂಟನು ಅಥವಾ ಖರೀದಿದಾರನು, ಠೇವಣಿ ಖಾತೆಯಲ್ಲಾಗಲಿ ಅಥವಾ 
ವೈಯಕ್ತಿಕ ಖಾತೆಯಲ್ಲಾಗಲಿ ಅಥವಾ ಅದೇ ಸ್ವರೂಪದ ಇತರ ಯಾವುದೇ ಖಾತೆಯಲ್ಲಾಗಲೀ ಮಾರಾಟ ಮಾಡಿದ ಕೃಷಿ ಉತ್ಪನ್ನದ ಹಣದ 
ಸಂದಾಯವನ್ನು ತಡೆಹಿಡಿಯತಕ್ಕದ್ದಲ್ಲ. ರೈತರಿಗೆ, ಬೆಳೆಗಾರ - ಮಾರಾಟಗಾರರಿಗೆ ಹಣ ಸಂದಾಯ ಮಾಡಲು ವ್ಯವಸ್ಥೆ ಮಾಡದಿರುವುದಕ್ಕೆ 
ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನನ್ನು , ನೇರ ಖರೀದಿ ಕೇಂದ್ರದ ಲೈಸೆನ್ಸುದಾರನನ್ನು ಜವಾಬ್ದಾರನನ್ನಾಗಿಸತಕ್ಕದ್ದು. 

(ಎಲ್) ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ , ನೇರ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಲಾದ ಕೃಷಿ ಉತ್ಪನ್ನಕ್ಕೆ ಈ ನಿಯಮಗಳ 
ಮೂಲಕ ಅಗತ್ಯಪಡಿಸಲಾದಂತೆ ರೈತನಿಗೆ, ಬೆಳೆಗಾರ - ಮಾರಾಟಗಾರನಿಗೆ ಹಣ ಸಂದಾಯ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶಕ್ಕಾಗಿ 
ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನುದಾರನು ಅಥವಾ ನೇರ ಖರೀದಿ ಕೇಂದ್ರದ ಲೈಸೆನ್ನುದಾರನು ತನ್ನ ಅಧಿಕಾರಿಯ ಮೂಲಕ, ಸದರಿ 
ಮಾರುಕಟ್ಟೆ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಾಪಾರಿಗಳ ಮತ್ತು ಕಮೀಷನ್ ಏಜೆಂಟರುಗಳ ಲೆಕ್ಕ ಪುಸ್ತಕಗಳನ್ನು ನಿಯತಕಾಲಿಕವಾಗಿ 
ಪರಿಶೀಲನೆ ಮಾಡಿಸುವುದಕ್ಕೆ ಏರ್ಪಾಟು ಮಾಡತಕ್ಕದ್ದು ಮತ್ತು ಸಂದರ್ಭಾನುಸಾರ ವಿಚಾರಣೆಯನ್ನು ನಡೆಸತಕ್ಕದ್ದು; 

( ಎಂ ) ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಮತ್ತು ರೈತ - ಗ್ರಾಹಕ ಮಾರುಕಟ್ಟೆಯಲ್ಲಿ, ಲೈಸೆನ್ನು ಪಡೆದ ಕಮೀಷನ್ ಏಜೆಂಟ್‌ನು, 
ದಳ್ಳಾಳಿಯು, ತೂಕ ಮಾಡುವವನು, ಅಳತೆ ಮಾಡುವವನು ಅಥವಾ ಸಮೀಕ್ಷೆ ಮಾಡುವವನು , ಮುಂತಾದವರಿಗೆ ಅವರ ಸೇವೆಗಳ 
ಸಂಬಂಧದಲ್ಲಿ ಸಂದಾಯ ಮಾಡಬೇಕಾದ ಚಾರ್ಜುಗಳು , ಹಾಗೂ ಇತರ ಮಾರುಕಟ್ಟೆ ಚಾರ್ಜುಗಳು, ಯಾವುವಾದರೂ ಇದ್ದರೆ ಅವು, 
ಸರ್ಕಾರವು ಅಥವಾ ಕೃಷಿ ಮಾರುಕಟ್ಟೆ ನಿರ್ದೇಶಕರು , ಕಾಲಕಾಲಕ್ಕೆ ನಿರ್ಧರಿಸಬಹುದಾದಂಥ ಗರಿಷ್ಠ ದರಗಳಿಗೊಳಪಟ್ಟು, ಪ್ರವರ್ತನೆ ಮತ್ತು 
ಕಾರ್ಯನಿರ್ವಹಣಾ ಮಾರ್ಗ ಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು; 

(ಎನ್) ಯಾವುದೇ ನೇರ ಖರೀದಿ ಕೇಂದ್ರದಲ್ಲಿ , ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಥವಾ ರೈತ- ಗ್ರಾಹಕ ಮಾರುಕಟ್ಟೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಯಾರೇ ವ್ಯಕ್ತಿಯು ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಕಲಬೆರಕೆ ಮಾಡತಕ್ಕದ್ದಲ್ಲ ಅಥವಾ ಅಂಥ 
ಉತ್ಪನ್ನವನ್ನು ಕಲಬೆರೆಕೆ ಮಾಡಿಸತಕ್ಕದ್ದಲ್ಲ ಮತ್ತು ಮಾರುಕಟ್ಟೆ ಪ್ರದೇಶದಲ್ಲಿ ಕ್ರಯ ವಿಕ್ರಯ ಮಾಡಲು, ಸಂಸ್ಕರಣೆ ಮಾಡಲು, ಸಂಗ್ರಹಿಸಿಡಲು 
ಅಥವಾ ರಫ್ತು ಮಾಡಲು ಉದ್ದೇಶಿಸಿರುವ ಕೃಷಿ ಉತ್ಪನ್ನವನ್ನು ಕಲಬೆರೆಕೆ ಮಾಡದಂತೆ ನೋಡಿಕೊಳ್ಳುವ ಸಲುವಾಗಿ ಅಂಥ ಉತ್ಪನ್ನದ 
ಮಾದರಿಗಳನ್ನು ತೆಗೆದುಕೊಳ್ಳುವ ಅಧಿಕಾರವೂ ಸೇರಿದಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುವುದು ಪ್ರತಿಯೊಬ್ಬ ನೇರ ಖರೀದಿ ಲೈಸೆನ್ಸುದಾರನ, 
ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನುದಾರನ ಮತ್ತು ರೈತ- ಗ್ರಾಹಕ ಮಾರುಕಟ್ಟೆ ಲೈಸೆನ್ನುದಾರನ ಕರ್ತವ್ಯವಾಗಿರತಕ್ಕದ್ದು; 

ವಿವರಣೆ: ಈ ಉಪ-ನಿಯಮದ ಉದ್ದೇಶಕ್ಕಾಗಿ, ಕೃಷಿ ಉತ್ಪನ್ನದ ಕಲಬೆರೆಕೆ ಎಂಬುದಕ್ಕೆ, ಆಹಾರ ಕಲಬೆರೆಕೆ ನಿವಾರಣಾ ಅಧಿನಿಯಮ, 
1954 (ಕೇಂದ್ರ ಅಧಿನಿಯಮ 1954ರ 37) ರಲ್ಲಿ ಪರಿಭಾಷಿಸಲಾದಂತಹ ಅರ್ಥವನ್ನೇ ಕೊಡಲಾಗಿದೆ. 

( ಓ ) ರೈತನು, ಬೆಳೆಗಾರ - ಮಾರಾಟಗಾರನು ತಂದ ಕೃಷಿ ಉತ್ಪನ್ನವು ಮಾರಾಟವಾಗದೆ ಇದ್ದಾಗ ಅಥವಾ ಬೆಳೆಗಾರ- ಮಾರಾಟಗಾರನು 
ಉತ್ತಮ ಬೆಲೆ ದೊರೆಯುವವರೆಗೆ ಕೃಷಿ ಉತ್ಪನ್ನವನ್ನು ಸಂಗ್ರಹಿಸಿಡಲು ಬಯಸಿದಾಗ ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನು , ನೇರ 
ಖರೀದಿ ಲೈಸೆನ್ನುದಾರನು ಮತ್ತು ರೈತ - ಗ್ರಾಹಕ ಮಾರುಕಟ್ಟೆ ಲೈಸೆನ್ನುದಾರನು, ಆ ಉತ್ಪನ್ನವನ್ನು ತಮ್ಮ ಗೋದಾಮುಗಳಲ್ಲಿ ಅಥವಾ 
ಖರೀದಿದಾರರ ಅಥವಾ ಸಂಸ್ಕರಣಗಾರರ ಅಥವಾ ಉಗ್ರಾಣ ಪಾಲಕರ ಗೋದಾಮುಗಳಲ್ಲಿ ಸಂಗ್ರಹಿಸಿಡುವುದಕ್ಕೆ ವ್ಯವಸ್ಥೆ ಮಾಡತಕ್ಕದ್ದು. ಖಾಸಗಿ 
ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನುದಾರನು ಮತ್ತು ರೈತ - ಗ್ರಾಹಕ ಮಾರುಕಟ್ಟೆಯ ಲೈಸೆನ್ಸುದಾರನು ಹಾಗೆ ಸಂಗ್ರಹಣೆ ಮಾಡುವುದಕ್ಕೆ ವಿಧಿಸುವ 
ಚಾರ್ಜುಗಳನ್ನು ಪ್ರತಿ ವರ್ಷ ನಿಗದಿಪಡಿಸಬಹುದು; 

( ಪಿ ) ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರನು ಮತ್ತು ನೇರ ಖರೀದಿ ಲೈಸೆನ್ನುದಾರನು ಕೃಷಿ ಉತ್ಪನ್ನವನ್ನು ದಾಸ್ತಾನಿಟ್ಟಿರುವ/ 
ಸಂಗ್ರಹಿಸಿಟ್ಟಿರುವ ಉಗ್ರಾಣಗಳ, ಗೋದಾಮುಗಳ ಮತ್ತು ಸಂಗ್ರಹಣಾ ಸ್ಥಳಗಳ ವಿಳಾಸದ ವಿವರಗಳನ್ನು ಘೋಷಿಸತಕ್ಕದ್ದು ಮತ್ತು ಕೃಷಿ 
ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಗೆ ಮಾಸಿಕ ವಿವರಪಟ್ಟಿಕೆಗಳನ್ನು ಸಲ್ಲಿಸತಕ್ಕದ್ದು. 

87ಐ. ವಿಚಾರಣೆ ಮತ್ತು ತಪಾಸಣೆ ಮಾಡಲು ಕೃಷಿ ಮಾರುಕಟ್ಟೆ ನಿರ್ದೇಶಕರ ಅಧಿಕಾರಗಳು.- (1) ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಖಾಸಗಿ 
ಮಾರುಕಟ್ಟೆ ಪ್ರಾಂಗಣದ, ನೇರ ಖರೀದಿ ಕೇಂದ್ರದ ಮತ್ತು ರೈತ - ಗ್ರಾಹಕ ಮಾರುಕಟ್ಟೆಯ ವ್ಯವಹಾರಗಳನ್ನು ಕುರಿತು ವಿಚಾರಣೆ ಮಾಡಲು ಮತ್ತು ತಪಾಸಣೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೨೭ 


ಮಾಡಲು ಅಧಿಕಾರವನ್ನು ಹೊಂದಿರತಕ್ಕದ್ದು ಮತ್ತು ಅಂಥ ವಿಚಾರಣೆ ಮಾಡಲು ಅಥವಾ ತಪಾಸಣೆ ಮಾಡಲು ತನ್ನ ಯಾರೇ ಅಧೀನ ಅಧಿಕಾರಿಯನ್ನು 
ಅಧಿಕೃತಗೊಳಿಸಬಹುದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಯು ನಡೆಸುವ ವಿಚಾರಣೆಯನ್ನು ಅಥವಾ 
ತಪಾಸಣೆಯನ್ನು ಅಧಿಕೃತಗೊಳಿಸುವ ಆದೇಶವು, ಇತರ ವಿಷಯಗಳೊಂದಿಗೆ ಈ ಮುಂದಿನವುಗಳನ್ನು ಒಳಗೊಂಡಿರತಕ್ಕದ್ದು, 

( ಎ) ವಿಚಾರಣೆ ಮಾಡಲು ಅಥವಾ ತಪಾಸಣೆ ಮಾಡಲು ಅಧಿಕೃತಗೊಳಿಸಿದ ವ್ಯಕ್ತಿಗಳ ಹೆಸರು; 

( ಬಿ ) ನೇರ ಖರೀದಿ ಲೈಸೆನ್ನುದಾರನ, ಖಾಸಗಿ ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ನುದಾರನ ಮತ್ತು ರೈತ - ಗ್ರಾಹಕ ಮಾರುಕಟ್ಟೆ 
ಲೈಸೆನ್ನುದಾರನ ಅಥವಾ ಯಾರ ವ್ಯವಹಾರಗಳನ್ನು ವಿಚಾರಣೆ ಮಾಡಬೇಕಾಗಿದೆಯೋ ಅವರ ಅಥವಾ ಯಾರ ಲೆಕ್ಕಗಳನ್ನು ಮತ್ತು 
ದಾಖಲೆಗಳನ್ನು ತಪಾಸಣೆ ಮಾಡಬೇಕಾಗಿದೆಯೋ ಅವರ ಹೆಸರು; 

( ಸಿ) ಯಾವ ನಿರ್ದಿಷ್ಟ ಅಂಶದ ಅಥವಾ ಅಂಶಗಳ ಬಗ್ಗೆ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಮಾಡಬೇಕಾಗಿದೆಯೋ ಆ 
ನಿರ್ದಿಷ್ಟ ಅಂಶ ಅಥವಾ ಅಂಶಗಳು , ಮತ್ತು ಯಾವ ಅವಧಿಯೊಳಗೆ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಪೂರ್ಣಗೊಳಿಸಿ 
ವರದಿಯನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಸಲ್ಲಿಸಬೇಕಾಗಿದೆಯೋ ಆ ಅವಧಿ; 

( ಡಿ) ಖಾಸಗಿ ಮಾರುಕಟ್ಟೆ ಪ್ರಾಂಗಣದಲ್ಲಿ , ನೇರ ಖರೀದಿ ಕೇಂದ್ರದಲ್ಲಿ ಅಥವಾ ರೈತ - ಗ್ರಾಹಕ ಮಾರುಕಟ್ಟೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ಕಚೇರಿಗಳ ಅಥವಾ ಯಾರೇ ವ್ಯಕ್ತಿಯ ವಿಚಾರಣೆಗೆ ಅಥವಾ ತಪಾಸಣೆಗೆ ಸಂಬಂಧಿಸಿದ ಯಾವುದೇ 
ಇತರ ವಿಷಯ ; 

( 2) (1) ನೇ ಉಪ-ನಿಯಮದಲ್ಲಿ ಉಲ್ಲೇಖಿಸಲಾದ ಆದೇಶದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು 
ಪೂರ್ಣಗೊಳಿಸಲಾಗದಿದ್ದರೆ , ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಮಾಡುತ್ತಿರುವ ವ್ಯಕ್ತಿಯು, ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು 
ಸಕಾಲದಲ್ಲಿ ಪೂರ್ಣಗೊಳಿಸದಿರುವುದಕ್ಕೆ ಕಾರಣಗಳನ್ನು ತಿಳಿಸಿ ಮಧ್ಯಂತರ ವರದಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರು 
ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಅಗತ್ಯವೆಂದು ತಾವು ಭಾವಿಸಬಹುದಾದಂತೆ ಕಾಲದ ವಿಸ್ತರಣೆಗೆ ಮಂಜೂರಾತಿ 
ನೀಡಬಹುದು ಅಥವಾ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಯಾರಿಗೆ ವಹಿಸಲಾಗಿತ್ತೋ ಆ ವ್ಯಕ್ತಿಯಿಂದ ಅದನ್ನು ಹಿಂದಕ್ಕೆ ಪಡೆದುಕೊಳ್ಳಬಹುದು 
ಮತ್ತು ಸ್ವತಃ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಮಾಡಬಹುದು ಅಥವಾ ತಾವು ಸೂಕ್ತವೆಂದು ಭಾವಿಸಬಹುದಾದಂಥ ಇತರ ವ್ಯಕ್ತಿಗೆ ಅದನ್ನು 
ವಹಿಸಿಕೊಡಬಹುದು. 
( 3) (1) ನೇ ಉಪನಿಯಮದಲ್ಲಿ ಉಲ್ಲೇಖಿಸಲಾದ ಆದೇಶವನ್ನು ಸ್ವೀಕರಿಸಿದ ನಂತರ, ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ನಡೆಸಲು 

ಖ , ನೇರ ಖರೀದಿ ಲೈಸೆನ್ನುದಾರನ, ಖಾಸಗಿ ಮಾರುಕಟ್ಟೆ ಲೈಸೆನುದಾರನ ಮತ್ತು ರೈತ - ಗ್ರಾಹಕ ಮಾರುಕಟ್ಟೆ ಲೈಸೆನುದಾರನ 
ಅಥವಾ ಅದರ ಯಾರೇ ಅಧಿಕಾರಿಗಳ , ಸದಸ್ಯರ , ಏಜೆಂಟರ ಅಥವಾ ನೌಕರರ ಅಥವಾ ಅದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾರೇ ವ್ಯಕ್ತಿಯ 
ಸ್ವಾಧೀನದಲ್ಲಿರುವ ಸಂಬಂಧಪಟ್ಟ ಲೆಕ್ಕಪುಸ್ತಕಗಳನ್ನು ಮತ್ತು ಇತರ ದಸ್ತಾವೇಜುಗಳನ್ನು ಪರಿಶೀಲಿಸಲು ಉದ್ಯುಕ್ತನಾಗತಕ್ಕದ್ದು ಮತ್ತು ಅಂಥ ವಿಚಾರಣೆಯನ್ನು 
ಅಥವಾ ತಪಾಸಣೆಯನ್ನು ನಡೆಸುವುದಕ್ಕೆ ತಾನು ಅಗತ್ಯವೆಂದು ಭಾವಿಸಬಹುದಾದಂಥ ಸಂಬಂಧಪಟ್ಟ ಮಾರುಕಟ್ಟೆಗಳ, ಕೇಂದ್ರಗಳ ವ್ಯವಹಾರಗಳಿಗೆ ಮತ್ತು 
ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಅಂಥ ಯಾರೇ ವ್ಯಕ್ತಿಗಳಿಂದ ಅಂಥ ಮಾಹಿತಿಯನ್ನು ಅಥವಾ ವಿವರಣೆಯನ್ನು ಪಡೆದುಕೊಳ್ಳತಕ್ಕದ್ದು. 

( 4) ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಮಾಡಲು ಅಧಿಕೃತಗೊಂಡ ವ್ಯಕ್ತಿಯು, (1) ನೇ ಉಪ-ನಿಯಮದಲ್ಲಿ ಉಲ್ಲೇಖಿಸಿದ ಆದೇಶದಲ್ಲಿ 
ತಿಳಿಸಿದ ಎಲ್ಲಾ ಅಂಶಗಳ ಬಗ್ಗೆ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ವರದಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಆ ವರದಿಯು ಅವನು ವಿಚಾರಣೆ ಅಥವಾ ತಪಾಸಣೆ 
ಮಾಡಿದ ಕಾಲದಲ್ಲಿ ಅವನು ದಾಖಲಿಸಿದ ದಸ್ತಾವೇಜು ಸಾಕ್ಷ್ಯಗಳಿಂದ ಅಥವಾ ಇತರ ಸಾಕ್ಷ್ಯಗಳಿಂದ ಸಮರ್ಥಿತವಾದ ಅವನ ನಿರ್ಣಯಗಳನ್ನು ಮತ್ತು 
ಅದಕ್ಕೆ ಕಾರಣಗಳನ್ನು ಒಳಗೊಂಡಿರತಕ್ಕದ್ದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು ನ್ಯಾಯಸಮ್ಮತವಾದುದೆಂದು ಮತ್ತು ಯುಕ್ತವಾದುದೆಂದು 
ಪರಿಗಣಿಸಬಹುದಾದಂತೆ ಲೈಸೆನ್ಸಿನ ಅಮಾನತು ಅಥವಾ ರದ್ದಿಯಾತಿ ಆದೇಶವನ್ನು ಹೊರಡಿಸಬಹುದು: 

ಪರಂತು, ಕೃಷಿ ಮಾರುಕಟ್ಟೆ ನಿರ್ದೇಶಕರು ಲೈಸೆನ್ಸಿನ ಅಮಾನತು ಅಥವಾ ರದ್ದಿಯಾತಿಯ ಆದೇಶವನ್ನು ಹೊರಡಿಸುವುದಕ್ಕೆ ಮುಂಚೆ, ಖಾಸಗಿ 
ಮಾರುಕಟ್ಟೆ ಪ್ರಾಂಗಣದ ಲೈಸೆನ್ಸುದಾರ, ನೇರ ಖರೀದಿ ಕೇಂದ್ರದ ಲೈಸೆನ್ನುದಾರ ಅಥವಾ ರೈತ - ಗ್ರಾಹಕ ಮಾರುಕಟ್ಟೆ ಲೈಸೆನ್ನುದಾರನೂ ಸೇರಿದಂತೆ ವ್ಯಕ್ತಿಗಳಿಗೆ 
ಅಹವಾಲನ್ನು ಹೇಳಿಕೊಳ್ಳಲು ಯುಕ್ತ ಅವಕಾಶವನ್ನು ನೀಡತಕ್ಕದ್ದು. 

87ಜೆ. ಅಪೀಲುಗಳನ್ನು ಸಲ್ಲಿಸುವ ರೀತಿ - ಕೃಷಿ ಮಾರುಕಟ್ಟೆ ನಿರ್ದೇಶಕರ ಆದೇಶದಿಂದ ಬಾಧಿತನಾದ ವ್ಯಕ್ತಿಯು ಈ ಮುಂದಿನ ಅಗತ್ಯತೆಗಳನ್ನು 
ಪೂರೈಸಿ ಅಧಿನಿಯಮದ 72ಇ (1)( ಬಿ) ಪ್ರಕರಣದ ಮೇರೆಗೆ ಅಪೀಲನ್ನು ಸಲ್ಲಿಸಬಹುದು, 

( ) ಅಪೀಲು ಮೆಮೋ ಲಿಖಿತದಲ್ಲಿರಬೇಕು ಮತ್ತು ಅಪೀಲುದಾರನು ಅದಕ್ಕೆ ಯಥೋಚಿತವಾಗಿ ಸಹಿ ಮಾಡಿರಬೇಕು ಮತ್ತು 
ಸತ್ಯಾಪನೆ ಮಾಡಿರಬೇಕು; 

( ii) ನಿರ್ಣಯದ ಅಥವಾ ಆದೇಶದ ಪ್ರಮಾಣೀಕೃತ ಪ್ರತಿಯು ಅಪೀಲು ಮೆಮೋ ಜೊತೆಗಿರಬೇಕು; 
(i) ಅಪೀಲಿಗೆ ಸೂಕ್ತವಾಗಿ ಸ್ಪಾಂಪು ಹಚ್ಚಿರಬೇಕು; 

( iv ) ಅಪೀಲುದಾರನು, ಅಪೀಲು ಪ್ರಾಧಿಕಾರವು ಅಗತ್ಯಪಡಿಸಿದಾಗ ಅಪೀಲು ಪ್ರಾಧಿಕಾರವು ನಿರ್ದೇಶಿಸಬಹುದಾದ ಹಣದ 
ಮೊತ್ತವನ್ನು ಠೇವಣಿ ಇಡತಕ್ಕದ್ದು; 
(V) ಅಪೀಲನ್ನು ಖುದ್ದಾಗಿ ಅಥವಾ ಅಪೀಲುದಾರನ ವಕೀಲನ ಮುಖಾಂತರ ಸಲ್ಲಿಸಬಹುದು]. 

ಭಾಗ - VII 

ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿ 
ರಾಜ್ಯ ಮಾರುಕಟ್ಟೆ ಮಂಡಲಿಗೆ ಸದಸ್ಯನ ಚುನಾವಣೆ - (1) 101ನೇ ಪ್ರಕರಣದ (1) ನೇ ಉಪಪ್ರಕರಣದ ( ii) ನೇ ಖಂಡದ ಮೇರೆಗೆ ರಾಜ್ಯ 
ಕೃಷಿ ಮಾರುಕಟ್ಟೆ ಮಂಡಲಿಯ ಸದಸ್ಯನ ಚುನಾವಣೆಯನ್ನು ಇಲ್ಲಿ ಇನ್ನು ಮುಂದೆ ನಿರ್ದಿಷ್ಟಪಡಿಸಿರುವ ರೀತಿಯಲ್ಲಿ ನಡೆಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 74 ದಿನಾಂಕ 12 -3-1971ರ ಮೂಲಕ ನಿಯಮ 88 , 88ಎ ಯಿಂದ 88ಐ ನಿಯಮಗಳನ್ನು ಪ್ರತಿಯೋಜಿಸಲಾಗಿದೆ. 


೯೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಭಾಗ ೪ಎ 
(2) ಸದರಿ ಚುನಾವಣೆಯ ಉದ್ದೇಶಕ್ಕಾಗಿ ರೆವಿನ್ಯೂ ಜಿಲ್ಲೆಯ [ಕೃಷಿ ಮಾರುಕಟ್ಟೆಯ ಸಹಾಯಕ ನಿರ್ದೆಶಕನು] ರಿಟರ್ನಿಂಗ್ ಆಫೀಸರ್ 
ಆಗಿರತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25-5 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

( 3) ರಿಟರ್ನಿಂಗ್ ಆಫೀಸರ್, ಜಿಲ್ಲೆಯ ಎಲ್ಲಾ ಮಾರುಕಟ್ಟೆ ಸಮಿತಿಗಳ ಅಧ್ಯಕ್ಷರ ಪಟ್ಟಿಯನ್ನು ತನ್ನ ಕಛೇರಿಯಲ್ಲಿ ಇಟ್ಟುಕೊಂಡಿರತಕ್ಕದ್ದು. ಅಂಥ 
ಪಟ್ಟಿಯನ್ನು ತಹಲ್‌ವರೆಗೆ ಸರಿಪಡಿಸಿ ಇಟ್ಟುಕೊಳ್ಳಲು ಸಾಧ್ಯವಾಗುವಂತೆ, ಜಿಲ್ಲೆಯ ಎಲ್ಲಾ ಮಾರುಕಟ್ಟೆ ಸಮಿತಿಗಳ ಕಾರ್ಯದರ್ಶಿಗಳು, ತಮ್ಮ ತಮ್ಮ 
ಮಾರುಕಟ್ಟೆ ಸಮಿತಿಗಳ ಅಧ್ಯಕ್ಷರ ಹೆಸರುಗಳನ್ನು ರಿಟರ್ನಿಂಗ್ ಆಫೀಸರ್ ಕಛೇರಿಗೆ ಒದಗಿಸತಕ್ಕದ್ದು ಮತ್ತು ಅಧ್ಯಕ್ಷರು ಬದಲಾದಾಗಲೆಲ್ಲ ಹೊಸ ಅಧ್ಯಕ್ಷರ 
ಹೆಸರುಗಳನ್ನು ರಿಟರ್ನಿಂಗ್ ಆಫೀಸರ್‌ಗೆ ಆ ಕೂಡಲೇ ತಿಳಿಸತಕ್ಕದ್ದು. ರಿಟರ್ನಿಂಗ್ ಆಫೀಸರ್ ಆ ಮಾಹಿತಿಯನ್ನು ಸ್ವೀಕರಿಸಿದ ಮೇಲೆ ಹಿಂದಿನ ಅಧ್ಯಕ್ಷರ 
ಹೆಸರುಗಳನ್ನು ಹೊಡೆದುಹಾಕತಕ್ಕದ್ದು ಮತ್ತು ಅಂಥ ಮಾರುಕಟ್ಟೆ ಸಮಿತಿಯ ಹೊಸ ಅಧ್ಯಕ್ಷರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರಿಸತಕ್ಕದ್ದು. 

(4) ಅಧ್ಯಕ್ಷರ ಹೆಸರುಗಳ ಪಟ್ಟಿಗೆ ಸಂಬಂಧಿಸಿದಂತೆ 5ಎ ನಿಯಮದ ಉಪಬಂಧಗಳು ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು: 

ಪರಂತು, 5ಎ ನಿಯಮದ (1) ನೇ ಉಪನಿಯಮದ ಅಥವಾ ( 2) ನೇ ಉಪನಿಯಮದ ( ಎ) ಖಂಡದ ಮೇರೆಗೆ ಸಲ್ಲಿಸಲಾಗುವ ಅರ್ಜಿಯು, 
ರಿಟರ್ನಿಂಗ್ ಆಫೀಸರ್‌ಗೆ ತಲುಪಿದ ಮೇಲೆ, ಅವನು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗೆ, ಅಂಥ ಅರ್ಜಿಯನ್ನು ಕಳುಹಿಸತಕ್ಕದ್ದು 
ಮತ್ತು ಸದರಿ ಕಾರ್ಯದರ್ಶಿಯು ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಸ್ವೀಕರಿಸಿದ ಮೇಲೆ ಅವನು (2) ನೇ ಉಪನಿಯಮಕ್ಕನುಸಾರ ಕ್ರಮಕೈಗೊಳ್ಳತಕ್ಕದ್ದು. 

(5) ರಿಟರ್ನಿಂಗ್ ಆಫೀಸರ್ ಪ್ರತಿಯೊಂದು ರೆವಿನ್ಯೂ ಜಿಲ್ಲೆಯ ಎಲ್ಲಾ ಮಾರುಕಟ್ಟೆ ಸಮಿತಿಗಳ ಅಧ್ಯಕ್ಷರು ಮತದಾರ ಗಣಕ್ಕೆ ಮಂಡಲಿಯ 
ಸದಸ್ಯನನ್ನು ಚುನಾಯಿಸುವಂತೆ ಆದೇಶದ ಮೂಲಕ ಕರೆ ನೀಡತಕ್ಕದ್ದು ಮತ್ತು ಆ ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸತಕ್ಕದ್ದು, ಚುನಾವಣೆಯ 
ದಿನಾಂಕಕ್ಕೆ ಮೊದಲು ಹದಿನೈದು ದಿವಸಗಳಿಗೆ ಕಡಿಮೆ ಇಲ್ಲದಂತೆ ಈ ಕೆಳಕಂಡ ಅಂಶಗಳನ್ನೊಳಗೊಂಡ ನೋಟೀಸನ್ನು ತನ್ನ ಕಚೇರಿಯ ಸೂಚನಾ ಫಲಕದ 
ಮೇಲೆ ಅಂಟಿಸಿ ಪ್ರಕಟಿಸತಕ್ಕದ್ದು , 

(1) ನಾಮಪತ್ರಗಳನ್ನು ಸ್ವೀಕರಿಸುವ ಸ್ಥಳ ಮತ್ತು ವೇಳೆ ಮತ್ತು ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ, ಮತ್ತು ಆ 
ದಿನಾಂಕವು ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ ಏಳು ದಿವಸಗಳಿಗೆ ಕಡಿಮೆ ಇಲ್ಲದ ದಿನವಾಗಿರತಕ್ಕದ್ದು; 

(ii) ನಾಮಪತ್ರ ಪರಿಶೀಲನಾ ದಿನಾಂಕ ಮತ್ತು ಆ ದಿನಾಂಕವು ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕದ ತರುವಾಯದ 
ಎರಡನೆಯ ದಿನವಾಗಿರತಕ್ಕದ್ದು ಅಥವಾ ಆ ದಿನವು ಸಾರ್ವಜನಿಕ ರಜಾ ದಿನವಾಗಿದ್ದಲ್ಲಿ, ಸಾರ್ವಜನಿಕ ರಜಾ ದಿನವಾಗಿಲ್ಲದ ಆ ತರುವಾಯದ 


ದಿನ; 


(ii) ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ಆ ದಿನಾಂಕವು ನಾಮಪತ್ರ ಪರಿಶೀಲನಾ ದಿನಾಂಕದ ತರುವಾಯದ 
ಮೂರನೆ ದಿನವಾಗಿರತಕ್ಕದ್ದು ಅಥವಾ ಆ ದಿನವು ಸಾರ್ವಜನಿಕ ರಜಾ ದಿನವಾಗಿದ್ದಲ್ಲಿ, ಸಾರ್ವಜನಿಕ ರಜಾ ದಿನವಾಗಿರದ ತರುವಾಯದ ದಿನ; 

(iv ) ಮತದಾನವು, ಅವಶ್ಯಕವಾದರೆ ಅದನ್ನು ನಡೆಸತಕ್ಕೆ ದಿನಾಂಕ ಮತ್ತು ವೇಳೆ ಮತ್ತು ಆ ದಿನಾಂಕವು ನೋಟೀಸಿನ ಪ್ರಕಟಣೆಯ 
ದಿನಾಂಕದಿಂದ ಹದಿನೈದು ದಿನಗಳಿಗಿಂತ ಕಡಿಮೆ ಇಲ್ಲದ ದಿನವಾಗಿರತಕ್ಕದ್ದು; 

(v) ಮತಗಳ ಎಣಿಕೆಯ ಸ್ಥಳ ಮತ್ತು ವೇಳೆ, 
(6) ಉಪನಿಯಮ (5) ರಲ್ಲಿ ಉಲ್ಲೇಖಿಸಿರುವ ನೋಟೀಸು ಪ್ರಕಟವಾದ ಕೂಡಲೆ ಅದರ ಪ್ರತಿಯನ್ನು ನೋಂದಾಯಿತ ಅಂಚೆಯ ಮೂಲಕ 
ಪ್ರತಿಯೊಂದು ಜಿಲ್ಲೆಯ ಮಾರುಕಟ್ಟೆ ಸಮಿತಿಯ ಎಲ್ಲಾ ಅಧ್ಯಕ್ಷರಿಗೆ ಕಳುಹಿಸತಕ್ಕದ್ದು. 

(7) 105ನೇ ಪ್ರಕರಣದಲ್ಲಿ ಉಲ್ಲೇಖಿಸಲಾದ ಉಪಚುನಾವಣೆಯ ಸಂದರ್ಭದಲ್ಲಿ ಆ ಸ್ಥಾನವು ತೆರವಾದ ತರುವಾಯ ಸಾಧ್ಯವಾದಷ್ಟು ಬೇಗನೆ 
( 5) ನೇ ಉಪನಿಯಮದ ಮೇರೆಗಿನ ನೋಟೀಸನ್ನು ಪ್ರಕಟಿಸತಕ್ಕದ್ದು . 

88ಎ. ನಾಮಪತ್ರಗಳು.- (1) ಯಾವುದೇ ರೆವಿನ್ಯೂ ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಮಾರುಕಟ್ಟೆ ಸಮಿತಿಗಳಿರುವಲ್ಲಿ ಮಂಡಲಿಯ ಚುನಾವಣೆಗೆ 
ಸ್ಪರ್ಧಿಸಬಯಸುವ ಅಧ್ಯಕ್ಷನು ನಮೂನೆ ಸಂಖ್ಯೆ 38ರಲ್ಲಿ ರಿಟರ್ನಿಂಗ್ ಆಫೀಸರ್‌ಗೆ ನಾಮಪತ್ರಗಳನ್ನು , 88ನೇ ನಿಯಮದ (5) ನೇ ಉಪನಿಯಮದಲ್ಲಿ 
ಉಲ್ಲೇಖಿಸಲಾದ ನೋಟೀಸಿನಲ್ಲಿ ಈ ಬಗ್ಗೆ ನಿರ್ದಿಷ್ಟಪಡಿಸಲಾದ ಸ್ಥಳದಲ್ಲಿ ಬೆಳಿಗ್ಗೆ ಹನ್ನೊಂದುಗಂಟೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯ ನಡುವಿನ 
ಸಮಯದಲ್ಲಿ ಸಲ್ಲಿಸತಕ್ಕದ್ದು. 

( 2) ರಿಟರ್ನಿಂಗ್ ಆಫೀಸರ್, ನಾಮಪತ್ರಗಳನ್ನು ಸ್ವೀಕರಿಸಿದ ಮೇಲೆ ಆ ನಾಮಪತ್ರದಲ್ಲಿ ಅದರ ಕ್ರಮಸಂಖ್ಯೆ , ಆ ನಾಮಪತ್ರವನ್ನು ತನಗೆ 
ಸಲ್ಲಿಸಲಾದ ದಿನಾಂಕ ಮತ್ತು ವೇಳೆಯನ್ನು ನಮೂದಿಸತಕ್ಕದ್ದು ಮತ್ತು ತನ್ನ ಕಚೇರಿಯಲ್ಲಿ ಇಟ್ಟುಕೊಂಡಿರುವ ಅಧ್ಯಕ್ಷರ ಪಟ್ಟಿಯೊಂದಿಗೆ ಅಭ್ಯರ್ಥಿಯ ಹೆಸರು 
ಮತ್ತು ಸಂಖ್ಯೆಯನ್ನು ಹೋಲಿಸಿ ಪರಿಶೀಲಿಸತಕ್ಕದ್ದು. 

( 3) 88ನೇ ನಿಯಮದ ( 3) ನೇ ಉಪನಿಯಮದ ( ii) ನೇ ಖಂಡದ ಮೇರೆಗೆ ಗೊತ್ತುಪಡಿಸಿದ ದಿನಾಂಕ ಮತ್ತು ವೇಳೆಯ ನಂತರ ಸ್ವೀಕರಿಸಲಾದ 
ನಾಮಪತ್ರಗಳನ್ನು ತಿರಸ್ಕರಿಸತಕ್ಕದ್ದು. 

- (4) ಈ ನಿಯಮದಲ್ಲಿ ಇರುವುದು ಯಾವುದೂ , ಯಾವನೇ ಅಭ್ಯರ್ಥಿಯು ಒಂದೇ ಚುನಾವಣೆ ಸಂಬಂಧದಲ್ಲಿ ಒಂದಕ್ಕಿಂತ ಹೆಚ್ಚು 
ನಾಮಪತ್ರಗಳನ್ನು ದಾಖಲು ಮಾಡುವುದಕ್ಕೆ ಅಡ್ಡಿಯಾಗತಕ್ಕದ್ದಲ್ಲ . 

88ಬಿ. ನಾಮಪತ್ರಗಳ ಪರಿಶೀಲನೆ.- (1) ಅಭ್ಯರ್ಥಿಗಳು ಮತ್ತು ಪ್ರತಿಯೊಬ್ಬ ಅಭ್ಯರ್ಥಿಗೆ ಒಬ್ಬನಿಗಿಂತ ಹೆಚ್ಚಾಗಿರದ ಅವರ ಏಜೆಂಟರು 
ನಾಮಪತ್ರಗಳ ಪರಿಶೀಲನೆಯ ಸಮಯದಲ್ಲಿ ಹಾಜರಿರಲು ಹಕ್ಕುಳ್ಳವರಾಗಿರತಕ್ಕದ್ದು ಮತ್ತು ರಿಟರ್ನಿಂಗ್ ಆಫೀಸರ್, ಎಲ್ಲಾ ಅಭ್ಯರ್ಥಿಗಳ ನಾಮಪತ್ರಗಳನ್ನು 
ಪರೀಕ್ಷಿಸುವುದಕ್ಕೆ ಎಲ್ಲಾ ಸೂಕ್ತ ಸೌಲಭ್ಯಗಳನ್ನು ಒದಗಿಸತಕ್ಕದ್ದು. 


C 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೨೯ 


(2) ಆ ತರುವಾಯ ರಿಟರ್ನಿಂಗ್ ಆಫೀಸರ್, ನಾಮಪತ್ರಗಳನ್ನು ಪರಿಶೀಲಿಸತಕ್ಕದ್ದು ಮತ್ತು ಪರಿಶೀಲನೆಯ ಸಮಯದಲ್ಲಿ ಯಾವುದೇ 
ನಾಮಪತ್ರಗಳ ಸಂಬಂಧದಲ್ಲಿ ಎತ್ತಬಹುದಾಗಿದ್ದ ಎಲ್ಲಾ ಆಕ್ಷೇಪಣೆಗಳನ್ನು ಬಗೆಹರಿಸತಕ್ಕದ್ದು ಮತ್ತು ಅಂಥ ಆಕ್ಷೇಪಣೆಯ ಮೇಲೆ ಅಥವಾ ಸ್ವಂತ 
ಪ್ರೇರಣೆಯಿಂದ ಈ ಕೆಳಕಂಡ ಆಧಾರಗಳ ಪೈಕಿ ಯಾವುದೇ ಆಧಾರದ ಮೇಲೆ ಮತ್ತು ತಾನು ನಡೆಸುವುದು ಅವಶ್ಯವೆಂದು ಯೋಚಿಸುವಂಥ ಕ್ಷಿಪ್ರ 
ವಿಚಾರಣೆಯು ಯಾವುದಾದರೂ ಇದ್ದರೆ ಅದನ್ನು ನಡೆಸಿದ ತರುವಾಯ , ನಾಮಪತ್ರವನ್ನು ತಿರಸ್ಕರಿ 

ನ್ನು ನಡೆಸಿದ ತರುವಾಯ , ನಾಮಪತ್ರವನ್ನು ತಿರಸ್ಕರಿಸಬಹುದು: 
(ಎ) ನಾಮಪತ್ರದಲ್ಲಿರುವ ಅಭ್ಯರ್ಥಿಯ ಸಹಿಯು ನಿಜವಾದುದಲ್ಲ ಅಥವಾ ಅದನ್ನು ಮೋಸದಿಂದ ಪಡೆದುಕೊಳ್ಳಲಾಗಿದೆ; ಅಥವಾ 

( ಬಿ) ನಾಮಪತ್ರವನ್ನು ಯುಕ್ತವಾಗಿ ಭರ್ತಿ ಮಾಡಿಲ್ಲ ಮತ್ತು ಅದರಲ್ಲಿನ ಗಮನಾರ್ಹ ನ್ಯೂನತೆ ಅಥವಾ ಅಕ್ರಮವು ಗಣನೀಯ 
ಸ್ವರೂಪದ್ದಾಗಿದೆ. 

(3) ರಿಟರ್ನಿಂಗ್ ಆಫೀಸರ್ , ಪ್ರತಿಯೊಂದು ನಾಮಪತ್ರದ ಮೇಲೆ ಅದನ್ನು ಅಂಗೀಕರಿಸುವ ಅಥವಾ ನಿರಾಕರಿಸುವ ಬಗ್ಗೆ ತನ್ನ ನಿರ್ಣಯವನ್ನು 
ದಾಖಲು ಮಾಡತಕ್ಕದ್ದು ಮತ್ತು ನಾಮಪತ್ರವನ್ನು ತಿರಸ್ಕರಿಸಿದರೆ, ಹಾಗೆ ತಿರಸ್ಕರಿಸಿರುವ ಬಗ್ಗೆ ಕಾರಣಗಳ ಸಂಕ್ಷಿಪ್ತ ವಿವರಣೆಯನ್ನು ನಮೂದಿಸತಕ್ಕದ್ದು . 

88ಸಿ, ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳುವುದು.- (1) ಯಾವನೇ ಅಭ್ಯರ್ಥಿಯು ತನ್ನ ಉಮೇದುವಾರಿಕೆಯನ್ನು 88ನೇ ನಿಯಮದ 
(5) ನೇ ಉಪನಿಯಮದ (ii) ನೇ ಖಂಡದ ಮೇರೆಗೆ ನಿಗದಿಪಡಿಸಿದ ದಿನಾಂಕದಂದು ಅಥವಾ ಅದಕ್ಕೆ ಮೊದಲು ಮಧ್ಯಾಹ್ನ ಮೂರು ಗಂಟೆಯ ಮುಂಚೆ 
ತಾನು ಸಹಿ ಮಾಡಿದ ಲಿಖಿತ ನೋಟೀಸನ್ನು ಖುದ್ದಾಗಿ ರಿಟರ್ನಿಂಗ್ ಆಫೀಸರ್‌ಗೆ ಒಪ್ಪಿಸಿ ಹಿಂತೆಗೆದುಕೊಳ್ಳಬಹುದು. ಆ ನೋಟೀಸನ್ನು ಸ್ವೀಕರಿಸಿದ 
ತರುವಾಯ, ರಿಟರ್ನಿಂಗ್ ಅಫೀಸರ್, ಅದನ್ನು ತನಗೆ ಒಪಿಸಲಾದ ದಿನಾಂಕ ಮತ್ತು ವೇಳೆಯನ್ನು ಅದರ ಮೇಲೆ ಬರೆಯತಕ್ಕದ್ದು. 

(2 ) (1) ನೇ ಉಪನಿಯಮದ ಮೇರೆಗೆ ತನ್ನ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ನೋಟೀಸು ಕೊಟ್ಟಿರುವ ಯಾವನೇ ವ್ಯಕ್ತಿಯು 
ನೋಟೀಸನ್ನು ಹಿಂತೆಗೆದುಕೊಳ್ಳಲು ಅಥವಾ ರದ್ದುಗೊಳಿಸಲು ಹಕ್ಕುಳ್ಳವನಾಗಿರತಕ್ಕದ್ದಲ್ಲ. 

88ಡಿ. ಸ್ಪರ್ಧೆ ಇರುವ ಮತ್ತು ಸ್ಪರ್ಧೆ ಇಲ್ಲದ ಚುನಾವಣೆಗಳಲ್ಲಿ ಅನುಸರಿಸುವ ಕಾರ್ಯವಿಧಾನ:- ಉಮೇದುವಾರಿಕೆಯನ್ನು ಹಿಂತೆಗೆದು 
ಕೊಳ್ಳಬಹುದಾದ ಅವಧಿಯು ಮುಕ್ತಾಯಗೊಂಡ ತರುವಾಯ , 

( ಎ) ಒಬ್ಬನೇ ಒಬ್ಬ ಅಭ್ಯರ್ಥಿಯು ಇದ್ದು ಅವನ ನಾಮಪತ್ರವು ಕ್ರಮಬದ್ದವಾಗಿದ್ದು ಮತ್ತು ಅವನು ತನ್ನ ಉಮೇದುವಾರಿಕೆಯನ್ನು 
ಹಿಂತೆಗೆದುಕೊಂಡಿರದಿದ್ದರೆ, ಅಂಥ ಅಭ್ಯರ್ಥಿಯು ಮಂಡಲಿಯ ಸದಸ್ಯನೆಂದು ಕ್ರಮಬದ್ಧವಾಗಿ ಚುನಾಯಿತನಾಗಿರುವನೆಂದು ಆ ಕೂಡಲೇ 
ರಿಟರ್ನಿಂಗ್ ಆಫೀಸರ್ ಘೋಷಿಸತಕ್ಕದ್ದು; ಅಥವಾ 

( ಬಿ) ಕ್ರಮಬದ್ಧವಾಗಿ ನಾಮಪತ್ರಗಳನ್ನು ಸಲ್ಲಿಸಿರುವ ಮತ್ತು ತಮ್ಮ ಉಮೇದುವಾರಿಕೆಯನ್ನು ಹಿಂತೆಗೆದುಕೊಂಡಿರದ ಅಭ್ಯರ್ಥಿಗಳ 
ಸಂಖ್ಯೆಯು, ಒಂದಕ್ಕಿಂತ ಹೆಚ್ಚು ಇದ್ದರೆ ರಿಟರ್ನಿಂಗ್ ಆಫೀಸರ್ 101ನೇ ಪ್ರಕರಣದ (1) ನೇ ಉಪಪ್ರಕರಣದ : 
ಸಂದರ್ಭದ ಹೊರತಾಗಿ, ಕ್ರಮಬದ್ಧವಾಗಿ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಅಕಾರಾದಿ ಕ್ರಮದಲ್ಲಿ ತಯಾರಿಸತಕ್ಕದ್ದು ಮತ್ತು 
ಹಾಗೆ ತಯಾರಿಸಲಾದ ಪಟ್ಟಿಯ ಒಂದು ಪ್ರತಿಯನ್ನು ತನ್ನ ಕಛೇರಿಯ ಸೂಚನಾ ಫಲಕದ ಮೇಲೆ ಅಂಟಿಸುವ ವ್ಯವಸ್ಥೆ ಮಾಡತಕ್ಕದ್ದು. 

88ಇ. ಮತದಾನ - ಚುನಾವಣೆಯ ಉದ್ದೇಶಕ್ಕಾಗಿ ಅಧ್ಯಕ್ಷರು ಮತ ಚಲಾಯಿಸಬೇಕಾದಲ್ಲಿ , ಮತದಾನವು 88ನೇ ನಿಯಮದ (5) ನೇ 
ಉಪನಿಯಮದ (iv) ನೇ ಖಂಡದ ಮೇರೆಗೆ ಗೊತ್ತುಪಡಿಸಲಾದ ದಿನಾಂಕ ಮತ್ತು ವೇಳೆಯಲ್ಲಿ ರಿಟರ್ನಿಂಗ್ ಆಫೀಸರ್ ಕಚೇರಿಯಲ್ಲಿ ನಡೆಸತಕ್ಕದ್ದು. 

88ಎಫ್ , ಚುನಾವಣಾ ಕಾರ್ಯವಿಧಾನ.- (1) ಮತದಾನಕ್ಕಾಗಿ ಗೊತ್ತುಪಡಿಸಿದ ಸ್ಥಳದಲ್ಲಿ ರಿಟರ್ನಿಂಗ್ ಆಫೀಸರ್ ಒಂದು ಮತಪೆಟ್ಟಿಗೆಯನ್ನು 
ಇಡುವ ವ್ಯವಸ್ಥೆ ಮಾಡತಕ್ಕದ್ದು. ಆ ಪೆಟ್ಟಿಗೆಯೊಳಗೆ ಮತಪತ್ರಗಳನ್ನು ಹಾಕಲು ಅವಕಾಶವಿದ್ದು ಅದನ್ನು ತೆರೆಯದೆ ಆ ಮತಪತ್ರಗಳನ್ನು ಅದರಿಂದ 
ಹೊರತೆಗೆಯಲು ಸಾಧ್ಯವಿಲ್ಲದ ರೀತಿಯಲ್ಲಿ ಆ ಮತಪೆಟ್ಟಿಗೆಯನ್ನು ತಯಾರಿಸಿರತಕ್ಕದ್ದು. 

( 2) ರಿಟರ್ನಿಂಗ್ ಆಫೀಸರ್ ಮತದಾನ ನಡೆಯುವುದಕ್ಕೆ ನಿಕಟ ಪೂರ್ವದಲ್ಲಿ ಹಾಜರಿರಬಹುದಾದಂಥ ಅಧ್ಯಕ್ಷರು ಮತ ಪೆಟ್ಟಿಗೆಯು ಖಾಲಿ 
ಇರುವುದನ್ನು ನೋಡಲು ಸಾಧ್ಯವಾಗುವಂತೆ ಅವರಿಗೆ ಅದನ್ನು ತೋರಿಸತಕ್ಕದ್ದು , ಮತ್ತು ಆ ತರುವಾಯ ಅದಕ್ಕೆ ಬೀಗ ಹಾಕತಕ್ಕದ್ದು ಮತ್ತು ಅದರ ಮೇಲೆ 
ತನ್ನ ಮೊಹರನ್ನು ತೆರೆಯಲಾಗದಂಥ ರೀತಿಯಲ್ಲಿ ಹಾಕಿರತಕ್ಕದ್ದು. 

(3) ಮತ ನೀಡಬಯಸುವ ಪ್ರತಿಯೊಬ್ಬ ಅಧ್ಯಕ್ಷನಿಗೆ, ನಮೂನೆ 39ರಲ್ಲಿರುವ ಒಂದು ಮತಪತ್ರವನ್ನು ಒದಗಿಸತಕ್ಕದ್ದು ಮತ್ತು ಆ ಮತಪತ್ರಕ್ಕೆ 
[ಕೃಷಿ ಮಾರುಕಟ್ಟೆ ಸಹಾಯಕ ನಿರ್ದೆಶಕನ] ಕಛೇರಿಯ ಮೊಹರನ್ನು ಹಾಕಿರತಕ್ಕದ್ದು ಮತ್ತು ರಿಟರ್ನಿಂಗ್ ಆಫೀಸರ್ ಸಹಿ ಹಾಕಿರತಕ್ಕದ್ದು ಮತ್ತು ಅದರಲ್ಲಿ 
ಸ್ಪರ್ಧಿಸಿರುವ ಎಲ್ಲಾ ಅಭ್ಯರ್ಥಿಗಳ ಹೆಸರುಗಳನ್ನು , ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮುದ್ರಿಸಿರಬೇಕು, ಬೆರಳಚ್ಚು ಮಾಡಿರಬೇಕು ಅಥವಾ ಬರೆದಿರಬೇಕು. 
ಅಧ್ಯಕ್ಷನಿಗೆ ಮತಪತ್ರವನ್ನು ನೀಡುವ ಸಮಯದಲ್ಲಿ ರಿಟರ್ನಿಂಗ್ ಆಫೀಸರ್, ಮತದಾನದ ಉದ್ದೇಶಕ್ಕಾಗಿ ಇಟ್ಟಿರುವ ಅಧ್ಯಕ್ಷರ ಪಟ್ಟಿಯಲ್ಲಿ ಆ ಅಧ್ಯಕ್ಷನಿಗೆ 
ಸಂಬಂಧಿಸಿದ ನಮೂದಿನ ಎದುರು ಆ ಮತಪತ್ರದ ಕ್ರಮಸಂಖ್ಯೆಯನ್ನು ದಾಖಲು ಮಾಡಿಕೊಳ್ಳತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 127 ದಿನಾಂಕ 25 - 05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(4) (3) ನೇ ಉಪನಿಯಮದ ಮೇರೆಗೆ ಮತಪತ್ರವನ್ನು ಯಾವ ಅಧ್ಯಕ್ಷನಿಗೆ ನೀಡಲಾಗಿದೆಯೋ ಆ ಅಧ್ಯಕ್ಷನು, ಆ ಮತಪತ್ರವನ್ನು ಸ್ವೀಕರಿಸಿದ 
ತರುವಾಯ ಮತದಾನದ ಉದ್ದೇಶಕ್ಕಾಗಿ ಗೊತ್ತು ಪಡಿಸಿರುವ ಸ್ಥಳಕ್ಕೆ ತೆರಳಿ ತಾನು ಮತ ನೀಡಬಯಸುವ ಆ ಅಭ್ಯರ್ಥಿಯ ಹೆಸರಿನ ಮುಂದೆ [ಮೊಹರು 
ಹಾಕಲು ಒದಗಿಸಿರುವ ಸಾಧನದಿಂದ ಮೊಹರು ಹಾಕತಕ್ಕದ್ದು] ಆ ತರುವಾಯ ತಾನು ಮತ ನೀಡಿರುವುದು ಗೊತ್ತಾಗದಂತೆ ಆ ಮತಪತ್ರವನ್ನು ಮಡಿಚಿ 
ಮತಪೆಟ್ಟಿಗೆಯಲ್ಲಿ ಹಾಕತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ : 27 -1-1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 

(5) ಮತಪತ್ರವೆಂದು ಉಪಯೋಗಿಸಲಾಗದಂಥ ರೀತಿಯಲ್ಲಿ ತನಗೆ ಕೊಟ್ಟ ಮತಪತ್ರವನ್ನು ಅಜಾಗರೂಕತೆಯಿಂದ ಬಳಸಿರುವ ಅಧ್ಯಕ್ಷನು 
ರಿಟರ್ನಿಂಗ್ ಆಫೀಸರಿಗೆ ಅದನ್ನು ಹಿಂದಿರುಗಿಸಿ ತನ್ನ ಅಜಾಗರೂಕತೆಯ ಬಗ್ಗೆ ಅವನಿಗೆ ಮನದಟ್ಟು ಮಾಡಿಕೊಟ್ಟ ಮೇಲೆ ಚುನಾವಣಾಧಿಕಾರಿಯು 
ಮತ್ತೊಂದು ಮತಪತ್ರವನ್ನು ಕೊಡಬಹುದು ಮತ್ತು ಹಾಗೆ ಹಿಂದಿರುಗಿಸಲಾದ ಮತಪತ್ರದ ಮೇಲೆ ರಿಟರ್ನಿಂಗ್ ಆಫೀಸರ್ 
“ ಹಾಳಾಗಿದೆ- ರದ್ದುಗೊಳಿಸಲಾಗಿದೆ ” ಎಂಬುದಾಗಿ ಗುರುತು ಮಾಡತಕ್ಕದ್ದು. ಅಧ್ಯಕ್ಷನು ಮತಪತ್ರವನ್ನು ಪಡೆದ ತರುವಾಯ ಅದನ್ನು 


೯೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಉಪಯೋಗಿಸಬಾರದೆಂದು ತೀರ್ಮಾನಿಸಿದಲ್ಲಿ ಅವನು ಅದನ್ನು ರಿಟರ್ನಿಂಗ್ ಆಫೀಸರಿಗೆ ಹಿಂದಿರುಗಿಸತಕ್ಕದ್ದು ಮತ್ತು ಹಾಗೆ ಹಿಂದಿರುಗಿಸಲಾದ ಮತಪತ್ರದ 
ಮೇಲೆ ರಿಟರ್ನಿಂಗ್ ಆಫೀಸರ್ “ ಹಿಂದಿರುಗಿಸಲಾಗಿದೆ ರದ್ದುಗೊಳಿಸಲಾಗಿದೆ ಎಂದು ಗುರುತು ಮಾಡತಕ್ಕದ್ದು. ಈ ಖಂಡದ ಮೇರೆಗೆ ರದ್ದುಗೊಳಿಸಲಾದ 
ಅಂಥ ಎಲ್ಲಾ ಮತಪತ್ರಗಳನ್ನು ಒಂದು ಪ್ರತ್ಯೇಕ ಲಕೋಟೆಯಲ್ಲಿ ಇಡತಕ್ಕದ್ದು. 

88ಜಿ , ಮತಗಳ ಎಣಿಕೆ.- (1) ಹಾಜರಿದ್ದು ಮತನೀಡಬಯಸುವ ಎಲ್ಲಾ ಅಧ್ಯಕ್ಷರು ಮತ ಚಲಾಯಿಸಿದ ತರುವಾಯ ರಿಟರ್ನಿಂಗ್ ಆಫೀಸರ್ 
ಹಾಜರಿರುವ ಅಧ್ಯಕ್ಷರ ಸಮ್ಮುಖದಲ್ಲಿ ಮತಪೆಟ್ಟಿಗೆಯನ್ನು ತೆರೆಯತಕ್ಕದ್ದು ಮತ್ತು ಮತಪತ್ರವನ್ನು ಎಣಿಕೆ ಮಾಡತಕ್ಕದ್ದು ಹಾಗೂ ತನ್ನ ಅಭಿಪ್ರಾಯದಲ್ಲಿ 
ಕ್ರಮಬದ್ಧವಾಗಿರುವಂಥ ಮತಪತ್ರಗಳನ್ನು ಕ್ರಮಬದ್ಧವಾಗಿಲ್ಲದಂಥ ಮತಪತ್ರಗಳಿಂದ ಪ್ರತ್ಯೇಕಿಸತಕ್ಕದ್ದು. ಮತ್ತು ಅಂಥ ಕ್ರಮಬದ್ಧವಾಗಿಲ್ಲದಂಥ ಮತಪತ್ರಗಳ 
ಮೇಲೆ “ರದ್ದುಗೊಳಿಸಲಾಗಿದೆ ಎಂದು ಬರೆಯತಕ್ಕದ್ದು ಹಾಗೂ ತಿರಸ್ಕರಣೆಯ ಕಾರಣವನ್ನು ದಾಖಲು ಮಾಡತಕ್ಕದ್ದು ಮತ್ತು ಕ್ರಮಬದ್ಧವಾದ ಎಲ್ಲ 
ಮತಪತ್ರಗಳನ್ನು ಒಂದು ಕಟ್ಟಿನಲ್ಲಿ ವ್ಯವಸ್ಥೆ ಮಾಡಿ ಇಡತಕ್ಕದ್ದು. 
( 2) ರಿಟರ್ನಿಂಗ್ ಆಫೀಸರ್ ಈ ಕೆಳಕಂಡ ಸಂದರ್ಭಗಳಲ್ಲಿ ಮತಪತ್ರವನ್ನು ತಿರಸ್ಕರಿಸತಕ್ಕದ್ದು, 

( ಎ ) ಮತಪತ್ರದಲ್ಲಿ ಮತದಾರರನ್ನು ಗುರುತಿಸಬಹುದಾದಂಥ ಯಾವುದೇ ಗುರುತು ಅಥವಾ ಬರಹ ಇದ್ದರೆ; ಅಥವಾ 
( ಬಿ) ಮತವನ್ನು ಯಾರಿಗೆ ಹಾಕಲಾಗಿದೆ ಎಂಬ ಬಗ್ಗೆ ಯಾವ ಗುರುತೂ ಮತಪತ್ರದಲ್ಲಿ ಇರದಿದ್ದರೆ; ಅಥವಾ 
(ಸಿ) ಅದರಲ್ಲಿ ಒಬ್ಬನಿಗಿಂತ ಹೆಚ್ಚು ಅಭ್ಯರ್ಥಿಗಳ ಪರವಾಗಿ ಮತ ನೀಡಿದ್ದರೆ; ಅಥವಾ 

( ಡಿ) ಅದರಲ್ಲಿ ಮಾಡಲಾದ ಮತದಾನದ ಗುರುತು, ಯಾವ ಅಭ್ಯರ್ಥಿಯ ಪರವಾಗಿ ಮತ ನೀಡಲಾಗಿದೆ ಎಂಬ ಬಗ್ಗೆ ಸಂದೇಹ 
ಉಂಟು ಮಾಡುವಂತಿದ್ದರೆ; ಅಥವಾ 

( ಇ) ಅದು ಖೋಟಾ ಮತಪತ್ರವಾಗಿದ್ದರೆ: 
ಪರಂತು, ಮತಪತ್ರದ ಮೇಲೆ ಮಾಡಿರುವ ಗುರುತಿನಿಂದ ಮತವನ್ನು ಯಾವ ನಿರ್ದಿಷ್ಟ ಅಭ್ಯರ್ಥಿಯ ಪರವಾಗಿ ನೀಡಲಾಗಿದೆ ಎಂದು ಸ್ಪಷ್ಟವಾಗಿ 
ಕಂಡು ಬಂದಾಗ ಆ ಮತವನ್ನು ಅದರ ಮೇಲೆ ಹಾಕಿರುವ ಗುರುತು ಅಸ್ಪಷ್ಟವಾಗಿದೆ ಎಂಬ ಅಥವಾ ಅದನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಲಾಗಿದೆ 
ಎಂಬ ಕಾರಣ ಮಾತ್ರದಿಂದ ತಿರಸ್ಕರಿಸತಕ್ಕದ್ದಲ್ಲ. 

(3) ಈ ನಿಯಮದ ಮೇರೆಗೆ ಯಾವುದೇ ಮತಪತ್ರವನ್ನು ತಿರಸ್ಕರಿಸುವ ಮೊದಲು ರಿಟರ್ನಿಂಗ್ ಆಫೀಸರ್ , ಪ್ರತಿಯೊಬ್ಬ ಅಭ್ಯರ್ಥಿಗೆ 
ಮತಪತ್ರವನ್ನು ಪರಿವೀಕ್ಷಿಸುವುದಕ್ಕೆ ಸೂಕ್ತ ಅವಕಾಶ ಕೊಡತಕ್ಕದ್ದು. ಆದರೆ ಅದನ್ನು ಅಥವಾ ಇತರ ಮತಪತ್ರವನ್ನು ಕೈಯಿಂದ ಮುಟ್ಟಲು ಅವನಿಗೆ 
ಅನುಮತಿ ನೀಡತಕ್ಕದ್ದಲ್ಲ. 

( 4) ತಿರಸ್ಕರಿಸದಿರುವ ಪ್ರತಿಯೊಂದು ಮತಪತ್ರವನ್ನು ಕ್ರಮಬದ್ಧ ಮತ ಎಂದು ಎಣಿಕೆ ಮಾಡತಕ್ಕದ್ದು. ಎಣಿಕೆಯು ಪೂರ್ಣಗೊಂಡ ತರುವಾಯ 
ರಿಟರ್ನಿಂಗ್ ಆಫೀಸರ್ ಚಲಾಯಿಸಲಾದ ಒಟ್ಟು ಮತಗಳಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗೆ ದೊರೆತ ಮತಗಳನ್ನು ಒಂದು ವಿವರಣೆಯಲ್ಲಿ ದಾಖಲು ಮಾಡತಕ್ಕದ್ದು 
ಮತ್ತು ಅದನ್ನು ಘೋಷಿಸತಕ್ಕದ್ದು. 

(5) (1) ಅಂತಹ ಘೋಷಣೆಯನ್ನು ಮಾಡಿದ ತರುವಾಯ , ರಿಟರ್ನಿಂಗ್ ಆಫೀಸರ್ ಸ್ವಪ್ರೇರಣೆಯಿಂದ ಅಥವಾ ಯಾವುದೇ ಅಭ್ಯರ್ಥಿಯ 
ಕೋರಿಕೆಯ ಮೇರೆಗೆ ಮತಗಳನ್ನು ಪುನಃ ಎಣಿಕೆ ಮಾಡಬಹುದು: 

ಪರಂತು, ಇದರಲ್ಲಿ ಒಳಗೊಂಡಿರುವುದು ಯಾವುದೂ , ಅವೇ ಮತಗಳನ್ನು ಒಂದು ಸಲಕ್ಕಿಂತ ಹೆಚ್ಚಿಗೆ ಮರು ಎಣಿಕೆ ಮಾಡುವಂತೆ 
ಚುನಾವಣಾಧಿಕಾರಿಗೆ ನಿರ್ಬಂಧಕವಾಗುತಕ್ಕದ್ದಲ್ಲ. 

- (ii) ಈ ಉಪನಿಯಮದ ಮೇರೆಗೆ ಮತಗಳನ್ನು ಮರುಎಣಿಕೆ ಮಾಡಿದಾಗ , ಚುನಾವಣಾಧಿಕಾರಿಯು, ಅಂಥ ಮರು ಎಣಿಕೆಯ ತರುವಾಯ 
( 4) ನೇ ಉಪನಿಯಮದಲ್ಲಿ ಉಲ್ಲೇಖಿಸಿರುವ ವಿವರಣೆಯನ್ನು ಅವಶ್ಯಕವಿರುವಷ್ಟರ ಮಟ್ಟಿಗೆ ತಿದ್ದುಪಡಿ ಮಾಡತಕ್ಕದ್ದು ಮತ್ತು ತಾನು ಹಾಗೆ ಮಾಡಿದ 
ತಿದ್ದುಪಡಿಯನ್ನು ಘೋಷಿಸತಕ್ಕದ್ದು. 

( 6) ಪ್ರತಿಯೊಬ್ಬ ಅಭ್ಯರ್ಥಿಗೆ ದೊರೆತ ಒಟ್ಟು ಮತಗಳನ್ನು ( 4) ನೇ ಉಪನಿಯಮ ಅಥವಾ ಸಂದರ್ಭಾನುಸಾರ (5) ನೇ ಉಪನಿಯಮದ ಮೇರೆಗೆ 
ಘೋಷಿಸಿದ ತರುವಾಯ ಚುನಾವಣಾಧಿಕಾರಿಯು ಕ್ರಮಬದ್ದವಾದ ಅತಿ ಹೆಚ್ಚಿನ ಮತಗಳನ್ನು ಗಳಿಸಿರುವ ಅಭ್ಯರ್ಥಿಯು ಯುಕ್ತವಾಗಿ 
ಚುನಾಯಿತನಾಗಿದ್ದಾನೆಂದು ಘೋಷಿಸತಕ್ಕದ್ದು. 

(7) ಮತಗಳ ಎಣಿಕೆಯು ಪೂರ್ಣಗೊಂಡ ತರುವಾಯ ಅಭ್ಯರ್ಥಿಗಳ ಪೈಕಿ ಕೆಲವರಿಗೆ ಸಮ ಮತಗಳು ಬಂದಿರುವುದು ಕಂಡುಬಂದಲ್ಲಿ, ಮತ್ತು 
ಅವರಲ್ಲಿ ಯಾವನೇ ಒಬ್ಬನಿಗೆ ಒಂದು ಮತವು ಹೆಚ್ಚಾದರೆ ಅವನು ಚುನಾಯಿತನಾಗಿದ್ದಾನೆಂದು ಘೋಷಿಸಲು ಹಕ್ಕುಳ್ಳವನಾಗುವಂತಿದ್ದರೆ, ಆಗ ತಾನು 
ನಿರ್ಧರಿಸಬಹುದಾದಂಥ ರೀತಿಯಲ್ಲಿ ಚೀಟಿ ಎತ್ತುವ ಮೂಲಕ ಅಭ್ಯರ್ಥಿಗಳ ಪೈಕಿ ಯಾರಿಗೆ ಹೆಚ್ಚಿನ ಮತ ಇದೆಯೆಂಬುದನ್ನು ಆ ಕೂಡಲೆ ನಿರ್ಧರಿಸತಕ್ಕದ್ದು 
ಮತ್ತು ಯಾರ ಪರವಾಗಿ ಚೀಟಿ ಏಳುವುದೋ ಆ ಅಭ್ಯರ್ಥಿಯು ಒಂದು ಹೆಚ್ಚಿನ ಮತವನ್ನು ಪಡೆದಿದ್ದರೆ ಹೇಗೋ ಹಾಗೆ ಕ್ರಮ ಜರುಗಿಸತಕ್ಕದ್ದು. ಆ 
ತರುವಾಯ ರಿಟರ್ನಿಂಗ್ ಆಫೀಸರನು ಚೀಟಿ ಯಾರ ಪರವಾಗಿ ಬರುವುದೋ ಆ ಅಭ್ಯರ್ಥಿಯು ಯುಕ್ತವಾಗಿ ಚುನಾಯಿತನಾಗಿರುವನೆಂದು 
ಘೋಷಿಸತಕ್ಕದ್ದು. 

(8) ರಿಟರ್ನಿಂಗ್ ಆಫೀಸರನು ಆ ತರುವಾಯ ನಮೂನೆ 40ರಲ್ಲಿ ಚುನಾವಣಾ ಫಲಿತಾಂಶದ ಪಟ್ಟಿಯನ್ನು ಸಿದ್ದಪಡಿಸತಕ್ಕದ್ದು ಹಾಗೂ ಅದನ್ನು 
ಪ್ರಮಾಣೀಕರಿಸತಕ್ಕದ್ದು ಮತ್ತು ಅದರ ಒಂದು ಪ್ರತಿಯನ್ನು ಕೂಡಲೆ ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ ಕಳುಹಿಸತಕ್ಕದ್ದು . 

(9) ರಿಟರ್ನಿಂಗ್ ಆಫೀಸರನು ಮಂಡಲಿಯಲ್ಲಿ ಜಿಲ್ಲೆಯ ಮಾರುಕಟ್ಟೆ ಸಮಿತಿಯನ್ನು ಪ್ರತಿನಿಧಿಸುವುದಕ್ಕಾಗಿ ತಾನು ಚೀಟಿ ಎತ್ತುವ ಮೂಲಕ 
ನಿರ್ಧರಿಸಿದ ಅಧ್ಯಕ್ಷನ ಹೆಸರನ್ನು ಕೃಷಿ ಮಾರುಕಟ್ಟೆ ನಿರ್ದೆಶಕನಿಗೆ ತಿಳಿಸತಕ್ಕದ್ದು. 

88ಹೆಚ್. ಚುನಾವಣಾ ಕಾಗದ ಪತ್ರಗಳಿಗೆ ಮೊಹರು ಮಾಡುವುದು ಮತ್ತು ಅವುಗಳ ಅಭಿರಕ್ಷೆ.- (1) ರಿಟರ್ನಿಂಗ್ ಆಫೀಸರ್ ಆ ತರುವಾಯ 
ಗುರುತು ಮಾಡಲಾದ ಅಧ್ಯಕ್ಷರ ಪಟ್ಟಿಯ ಪ್ರತಿ, ಪ್ರತಿಯೊಬ್ಬ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಎಣಿಕೆ ಮಾಡಲಾದ ಅಥವಾ ತಿರಸ್ಕರಿಸಲಾದ ಮತಪತ್ರಗಳು - 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೯೩೧ 
ಇವುಗಳನ್ನು ಪ್ರತ್ಯೇಕ ಪ್ಯಾಕೆಟ್‌ಗಳಲ್ಲಿ ಸೇರಿಸಿಡತಕ್ಕದ್ದು ಮತ್ತು ಪ್ರತಿಯೊಂದು ಪ್ಯಾಕೆಟ್‌ಗೆ ಮೊಹರು ಮಾಡತಕ್ಕದ್ದು ಮತ್ತು ಅದರ ಮೇಲೆ ಒಳ ವಿಷಯಗಳ 
ವಿವರ ಸಂಬಂಧಪಟ್ಟ ಚುನಾವಣೆ ಮತ್ತು ಅದರ ದಿನಾಂಕ ಇವುಗಳನ್ನು ಬರೆದಿಡತಕ್ಕದ್ದು. 

( 2) ಈ ಪ್ಯಾಕೇಟುಗಳನ್ನು , 103ನೇ ಪ್ರಕರಣದ ಮೇರೆಗೆ ಜಿಲ್ಲಾ ನ್ಯಾಯಾಧೀಶನ ಆದೇಶದ ಹೊರತಾಗಿ ಯಾವನೇ ವ್ಯಕ್ತಿಯ ಅಥವಾ 
ಪ್ರಾಧಿಕಾರದ ಮುಂದೆ ತೆಗೆಯತಕ್ಕದ್ದಲ್ಲ ಮತ್ತು ಅದರ ಒಳಗಿನ ವಸ್ತುಗಳನ್ನು ತಪಾಸಣೆ ಮಾಡತಕ್ಕದ್ದಲ್ಲ ಅಥವಾ ಹಾಜರುಪಡಿಸತಕ್ಕದ್ದಲ್ಲ. 

(3) ಈ ಪ್ಯಾಕೇಟುಗಳನ್ನು ಚುನಾವಣೆಯ ಫಲಿತಾಂಶವನ್ನು ಘೋಷಿಸಿದ ದಿನಾಂಕದಿಂದ ಎರಡು ವರ್ಷಗಳ ಅವಧಿಯವರೆಗೆ ರಿಟರ್ನಿಂಗ್ 
ಆಫೀಸರನು ತನ್ನ ಕಚೇರಿಯಲ್ಲಿ ಸುರಕ್ಷಿತ ಅಭಿರಕ್ಷೆಯಲ್ಲಿ ಇಟ್ಟುಕೊಳ್ಳತಕ್ಕದ್ದು. ಮತ್ತು ಆ ತರುವಾಯ ಜಿಲ್ಲಾ ನ್ಯಾಯಾಧೀಶನು ಅಥವಾ ಸಕ್ಷಮ 
ನ್ಯಾಯಾಲಯವು ಅಥವಾ ರಾಜ್ಯ ಸರ್ಕಾರವು ಈ ಬಗ್ಗೆ ಪ್ರತಿಕೂಲ ನಿರ್ದೆಶನಗಳನ್ನು ಕೊಟ್ಟ ಹೊರತು ಅವುಗಳನ್ನು ನಾಶಪಡಿಸತಕ್ಕದ್ದಲ್ಲ. 

88ಐ. ಮಂಡಳಿಯ ಚುನಾಯಿತ ಸದಸ್ಯರ ಹೆಸರುಗಳ ಪ್ರಕಟಣೆ - [ಕೃಷಿ ಮಾರುಕಟ್ಟೆ ನಿರ್ದೆಶಕನು,] ಮಂಡಲಿಗೆ ಚುನಾಯಿತರಾದ ಎಲ್ಲ ಸದಸ್ಯರ 
ಹೆಸರುಗಳನ್ನು ಅಧಿಸೂಚನೆಯ ಮೂಲಕ ಪ್ರಕಟಿಸತಕ್ಕದ್ದು.] 

1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 127 ದಿನಾಂಕ 25 -05- 1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 
[ 89 . ಯೋಜನೆಗಳ ಮತ್ತು ಅಂದಾಜುಗಳ ತಯಾರಿಕೆ - Xxx] 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3 -2-1970ರ ಮೂಲಕ ಬಿಟ್ಟುಬಿಡಲಾಗಿದೆ. 
[೨೦. ಆಯವ್ಯಯ ಪತ್ರ - Xxx]] 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3-2-1970ರ ಮೂಲಕ ಬಿಟ್ಟುಬಿಡಲಾಗಿದೆ. 

91. ಮಾರುಕಟ್ಟೆ ಅಭಿವೃದ್ಧಿ ನಿಧಿ.- (1) ಮಂಡಳಿಯು ಸ್ವೀಕರಿಸುವ ಎಲ್ಲಾ ಹಣವನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್‌ನಲ್ಲಿ 
[ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್‌ಗಳಲ್ಲಿ ] *[ ಅಥವಾ ಸರ್ಕಾರದ ಭದ್ರತೆಗಳಲ್ಲಿ ] ಇಡತಕ್ಕದ್ದು ಅಥವಾ ತೊಡಗಿಸತಕ್ಕದ್ದು . 

1. ಅಧಿಸೂಚನೆ ಸಂಖ್ಯೆ ಸಿಡಿ 370 , ಎಂಆರ್‌ಇ 2003 ದಿನಾಂಕ 22.7.2004ರ ಮೂಲಕ ಸೇರಿಸಲಾಗಿದೆ. 
2 . ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 , ದಿನಾಂಕ 3- 2-1970ರ ಮೂಲಕ ಸೇರಿಸಲಾಗಿದೆ. 

( 2 ) ಮಂಡಲಿಯು, ಮಾರುಕಟ್ಟೆ ಅಭಿವದ್ಧಿ ನಿಧಿಯನ್ನು 111ನೇ ಪ್ರಕರಣದಲ್ಲಿ ನಮೂದಿಸಿರುವ ಉದ್ದೇಶಗಳಿಗಾಗಿ, ಸಮಿತಿಗಳ ಮೂಲಕ 
ಉಪಯೋಗಿಸಿಕೊಳ್ಳಬಹುದು. 

[(3) ಮಂಡಲಿಯು ಸಲಹಾ ಸಮಿತಿಗಳಿಗೆ ಅಥವಾ ತಾನು ಮಾನ್ಯತೆ ನೀಡಿರುವಂತಹ ಮತ್ತು ಕೃಷಿ ಉತ್ಪನ್ನದ ನಿಯಂತ್ರಿತ ಮಾರುಕಟ್ಟೆ 
ಕುರಿತಂತೆ ಶಿಕ್ಷಣ ನೀಡುತ್ತಿರುವ ಅಥವಾ ಸಾರ್ವತ್ರಿಕ ಹಿತದೃಷ್ಟಿಯಿಂದ ಕೃಷಿ ಉತ್ಪನ್ನದ ನಿಯಂತ್ರಿತ ಮಾರುಕಟ್ಟೆ ಕುರಿತಂತೆ ಯಾವುದೇ ಕಾರ್ಯ 
ಮಾಡುತ್ತಿರುವ ಸಂಸ್ಥೆಗಳಿಗೆ ಮಾರುಕಟ್ಟೆ ಅಭಿವೃದ್ಧಿ ನಿಧಿಯಿಂದ ನಿಧಿಗಳನ್ನು ಮಂಜೂರು ಮಾಡಬಹುದು.] 
1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 104 ದಿನಾಂಕ 14 - 03 - 1974ರ ಮೂಲಕ ಸೇರಿಸಲಾಗಿದೆ. 

[ ಭಾಗ - VIJಬಿ 

ಕರಾರು ಬೇಸಾಯ 
91ಎ.ಕರಾರು ಬೇಸಾಯ ಪ್ರಾಯೋಜಕನ ನೋಂದಣಿ.- (1) ಅಧಿನಿಯಮದ 131ಸಿ ಪ್ರಕರಣದ (1) ನೇ ಉಪ- ಪ್ರಕರಣದ ಮೇರೆಗೆ ಉಪಬಂಧಿಸಲಾದಂತೆ, 
ಕರಾರು ಬೇಸಾಯ ಪ್ರಾಯೋಜಕನು ತನ್ನನ್ನು ನೋಂದಾಯಿಸಿಕೊಳ್ಳಲು, ಕರಾರನ್ನು ಯಾವ ಮಾರುಕಟ್ಟೆ ಸಮಿತಿಯಲ್ಲಿ ಮಾಡಿಕೊಳ್ಳಲಾಗುತ್ತಿದೆಯೋ ಆ 
ಮಾರುಕಟ್ಟೆ ಸಮಿತಿಯ ಸಂಬಂಧಪಟ್ಟ ಕಾರ್ಯದರ್ಶಿಗೆ ನಮೂನೆ 54 ರಲ್ಲಿ , ಆ ನಮೂನೆಯಲ್ಲಿ ನಿರ್ದಿಷ್ಟಪಡಿಸಲಾದ ದಸ್ತಾವೇಜುಗಳ ಸಹಿತ ಸಂಬಂಧಪಟ್ಟ 
ಮಾರುಕಟ್ಟೆ ಸಮಿತಿಗೆ ಪ್ರತಿ ವರ್ಷ ಸಂದಾಯ ಮಾಡಬೇಕಾದ ಐದು ನೂರು ರೂಪಾಯಿಗಳ ಫೀಜಿನೊಂದಿಗೆ ಅರ್ಜಿಯನ್ನು ಲಿಖಿತದಲ್ಲಿ ಸಲ್ಲಿಸತಕ್ಕದ್ದು 
ಮತ್ತು ಆ ಮಾರುಕಟ್ಟೆ ಸಮಿತಿಯನ್ನು ಪ್ರಾಯೋಜಕ ನೋಂದಣಿ ಪ್ರಾಧಿಕಾರ ಎಂದು ಕರೆಯತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ ಭಾಗ - VIIು , ಭಾಗ - VIIಸಿ ಮತ್ತು 91ಎ ಯಿಂದ ೨lಎನ್ ವರೆಗಿನ 

ನಿಯಮಗಳನ್ನು 20 - 03 - 2008ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(2) (1) ನೇ ಉಪ-ನಿಯಮದ ಮೇರೆಗೆ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿದ ಮೇಲೆ ಮತ್ತು ನೋಂದಣಿಗೆ ಅಗತ್ಯವಾದ ಫೀಜನ್ನು ಸಂದಾಯ 
ಮಾಡಿರುವುದನ್ನು ಖಚಿತಪಡಿಸಿಕೊಂಡ ತರುವಾಯ , ಸಂಬಂಧಪಟ್ಟ ಪ್ರಾಯೋಜಕ ನೋಂದಣಿ ಪ್ರಾಧಿಕಾರವು, ನಮೂನೆ 55ರಲ್ಲಿ ಇಟ್ಟಿರುವ ರಿಜಿಸ್ಟರಿನಲ್ಲಿ 
ಅಂಥ ಅರ್ಜಿಯ ವಿವರಗಳನ್ನು ದಾಖಲಿಸತಕ್ಕದ್ದು ಮತ್ತು ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂವತ್ತು ದಿನಗಳ ಅವಧಿಯೊಳಗೆ ಅರ್ಜಿಯನ್ನು ವಿಲೆ 
ಮಾಡತಕ್ಕದ್ದು ಮತ್ತು ನೋಂದಣಿ ಪ್ರಮಾಣಪತ್ರವನ್ನು ನಮೂನೆ 56 ರಲ್ಲಿ ನೀಡತಕ್ಕದ್ದು . 

(3) ಕರಾರು ಬೇಸಾಯ ಬೆಳೆಗಾರನ ಮತ್ತು ಕರಾರು ಬೇಸಾಯ ಪ್ರಾಯೋಜಕನ ನಡುವೆ ಮಾಡಿಕೊಳ್ಳಲಾಗುವ ಕರಾರು ಬೇಸಾಯ ಒಪ್ಪಂದವು 
ಸಾಮಾನ್ಯವಾಗಿ ನಮೂನೆ 57 ರಲ್ಲಿ ಅಥವಾ ನಮೂನೆ 57ಎ ನಲ್ಲಿ ಇರತಕ್ಕದ್ದು. ಆದಾಗ್ಯೂ , ಕರಾರು ಬೇಸಾಯ ಬೆಳೆಗಾರನಿಗೆ ಮತ್ತು ಕರಾರು ಬೇಸಾಯ 
ಪ್ರಾಯೋಜಕನಿಗೆ, ಕರಾರು ಬೇಸಾಯ ಒಪ್ಪಂದದ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಪರಸ್ಪರವಾಗಿ ನಿರ್ಧರಿಸುವ ಸ್ವಾತಂತ್ರ್ಯ ಇರತಕ್ಕದ್ದು . ಆ 
ನಿಬಂಧನೆಗಳು ಮತ್ತು ಷರತ್ತುಗಳು ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳಿಗೆ ವಿರುದ್ಧವಾಗಿರತಕ್ಕದ್ದಲ್ಲ ಮತ್ತು ಅವುಗಳನ್ನು ನೋಂದಣಿ 
ಪ್ರಾಧಿಕಾರಕ್ಕೆ ತಿಳಿಸತಕ್ಕದ್ದು . 

( 4) ಕರಾರು ಬೇಸಾಯ ಪ್ರಾಯೋಜಕನು, ಕರಾರು ಬೇಸಾಯ ಬೆಳೆಗಾರನೊಂದಿಗೆ ಮಾಡಿಕೊಂಡ ಕರಾರು ಬೇಸಾಯ ಒಪ್ಪಂದದ ಮೂಲ 
ಪ್ರತಿಯನ್ನು , ಆ ಒಪ್ಪಂದವನ್ನು ಮಾಡಿಕೊಂಡ ತಿಂಗಳಿನ ಕೊನೆಯ ದಿನದಿಂದ ಹದಿನೈದು ದಿನಗಳೊಳಗೆ, ಇಲ್ಲಿ ಇನ್ನು ಮುಂದೆ ಪ್ರಾಯೋಜಕ ನೋಂದಣಿ 
ಪ್ರಾಧಿಕಾರವೆಂದು ಕರೆಯಲಾಗುವ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗೆ ನೋಂದಣಿಗಾಗಿ ಸಲ್ಲಿಸತಕ್ಕದ್ದು, ಅವನು ಅದನ್ನು ಅಂಗೀಕರಿಸಿ ನಮೂನೆ 
58ರಲ್ಲಿ ತನ್ನ ಕಚೇರಿಯಲ್ಲಿ ಇಟ್ಟಿರುವ ರಿಜಿಸ್ಟರಿನಲ್ಲಿ ದಾಖಲು ಮಾಡತಕ್ಕದ್ದು. 


* 


೯೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ 
91ಬಿ, ಕರಾರು ಬೇಸಾಯ ಒಪ್ಪಂದದ ಮೇರೆಗೆ ಉತ್ಪನ್ನದ ಖರೀದಿ - ಕರಾರು ಬೇಸಾಯ ಪ್ರಾಯೋಜಕನು, ಮಾರುಕಟ್ಟೆ ಪ್ರದೇಶದಲ್ಲಿ ಕರಾರು 
ಬೇಸಾಯ ಒಪ್ಪಂದದ ಮೇರೆಗೆ ಕೃಷಿ ಉತ್ಪನ್ನವನ್ನು ಖರೀದಿಸಿದ ಮೇಲೆ ಅಧಿನಿಯಮದ 65ನೇ ಪ್ರಕರಣದ ಮೇರೆಗೆ ನಿರ್ದಿಷ್ಟಪಡಿಸಿರುವ ಮಾರುಕಟ್ಟೆ 
ಫೀಜನ್ನು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗೆ ಸಂದಾಯ ಮಾಡತಕ್ಕದ್ದು. 

91ಸಿ. ಕರಾರು ಬೇಸಾಯ ಪ್ರಾಯೋಜಕನು, ಕರಾರು ಬೇಸಾಯ ಬೆಳೆಗಾರನ ಜಮೀನಿನಲ್ಲಿ ಖಾಯಂ ನಿರ್ಮಿತಿಯನ್ನು ನಿರ್ಮಾಣ ಮಾಡುವುದಕ್ಕೆ 
ನಿಷೇಧ. - ಕರಾರು ಬೇಸಾಯ ಒಪ್ಪಂದದಲ್ಲಿ ಏನೇ ಒಳಗೊಂಡಿದ್ದರೂ , ಕರಾರು ಬೇಸಾಯ ಪ್ರಾಯೋಜಕನು, ಕರಾರು ಬೇಸಾಯ ಬೆಳೆಗಾರರ ಜಮೀನಿನಲ್ಲಿ 
ಯಾವುದೇ ರೂಪದ ಯಾವುದೇ ಖಾಯಂ ನಿರ್ಮಿತಿಯನ್ನು ನಿರ್ಮಾಣ ಮಾಡುವುದನ್ನು ಅಥವಾ ಯಾವುದೇ ಸ್ವರೂಪದ ಯಾವುದೇ ಗುತ್ತಿಗೆದಾರನ 
ಹಕ್ಕುಗಳನ್ನು ಅಥವಾ ಚಾರ್ಜನ್ನು ಸೃಜಿಸುವುದನ್ನು ನಿಷೇಧಿಸಲಾಗಿದೆ. 

_ 91ಡಿ, ಕರಾರು ಬೇಸಾಯ ಒಪ್ಪಂದದ ಉದ್ದೇಶಗಳು.- ಕರಾರು ಬೇಸಾಯ ಬೆಳೆಗಾರನಿಂದ ಕೃಷಿ ಉತ್ಪನ್ನವನ್ನು ಖರೀದಿ ಮಾಡಲು ಕರಾರು 
ಬೇಸಾಯ ಪ್ರಾಯೋಜಕನು , ಪ್ರತ್ಯೇಕವಾಗಿ ಕರಾರು ಬೇಸಾಯ ಒಪ್ಪಂದವನ್ನು ಮಾಡಿಕೊಳ್ಳತಕ್ಕದ್ದು ಮತ್ತು ಇದನ್ನು ಎಲ್ಲಾ ಉದ್ದೇಶಗಳಿಗಾಗಿ ಹಾಗೆಯೇ 
ಅರ್ಥೈಸತಕ್ಕದ್ದು . 

91ಇ, ಕರಾರು ಬೇಸಾಯ ಒಪ್ಪಂದದ ಅವಧಿ.- ಕರಾರು ಬೇಸಾಯ ಒಪ್ಪಂದದ ಕನಿಷ್ಠ ಅವಧಿಯು, ಒಂದು ಬೆಳೆ ಹಂಗಾಮಿಗೆ ಇರತಕ್ಕದ್ದು 
ಮತ್ತು ಗರಿಷ್ಠ ಅವಧಿಯು, ಪ್ರಾಯೋಜಕನ ಮತ್ತು ಬೆಳೆಗಾರನ ನಡುವೆ ಪರಸ್ಪರ ನಿರ್ಧರಿಸಬಹುದಾದಂತೆ ಇರತಕ್ಕದ್ದು ಮತ್ತು ಅದು ಕರಾರು ಬೇಸಾಯ 
ಒಪ್ಪಂದದ ಆಶಯಕ್ಕೆ ವಿರುದ್ಧವಾಗಿರತಕ್ಕದ್ದಲ್ಲ . 

_91ಎಫ್, ಕರಾರು ಬೇಸಾಯ ಪ್ರಾಯೋಜಕನು ಕರಾರು ಬೇಸಾಯ ಬೆಳೆಗಾರನಿಗೆ ನೀಡಿದ ಸಾಲಗಳ ಮತ್ತು ಮುಂಗಡಗಳ ವಸೂಲಿ.- ಕರಾರು 
ಬೇಸಾಯ ಪ್ರಾಯೋಜಕರು ಕರಾರು ಬೇಸಾಯ ಬೆಳೆಗಾರನಿಗೆ ನೀಡಿರುವ ಸಾಲಗಳು ಮತ್ತು ಮುಂಗಡಗಳು , ಯಾವುದಾದರೂ ಇದ್ದರೆ , ಅವುಗಳನ್ನು ಕೃಷಿ 
ಉತ್ಪನ್ನದ ಮಾರಾಟದ ಹುಟ್ಟುವಳಿಯಿಂದ ಮಾತ್ರ ವಸೂಲಿ ಮಾಡಿಕೊಳ್ಳತಕ್ಕದ್ದು ಮತ್ತು ಯಾವುದೇ ಸಂದರ್ಭದಲ್ಲಿಯೂ ಯಾವ ಭೂಮಿಯ 
ಸಂಬಂಧದಲ್ಲಿ ಕರಾರು ಬೇಸಾಯ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆಯೋ ಆ ಭೂಮಿಯನ್ನು ಮಾರಾಟ ಮಾಡಿ ವಸೂಲಿ ಮಾಡಿಕೊಳ್ಳತಕ್ಕದ್ದಲ್ಲ . 

91ಜಿ.ಕರಾರು ಬೇಸಾಯ ಪ್ರಾಯೋಜಕನು ವಾರ್ಷಿಕ ಲೆಕ್ಕಪತ್ರಗಳನ್ನು ಸಲ್ಲಿಸುವುದು. - ಕರಾರು ಬೇಸಾಯ ಪ್ರಾಯೋಜಕನು, ಹಿಂದಿನ ಮಾರುಕಟ್ಟೆ 
ವರ್ಷದ ಅವಧಿಯಲ್ಲಿ ತಾನು ನಡೆಸಿದ ಎಲ್ಲಾ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರಾಯೋಜಕ ನೋಂದಣಿ ಪ್ರಾಧಿಕಾರಿಗೆ, ಪ್ರತಿ 
ವರ್ಷದ ಜೂನ್ 30ಕ್ಕೆ ಮುಂಚೆ ನಮೂನೆ 59ರಲ್ಲಿ ಸಲ್ಲಿಸತಕ್ಕದ್ದು. 

91ಎಚ್. ಕರಾರು ಬೇಸಾಯ ವಿವಾದ ಇತ್ಯರ್ಥ ಪ್ರಾಧಿಕಾರ.- (1) ಕರಾರು ಬೇಸಾಯ ಒಪ್ಪಂದದಿಂದ ಉದ್ಭವಿಸುವ ಯಾವುದೇ ವಿವಾದವನ್ನು , 
ಆ ವಿವಾದದ ಇತ್ಯರ್ಥದ ಉದ್ದೇಶಕ್ಕಾಗಿ ನಿಗದಿಗೊಳಿಸಲಾದ ನ್ಯಾಯಾಲಯ ಘೀ - ಸ್ಟಾಂಪ್ ಸಹಿತ ಲಿಖಿತದಲ್ಲಿ ಅರ್ಜಿಯನ್ನು ಸಲ್ಲಿಸುವುದರ ಮೂಲಕ 
ಅಧಿನಿಯಮದ 84ನೇ ಪ್ರಕರಣದ ಮೇರೆಗೆ ರಚಿತವಾದ ವಿವಾದಗಳ ಇತ್ಯರ್ಥ ಸಮಿತಿಗೆ ಉಲ್ಲೇಖಿಸತಕ್ಕದ್ದು. 

(2) ವಿವಾದ ಇತ್ಯರ್ಥ ಪ್ರಾಧಿಕಾರವು ದಸ್ತಾವೇಜುಗಳನ್ನು ಪರಿಶೀಲಿಸಿದ ನಂತರ ಮತ್ತು ಸಂಬಂಧಪಟ್ಟ ಪಕ್ಷಕಾರರಿಗೆ ತಮ್ಮ ಅಹವಾಲು 
ಹೇಳಿಕೊಳ್ಳಲು ಯುಕ್ತ ಅವಕಾಶವನ್ನು ಕೊಟ್ಟ ನಂತರ ಮೂವತ್ತು ದಿನಗಳ ಅವಧಿಯೊಳಗೆ ತನ್ನ ತೀರ್ಮಾನವನ್ನು ನೀಡತಕ್ಕದ್ದು . 

91ಐ . ವಿವಾದ ಇತ್ಯರ್ಥ ಪ್ರಾಧಿಕಾರದ ತೀರ್ಮಾನದ ವಿರುದ್ದ ಅಪೀಲು.- (1) 91ಎಚ್ ನಿಯಮದ ಮೇರೆಗಿನ ವಿವಾದ ಇತ್ಯರ್ಥ ಪ್ರಾಧಿಕಾರದ 
ತೀರ್ಮಾನದಿಂದ ಬಾಧಿತನಾದ ಯಾರೇ ವ್ಯಕ್ತಿಯು, ಅಂಥ ತೀರ್ಮಾನದ ದಿನಾಂಕದಿಂದ ಮೂವತ್ತು ದಿನಗಳ ಅವಧಿಯೊಳಗೆ, ನಿರ್ದಿಷ್ಟಪಡಿಸಲಾದ 
ನ್ಯಾಯಾಲಯ ಘೀ - ಸ್ಟ್ಯಾಂಪ್ ಸಹಿತ ಮತ್ತು ಯಾವ ತೀರ್ಮಾನದ ವಿರುದ್ದ ಅಪೀಲು ಹೂಡಲಾಗುತ್ತದೆಯೋ ಆ ತೀರ್ಮಾನದ ಪ್ರತಿಯೊಂದಿಗೆ ಕೃಷಿ 
ಮಾರುಕಟ್ಟೆ ನಿರ್ದೇಶಕರಿಗೆ ಅಪೀಲನ್ನು ಸಲ್ಲಿಸಬಹುದು. 

( 2) ಅಪೀಲು ಪ್ರಾಧಿಕಾರವು ಸಂಬಂಧಪಟ್ಟ ಪಕ್ಷಕಾರರಿಗೆ ತಮ್ಮ ಅಹವಾಲನ್ನು ಹೇಳಿಕೊಳ್ಳಲು ಯುಕ್ತ ಅವಕಾಶವನ್ನು ನೀಡಿದ ತರುವಾಯ 
ಹಾಗೂ ದಾಖಲೆಗಳನ್ನು ಮತ್ತು ದಸ್ತಾವೇಜುಗಳನ್ನು ಪರೀಶೀಲಿಸಿದ ನಂತರ, ಅಪೀಲನ್ನು ಸ್ವೀಕರಿಸಿದ ದಿನಾಂಕದಿಂದ ಮೂವತ್ತು ದಿನಗಳ ಅವಧಿಯೊಳಗೆ 
ಅದನ್ನು ತೀರ್ಮಾನಿಸತಕ್ಕದ್ದು ಮತ್ತು ಅಪೀಲು ಪ್ರಾಧಿಕಾರದ ತೀರ್ಮಾನವು ಅಂತಿಮವಾದುದಾಗಿರತಕ್ಕದ್ದು. 

ಭಾಗ VII - ಸಿ 

ವಿದ್ಯುನ್ಮಾನ - ವ್ಯಾಪಾರ - ಸ್ಥಳೀಯ ವಿನಿಮಯ ಕೇಂದ್ರ 
91ಜೆ. ಸ್ಥಳೀಯ ವಿನಿಮಯ ಕೇಂದ್ರದ ಸ್ಥಾಪನೆಗೆ ಲೈಸೆನ್ಸಿನ ಮಂಜೂರಾತಿ.- (1) ಅಧಿನಿಯಮದ 131ಡಿ ಪ್ರಕರಣದ ಉಪಬಂಧಗಳಿಗೊಳಪಟ್ಟು, 
ಒಂದು ಅಥವಾ ಹೆಚ್ಚು ಮಾರುಕಟ್ಟೆ ಪ್ರದೇಶಗಳಲ್ಲಿ ಸ್ಥಳೀಯ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲು ಇಚ್ಛಿಸುವ ಯಾರೇ ವ್ಯಕ್ತಿಯು ಲೈಸೆನ್ಸಿನ 
ಮಂಜೂರಾತಿಗಾಗಿ ನಮೂನೆ- 60ರಲ್ಲಿ , ಆ ನಮೂನೆಯಲ್ಲಿ ಸೂಚಿಸಲಾದ ದಸ್ತಾವೇಜುಗಳೊಂದಿಗೆ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಲಿಖಿತದಲ್ಲಿ 
ಅರ್ಜಿಯನ್ನು ಕೆಳಗೆ ನಿರ್ದಿಷ್ಟಪಡಿಸಲಾದ ಷರತ್ತುಗಳಿಗೊಳಪಟ್ಟು ಸಲ್ಲಿಸತಕ್ಕದ್ದು: 

(1) ಅರ್ಜಿದಾರನು ಮಾರುಕಟ್ಟೆ ಪ್ರದೇಶದಲ್ಲಿ ಸ್ಥಳೀಯ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಿರುವ ಸ್ಥಳವನ್ನು ಮತ್ತು 
ಜಾಗವನ್ನು ನಿರ್ದಿಷ್ಟಪಡಿಸತಕ್ಕದ್ದು. 

- ( i) ಅರ್ಜಿದಾರನು , ಸ್ಥಳೀಯ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಿರುವ ಸ್ಥಳವನ್ನು ಮತ್ತು ಜಾಗವನ್ನು , ಯಾವ 
ಸರಕುಗಳನ್ನು ಮತ್ತು ಯಾವ ವಠಾವಣೆ ಕೇಂದ್ರಗಳಲ್ಲಿ ಸ್ಥಳೀಯ ವ್ಯಾಪಾರ ಮಾಡಲು ಉದ್ದೇಶಿಸಲಾಗಿದೆಯೋ ಆ ಸರಕುಗಳನ್ನು ಮತ್ತು 
ಸಂಬಂಧಪಟ್ಟ ವಶಾವಣೆ ಕೇಂದ್ರಗಳನ್ನು ನಿರ್ದಿಷ್ಟಪಡಿಸತಕ್ಕದ್ದು . 

( iii) ಅರ್ಜಿದಾರನು, ಸ್ಥಳೀಯ ವಿನಿಮಯ ಕೇಂದ್ರದ ಸವಿವರವಾದ ಪ್ರಾಜೆಕ್ಟ್ ವರದಿಯನ್ನು , ಆ ಪ್ರಾಜೆಕ್ಟ್ಗೆ ವೆಚ್ಚ ಮಾಡಲು 
ಉದ್ದೇಶಿಸಿರುವ ಮೊತ್ತವನ್ನು , ಸ್ಥಳೀಯ ವಿನಿಮಯ ಕೇಂದ್ರವನ್ನು ಹೇಗೆ ನಡೆಸಲಾಗುತ್ತದೆ, ನಿಯಂತ್ರಿಸಲಾಗುತ್ತದೆ ಮತ್ತು ನಿರ್ವಹಿಸಲಾಗುತ್ತದೆ 
ಎಂಬುದನ್ನು ಕುರಿತಂತೆ ಪ್ರವರ್ತನಾ ಮತ್ತು ಕಾರ್ಯನಿರ್ವಹಣಾ ಮಾರ್ಗಸೂಚಿಗಳನ್ನು ಸಲ್ಲಿಸತಕ್ಕದ್ದು . ಸ್ಥಳೀಯ ವಿನಿಮಯ ಕೇಂದ್ರದ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೯೩೩ 


ಕಟ್ಟೆಯಲ್ಲಿ ಮಾಡಿಕೊಂಡ ಎಲ್ಲಾ ಕರಾರುಗಳ ಪಾಲನೆಗೆ ಖಾತರಿಯನ್ನು ಒದಗಿಸಲು ಹಣ ಪೈಸಲಾತಿ ಖಾತರಿ ನಿಧಿಯ ವಿವರಗಳನ್ನು ಒದಗಿಸಲು 
ಉದ್ದೇಶಿಸಿರುವ ಸೌಕರ್ಯಗಳನ್ನು , ಸಮರ್ಥಿಸುವ ದಸ್ತಾವೇಜುಗಳ ಎಂದರೆ, ಬ್ಯಾಂಕು ವಿವರಣಾ ಪಟ್ಟಿಗಳು ಮತ್ತು ಆದಾಯ ತೆರಿಗೆ 
ವಿವರಪಟ್ಟಿಕೆಗಳು, ಸ್ಥಿರ ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ಪಟ್ಟಿ ಮತ್ತು ಸ್ಥಳೀಯ ವಿನಿಮಯ ಕೇಂದ್ರದ ಸ್ಥಾಪನೆಗೆ ಇರುವ ಸಾಮರ್ಥ್ಯವನ್ನು 
ತೋರಿಸುವ ಇತರ ದಸ್ತಾವೇಜುಗಳು - ಇವುಗಳ ಸಹಿತ ಹಣಕಾಸು ಸ್ಥಿತಿಯನ್ನು ಮತ್ತು ಸಂಪನ್ಮೂಲಗಳ ವಿವರಗಳನ್ನು ಸಲ್ಲಿಸತಕ್ಕದ್ದು. 

(2) ಪ್ರತಿಯೊಂದು ಸ್ಥಳೀಯ ವಿನಿಮಯ ಕೇಂದ್ರಕ್ಕೆ ಲೈಸೆನ್ಸ್ ಮಂಜೂರು ಮಾಡಲು ಸಂದಾಯ ಮಾಡಬೇಕಾದ ಲೈಸೆನ್ಸ್ ಫೀಜು ಹದಿನೈದು 
ಸಾವಿರ ರೂಪಾಯಿಗಳಾಗಿರತಕ್ಕದ್ದು . ಇದನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಬೆಂಗಳೂರು ಇವರ ಹೆಸರಿಗೆ ತೆಗೆದ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ 
ಸಂದಾಯ ಮಾಡತಕ್ಕದ್ದು. 

(3) ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಅಧಿಸೂಚಿತ ಕೃಷಿ ಉತ್ಪನ್ನದ ಸ್ಥಳೀಯ ವ್ಯಾಪಾರವನ್ನು ವಿದ್ಯುನ್ಮಾನ ರೂಪದಲ್ಲಿ ನಡೆಸುವುದಕ್ಕಾಗಿ ಸ್ಥಳೀಯ 
ವಿನಿಮಯ ಕೇಂದ್ರದಲ್ಲಿ ಮಾಡಲಾದ ಸಿದ್ದತೆಗಳ ಬಗ್ಗೆ ಸ್ವತಃ ಮನದಟ್ಟು ಮಾಡಿಕೊಂಡ ನಂತರ, ಸ್ಥಳೀಯ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲು ನಮೂನೆ 
61ರಲ್ಲಿ ಲೈಸೆನ್ಸನ್ನು, ಅದರಲ್ಲಿ ನಿರ್ದಿಷ್ಟಪಡಿಸಿದ ಷರತ್ತುಗಳಿಗೆ ಒಳಪಟ್ಟು, ಮಂಜೂರು ಮಾಡಬಹುದು. 

(4) ಸ್ಥಳೀಯ ವಿನಿಮಯ ಕೇಂದ್ರದ ಕಾರ್ಯನಿರ್ವಹಣೆಯನ್ನು ಪ್ರಾರಂಭಿಸುವುದಕ್ಕೆ ಮುಂಚೆ, ಅರ್ಜಿದಾರನು, ಇಪ್ಪತ್ತೈದು ಲಕ್ಷ ರೂ . ಮೌಲ್ಯದ 
ಬ್ಯಾಂಕು ಖಾತರಿಯನ್ನು ಠೇವಣಿ ಇಡತಕ್ಕದ್ದು. 

(5) ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಅರ್ಜಿದಾರನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಅವಕಾಶ ಕೊಟ್ಟ ತರುವಾಯ , ಧನಾನುಕೂಲ 
ಹೊಂದಿರದ ಅಥವಾ ಅಧಿನಿಯಮದ ಮತ್ತು ನಿಯಮಗಳ ಅಡಿಯಲ್ಲಿ ಅನ್ಯಥಾ ಅನರ್ಹನಾಗಿರುವಂಥ ಅರ್ಜಿದಾರನಿಗೆ ಲಿಖಿತದಲ್ಲಿ ಕಾರಣಗಳನ್ನು 
ದಾಖಲಿಸಿ ಲೈಸೆನ್ನನ್ನು ಮಂಜೂರು ಮಾಡಲು ನಿರಾಕರಿಸಬಹುದು: 

ಪರಂತು , ಅರ್ಜಿದಾರನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ ಅವಕಾಶವನ್ನು ನೀಡಿದ ಹೊರತು ಈ ಉಪನಿಯಮದ ಅಡಿಯಲ್ಲಿ 
ನಿರಾಕರಣೆಯ ಯಾವುದೇ ಆದೇಶವನ್ನು ಮಾಡತಕ್ಕದ್ದಲ್ಲ. 

_ 91ಕೆ. ಬ್ಯಾಂಕು ಖಾತರಿಯನ್ನು ರದ್ದುಗೊಳಿಸುವ ಅಧಿಕಾರ.- (1) ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನು, ಠೇವಣಿಯಾಗಿಟ್ಟ ಬ್ಯಾಂಕು 
ಖಾತರಿಯನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕಾರ ಪಡೆದ ಅಧಿಕಾರಿಯು ದಾಖಲಿಸತಕ್ಕದ್ದು ಮತ್ತು ನಿರ್ವಹಿಸತಕ್ಕದ್ದು. 

( 2) ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕಾರ ಪಡೆದ ಯಾರೇ ಅಧಿಕಾರಿಯು, ಸ್ಥಳೀಯ ವಿನಿಮಯ ಕೇಂದ್ರದ 
ಲೈಸೆನ್ಸ್ದಾರನು ಅಥವಾ ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಯು, ಕೃಷಿಕರಿಗೆ ಅಥವಾ ಮಾರಾಟಗಾರರಿಗೆ ಮಾರಾಟದ 
ಹುಟ್ಟುವಳಿಯನ್ನು ಅಥವಾ ತಾವು ಮಾರಾಟಗಾರರಿಗೆ ಸಂದಾಯ ಮಾಡಲು ಹೊಣೆಗಾರರಾಗಿರುವ ಯಾವುದೇ ಇತರ ಬಾಕಿಗಳನ್ನು ಸಂದಾಯ ಮಾಡಲು 
ವಿಫಲನಾದ ಸಂದರ್ಭದಲ್ಲಿ ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನು ಒದಗಿಸಿದ ಬ್ಯಾಂಕು ಖಾತರಿಯನ್ನು ರದ್ದುಗೊಳಿಸುವ ಅಧಿಕಾರವನ್ನು 
ಹೊಂದಿರತಕ್ಕದ್ದು . 

( 3) ಲೈಸೆನ್ನುದಾರನು ಕೃಷಿಕರಿಗೆ ಅಥವಾ ಬೆಳೆಗಾರ - ಮಾರಾಟಗಾರನಿಗೆ ಸಂದಾಯ ಮಾಡಬೇಕಾದ ಬಾಕಿಯು ಬ್ಯಾಂಕು ಖಾತರಿಯ ಶೇಕಡ 
ಐವತ್ತಕ್ಕಿಂತ ಹೆಚ್ಚಾಗಿದ್ದರೆ ಅಥವಾ ಲೈಸೆನ್ಸುದಾರನು, ಸತತವಾಗಿ ಮೂರು ಬಾರಿಗಿಂತ ಹೆಚ್ಚು ಬಾರಿ ಹಣ ಸಂದಾಯ ಮಾಡಲು ತಪ್ಪಿದರೆ ಅಥವಾ ಬಾಕಿಯು 

ಸರಕುಗಳ ಬೆಲೆಯ ಶೇಕಡಾ ಹತ್ತಕ್ಕಿಂತ ಹೆಚ್ಚಾಗಿದ್ದರೆ, ಬ್ಯಾಂಕ್ ಖಾತರಿಯ ಇಡೀ ಮೊತ್ತವನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕಾರ ಪಡೆದ ಯಾರೇ ಅಧಿಕಾರಿಯು ಅಧಿಕಾರವನ್ನು ಹೊಂದಿರತಕ್ಕದ್ದು. 

(4 ) ಲೈಸೆನ್ಸುದಾರನು ಒದಗಿಸಿದ ಬ್ಯಾಂಕ್ ಖಾತರಿಯು ಬೇಷರತ್ತಿನದಾಗಿರತಕ್ಕದ್ದು ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ 
ಅಧಿಕಾರ ಪಡೆದ ಅಧಿಕಾರಿಯು ತಗಾದೆ ಮಾಡಬಹುದಾದಂಥ ಬ್ಯಾಂಕು ಖಾತರಿ ನೀಡಿದ ಮೊತ್ತವನ್ನು ಅಥವಾ ಅದರ ಭಾಗವನ್ನು ಸಂದಾಯ 
ಮಾಡತಕ್ಕದ್ದು . ಬೇರೆ ರೀತಿಯ ಬ್ಯಾಂಕ್ ಖಾತರಿಯನ್ನು ಅಂಗೀಕರಿಸತಕ್ಕದ್ದಲ್ಲ . 

(5) ಈ ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕಾರ 
ಪಡೆದ ಅಧಿಕಾರಿಗೆ ಲೈಸೆನ್ನುದಾರನು ಒದಗಿಸಿದ ಬ್ಯಾಂಕ್ ಖಾತರಿಯನ್ನು, ಬ್ಯಾಂಕ್ ಖಾತೆಯ ಯಾವ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ 
ಒದಗಿಸಲಾಗಿದೆಯೋ ಆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ , ಬೆಳೆಗಾರ - ಮಾರಾಟಗಾರರಿಗೆ, ಮಾರುಕಟ್ಟೆ ಸಮಿತಿಗೆ ಅಥವಾ ಯಾರೇ ಇತರ ವ್ಯಕ್ತಿಗೆ 
ಯಾವುವೇ ಬಾಕಿಗಳನ್ನು ಲೈಸೆನ್ನುದಾರನು ನೀಡಬೇಕಾಗಿಲ್ಲವೆಂದು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಗೆ 
ಮನದಟ್ಟಾದರೆ , ಅವನು ಲೈಸೆನ್ನುದಾರನಾಗಿರುವುದು ನಿಂತು ಹೋದಮೇಲೆ ಅವನಿಗೆ ಮರುಪಾವತಿಸತಕ್ಕದ್ದು. 

(6) ಒದಗಿಸಿದ ಬ್ಯಾಂಕ್ ಖಾತರಿಯನ್ನು ಯಾವ ಉದ್ದೇಶಗಳಿಗಾಗಿ ಅದನ್ನು ನೀಡಲಾಗಿದೆಯೋ ಆ ಉದ್ದೇಶಗಳಿಗಾಗಿ ನ್ಯಾಸವಾಗಿ 
ಇಟ್ಟುಕೊಳ್ಳಲಾಗಿದೆಯೆಂದು ಭಾವಿಸತಕ್ಕದ್ದು ಮತ್ತು ಇತರ ಯಾವುದೇ ಉದ್ದೇಶಗಳಿಗೆ ಅದನ್ನು ಬಳಸತಕ್ಕದ್ದಲ್ಲ ಅಥವಾ ಉಪಯೋಗಿಸತಕ್ಕದ್ದಲ್ಲ. ಇಲ್ಲವೇ 
ಯಾವುದೇ ಇತರ ಉದ್ದೇಶಗಳಿಗಾಗಿ ಯಾವುದೇ ನ್ಯಾಯಾಲಯದಿಂದ ಅಥವಾ ಇತರ ಪ್ರಾಧಿಕಾರದಿಂದ ಯಾವುದೇ ಅಮಲ್ದಾರಿಯಲ್ಲಿ ಜಪ್ತಿಗೆ 
ಗುರಿಯಾಗತಕ್ಕದ್ದಲ್ಲ. 

(7) ಲೈಸೆನ್ನುದಾರನು , (3) ನೇ ಉಪ-ನಿಯಮದ ಮೇರೆಗೆ ಅಂಥ ಮುಟ್ಟುಗೋಲಿನ ದಿನಾಂಕದಿಂದ ಒಂದು ತಿಂಗಳ ಅವಧಿಯೊಳಗೆ ಬ್ಯಾಂಕ್ 
ಖಾತರಿಯನ್ನು ತುಂಬಿಕೊಡತಕ್ಕದ್ದು. ಅದಕ್ಕೆ ತಪ್ಪಿದಲ್ಲಿ , ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನ ಲೈಸೆನ್ನನ್ನು ರದ್ದುಗೊಳಿಸತಕ್ಕದ್ದು. 

91ಎಲ್. ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನು, ಚಾರ್ಜುಗಳು, ಫೀಜುಗಳು, ಇತ್ಯಾದಿಗಳನ್ನು ವಿಧಿಸುವುದು.-(1) ಸ್ಥಳೀಯ ವಿನಿಮಯ 
ಕೇಂದ್ರದ ಲೈಸೆನ್ಸುದಾರನು, ಅಧಿನಿಯಮದ 65ನೇ ಪ್ರಕರಣದ ಮೇರೆಗೆ ನಿರ್ದಿಷ್ಟಪಡಿಸಿರುವ ಮಾರುಕಟ್ಟೆ ಫೀಜನ್ನು , ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ಕೃಷಿ 
ಉತ್ಪನ್ನದ ಖರೀದಿದಾರರಿಂದ ವಸೂಲಿ ಮಾಡಲು ಸಕ್ಷಮನಾಗಿರತಕ್ಕದ್ದು ಮತ್ತು ಆ ಫೀಜನ್ನು ಮಾರುಕಟ್ಟೆ ಸಮಿತಿಯ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿರುವ 
ಅವಧಿಯೊಳಗೆ ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗೆ ಕಟ್ಟತಕ್ಕದ್ದು. 

(2) ಅದು, ಸದಸ್ಯತ್ವ, ವಿಎಸ್ಎಟಿ, ವಾರ್ಷಿಕ ವಂತಿಗೆ, ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ತನ್ನ ಸದಸ್ಯರುಗಳಿಂದ ಫೀಜನ್ನು ಸಹಾ 
ಸಂಗ್ರಹಿಸಬಹುದು. 


೯೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


(3) ಮಾರುಕಟ್ಟೆ ಫೀಜನ್ನು , ವ್ಯವಹಾರದ ಚಾರ್ಜುಗಳನ್ನು ಮತ್ತು ಇತರ ಫೀಜನ್ನು ವಿಧಿಸುವ ರೀತಿ.- ( ಎ) ಯಾವ ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ 
ಮಾರುಕಟ್ಟೆ ಫೀಜನ್ನು ಈಗಾಗಲೇ ಸಂದಾಯ ಮಾಡಿಲ್ಲವೋ ಆ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ವಶಾವಣೆ ಮಾಡುವ ಸಂಬಂಧದಲ್ಲಿ ಸ್ಥಳೀಯ 
ವಿನಿಮಯ ಕೇಂದ್ರವು ವ್ಯವಹಾರದ ದಿನಾಂಕದಂದು ಅಧಿಕೃತ ತೀರುವಳಿ ದರದ ಆಧಾರದ ಮೇಲೆ ಲೆಕ್ಕ ಹಾಕಿದ, ಅಧಿನಿಯಮದ 65 ( 2) ನೇ ಪ್ರಕರಣದ 
ಮೇರೆಗೆ ಸಂದಾಯ ಮಾಡಬೇಕಾದ ಮಾರುಕಟ್ಟೆ ಫೀಜಿನ ಶೇಕಡಾ ಎಪ್ಪತ್ತರ ದರದಲ್ಲಿ ಕೊಂಡುಕೊಂಡವನಿಂದ ಮಾರುಕಟ್ಟೆ ಫೀಜನ್ನು ಸಂಗ್ರಹಿಸತಕ್ಕದ್ದು . 
ಸ್ಥಳೀಯ ವಿನಿಮಯ ಕೇಂದ್ರವು, ಅಂಥ ವ್ಯವಹಾರದ ದರ, ವಶಾವಣೆ ಮಾಡಿದ ಪರಿಮಾಣ, ಅನ್ವಯವಾಗುವ ಮಾರುಕಟ್ಟೆ ಫೀಜು, ಇತ್ಯಾದಿಗಳ ಪೂರ್ಣ 
ದಾಖಲೆಯನ್ನು ಇಡತಕ್ಕದ್ದು. 

( ಬಿ) ಮೇಲೆ ನಿರ್ದಿಷ್ಟಪಡಿಸಿದ ಮಾರುಕಟ್ಟೆ ಫೀಜು, ಯಾವ ವ್ಯವಹಾರಗಳಲ್ಲಿ ಸರಕುಗಳನ್ನು ವಶಾವಣೆ ಮಾಡಲಾಗಿದೆಯೋ ಮತ್ತು ಯಾವ 
ವ್ಯವಹಾರಗಳ ಮೇಲೆ ಮಾರುಕಟ್ಟೆ ಫೀಜನ್ನು ಈ ಮೊದಲು ಈಗಾಗಲೇ ಸಂದಾಯ ಮಾಡಿಲ್ಲವೋ ಆ ವ್ಯವಹಾರಗಳಿಗೆ ಮಾತ್ರ ಅನ್ವಯವಾಗತಕ್ಕದ್ದು. 

- ( ಸಿ) ಸ್ಥಳೀಯ ವಿನಿಮಯ ಕೇಂದ್ರವು, ವ್ಯಾಪಾರ ಮಾಡಬೇಕಾಗಿರುವ ಸರಕಿಗೆ ಸಂಬಂಧಿಸಿದಂತೆ ಎರಡು ಪ್ರತ್ಯೇಕ ಬಗೆಯ ಕರಾರುಗಳನ್ನು 
ಜಾರಿಗೆ ತರತಕ್ಕದ್ದು, ಎಂದರೆ: 

1. ಮಾರುಕಟ್ಟೆ ಫೀಜು ಸಂದಾಯಮಾಡದ ರೈತರ ಬೆಳೆ ; 

2. ಮಾರುಕಟ್ಟೆ ಫೀಜು ಸಂದಾಯಮಾಡಿದ ವ್ಯಾಪಾರಿಗಳ ದಾಸ್ತಾನು; 
ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ನಡೆಯುವ ಎಲ್ಲಾ ವ್ಯಾಪಾರವು ವಾಸ್ತವಿಕ ವಶಾವಣೆಯ ಮೇಲೆ ಆಧಾರಿತವಾಗಿರತಕ್ಕದ್ದು. 

( ಡಿ) ರೈತನು ತನ್ನ ಉತ್ಪನ್ನವನ್ನು ಸ್ಥಳೀಯ ವಿನಿಮಯ ಕೇಂದ್ರದ ಕಟ್ಟೆಯಲ್ಲಿ ಮಾರಾಟ ಮಾಡುವಾಗ, ಕೊಂಡುಕೊಂಡವನಿಂದ ಮಾರುಕಟ್ಟೆ 
ಫೀಜನ್ನು ಸಂಗ್ರಹಿಸಿ ಅದನ್ನು ಮಾರುಕಟ್ಟೆ ಸಮಿತಿಗೆ ಕಟ್ಟುವುದು ಸ್ಥಳೀಯ ವಿನಿಮಯ ಕೇಂದ್ರದ ಜವಾಬ್ದಾರಿಯಾಗಿರತಕ್ಕದ್ದು . ಅಂಥ ಎಲ್ಲಾ ಮಾರಾಟ 
ವ್ಯವಹಾರಗಳನ್ನು ರೈತರ ಉತ್ಪನ್ನ ಕರಾರುಗಳಲ್ಲಿ ಬರೆದುಕೊಡಲಾಗುತ್ತದೆ. ಅಂಥ ವ್ಯವಹಾರಗಳ ಸಂಬಂಧದಲ್ಲಿ ಸ್ಥಳೀಯ ವಿನಿಮಯ ಕೇಂದ್ರವು ವ್ಯವಹಾರದ 
ದರ , ವಶಾವಣೆಯ ಪರಿಮಾಣ , ಅನ್ವಯವಾಗಬಹುದಾದ ಮಾರುಕಟ್ಟೆ ಫೀಜು, ಇತ್ಯಾದಿಗಳ ಪೂರ್ಣ ದಾಖಲೆಯನ್ನು ಇಡುತ್ತದೆ. 

( ಇ) ವ್ಯಾಪಾರಿಯು ತನ್ನ ದಾಸ್ತಾನನ್ನು ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ಮಾರಾಟ ಮಾಡಿದಾಗ, ಅವನು ಮಾರುಕಟ್ಟೆ ಫೀಜನ್ನು ಸಂದಾಯ 
ಮಾಡಿದ ವ್ಯಾಪಾರಿಗಳ ದಾಸ್ತಾನು ಕರಾರುಗಳ ಪ್ರಕಾರ ಅದನ್ನು ಮಾರಾಟ ಮಾಡುತ್ತಾನೆ . ಅಂಥ ಸರಕುಗಳಿಗೆ ಮಾರುಕಟ್ಟೆ ಫೀಜು ಪುನಃ 
ಅನ್ವಯವಾಗದಿರುವುದರಿಂದ, ಈ ಮೊದಲೇ ಅಂಥ ಸರಕುಗಳಿಗೆ ಮಾರುಕಟ್ಟೆ ಫೀಜು ಸಂದಾಯ ಮಾಡಿರುವುದನ್ನು ರುಜುವಾತುಪಡಿಸುವ ಸಲುವಾಗಿ 
ಸ್ಥಳೀಯ ವಿನಿಮಯ ಕೇಂದ್ರವು ಅಂಥ ದಾಸ್ತಾನಿನ ವಶಾವಣೆಯ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಬಗ್ಗೆ ಪೂರ್ಣ ತಪಾಸಣೆ ಮಾಡುತ್ತದೆ. 
ಅಂಥ ಉತ್ಪನ್ನವನ್ನು ಅದರ ಉಗ್ರಾಣದಲ್ಲಿ ವಶಾವಣೆ ಮಾಡುವ ಸಮಯದಲ್ಲಿ ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ಲೈಸೆನ್ನನ್ನು ಹೊಂದಿರುವ 
ವ್ಯಾಪಾರಿಯು ನಿರ್ದಿಷ್ಟಪಡಿಸಲಾದ ನಮೂನೆ ಸಂ 62ರಲ್ಲಿ ಸಹಿ ಮಾಡಿ ಅದನ್ನು ಸಲ್ಲಿಸುವಂತೆ ಸ್ಥಳೀಯ ವಿನಿಮಯ ಕೇಂದ್ರವು ಒತ್ತಾಯಿಸುತ್ತದೆ. 

( ಎಫ್) ಮೇಲೆ ನಿರ್ದಿಷ್ಟಪಡಿಸಿದ ಕಾರ್ಯವಿಧಾನಕ್ಕನುಸಾರವಾಗಿ, ಸ್ಥಳೀಯ ವಿನಿಮಯ ಕೇಂದ್ರವು, ಕೊಂಡುಕೊಂಡವನಿಂದ ಮಾರುಕಟ್ಟೆ 
ಫೀಜನ್ನು ಸಂಗ್ರಹಿಸಬೇಕಾಗಿರುವಲ್ಲಿ ವ್ಯಾಪಾರಗಳನ್ನು ಸರಿಯಾಗಿ ವಿಂಗಡಿಸಲು ಮತ್ತು ಎಲ್ಲಾ ವ್ಯವಹಾರಗಳ ಮೇಲೆ ನಿಗಾ ಇಡಲು ಸಮರ್ಥವಾಗಿರುತ್ತದೆ. 

( ಜಿ) ಸ್ಥಳೀಯ ವಿನಿಮಯ ಕೇಂದ್ರವು, ತನ್ನ ಉಗ್ರಾಣದಿಂದ ಉತ್ಪನ್ನವನ್ನು ಬಿಡುಗಡೆ ಮಾಡುವ ಸಮಯದಲ್ಲಿ ಅಂಥ ಸರಕುಗಳಿಗೆ ಮಾರುಕಟ್ಟೆ 
ಫೀಜಿನ ಸಂದಾಯದ ಬಗ್ಗೆ, ನಮೂನೆ ಸಂ 63ರಲ್ಲಿ ಪ್ರಮಾಣಪತ್ರವನ್ನು ನೀಡುತ್ತದೆ. ಅಂಥ ಪ್ರಮಾಣಪತ್ರವನ್ನು ಮಾರುಕಟ್ಟೆ ಪ್ರದೇಶದಲ್ಲಿ ಸರಕುಗಳನ್ನು 
ಒಯ್ಯುವ ವಾಹನದಲ್ಲಿ ಇಟ್ಟಿರತಕ್ಕದ್ದು. ಸ್ಥಳೀಯ ವಿನಿಮಯ ಕೇಂದ್ರವು ಅಂಥ ಪ್ರಮಾಣ ಪತ್ರದ ನೀಡಿಕೆಗೆ ಸಂಬಂಧಿಸಿದ ಪೂರ್ಣ ದಾಖಲೆಯನ್ನು ಮತ್ತು 
ಸಮರ್ಥಿಸುವ ಸಾಕ್ಷ್ಯವನ್ನು ಇಡತಕ್ಕದ್ದು. ಅದನ್ನು ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತಗೊಂಡ ಯಾರೇ ಅಧಿಕಾರಿಯು ಅಥವಾ ಸಂಬಂಧಪಟ್ಟ ಕೃಷಿ 
ಮಾರುಕಟ್ಟೆ ಉಪ/ ಸಹಾಯಕ ನಿರ್ದೇಶಕರು ಅಥವಾ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯು ಯಾವುದೇ ಸಮಯದಲ್ಲಿ ಪರಿಶೀಲಿಸಬಹುದು. ಅಂಥ 
ಪ್ರಮಾಣಪತ್ರವು, ಮಾರುಕಟ್ಟೆ ಸಮಿತಿಗಳಿಗೆ ಅಥವಾ ಪ್ರಾಧಿಕಾರಗಳಿಗೆ ಸಂಬಂಧಪಡುವಷ್ಟರಮಟ್ಟಿಗೆ ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡಿರುವುದಕ್ಕೆ 
ಸಾಕಷ್ಟು ಪುರಾವೆಯಾಗಿರತಕ್ಕದ್ದು. 

( ಹೆಚ್) ಸದಸ್ಯತ್ವವು ರೈತರು ಅಥವಾ ಅವರ ಸಮೂಹಗಳು/ ಸಹಕಾರ ಸಂಘಗಳು / ಕಂಪನಿಗಳೂ ಸೇರಿದಂತೆ ಎಲ್ಲರಿಗೂ ದೊರೆಯತಕ್ಕದ್ದು. 
ರೈತರ ಸಮೂಹಕ್ಕೆ/ ಸಹಕಾರ ಸಂಘಗಳಿಗೆ ಸದಸ್ಯತ್ವ ಫೀಜನ್ನು , ಕೃಷಿ ಮಾರುಕಟ್ಟೆ ನಿರ್ದೇಶಕರೊಂದಿಗೆ ಸಮಾಲೋಚಿಸಿ ನಿರ್ಧರಿಸತಕ್ಕದ್ದು. 

91ಎಂ. ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುದಾರನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು.- (1) ಸ್ಥಳೀಯ ವಿನಿಮಯ ಕೇಂದ್ರದ 
ಲೈಸೆನ್ಸುದಾರನು, 

(1) 131ಡಿ(4) ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಲಾದ ಸೌಲಭ್ಯಗಳನ್ನು ಮತ್ತು ಸೇವೆಗಳನ್ನು ಒದಗಿಸತಕ್ಕದ್ದು. 

( ii) ಸ್ಥಳೀಯ ವಿನಿಮಯ ಕೇಂದ್ರವನ್ನು ಹೇಗೆ ನಡೆಸಲಾಗುತ್ತದೆ, ನಿಯಂತ್ರಿಸಲಾಗುತ್ತದೆ, ನಿರ್ವಹಿಸಲಾಗುತ್ತದೆ ಎಂಬುದರ ಬಗ್ಗೆ 
ಮತ್ತು ವ್ಯಾಪಾರ, ವಶಾವಣೆ, ತೀರುವಳಿ, ಹಣ ಫೈಸಲಾತಿ, ಇತ್ಯಾದಿಗಳ ವಿವರಗಳ ಬಗ್ಗೆ ಪ್ರವರ್ತನಾ ಮತ್ತು ಕಾರ್ಯನಿರ್ವಹಣಾ 
ಮಾರ್ಗಸೂಚಿಗಳನ್ನು ರೂಪಿಸತಕ್ಕದ್ದು ಮತ್ತು ಅದರ ಕರಡನ್ನು ಲೈಸೆನ್ಸಿಗಾಗಿ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. ಅಂಥ ಮಾರ್ಗಸೂಚಿಗಳು, ಈ 
ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿರತಕ್ಕದ್ದು. 

( iii) ಎಲ್ಲಾ ಅಗತ್ಯ ಮಾಹಿತಿಯನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಗಳಿಗೆ ಮತ್ತು 
ಈ ಬಗ್ಗೆ ಅವರು ಅಗತ್ಯಪಡಿಸಬಹುದಾದಂಥ ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗೆ ಒದಗಿಸತಕ್ಕದ್ದು. 
(iv ) ಅಲ್ಲದೆ ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುದಾರನು, 

( ಎ) ಪ್ರವರ್ತನಾ ಮತ್ತು ಕಾರ್ಯನಿರ್ವಹಣಾ ಮಾರ್ಗಸೂಚಿಗಳ ಒಂದು ಪ್ರತಿಯನ್ನು ಕೃಷಿ ಮಾರುಕಟ್ಟೆ ಇಲಾಖೆಯ 
ಅಧಿಕಾರಿಗಳಿಂದ, ಎಲ್ಲಾ ಯುಕ್ತ ಸಮಯದಲ್ಲಿ ಪರಿಶೀಲನೆಗಾಗಿ ಅದರ ಕಚೇರಿಯಲ್ಲಿ ಮುಕ್ತವಾಗಿ ಇಡಲು; 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೯೩೫ 
( ಬಿ) ಮಾರಾಟಗಾರರಿಂದ ಮತ್ತು ಕೊಂಡುಕೊಂಡವರಿಂದ ಅವು ಸಂಗ್ರಹಿಸಿದ ಫೀಜನ್ನು ಮತ್ತು ಇತರ ಎಲ್ಲಾ 
ಚಾರ್ಜುಗಳನ್ನು ತೋರಿಸುವ ದಾಖಲೆಗಳನ್ನು ವಿದ್ಯುನ್ಮಾನ ರೂಪದಲ್ಲಿ ಅಥವಾ ರಿಜಿಸ್ಟರಿನಲ್ಲಿ ನಿರ್ವಹಿಸಲು; 

( ಸಿ) ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತಗೊಂಡ ಯಾರೇ ಅಧಿಕಾರಿಯು 
ನಿರ್ದೇಶಿಸಬಹುದಾದಂಥ ಮಾಹಿತಿಯನ್ನು ಒಳಗೊಂಡ ನಿಯತಕಾಲಿಕ ವರದಿಗಳನ್ನು ಮತ್ತು ವಾರ್ಷಿಕ ವರದಿಗಳನ್ನು ಸಲ್ಲಿಸಲು 
- ಸಹ ಜವಾಬ್ದಾರನಾಗಿರತಕ್ಕದ್ದು. 

( ಡಿ) ಅದರ ಕಾರ್ಯಾಚರಣೆಗಳಲ್ಲಿ ಮತ್ತು ಇಡೀ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದಂತೆ ಮಾಡುವ ನಿರ್ಣಯಗಳಲ್ಲಿ 
ಪಾರದರ್ಶಕತೆ ಇರತಕ್ಕದ್ದು. ಅದರಲ್ಲಿ ಸುಸಂಘಟಿತ ಮತ್ತು ಬಂಡವಾಳ ಆಧಾರಿತ ದಲ್ಲಾಳಿ ರುಸುಮನ್ನು ವಿಧಿಸುವ ಕೇಂದ್ರಗಳ 
ವ್ಯವಸ್ಥೆ ಇರತಕ್ಕದ್ದು. ಈ ಕೇಂದ್ರಗಳಲ್ಲಿ ಸಮಂಜಸವಾದ ಸಾಕಷ್ಟು ಬಂಡವಾಳವನ್ನು ಹೊಂದಿರುವ ಸದಸ್ಯರು/ ದಲ್ಲಾಳಿಗಳು 
ಭಾಗವಹಿಸಬಹುದಾಗಿದೆ. 

( ಇ) ವಿನಿಮಯ ಕೇಂದ್ರವನ್ನು ನಡೆಸುತ್ತಿರುವ ಆಡಳಿತ ಮಂಡಳಿಯು ವಿಶ್ವಾಸಾರ್ಹವಾದುದು, ಪರಿಣಾಮಕಾರಿಯಾದುದು 
ಮತ್ತು ನಿಷ್ಪಕ್ಷಪಾತವಾದುದು ಆಗಿರತಕ್ಕದ್ದು ಮತ್ತು ಸರಕು ಮಾರುಕಟ್ಟೆಗಳನ್ನು ನಿರ್ವಹಿಸುವ ಅನುಭವವನ್ನು ಸಹ ಹೊಂದಿರತಕ್ಕದ್ದು. 
ವಿನಿಮಯ ಕೇಂದ್ರದ ಒಡೆತನ/ ಆಡಳಿತ ಮಂಡಳಿ ಮತ್ತು ಸದಸ್ಯರು/ ದಲ್ಲಾಳಿಗಳು ಪ್ರತ್ಯೇಕ ವ್ಯಕ್ತಿಗಳಾಗಿರತಕ್ಕದ್ದು/ 

ನಿಕಾಯಗಳಾಗಿರತಕ್ಕದ್ದು. 
(2) ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಯು, ಕೊಂಡುಕೊಂಡವನು 
ಅಥವಾ ಏಜೆಂಟನು ಸಲ್ಲಿಸಿದ ಪ್ರತಿಯೊಂದು ದರ ಪಟ್ಟಿಯು ವಿನಿಮಯ ಕೇಂದ್ರವು ಮುಂಚಿತವಾಗಿ ಅಧಿಸೂಚಿಸಿದ ಕರಾರು ತಪಶೀಲು ಪಟ್ಟಿಯ ಪ್ರಕಾರ 
ಯಾವಾಗಲೂ ಇರತಕ್ಕದ್ದು. 

(3) ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುದಾರನು, ಕೃಷಿ ಉತ್ಪನ್ನದ ಪ್ರತಿಯೊಂದು ವಿದ್ಯುನ್ಮಾನ- ವ್ಯಾಪಾರ ವ್ಯವಹಾರದ ಬಗ್ಗೆ ನಿಯತವಾದ 
ಮತ್ತು ಸರಿಯಾದ ಲೆಕ್ಕಗಳನ್ನು ವಿದ್ಯುನ್ಮಾನ ರೂಪದಲ್ಲಿ ಅಥವಾ ರಿಜಿಸ್ಟರಿನಲ್ಲಿ ಇಡತಕ್ಕದ್ದು. 

ವಿವರಣೆ:- ಒಂದಕ್ಕಿಂತ ಹೆಚ್ಚು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಮೂದುಗಳನ್ನು ಒಟ್ಟೋಟ್ಟಿಗೆ ಮಾಡುವುದನ್ನು ಈ ಉಪ- ನಿಯಮದ 
ಅರ್ಥವ್ಯಾಪ್ತಿಯಲ್ಲಿ ನಿಯತವಾದ ಮತ್ತು ಸರಿಯಾದ ಲೆಕ್ಕಗಳನ್ನು ಇಟ್ಟಂತೆ ಎಂದು ಭಾವಿಸತಕ್ಕದ್ದಲ್ಲ. 

(4) ಕೃಷಿಕನು , ಬೆಳೆಗಾರ - ಮಾರಾಟಗಾರನು ತಂದ ಕೃಷಿ ಉತ್ಪನ್ನವು ಮಾರಾಟವಾಗದಿದ್ದಾಗ ಅಥವಾ ಬೆಳೆಗಾರ - ಮಾರಾಟಗಾರನು ಉತ್ತಮ ಬೆಲೆ 
ದೊರೆಯುವವರೆಗೆ ಕೃಷಿ ಉತ್ಪನ್ನವನ್ನು ಸಂಗ್ರಹಿಸಿಡಲು ಬಯಸಿದಾಗ, ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುದಾರನು ಆ ಉತ್ಪನ್ನವನ್ನು ತನ್ನ 
ಗೋದಾಮುಗಳಲ್ಲಿ ಅಥವಾ ಖರೀದಿದಾರರ ಅಥವಾ ಸಂಸ್ಕರಣಕಾರರ ಅಥವಾ ಉಗ್ರಾಣ ಪಾಲಕರ ಗೋದಾಮುಗಳಲ್ಲಿ ಸಂಗ್ರಹಿಸಿಡುವುದಕ್ಕೆ ವ್ಯವಸ್ಥೆ 
ಮಾಡತಕ್ಕದ್ದು. ಸ್ಥಳೀಯ ವಿನಿಮಯ ಕೇಂದ್ರವು ಹಾಗೆ ಸಂಗ್ರಹಣೆ ಮಾಡುವುದಕ್ಕೆ ವಿಧಿಸುವ ಚಾರ್ಜುಗಳನ್ನು ಪ್ರತಿ ವರ್ಷ ನಿಗದಿಪಡಿಸಬಹುದು. 

(5) ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುದಾರನು, ಕೃಷಿ ಉತ್ಪನ್ನವನ್ನು ದಾಸ್ತಾನಿಟ್ಟಿರುವ/ ಸಂಗ್ರಹಿಸಿಟ್ಟಿರುವ ಉಗ್ರಾಣಗಳ , ಗೋದಾಮುಗಳ 
ಮತ್ತು ಸಂಗ್ರಹಣಾ ಸ್ಥಳಗಳ ವಿಳಾಸದ ವಿವರಗಳನ್ನು ಘೋಷಿಸತಕ್ಕದ್ದು ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತಗೊಂಡ 
ಅಧಿಕಾರಿಗೆ ಮಾಸಿಕ ವಿವರ ಪಟ್ಟಿಕೆಗಳನ್ನು ಸಲ್ಲಿಸತಕ್ಕದ್ದು. 

( 6) ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನುದಾರನು, ಯಾವುದೇ ದುರ್ನಡತೆಯಲ್ಲಿ ಅಥವಾ ಅಧಿಸೂಚಿತ ಕೃಷಿ ಉತ್ಪನ್ನದ ಖರೀದಿಯಲ್ಲಿ 
ಅಥವಾ ಮಾರಾಟದಲ್ಲಿ ತಾನಾಗಿಯೇ ತೊಡಗತಕ್ಕದ್ದಲ್ಲ. ರಾಜ್ಯದಲ್ಲಿನ ತನ್ನ ಉಗ್ರಾಣಗಳಲ್ಲಿರುವ ವಿವಿಧ ಉತ್ಪನ್ನದ ಒಟ್ಟು ದಾಸ್ತಾನಿಗೆ ಸಂಬಂಧಿಸಿದಂತೆ 
ನಿಯತಕಾಲಿಕ ವಿವರಣ ಪಟ್ಟಿಗಳನ್ನು ಒದಗಿಸತಕ್ಕದ್ದು. ಇದರಿಂದ ಸರ್ಕಾರವು ಅಂಥ ಕೃಷಿ ಉತ್ಪನ್ನದ ಬೆಲೆ ಏರಿಕೆಗೆ ಕಾರಣವಾಗಬಹುದಾದ ಕೃತಕ 
ಅಭಾವವನ್ನು ಸೃಷ್ಟಿಸುವ ಯಾವುದೇ ಉದ್ದೇಶವನ್ನು ತಡೆಗಟ್ಟಬಹುದು ಮತ್ತು ಆ ಬಗ್ಗೆ ನಿಗಾ ಇಡಬಹುದು. ಲೈಸೆನ್ಸುದಾರನು, ದುರ್ನಡತೆಯ ಯಾವುದೇ 
ಕೃತ್ಯದಲ್ಲಿ ತೊಡಗಿರುವನೆಂದು ಅಥವಾ ವಿವರಗಳನ್ನು ನೀಡುವಲ್ಲಿ ವಿಫಲನಾಗಿರುವನೆಂದು ಕಂಡುಬಂದರೆ, ಕೃಷಿ ಮಾರುಕಟ್ಟೆ ನಿರ್ದೇಶಕರು ಲೈಸೆನ್ನನ್ನು 
ಅಮಾನತ್ತಿನಲ್ಲಿಡಲು ಅಥವಾ ರದ್ದುಗೊಳಿಸಲು ಕೂಡಲೇ ಕಾನೂನು ಕ್ರಮವನ್ನು ಕೈಗೊಳ್ಳತಕ್ಕದ್ದು. 

( 7) ಅದು ಮಾರುಕಟ್ಟೆ ಪ್ರದೇಶದಲ್ಲಿ , ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಮತ್ತು ರಾಷ್ಟ್ರಮಟ್ಟದಲ್ಲಿ ಅಧಿಸೂಚಿತ ಕೃಷಿ ಸರಕುಗಳಿಗೆ ಸಂಬಂಧಪಟ್ಟ ಚಾಲ್ಲಿ 
ದರಕ್ಕೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸತಕ್ಕದ್ದು ಮತ್ತು ಸಾಧ್ಯವಾದಷ್ಟುಮಟ್ಟಿಗೆ ಅದರ ಕಾರ್ಯಾಚರಣೆಯ ಪ್ರದೇಶದಲ್ಲಿನ 
ಮಾರುಕಟ್ಟೆ ಸಮಿತಿಗಳ ಪ್ರಾಂಗಣಗಳಲ್ಲಿ ಶಾಶ್ವತ ವಿದ್ಯುನ್ಮಾನ ದರ ಪ್ರದರ್ಶನ ಫಲಕವನ್ನು ಹಾಕಿರತಕ್ಕದ್ದು. ಅದಕ್ಕಾಗಿ ಮಾರುಕಟ್ಟೆ ಸಮಿತಿಯು, ಸಾಕಷ್ಟು 
ಜಾಗವನ್ನು , ಮೂಲ ಸೌಲಭ್ಯವನ್ನು , ಪಿಸಿಯನ್ನು, ವಿದ್ಯುತ್ ಸರಬರಾಜನ್ನು ಮತ್ತು ಕೆಲಸಗಾರರನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಒದಗಿಸತಕ್ಕದ್ದು, ಸ್ಥಳೀಯ 
ವಿನಿಮಯ ಕೇಂದ್ರವು ತನ್ನ ಸಂಪರ್ಕ ವ್ಯವಸ್ಥೆಯನ್ನು , ತಂತ್ರಾಂಶವನ್ನು ಮತ್ತು ಚಾಲ್ಲಿ ದರ ಮಾಹಿತಿಯನ್ನು ಉಚಿತವಾಗಿ ಒದಗಿಸತಕ್ಕದ್ದು. 

(8) ಕೊಂಡುಕೊಂಡವರು ಹಣವನ್ನು ಪೂರ್ಣವಾಗಿ ಸಂದಾಯ ಮಾಡಿದ ನಂತರವಷ್ಟೇ ಕೃಷಿಕರು ಮಾರಾಟ ಮಾಡಿದ ಸರಕುಗಳನ್ನು ವಶಾವಣೆ 
ಮಾಡುವಂತೆ ನೋಡಿಕೊಳ್ಳತಕ್ಕದ್ದು. 

(9) ಮಾರಾಟಗಾರನು , ಸರಕುಗಳ ಶ್ರೇಣೀಕರಣವನ್ನು ಮತ್ತು ಗುಣಮಟ್ಟದ ಪ್ರಮಾಣೀಕರಣವನ್ನು ಮಾಡುವಂಥ ಮತ್ತು ರೈತರಿಗೆ ಉಗ್ರಾಣ 
ರಸೀದಿಯನ್ನು ನೀಡುವಂಥ ವಿನಿಮಯ ಕೇಂದ್ರವು ಗೊತ್ತುಪಡಿಸಿದ ಉಗ್ರಾಣದಲ್ಲಿ ಅಥವಾ ಸ್ಥಳೀಯ ವಿನಿಮಯ ಕೇಂದ್ರವು ಅನುಮೋದಿಸಿದ ರೈತರ 
ಗೋದಾಮುಗಳಲ್ಲಿ ಸರಕುಗಳನ್ನು ವಾಸ್ತವಿಕವಾಗಿ ವಶಾವಣೆ ಮಾಡತಕ್ಕದ್ದು. ಉಗ್ರಾಣ ರಸೀದಿಯನ್ನು ಪಡೆದುಕೊಂಡ ನಂತರ ಆತ ಆ ಸರಕುಗಳನ್ನು 
ಸ್ಥಳೀಯ ವಿನಿಮಯ ಕೇಂದ್ರದ ಕಟ್ಟೆಯಲ್ಲಿ ಮಾರಾಟ ಮಾಡಬಹುದು. ಅವನು ತನ್ನ ಉತ್ಪನ್ನವನ್ನು ವಿನಿಮಯ ಕೇಂದ್ರವು ಗೊತ್ತುಪಡಿಸಿದ ಉಗ್ರಾಣದಲ್ಲಿ ಈ 
ಮೊದಲೇ ಇಟ್ಟಿದ್ದ ಪಕ್ಷದಲ್ಲಿ , ಅವನು ಮಾನ್ಯತೆ ಪಡೆದ ಸ್ಥಳೀಯ ವಿನಿಮಯ ಕೇಂದ್ರದ ಯಾರೇ ಸದಸ್ಯನ ಮೂಲಕ ಅವುಗಳನ್ನು ಯಾವುದೇ ಸಮಯದಲ್ಲಿ 
ಮಾರಾಟ ಮಾಡಬಹುದು ಮತ್ತು ಉಗ್ರಾಣ ರಸೀದಿಯನ್ನು ಸಲ್ಲಿಸಬಹುದು. 

(10) ಕೊಂಡುಕೊಂಡವನು ಕೊಡಬಯಸಿದ ಬೆಲೆಗಳು ಮಾರುಕಟ್ಟೆ ಫೀಜು, ದಲ್ಲಾಳಿ ರುಸುಮು, ಚಾರ್ಜು, ಇತ್ಯಾದಿಗಳನ್ನು ಹೊರತುಪಡಿಸಿ, 
ರೈತನಿಗೆ ನಿವ್ವಳ ಸಂದಾಯ ಮಾಡುವಂಥವಾಗಿರತಕ್ಕದ್ದು. ಸಾರಿಗೆ ವೆಚ್ಚ ಮತ್ತು ಉಗ್ರಾಣಗಳಲ್ಲಿ ಮಾಡಿದ ಬೇರೆಬೇರೆ ಇತರ ವೆಚ್ಚಗಳನ್ನು 
ಕೊಂಡುಕೊಂಡವನೇ ಭರಿಸತಕ್ಕದ್ದು ಮತ್ತು ಕೊಂಡುಕೊಂಡವನು ರೈತನಿಗೆ ಸಂದಾಯ ಮಾಡುವಂಥ ನಿವ್ವಳ ಬೆಲೆಯನ್ನು ಮಾತ್ರ ಹೇಳತಕ್ಕದ್ದು. 


3 


೯೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
( 11) ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ಸುದಾರನು, ತನ್ನ ಸದಸ್ಯರುಗಳಿಗೆ , ಉಪ- ದಲ್ಲಾಳಿಗಳಿಗೆ, ಪ್ರಾಂಚೈಸಿಗಳಿಗೆ ಮತ್ತು ಗಿರಾಕಿಗಳಿಗೆ ಮತ್ತು 
ಇತರ ಮಾರುಕಟ್ಟೆ ಕಾರ್ಯನಿರ್ವಾಹಕರಿಗೆ ನೋಂದಣಿಯನ್ನು ನೀಡತಕ್ಕದ್ದು. ಇದರಿಂದ ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ಕೃಷಿ ಉತ್ಪನ್ನದ ವ್ಯವಹಾರ 
ನಡೆಸಲು ಅವರಿಗೆ ಸಾಧ್ಯವಾಗುತ್ತದೆ . ಅವರು ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡಿದ್ದರೆ , ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯಿಂದ ಯಾವುದೇ 
ಲೈಸೆನ್ನನ್ನು ಪಡೆಯುವ ಅವಶ್ಯಕತೆ ಅವರಿಗೆ ಇರುವುದಿಲ್ಲ. ಅಂಥ ಸದಸ್ಯರು ಅಥವಾ ಗಿರಾಕಿಗಳು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ಹರಾಜಿನಲ್ಲಿ 
ಭಾಗವಹಿಸಲು ಅಥವಾ ವಿನಿಮಯ ಕೇಂದ್ರದ ಕಟ್ಟೆಯ ಹೊರಗೆ ಉತ್ಪನ್ನವನ್ನು ಕೃಷಿಕರಿಂದ ನೇರವಾಗಿ ಖರೀದಿಸಲು ಇಚ್ಚಿಸಿದರೆ, ಅವರು ಸಂಬಂಧಪಟ್ಟ 
ಮಾರುಕಟ್ಟೆ ಸಮಿತಿಯಿಂದ ಸೂಕ್ತ ಲೈಸೆನ್ನನ್ನು ಪಡೆದುಕೊಳ್ಳಬೇಕಾಗುತ್ತದೆ. 

(12) ವಿನಿಮಯ ಕೇಂದ್ರದ ಕಟ್ಟೆಯಲ್ಲಿ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಲು ಯಾರೇ ಕೃಷಿಕನು ಸದಸ್ಯನಾಗಿರಬೇಕಾದುದು 
ಕಡ್ಡಾಯವಾಗಿರತಕ್ಕದ್ದಲ್ಲ. ಅವನು ವಿನಿಮಯ ಕೇಂದ್ರದ ಸದಸ್ಯನ ಮೂಲಕ ಗಿರಾಕಿಯಂತೆ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಲು ಹಕ್ಕುಳ್ಳವನಾಗಿರತಕ್ಕದ್ದು. 

_ 91ಎನ್ . ವಿಚಾರಣೆ ಮಾಡಲು ಮತ್ತು ತಪಾಸಣೆ ಮಾಡಲು ಕೃಷಿ ಮಾರುಕಟ್ಟೆ ನಿರ್ದೇಶಕರ ಅಧಿಕಾರಗಳು.- (1) ಕೃಷಿ ಮಾರುಕಟ್ಟೆ ನಿರ್ದೇಶಕರು, 
ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನ ವ್ಯವಹಾರಗಳನ್ನು ವಿಚಾರಣೆ ಮಾಡಲು ಮತ್ತು ತಪಾಸಣೆ ಮಾಡಲು ಅಧಿಕಾರವನ್ನು ಹೊಂದಿರತಕ್ಕದ್ದು 
ಮತ್ತು ಅಂಥ ವಿಚಾರಣೆಯನ್ನು ಮಾಡಲು ಅಥವಾ ತಪಾಸಣೆಯನ್ನು ಮಾಡಲು ತನ್ನ ಯಾರೇ ಅಧೀನ ಅಧಿಕಾರಿಯನ್ನು ಅಧಿಕೃತಗೊಳಿಸಬಹುದು. ಕೃಷಿ 
ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಯು ವಿಚಾರಣೆ ಮಾಡುವುದನ್ನು ಅಥವಾ ತಪಾಸಣೆ ಮಾಡುವುದನ್ನು 
ಅಧಿಕೃತಗೊಳಿಸುವ ಆದೇಶವು ಇತರ ವಿಷಯಗಳೊಂದಿಗೆ ಈ ಮುಂದಿನವುಗಳನ್ನು ಒಳಗೊಂಡಿರತಕ್ಕದ್ದು: 

(1) ವಿಚಾರಣೆ ಮಾಡಲು ಅಥವಾ ತಪಾಸಣೆ ಮಾಡಲು ಅಧಿಕೃತಗೊಳಿಸಿದ ವ್ಯಕ್ತಿಗಳ ಹೆಸರು; 

(ii) ಸ್ಥಳೀಯ ವಿನಿಮಯ ಕೇಂದ್ರದ ಯಾವ ಲೈಸೆನ್ನುದಾರನ ವ್ಯವಹಾರಗಳನ್ನು ವಿಚಾರಣೆ ಮಾಡಬೇಕಾಗಿದೆಯೋ ಅಥವಾ ಯಾರ 
ಲೆಕ್ಕಗಳನ್ನು ಮತ್ತು ದಾಖಲೆಗಳನ್ನು ತಪಾಸಣೆ ಮಾಡಬೇಕಾಗಿದೆಯೋ ಆ ಲೈಸೆನ್ನುದಾರನ ಹೆಸರು; 

(ii) ಯಾವ ನಿರ್ದಿಷ್ಟ ಅಂಶದ ಅಥವಾ ಅಂಶಗಳ ಬಗ್ಗೆ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಮಾಡಬೇಕಾಗಿದೆಯೋ ಆ 
ನಿರ್ದಿಷ್ಟ ಅಂಶ ಅಥವಾ ಅಂಶಗಳು ಮತ್ತು ಯಾವ ಅವಧಿಯೊಳಗೆ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಪೂರ್ಣಗೊಳಿಸಿ ವರದಿಯನ್ನು 
ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಸಲ್ಲಿಸಬೇಕಾಗಿದೆಯೋ ಆ ಅವಧಿ ; 

( iv ) ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಗಳ ಅಥವಾ ಯಾರೇ ವ್ಯಕ್ತಿಯ ವಿಚಾರಣೆಗೆ ಅಥವಾ 
ತಪಾಸಣೆಗೆ ಸಂಬಂಧಿಸಿದ ಯಾವುದೇ ಇತರ ವಿಷಯ ; 
( 2) (1) ನೇ ಉಪ- ನಿಯಮದಲ್ಲಿ ಉಲ್ಲೇಖಿಸಲಾದ ಆದೇಶದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗೆ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು 
ಪೂರ್ಣಗೊಳಿಸಲಾಗದಿದ್ದರೆ, ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಮಾಡುತ್ತಿರುವ ವ್ಯಕ್ತಿಯು, ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು 
ಸಕಾಲದಲ್ಲಿ ಪೂರ್ಣಗೊಳಿಸದಿರುವುದಕ್ಕೆ ಕಾರಣಗಳನ್ನು ತಿಳಿಸಿ ಮಧ್ಯಂತರ ವರದಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರು 
ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಅಗತ್ಯವೆಂದು ತಾವು ಭಾವಿಸಬಹುದಾದಂತೆ ಕಾಲದ ವಿಸ್ತರಣೆಗೆ ಮಂಜೂರಾತಿ 
ನೀಡಬಹುದು ಅಥವಾ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಯಾರಿಗೆ ವಹಿಸಲಾಗಿತ್ತೋ ಆ ವ್ಯಕ್ತಿಯಿಂದ ಅದನ್ನು ಹಿಂದಕ್ಕೆ ಪಡೆದುಕೊಳ್ಳಬಹುದು 
ಮತ್ತು ತಾವೇ ಸ್ವತಃ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಮಾಡಬಹುದು ಅಥವಾ ತಾವು ಸೂಕ್ತವೆಂದು ಭಾವಿಸಬಹುದಾದಂಥ ಇತರ ವ್ಯಕ್ತಿಗೆ 
ಅದನ್ನು ವಹಿಸಿಕೊಡಬಹುದು. 

( 3) ( 1) ನೇ ಉಪನಿಯಮದಲ್ಲಿ ಉಲ್ಲೇಖಿಸಲಾದ ಆದೇಶವನ್ನು ಸ್ವೀಕರಿಸಿದ ನಂತರ , ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ನಡೆಸಲು 
ಅಧಿಕೃತಗೊಂಡ ವ್ಯಕ್ತಿಯು, ಸ್ಥಳೀಯ ವಿನಿಮಯ ಕೇಂದ್ರದ ಲೈಸೆನ್ನುದಾರನ ಅಥವಾ ಅದರ ಯಾರೇ ಅಧಿಕಾರಿಗಳ , ಸದಸ್ಯರ, ಏಜೆಂಟರುಗಳ ಅಥವಾ 
ನೌಕರರ ಅಥವಾ ಅದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾರೇ ವ್ಯಕ್ತಿಯ ಸ್ವಾಧೀನದಲ್ಲಿರುವ ಸಂಬಂಧಪಟ್ಟ ಲೆಕ್ಕಪುಸ್ತಕಗಳನ್ನು ಮತ್ತು ಇತರ 
ದಸ್ತಾವೇಜುಗಳನ್ನು ಪರೀಕ್ಷಿಸಲು ಉದ್ಯುಕ್ತನಾಗತಕ್ಕದ್ದು ಮತ್ತು ಅಂಥ ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ನಡೆಸುವುದಕ್ಕೆ ತಾನು ಅಗತ್ಯವೆಂದು 
ಭಾವಿಸಬಹುದಾದಂಥ ಸಂಬಂಧಪಟ್ಟ ಮಾರುಕಟ್ಟೆಗಳ, ಕೇಂದ್ರಗಳ ವ್ಯವಹಾರಗಳಿಗೆ ಮತ್ತು ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಅಂಥ ಯಾರೇ 
ವ್ಯಕ್ತಿಗಳಿಂದ ಅಂಥ ಮಾಹಿತಿಯನ್ನು ಅಥವಾ ವಿವರಣೆಯನ್ನು ಪಡೆದುಕೊಳ್ಳತಕ್ಕದ್ದು. 

( 4) ವಿಚಾರಣೆಯನ್ನು ಅಥವಾ ತಪಾಸಣೆಯನ್ನು ಮಾಡಲು ಅಧಿಕೃತಗೊಂಡ ವ್ಯಕ್ತಿಯು, (1) ನೇ ಉಪ- ನಿಯಮದಲ್ಲಿ ಉಲ್ಲೇಖಿಸಿದ ಆದೇಶದಲ್ಲಿ 
ತಿಳಿಸಿದ ಎಲ್ಲಾ ಅಂಶಗಳ ಬಗ್ಗೆ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ವರದಿಯನ್ನು ಸಲ್ಲಿಸತಕ್ಕದ್ದು ಮತ್ತು ಆ ವರದಿಯು ಅವನು ವಿಚಾರಣೆ ಅಥವಾ ತಪಾಸಣೆ 
ಮಾಡಿದ ಕಾಲದಲ್ಲಿ ಅವನು ದಾಖಲಿಸಿದ ದಸ್ತಾವೇಜು ಸಾಕ್ಷಗಳಿಂದ ಅಥವಾ ಇತರ ಸಾಕ್ಷ್ಯಗಳಿಂದ ಸಮರ್ಥಿತವಾದ ಅವನ ನಿರ್ಣಯಗಳನ್ನು ಮತ್ತು 
ಅದಕ್ಕೆ ಕಾರಣಗಳನ್ನು ಒಳಗೊಂಡಿರತಕ್ಕದ್ದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಅಹವಾಲನ್ನು ಹೇಳಿಕೊಳ್ಳಲು ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ 
ತಾವು ನ್ಯಾಯಸಮ್ಮತವಾದುದೆಂದು ಮತ್ತು ಯುಕ್ತವಾದುದೆಂದು ಪರಿಗಣಿಸಬಹುದಾದಂತೆ ಲೈಸೆನ್ಸಿನ ಅಮಾನತು ಅಥವಾ ರದ್ದಿಯಾತಿ ಆದೇಶವನ್ನು 
ಹೊರಡಿಸಬಹುದು.] 

ಭಾಗ - VIOL 

ಸಂಕೀರ್ಣ 
92 . ಸಮಿತಿಗಳ ಏಜೆಂಟರಾಗಿ ನೇಮಕ ಮಾಡಲಾದ ಮಂಡಲ ಪಂಚಾಯಿತಿಗಳ ಅಧಿಕಾರಗಳು ಮತ್ತು ಕರ್ತವ್ಯಗಳು.- (1) ಅಧಿನಿಯಮದ 97ನೇ 
ಪ್ರಕರಣದ (1) ನೇ ಉಪಪ್ರಕರಣದ ಮೇರೆಗೆ ಸಮಿತಿಯ ಏಜೆಂಟರಾಗಿ ನೇಮಕ ಮಾಡಲಾದ ಮಂಡಲ್ ಪಂಚಾಯತಿಗಳು , ಈ ಕೆಳಗೆ ನಿರ್ದಿಷ್ಟಪಡಿಸಿದಂಥ 
ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು : 

(6) ಸಮಿತಿಯಿಂದ ಅವಶ್ಯಕ ಲೈಸನ್ನನ್ನು ಪಡೆಯದೆ ಯಾವನೇ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ ಆ ಸಮಿತಿಯ ಅಧಿಕಾರ 
ವ್ಯಾಪ್ತಿಯ ಪ್ರದೇಶದೊಳಗೆ ಕಾರ್ಯನಿರ್ವಹಿಸಲು ಅನುಮತಿ ನೀಡತಕ್ಕದ್ದಲ್ಲ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೯೩೭ 
(i) ಲೈಸನ್ಸಿನ ನೀಡಿಕೆಗಾಗಿ ಅಥವಾ ನವೀಕರಣಕ್ಕಾಗಿ ಬರುವ ಅರ್ಜಿಗಳನ್ನು ಸಮಿತಿಯ ಪರವಾಗಿ ಸ್ವೀಕರಿಸಲು ಆ ಬಗ್ಗೆ 
ಗೊತ್ತುಪಡಿಸಿದ ಲೈಸನ್ಸ್ ಫೀಜನ್ನು ವಸೂಲ್ಮಾಡಲು ಅಧಿಕಾರ ಹೊಂದಿರತಕ್ಕದ್ದು . 

(ii) ಸಮಿತಿಯ ಅಧಿಕಾರ ವ್ಯಾಪ್ತಿಯೊಳಗಿನ ಪ್ರದೇಶದಲ್ಲಿ , ವ್ಯವಹಾರದ ವೇಳೆ ಮತ್ತು ಸ್ಥಳವನ್ನು ನಿರ್ದಿಷ್ಟಪಡಿಸಲು ಮತ್ತು 
ಅಧಿಸೂಚಿತ ಕೃಷಿ ಉತ್ಪನ್ನದ ಮಾರುಕಟ್ಟೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಮಾರಾಟಗಳು, ತೂಕ, ಬಟವಾಡೆ, ಸಂದಾಯ ಮತ್ತು ಇತರ ಎಲ್ಲಾ 
ವ್ಯವಹಾರಗಳನ್ನು ನಡೆಸಲು ಮತ್ತು ಆ ಕುರಿತು ಮೇಲ್ವಿಚಾರಣೆ ಮಾಡಲು ಅಧಿಕಾರ ಹೊಂದಿರತಕ್ಕದ್ದು. 

(iv) ಸಮಿತಿಯ ಅಧಿಕಾರ ವ್ಯಾಪ್ತಿಯೊಳಗಿನ ಪ್ರದೇಶದಲ್ಲಿ ಮಾರಾಟ ಮಾಡಲಾಗುವ ಕೃಷಿ ಉತ್ಪನ್ನಗಳ ಸಂಬಂಧದಲ್ಲಿ ಸಮಿತಿಯ 
ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಲಾದ ದರಗಳಲ್ಲಿ ಖರೀದಿದಾರನಿಂದ ಮಾರುಕಟ್ಟೆ ಫೀಜನ್ನು ವಸೂಲು ಮಾಡಲು ಮತ್ತು ಗೊತ್ತುಪಡಿಸಿದ 
ನಮೂನೆಯಲ್ಲಿ ರಸೀತಿಯನ್ನು ನೀಡಲು ಅಧಿಕಾರವನ್ನು ಹೊಂದಿರತಕ್ಕದ್ದು. 

(v) ಮಂಡಲ ಪಂಚಾಯತಿಯ ಅಧ್ಯಕ್ಷನು ಅಥವಾ ಕಾರ್ಯದರ್ಶಿಯು, ತನ್ನ ಅಧಿಕಾರ ವ್ಯಾಪ್ತಿಯೊಳಗಿನ ಪ್ರದೇಶದಲ್ಲಿ ಕೃಷಿ 
ಉತ್ಪನ್ನದ ಮಾರಾಟಕ್ಕಾಗಿ ಅಥವಾ ಖರೀದಿಗಾಗಿ ಉಪಯೋಗಿಸಲಾಗುವ ತೂಕದ ಬಟ್ಟುಗಳನ್ನು ಪರೀಕ್ಷಿಸುವ ಮತ್ತು ತಪಾಸಣೆ ಮಾಡುವ 
ಅಧಿಕಾರ ಹೊಂದಿರತಕ್ಕದ್ದು . 

( vi) ಮಂಡಲ ಪಂಚಾಯತಿಯು ಈ ನಿಯಮಗಳ ಮೇರೆಗೆ, ಮಾರುಕಟ್ಟೆ ಕಾರ್ಯನಿರ್ವಾಹಕರು ಒದಗಿಸಬೇಕಾದ ನಿಯತಕಾಲಿಕ 
ವರದಿಗಳನ್ನು ಮತ್ತು ವಿವರ ಪಟ್ಟಿಕೆಗಳನ್ನು ಒದಗಿಸುವಂತೆ ಕೇಳುವ ಅಧಿಕಾರ ಹೊಂದಿರತಕ್ಕದ್ದು. 
( 2) ಈ ಕೆಳಕಂಡವುಗಳು ಮಂಡಲ ಪಂಚಾಯತಿಯ ಕರ್ತವ್ಯಗಳಾಗಿರತಕ್ಕದ್ದು: 

(1) ಲೈಸನ್ಸ್ ನೀಡಿಕೆಗಾಗಿ ಅಥವಾ ನವೀಕರಣಕ್ಕಾಗಿ ಬಂದ ಎಲ್ಲ ಅರ್ಜಿಗಳನ್ನು ಲೈಸನ್ಸ್ ಫೀ ಸಮೇತ ಸಮಿತಿಗೆ ಕಳುಹಿಸುವುದು; 

(i) ಮಾರುಕಟ್ಟೆ ಕಾರ್ಯನಿರ್ವಾಹಕರಿಂದ ಬಂದ ಎಲ್ಲಾ ನಿಯತಕಾಲಿಕ ವರದಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು ತರುವಾಯದ 
ತಿಂಗಳಿನ 5ನೇ ದಿನಾಂಕಕ್ಕೆ ಮೊದಲು ಸಮಿತಿಗೆ ಕಳುಹಿಸುವುದು; 

(i) ವ್ಯಾಪಾರ ನಿರ್ವಹಣೆಗಾಗಿ ಅವಶ್ಯವಾದ ಮೂಲ ಸೌಲಭ್ಯಗಳನ್ನು ಒದಗಿಸುವುದು. 

(iv ) ಮಾರುಕಟ್ಟೆ ದರಗಳನ್ನು ಮತ್ತು ಅದೇ ರೀತಿಯ ಇತರ ಮಾಹಿತಿಯನ್ನು ಸ್ವೀಕರಿಸುವುದು ಮತ್ತು ಅದನ್ನು ಸಂಬಂಧಪಟ್ಟ ಎಲ್ಲರ 
ಪ್ರಯೋಜನಕ್ಕಾಗಿ ಮಂಡಲ ಪಂಚಾಯತಿಯ ಸೂಚನಾ ಫಲಕದ ಮೇಲೆ ಪ್ರಕಟಿಸುವುದು; 

(v) ಕೃಷಿ ಉತ್ಪನ್ನಗಳ ಸಿದ್ಧಗೊಳಿಸುವಿಕೆ, ದಾಸ್ತಾನು, ಪ್ಯಾಕಿಂಗ್, ಸಾಗಣೆ ಮತ್ತು ಮಾರುಕಟ್ಟೆ ವ್ಯವಹಾರ ಈ ಕುರಿತು 
ಅನುಸರಿಸಬೇಕಾದ ಸೂಕ್ತ ವಿಧಾನಗಳ ಬಗ್ಗೆ ಪ್ರಚಾರ ಮಾಡುವುದು; ಮತ್ತು 

(vi) ತನ್ನ ಅಧಿಕಾರ ವ್ಯಾಪ್ತಿಯೊಳಗಿನ ಪ್ರದೇಶದಲ್ಲಿ ಕೃಷಿ ಉತ್ಪನ್ನದ ಮಾರುಕಟ್ಟೆ ವ್ಯವಹಾರವನ್ನು ನಿಯಂತ್ರಣಗೊಳಿಸಲು ಸಮಿತಿಯು 
ಅದಕ್ಕೆ ವಹಿಸಿರುವ ಇತರ ಎಲ್ಲಾ ಪ್ರಕಾರ್ಯಗಳನ್ನು ನಿರ್ವಹಿಸುವುದು. 

(3) ಅಧಿನಿಯಮ , ನಿಯಮಗಳಿಗೆ ಮತ್ತು ಉಪವಿಧಿಗಳಿಗೆ ಅನುಸಾರವಾಗಿ ಪಂಚಾಯತಿಯು [ ತನ್ನ ಅಧಿಕಾರ ವ್ಯಾಪ್ತಿಯೊಳಗಿನ ಪ್ರದೇಶದಲ್ಲಿ] 
ಚಲಾಯಿಸಿರುವ ಅಧಿಕಾರಗಳನ್ನು ಮತ್ತು ನಿರ್ವಹಿಸಿರುವ ಕರ್ತವ್ಯಗಳನ್ನು , ಸಮಿತಿಯು ಚಲಾಯಿಸಿದೆ ಅಥವಾ ನಿರ್ವಹಿಸಿದೆ ಎಂದು ಭಾವಿಸತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44, ದಿನಾಂಕ 3-2 - 1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 
93. ಆಸ್ತಿಗಳ, ಹಕ್ಕುಗಳ ಮತ್ತು ಹೊಣೆಗಾರಿಕೆಗಳ ಹಂಚಿಕೆ,- ವಿಸರ್ಜಿಸಲಾಗಿರುವ ಸಮಿತಿಯ ಆಸ್ತಿಗಳನ್ನು , ಹಕ್ಕುಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ಆ 
ಸಮಿತಿಯ ಪ್ರದೇಶದಲ್ಲಿ ಸ್ಥಾಪಿಸಿದ ಹೊಸ ಸಮಿತಿಗಳಿಗೆ, ಅವು, ಆಯಾ ಪ್ರದೇಶದಲ್ಲಿ [ ಪಡೆಯುವ ವರಮಾನಕ್ಕೆ ಮತ್ತು ಮಾಡಿದ ಖರ್ಚಿಗೆ ಗಮನ ನೀಡಿ] 
ನ್ಯಾಯಸಮ್ಮತವಾಗಿ ಹಂಚಿಕೆ ಮಾಡತಕ್ಕದ್ದು. 

1. ಅಧಿಸೂಚನೆ ಸಂಖ್ಯೆ ಎಸ್‌ಓ 2627, ದಿನಾಂಕ 26 -09 - 1978ರ ಮೂಲಕ ಪ್ರತಿಯೋಜಿಸಲಾಗಿದೆ. 

94 . ಉಪವಿಧಿಗಳ ಪ್ರಕಟಣೆ - (1) ಸಮಿತಿಯು ಉಪವಿಧಿಗಳನ್ನು ರಚಿಸತಕ್ಕದ್ದು ಮತ್ತು ಅವುಗಳನ್ನು ಸಮಿತಿಯ ಸೂಚನಾ ಫಲಕದ ಮೇಲೆ 
ಅಂಟಿಸುವ ಮೂಲಕ ಪ್ರಕಟಿಸತಕ್ಕದ್ದು. 

( 2 ) 149ನೇ ಪ್ರಕರಣದ ಮೇರೆಗೆ ರಚಿಸಲಾದ ಉಪವಿಧಿಗಳನ್ನು ಸಹ ಸಮಿತಿಯ ಸೂಚನಾ ಫಲಕದ ಮೇಲೆ ಅಂಟಿಸುವ ಮೂಲಕ 
ಪ್ರಕಟಿಸತಕ್ಕದ್ದು . 

ಪ್ರಕಟಣೆ - 151ನೇ ಪ್ರಕರಣದ ಮೇರೆಗೆ ಸಮಿತಿಯು ರಚಿಸಿದ ಪ್ರತಿಯೊಂದು ಸ್ಥಾಯೀ ಆದೇಶವನ್ನು ಸಮಿತಿಯ 
ಸೂಚನಾ ಫಲಕದ ಮೇಲೆ ಮತ್ತು ಸಮಿತಿಯ ಏಜೆಂಟರಾಗಿ ನೇಮಕಗೊಂಡ ಮಂಡಲ ಪಂಚಾಯತಿಗಳ ಸೂಚನಾ ಫಲಕದ ಮೇಲೆ ಅಂಟಿಸುವ ಮೂಲಕ 
ಪ್ರಕಟಿಸತಕ್ಕದ್ದು. 

_ 96. ನಿರಸನ ಮತ್ತು ಉಳಿಸುವಿಕೆಗಳು.- 154ನೇ ಪ್ರಕರಣದ ಉಪಬಂಧಗಳಿಗೊಳಪಟ್ಟು ಹಿಂದೆ ಹೇಳಿದ ನಿಯಮಗಳಿಗೆ ಸಂವಾದಿಯಾಗಿರುವ 
ಎಲ್ಲಾ ನಿಯಮಗಳು ಈ ಮೂಲಕ ನಿರಸಿತವಾಗಿವೆ. 

(ಸಂಖ್ಯೆ ಡಿಪಿಸಿ 257 ಸಿಎಂಡಿ 67) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್. ಭರಣಯ್ಯ 

ಸರ್ಕಾರದ ಕಾರ್ಯದರ್ಶಿ , 
ಅಭಿವೃದ್ಧಿ, ವಸತಿ, ಪಂಚಾಯತ್ ರಾಜ್ ಮತ್ತು ಸಹಕಾರ ಇಲಾಖೆ. 


೯೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಭಾಗ ೪ಎ 
[ನಮೂನೆ - 1 
[S( 5) ನೇ ನಿಯಮವನ್ನು ನೋಡಿ] 
ಮತದಾರರ ಪ್ರಾರಂಭಿಕ ಪಟ್ಟಿಯ ಪ್ರಕಟಣೆಯ ನೋಟೀಸು 

[ ಗ್ರಾಮದ/ಗ್ರಾಮಗಳ ] ಮತದಾರರಿಗೆ. 
1968ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳ ಅನುಸಾರವಾಗಿ ಮತದಾರರ ಪಟ್ಟಿಯನ್ನು 
ತಯಾರಿಸಲಾಗಿದೆಯೆಂದು ಮತ್ತು ಅದರ ಒಂದು ಪ್ರತಿಯು, ನನ್ನ ಕಚೇರಿಯಲ್ಲಿ ಮತ್ತು ........ 

...... ಈ ಸ್ಥಳದಲ್ಲಿ ಕಚೇರಿಯ 
ವೇಳೆಯಲ್ಲಿ ಪರಿಶೀಲನೆಗೆ ಲಭ್ಯವಿದೆ ಎಂದು ಈ ಮೂಲಕ ಸೂಚಿಸಲಾಗಿದೆ. 

ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವ ಬಗ್ಗೆ ಯಾವುದೇ ಕ್ಷೇಮು ಇರುವಲ್ಲಿ ಅಥವಾ ಯಾವುದೇ ಹೆಸರನ್ನು ಸೇರಿಸಿರುವ ಬಗ್ಗೆ 
ಯಾವುದೇ ಆಕ್ಷೇಪಣೆ ಇರುವಲ್ಲಿ ಅಥವಾ ಯಾವುದೇ ನಮೂದಿನಲ್ಲಿನ ವಿವರಗಳ ಬಗ್ಗೆ ಯಾವುದೇ ಆಕ್ಷೇಪಣೆ ಇರುವಲ್ಲಿ , ಅದನ್ನು 
ಸೂಕ್ತವಾಗಬಹುದಾದಂತೆ ನಮೂನೆ 2,3 ಅಥವಾ 4ರಲ್ಲಿ ...… ..... ನೇ ಸಾಲಿನ ........ ತಿಂಗಳ ............ನೇ ದಿನಾಂಕದಂದು ಅಥವಾ ಅದಕ್ಕೆ ಮೊದಲು 
ದಾಖಲು ಮಾಡತಕ್ಕದ್ದು. 

ಅಂಥ ಪ್ರತಿಯೊಂದು ಕ್ಷೇಮನ್ನು ಅಥವಾ ಆಕ್ಷೇಪಣೆಯನ್ನು ನನ್ನ ಕಚೇರಿಯ ......... ......... ಇವರಿಗೆ ಸಲ್ಲಿಸತಕ್ಕದ್ದು ಅಥವಾ ಈ ಕೆಳಗೆ 
ಕೊಟ್ಟಿರುವ ವಿಳಾಸಕ್ಕೆ ಮೇಲೆ ಹೇಳಲಾದ ದಿನಾಂಕದ ಮುಂಚೆ ತಲುಪುವಂತೆ ಅಂಚೆಯ ಮೂಲಕ ಕಳುಹಿಸತಕ್ಕದ್ದು . 

ಡೆಪ್ಯುಟಿ ಕಮಿಷನರು / ಅಧಿಕೃತ ಅಧಿಕಾರಿ 

( ವಿಳಾಸ ) ....................... 

ದಿನಾಂಕ : ............ 
1.ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 03 - 02 -1970ರ ಮೂಲಕ 1 ರಿಂದ 14ರ ವರೆಗಿನ ನಮೂನೆಗಳನ್ನು ಸೇರಿಸಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 112 ದಿನಾಂಕ 06 -04 -1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

ನಮೂನೆ- 2 
[ 5( 1)( ಎ ) ನೇ ನಿಯಮವನ್ನು ನೋಡಿ] 

ಹೆಸರನ್ನು ಸೇರಿಸುವುದಕ್ಕಾಗಿ ಕ್ಲೀಮು ಮಾಡುವ ಅರ್ಜಿ 
ಇವರಿಗೆ, 
ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ, 

[ಗ್ರಾಮ /ಗ್ರಾಮಗಳು / ಚುನಾವಣಾ ಕ್ಷೇತ್ರ] 
ಮಾನ್ಯರೆ, 

ಸಂಬಂಧಪಡುವ ........... ವಿಭಾಗ ಸಂಖ್ಯೆಯ ಮೇಲಿನ [ ಗ್ರಾಮದ/ಗ್ರಾಮಗಳ/ ಚುನಾವಣಾ ಕ್ಷೇತ್ರದ] 
ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸಬೇಕೆಂದುಕೋರುತ್ತೇನೆ. 

ನನ್ನ ಪೂರ್ಣ ಹೆಸರು 
ನನ್ನ ತಂದೆ / ತಾಯಿ / ಗಂಡನ ಹೆಸರು .. 


1 . ಅಧಿಸೂಚನೆ ಸ 


ಸ್‌ಆರ್‌ 44 ದಿನಾಂಕ 03 - 02 - 1970ರ ಮೂಲಕ 1 ರಿಂದ 14ರ ವರೆಗಿನ ನಮೂನೆ 


ರಿಸಲಾಗಿದೆ. 


.. . . .. .. .. . . .. 


ನಾನು ಸಾಗುವಳಿ ಮಾಡುವ ಕಷಿ 


ಜಮೀನಿನ ವಿವರಗಳು ಇಂತಿವೆ : 


ಜಮೀನಿನ ಸರ್ವೆ ನಂಬರು 
ಸರ್ವೆ ನಂಬರಿನ ಉಪವಿಭಾಗ 


•e. . . . . . . . . . 


•••• . . . . .. 


ಗ್ರಾಮ 
ಜಿಲ್ಲೆ .... 
ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು ನಾನು ನಂಬುವಷ್ಟರ ಮಟ್ಟಿಗೆ ಈ ಕೆಳಕಂಡಂತೆ ಘೋಷಿಸುತ್ತೇನೆ: 

(1) ನಾನು ಮೇಲೆ ಸೂಚಿಸಿರುವ ಕೃಷಿ ಭೂಮಿಯನ್ನು ಸಾಗುವಳಿ ಮಾಡುವ ಅನುಭೋಗದಾರ / ಗೇಣಿದಾರನಾಗಿದ್ದೇನೆ; 
( i) ನನ್ನ ವಯಸ್ಸು ...... . ..… 
(i) ಈ [ ಗ್ರಾಮದ/ ಗ್ರಾಮಗಳ ಚುನಾವಣಾ ಕ್ಷೇತ್ರದ] ಅಥವಾ ಯಾವುದೇ ಇತರ [ ಗ್ರಾಮದ ಗ್ರಾಮಗಳ | ಚುನಾವಣಾ ಕ್ಷೇತ್ರದ] 

ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿಲ್ಲ; 


ಅಥವಾ 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೯೩೯ 
.... ........ ರ ............... [ಗ್ರಾಮದ/ಗ್ರಾಮಗಳ / ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸಿರಬಹುದು, 
ಹಾಗಿದ್ದಲ್ಲಿ ಅದನ್ನು ಆ ಮತದಾರರ ಪಟ್ಟಿಯಿಂದ ತೆಗೆದುಹಾಕಬೇಕೆಂದುಕೋರುತ್ತೇನೆ: 


ದಿನಾಂಕ : 

ಕ್ಷೇಮುದಾರನ ಸಹಿ ಅಥವಾ ಹೆಬ್ಬೆಟ್ಟಿನ ಗುರುತು. 
ಕ್ಲಮುದಾರನು ....... ....... ಗೆ ಸಂಬಂಧಪಡುವ 

..... ವಿಭಾಗ ಸಂಖ್ಯೆಯ ಯಾವ ಮತದಾರರ ಪಟ್ಟಿಯಲ್ಲಿ ತನ್ನ 
ಹೆಸರನ್ನು ಸೇರಿಸುವುದಕ್ಕಾಗಿ ಅರ್ಜಿ ಸಲ್ಲಿಸಿರುವನೋ ಆ ಮತದಾರರ ಪಟ್ಟಿಯಲ್ಲಿ ನಾನೂ ಒಬ್ಬ ಮತದಾರನಾಗಿದ್ದು ಅದರಲ್ಲಿ ನನ್ನ ಕ್ರಮಸಂಖ್ಯೆ 
.......…...….... ಆಗಿರುತ್ತದೆ. ಆದ್ದರಿಂದ ಈ ಕ್ಷೇಮನ್ನು ನಾನು ಸಮರ್ಥಿಸಿ ಅದಕ್ಕೆ ನನ್ನ ಮೇಲು ರುಜು ಹಾಕಿರುತ್ತೇನೆ. 


ಮತದಾರರ ಸಹಿ 


ಪೂರ್ಣಹೆಸರು 


1. 


ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 151 ದಿನಾಂಕ 08- 04 - 1970ರ ಮೂಲಕ 08- 04- 1970ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ನಮೂನೆ - 3 
[S( 7)( ಬಿ) ನೇ ನಿಯಮವನ್ನು ನೋಡಿ] 
ಹೆಸರನ್ನು ಸೇರಿಸುವುದಕ್ಕೆ ಆಕ್ಷೇಪಣೆ 


ಇವರಿಗೆ, 


ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ, 
............….. [ಗ್ರಾಮ /ಗ್ರಾಮಗಳು/ ಚುನಾವಣಾ ಕ್ಷೇತ್ರ. 
ಮಾನ್ಯರೆ, 

ಈ ಕೆಳಕಂಡ ಕಾರಣಗಳಿಂದಾಗಿ ಮತದಾರರ ಪಟ್ಟಿಯ ..... 
ಹೆಸರನ್ನು ಸೇರಿಸಿರುವುದನ್ನು ನಾನು ಆಕ್ಷೇಪಿಸುತ್ತೇನೆ: 


ವಿಭಾಗದ 


•••••••••• 


ಕ್ರಮ ಸಂಖ್ಯೆಯಲ್ಲಿ ..... 


ಮೇಲೆ ಸೂಚಿಸಿರುವ ಸಂಗತಿಗಳು ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು ನಾನು ನಂಬುವಷ್ಟರ ಮಟ್ಟಿಗೆ ಸತ್ಯವೆಂದು ನಾನು ಈ ಮೂಲಕ 
ಘೋಷಿಸುತ್ತೇನೆ. 
ನನ್ನ ಹೆಸರನ್ನು ಈ ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಈ ಕೆಳಕಂಡಂತೆ ಸೇರಿಸಲಾಗಿದೆ 

ಪೂರ್ಣ ಹೆಸರು 


ಕ್ರಮಸಂಖ್ಯೆ ........................ 
ವಿಭಾಗ ಸಂಖ್ಯೆ 


ಆಕ್ಷೇಪಣೆದಾರನ ಸಹಿ / ಹೆಬ್ಬೆಟ್ಟು ಗುರುತು 
(ಪೂರ್ಣ ಅಂಚೆ ವಿಳಾಸ).. ...... .... 


ದಿನಾಂಕ 


.................... ವಿಭಾಗದ .........…....... ಸಂಖ್ಯೆಯ ಮತದಾರರ ಪಟ್ಟಿಯಲ್ಲಿ ನನ್ನನ್ನು ಒಬ್ಬ ಮತದಾರನೆಂದು ಸೇರಿಸಲಾಗಿದ್ದು ಅದರಲ್ಲಿ 
ನನ್ನ ಕ್ರಮಸಂಖ್ಯೆ ….......…........ ಆಗಿರುತ್ತದೆ. ನಾನು ಮೇಲ್ಕಂಡ ಆಕ್ಷೇಪಣೆಯನ್ನು ಸಮರ್ಥಿಸುತ್ತೇನೆ ಮತ್ತು ಅದಕ್ಕೆ ನನ್ನ ಮೇಲುರುಜು ಹಾಕಿದ್ದೇನೆ. 


ಮತದಾರನ ಸಹಿ 


ಪೂರ್ಣ 


ಹೆಸರು ........... 


1. 


ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 151 ದಿನಾಂಕ 08 - 04 -1970ರ ಮೂಲಕ 08 - 04 - 1970 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೯೪೦ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ನಮೂನೆ - 4 
[ 5 ( 1) ( ಸಿ) ನೇ ನಿಯಮವನ್ನು ನೋಡಿ] 
ನಮೂದಿನಲ್ಲಿರುವ ವಿವರಗಳ ಬಗ್ಗೆ ಆಕ್ಷೇಪಣೆ 


ಇವರಿಗೆ. 


ಜಿಲ್ಲಾಧಿಕಾರಿ / ಅಧಿಕೃತ ಅಧಿಕಾರಿ 

... .….…... [ಗ್ರಾಮ / ಗ್ರಾಮಗಳು/ ಚುನಾವಣಾ ಕ್ಷೇತ್ರ] 
ಮಾನ್ಯರೆ, 

ಮತದಾರರ ಪಟ್ಟಿಯ ..... ............ ವಿಭಾಗದ ........... ಕ್ರಮಸಂಖ್ಯೆಯಲ್ಲಿ . ............. ಎಂಬುದಾಗಿ, ನನಗೆ ಸಂಬಂಧಪಟ್ಟ ನಮೂದು 
ಸರಿಯಿಲ್ಲವೆಂದು ನನಗೆ ಕಂಡುಬಂದಿದೆಯೆಂದು ಈ ಮೂಲಕ ತಮಗೆ ತಿಳಿಸಬಯಸುತ್ತೇನೆ. ಮತ್ತು ಅದನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಬೇಕು: 


ಮತದಾರನ ಸಹಿ/ ಹೆಬ್ಬೆಟ್ಟು ಗುರುತು. 


ಸ್ಥಳ .... ....….... 
ದಿನಾಂಕ 


1. ಅಧಿಸೂಚನೆ ಸಂಖ್ಯೆ ಜಿಎಸ್ಆರ್ 151 ದಿನಾಂಕ 08 - 04 - 1970ರ ಮೂಲಕ 08 - 04 -1970 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ನಮೂನೆ - 5 
[ 5(9) ( ಎ) ನಿಯಮವನ್ನು ನೋಡಿ] 

ಕ್ಷೇಮುಗಳ ಪಟ್ಟಿ 
ಸ್ವೀಕರಿಸಿದ ಕ್ರಮ | ಕ್ಷೇಮುದಾರನ ತಂದೆ/ ಗಂಡನ ಕ್ಷೇಮುದಾರನು ಸಾಗುವಳಿ ಕಷಿ ಭೂಮಿಯ 
ದಿನಾಂಕ ಹೆಸರು ತಾಯಿಯ 

ಮಾಡುತ್ತಿರುವ ಕೃಷಿ ಭೂಮಿಯ ಸರ್ವೆ ಇರುವ ಗ್ರಾಮದ 
ಹೆಸರು ನಂಬರು ಅಥವಾ 

ಮತ್ತು ತಾಲ್ಲೂಕಿನ 
ಅದರ ಉಪವಿಭಾಗ 

ಹೆಸರು 


ಸುನಾವಣೆಯ 
ದಿನಾಂಕ ಮತ್ತು ಸ್ಥಳ 


ಸಂಖ್ಯೆ 


1 


| 


2 


| 


3 


| 


ಕ್ರಮ 


ಸ್ವೀಕರಿಸಿದ 
ದಿನಾಂಕ 


ನಮೂನೆ - 6 
[S(9) (ಎ) ನಿಯಮವನ್ನು ನೋಡಿ] 

ಹೆಸರುಗಳ ಸೇರ್ಪಡೆಯ ಬಗ್ಗೆ ಮಾಡಲಾದ ಆಕ್ಷೇಪಣೆಗಳ ಪಟ್ಟಿ 
ಆಕ್ಷೇಪಣೆದಾರನ ಆಕ್ಷೇಪಿತ ಹೆಸರುಗಳ ವಿವರಗಳು ಆಕ್ಷೇಪಣೆಯ 
ಪೂರ್ಣ ಹೆಸರು ವಿಭಾಗ 

ಪೂರ್ಣ 

ಸಂಕ್ಷಿಪ್ತ ಕಾರಣಗಳು 
ಸಂಖ್ಯೆ 

ಹೆಸರು 
| 4 | 55 | | 

| 6 


ಸುನಾವಣೆಯ 
| (ಹಿಯರಿಂಗ್ ) ವೇಳೆ ಮತ್ತು ಸ್ಥಳ 


ಸಂಖ್ಯೆ 


ಕ್ರಮ 


ಸಂಖ್ಯೆ 


2 


ನಮೂನೆ - 7 
[5 (9) (ಎ) ನಿಯಮವನ್ನು ನೋಡಿ] 
ನಮೂದಿತ ವಿವರಗಳ ಬಗ್ಗೆ ಮಾಡಲಾದ ಆಕ್ಷೇಪಣೆಗಳ ಪಟ್ಟಿ 
ಆಕ್ಷೇಪಣೆ 

ವಿಭಾಗ 

ಆಕ್ಷೇಪಣೆಯ 
ಮಾಡುವ ಮತದಾರನ ಸಂಖ್ಯೆ ಮತ್ತು ನಮೂದಿನ ಸ್ವರೂಪ 
ಪೂರ್ಣ ಹೆಸರು 

ಕ್ರಮ ಸಂಖ್ಯೆ 


ಸ್ವೀಕರಿಸಿದ 
ದಿನಾಂಕ 


ಕ್ರಮ 
ಸಂಖ್ಯೆ 


ಸುನಾವಣೆಯ 

( ಹಿಯರಿಂಗ್ ) 
ದಿನಾಂಕ , ವೇಳೆ ಮತ್ತು ಸ್ಥಳ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೯೪೧ 


ನಮೂನೆ - 8 
[5 ( 12 ) ( ಬಿ) (i)ನಿಯಮವನ್ನು ನೋಡಿ] 

ನಕಲು 

( ಕಚೇರಿಯ ಪ್ರತಿ) 
ಕ್ಲಮಿನ ಬಗ್ಗೆ ಸುನಾವಣೆಯ ( ಹಿಯರಿಂಗ್ ) ನೋಟೀಸು 


ಇವರಿಗೆ, 


. . .. .. .. 


(ಕ್ಲಮುದಾರನ 
ಪೂರ್ಣ ಹೆಸರು ಮತ್ತು ವಿಳಾಸ) 
ಉಲ್ಲೇಖ : ಕ್ಷೇಮು ಸಂಖ್ಯೆ 

ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೇರಿಸುವ ಬಗ್ಗೆ ನೀವು ಸಲ್ಲಿಸಿರುವ ಕ್ಲಮಿನ ಸಂಬಂಧದಲ್ಲಿ ..... .ನೇ ಸಾಲಿನ .. ....... ತಿಂಗಳ 
.......... ನೇ ದಿನದಂದು ...... ಗಂಟೆಗೆ ..…......... ಸ್ಥಳದಲ್ಲಿ ಸುನಾವಣೆ (ಹಿಯರಿಂಗ್) ಮಾಡಲಾಗುವುದೆಂದು ಈ ಮೂಲಕ ನಿಮಗೆ ತಿಳಿಸಲಾಗಿದೆ. ಈ 
ಸಂಬಂಧದಲ್ಲಿ ನೀವು ಒದಗಿಸಬಯಸುವ ಸಾಕ್ಷ್ಯಗಳೊಂದಿಗೆ ಸುನಾವಣೆಗೆ ಹಾಜರಾಗಬೇಕೆಂದು ಈ ಮೂಲಕ ನಿರ್ದೆಶಿಸಲಾಗಿದೆ. 


ದಿನಾಂಕ 


•... ... 


ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ . 


ನಮೂನೆ - 8 


[5 ( 12 ) ( ಬಿ) (i)ನಿಯಮವನ್ನು ನೋಡಿ] 

(ಮೂಲ ಪ್ರತಿ) 
(ಕ್ಲಮುದಾರನಿಗೆ ಜಾರಿಗೊಳಿಸಬೇಕಾದುದು) 
ಕ್ಲಮಿನ ಬಗ್ಗೆ ಸುನಾವಣೆಯ (ಹಿಯರಿಂಗ್ ) ನೋಟೀಸು 


ಇವರಿಗೆ, 


(ಕ್ಲಮುದಾರನ 
ಪೂರ್ಣ ಹೆಸರು ಮತ್ತು ವಿಳಾಸ) | 
ಉಲ್ಲೇಖ : ಕ್ಷೇಮು ಸಂಖ್ಯೆ 

ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಸೇರಿಸುವ ಬಗ್ಗೆ ನೀವು ಸಲ್ಲಿಸಿರುವ ಕ್ಲಮಿನ ಸಂಬಂಧದಲ್ಲಿ ......ನೇ ಸಾಲಿನ .......... ತಿಂಗಳ 
..... ... ನೇ ದಿನದಂದು ...... ಗಂಟೆಗೆ ..... ..... ಸ್ಥಳದಲ್ಲಿ ಸುನಾವಣೆ (ಹಿಯರಿಂಗ್ ) ಮಾಡಲಾಗುವುದೆಂದು ಈ ಮೂಲಕ ನಿಮಗೆ ತಿಳಿಸಲಾಗಿದೆ. ಈ 
ಸಂಬಂಧದಲ್ಲಿ ನೀವು ಒದಗಿಸಬಯಸುವ ಸಾಕ್ಷ್ಯಗಳೊಂದಿಗೆ ಸುನಾವಣೆಗೆ ಹಾಜರಾಗಬೇಕೆಂದು ಈ ಮೂಲಕ ನಿರ್ದೆಶಿಸಲಾಗಿದೆ. 


ಸ್ಥಳ........... 


ದಿನಾಂಕ. 


ಡೆಪ್ಯುಟಿ ಕಮಿಷನರ್/ ಅಧಿಕೃತ ಅಧಿಕಾರಿ 
ನೋಟೀಸನ್ನು ಜಾರಿ ಮಾಡಿದ ಬಗ್ಗೆ ಪ್ರಮಾಣ ಪತ್ರ 
ಸುನಾವಣೆಯ ದಿನಾಂಕದನೋಟೀಸನ್ನು ಸ್ವೀಕರಿಸಿದ್ದೇನೆ. 


ದಿನಾಂಕ : .... 


ಕ್ಲಮುದಾರ 
( ಹೆಸರು) ಖುದ್ದಾಗಿ ಅವನ ನಿವಾಸದ 


............. 


ಕೌಮುದಾರನಿಗೆ ಜಾರಿ ಮಾಡುವ ನೋಟೀಸನ್ನು ದಿನಾಂಕದಂದು 
ಮೇಲೆ ಅಂಟಿಸುವ ಮೂಲಕ ಕ್ರಮಬದ್ಧವಾಗಿ ಜಾರಿಮಾಡಿದ್ದೇನೆಂದು ಪ್ರಮಾಣೀಕರಿಸುತ್ತೇನೆ. 


ದಿನಾಂಕ : ........... 


ಜಾರಿ ಮಾಡುವ ಅಧಿಕಾರಿ. 


( ವಿ . ಸೂ . ಈ ನೋಟೀಸನ್ನು ಅಂಚೆಯ ಮೂಲಕ ಜಾರಿ ಮಾಡಿರುವಲ್ಲಿ ಅಂಚೆ ರಸೀದಿಯನ್ನು ಇಲ್ಲಿ ಲಗತ್ತಿಸಬೇಕು.) 


೯೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


ನಮೂನೆ - ೨ 
[5 (12) (ಬಿ) (ii)ನಿಯಮವನ್ನು ನೋಡಿ] 

ನಕಲು 
( ಕಚೇರಿ ಪ್ರತಿ) 

ಆಕ್ಷೇಪಣೆದಾರನಿಗೆ ನೋಟೀಸು 
ಇವರಿಗೆ, 
( ಆಕ್ಷೇಪಣೆದಾರನ ಪೂರ್ಣ ಹೆಸರು ಮತ್ತು ವಿಳಾಸ) .... 
ಉಲ್ಲೇಖ : ಕ್ಷೇಮು ಸಂಖ್ಯೆ .. ........... 

.….... ಹೆಸರನ್ನು ಸೇರಿಸಿರುವ ಬಗ್ಗೆ ನೀವು ಸಲ್ಲಿಸಿರುವ ಆಕ್ಷೇಪಣೆಯ ಸಂಬಂಧದಲ್ಲಿ ..... . ನೇ ಸಾಲಿನ .... ... ತಿಂಗಳ 
........... ನೇ ದಿನಾಂಕದಂದು ........ ಗಂಟೆಗೆ ...... ..... ಸ್ಥಳದಲ್ಲಿ ಸುನಾವಣೆ (ಹಿಯರಿಂಗ್) ನಡೆಸಲಾಗುವುದೆಂದು ಈ ಮೂಲಕ ನಿಮಗೆ 
ತಿಳಿಸಲಾಗಿದೆ. ಈ ಸಂಬಂಧದಲ್ಲಿ ನೀವು ಒದಗಿಸಬಯಸುವ ಸಾಕ್ಯದೊಂದಿಗೆ ಸುನಾವಣೆಗೆ ಹಾಜರಾಗಬೇಕೆಂದು ಈ ಮೂಲಕ ನಿರ್ದೆಶಿಸಲಾಗಿದೆ. 


ದಿನಾಂಕ : 

ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ . 

ನಮೂನೆ - 9 
[ 5 (12) ( ಬಿ) ( ii )ನಿಯಮವನ್ನು ನೋಡಿ] 
ಆಕ್ಷೇಪಣೆದಾರನಿಗೆ ನೋಟೀಸು 

ಮೂಲ ಪ್ರತಿ 

( ಆಕ್ಷೇಪಣೆದಾರನಿಗೆ ಜಾರಿ ಮಾಡುವುದು) 
ಇವರಿಗೆ, 
( ಆಕ್ಷೇಪಣೆದಾರನ ಪೂರ್ಣ ಹೆಸರು ಮತ್ತು ವಿಳಾಸ ) ... 
ಉಲ್ಲೇಖ : ಆಕ್ಷೇಪಣೆ ಸಂಖ್ಯೆ 

........... ಹೆಸರನ್ನು ಸೇರಿಸುವ ಬಗ್ಗೆ ನೀವು ಸಲ್ಲಿಸಿರುವ ಆಕ್ಷೇಪಣೆಯ ಸಂಬಂಧದಲ್ಲಿ ......... ನೇ ಸಾಲಿನ .......... ತಿಂಗಳ .. . .... 
ನೇ ದಿನಾಂಕದಂದು .... ..... ಗಂಟೆಗೆ ......... ಸ್ಥಳದಲ್ಲಿ ಸುನಾವಣೆ (ಹಿಯರಿಂಗ್) ನಡೆಸಲಾಗುವುದೆಂದು ಈ ಮೂಲಕ ನಿಮಗೆ ತಿಳಿಸಲಾಗಿದೆ. ಈ 
ಸಂಬಂಧದಲ್ಲಿ ನೀವು ಒದಗಿಸಬಯಸುವ ಸಾಕ್ಷ ದೊಂದಿಗೆ ಸುನಾವಣೆಗೆ ಹಾಜರಾಗಬೇಕೆಂದು ಈ ಮೂಲಕ ನಿರ್ದೆಶಿಸಲಾಗಿದೆ . 


ದಿನಾಂಕ : 


- ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ. 
ನೋಟೀಸಿನ ಜಾರಿಯ ಬಗ್ಗೆ ಪ್ರಮಾಣಪತ್ರ 
ಸುನಾವಣೆಯ ದಿನಾಂಕದನೋಟೀಸನ್ನು ಸ್ವೀಕರಿಸಿದ್ದೇನೆ 


ದಿನಾಂಕ : ............. 


ಆಕ್ಷೇಪಣೆದಾರ 
ಆಕ್ಷೇಪಣೆದಾರನಿಗೆ ಜಾರಿ ಮಾಡುವ ನೋಟೀಸನ್ನು .......... ನೇ ಸಾಲಿನ .......... ತಿಂಗಳ ........... ನೇ ದಿನಾಂಕದಂದು .............. ಹೆಸರಿಗೆ 
ಖುದ್ದಾಗಿ/ ಅವನ ನಿವಾಸದ ಮೇಲೆ ಅಂಟಿಸುವ ಮೂಲಕ ಕ್ರಮಬದ್ಧವಾಗಿ ಜಾರಿಮಾಡಲಾಗಿದೆ ಎಂದು ಪ್ರಮಾಣೀಕರಿಸುತ್ತೇನೆ. 
ಸ್ಥಳ ............. 
ದಿನಾಂಕ : 

ಜಾರಿ ಮಾಡುವ ಅಧಿಕಾರಿ. 
ವಿಶೇಷ ಸೂಚನೆ: ಈ ನೋಟೀಸನ್ನು ಅಂಚೆಯ ಮೂಲಕ ಜಾರಿ ಮಾಡಿರುವಲ್ಲಿ ಅಂಚೆ ರಸೀದಿಯನ್ನು ಇಲ್ಲಿ ಲಗತ್ತಿಸಬೇಕು. 

ನಮೂನೆ - 10 
[5 ( 12 ) ( ಬಿ) (ii)ನಿಯಮವನ್ನು ನೋಡಿ] 

ಮೂಲ ಪ್ರತಿ 

(ಆಕ್ಷೇಪಿತ ವ್ಯಕ್ತಿಗೆ ಜಾರಿ ಮಾಡಬೇಕಾದುದು) 
ಇವರಿಗೆ, 
ಆಕ್ಷೇಪಿತ ವ್ಯಕ್ತಿಯ ಪೂರ್ಣ ಹೆಸರು 
ಮತ್ತು ವಿಳಾಸ 
ಉಲ್ಲೇಖ : ಆಕ್ಷೇಪಣೆ ಸಂಖ್ಯೆ ...... 


. ... ... .. 


...... .. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೯೪೩ 
ನಿಮ್ಮ ಹೆಸರನ್ನು .... .................. [ ಗ್ರಾಮದ/ ಗ್ರಾಮಗಳ/ ಚುನಾವಣಾ ಕ್ಷೇತ್ರದ] .......…....... ಮತದಾರರ ಪಟ್ಟಿಯ . ....…........ 
ವಿಭಾಗದ .... .... ಕ್ರಮಸಂಖ್ಯೆಯಲ್ಲಿ ಸೇರಿಸಿರುವ ಬಗ್ಗೆ . 

.…......... .. ( ಆಕ್ಷೇಪಣೆದಾರನ ಪೂರ್ಣ ಹೆಸರು ಮತ್ತು ವಿಳಾಸ) 
ಇವರು ಸಲ್ಲಿಸಿದ ಆಕ್ಷೇಪಣೆ ಸಂಬಂಧದಲ್ಲಿ .......... ನೇ ಸಾಲಿನ ........... ತಿಂಗಳ ................ ನೇ ದಿನಾಂಕದಂದು .. .... .... ಗಂಟೆಗೆ 
ಸ್ಥಳದಲ್ಲಿ ಸುನಾವಣೆ (ಹಿಯರಿಂಗ್) ನಡೆಸಲಾಗುವುದೆಂದು ಈ ಮೂಲಕ ನಿಮಗೆ ತಿಳಿಸಲಾಗಿದೆ. ಈ ಸಂಬಂಧದಲ್ಲಿ ನೀವು ಒದಗಿಸಬಯಸುವ 
ಸಾಕ್ಯದೊಂದಿಗೆ ಸುನಾವಣೆಗೆ ಹಾಜರಾಗುವಂತೆ ಈ ಮೂಲಕ ನಿರ್ದೇಶಿಸಲಾಗಿದೆ. ಆಕ್ಷೇಪಣೆಯ ಆಧಾರಗಳು ಇಂತಿವೆ. 

( ಸಂಕ್ಷಿಪ್ತವಾಗಿ ನಮೂದಿಸಬೇಕು) 
( ಎ) 


( ಬಿ ) 


( ಸಿ) 


ದಿನಾಂಕ ............. 


ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ. 


1. 


ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 151 ದಿನಾಂಕ 08 - 04 - 1970ರ ಮೂಲಕ 08 - 04 -1970 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


ನಮೂನೆ - 10 
[ 5 ( 12 ) ( ಬಿ) (ii) ನಿಯಮವನ್ನು ನೋಡಿ] 

ನಕಲು 
(ಕಚೇರಿಯ ಪ್ರತಿ ): 


ಇವರಿಗೆ, 


( ಆಕ್ಷೇಪಿತ ವ್ಯಕ್ತಿಯ ಹೆಸರು ಮತ್ತು ವಿಳಾಸ) 


ಉಲ್ಲೇಖ : ಆಕ್ಷೇಪಣೆ ಸಂಖ್ಯೆ ..…....... 
ನಿಮ್ಮ ಹೆಸರನ್ನು ......... 

"[ಗ್ರಾಮದ/ ಗ್ರಾಮಗಳ / ಚುನಾವಣಾ ಕ್ಷೇತ್ರದ] ಮತದಾರ ಪಟ್ಟಿಯ ............. ವಿಭಾಗ ಸಂಖ್ಯೆಯ 
....... ಕ್ರಮಸಂಖ್ಯೆಯಲ್ಲಿ ಸೇರಿಸಿರುವ ಬಗ್ಗೆ ..... .. .... .... ( ಆಕ್ಷೇಪಣೆದಾರನ ಪೂರ್ಣ ಹೆಸರು ಮತ್ತು ವಿಳಾಸ) ಇವರು ಸಲ್ಲಿಸಿದ ಆಕ್ಷೇಪಣೆಯ 
ಸಂಬಂಧದಲ್ಲಿ ......... ನೇ ಸಾಲಿನ .......... ತಿಂಗಳ .......... ದಿನಾಂಕದಂದು ...... .... ಗಂಟೆಗೆ ......... ಸ್ಥಳದಲ್ಲಿ ಸುನಾವಣೆ ನಡೆಸಲಾಗುವುದೆಂದು ಈ 
ಮೂಲಕ ನಿಮಗೆ ತಿಳಿಸಲಾಗಿದೆ . ಈ ಸಂಬಂಧದಲ್ಲಿ ನೀವು ಒದಗಿಸಬಯಸುವ ಸಾಕ್ಷ ದೊಂದಿಗೆ ಸುನಾವಣೆಗೆ ಹಾಜರಾಗುವಂತೆ ಈ ಮೂಲಕ 
ನಿರ್ದೆಶಿಸಲಾಗಿದೆ. 

ಆಕ್ಷೇಪಣೆಯ ಆಧಾರಗಳು, ಇಂತಿವೆ : 
( ಸಂಕ್ಷಿಪ್ತವಾಗಿ ನಮೂದಿಸಬೇಕು) 


ಸ್ಥಳ : ............ 
ದಿನಾಂಕ : ................. 


ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ 
ನೋಟೀಸಿನ ಜಾರಿಯ ಬಗ್ಗೆ ಪ್ರಮಾಣಪತ್ರ 
ಸುನಾವಣೆಯ (ಹಿಯರಿಂಗ್) ದಿನಾಂಕದ ಬಗ್ಗೆ ನೋಟೀಸನ್ನು ಸ್ವೀಕರಿಸಿದ್ದೇನೆ 


ದಿನಾಂಕ : ........... 


ಆಕ್ಷೇಪಿತ ವ್ಯಕ್ತಿ. 
ಯಾವ ವ್ಯಕ್ತಿಯ ಹೆಸರನ್ನು ಸೇರಿಸಿರುವ ಬಗ್ಗೆ ಆಕ್ಷೇಪಿಸಲಾಗಿದೆಯೋ ಆ ವ್ಯಕ್ತಿಗೆ ಜಾರಿ ಮಾಡುವ ನೋಟೀಸನ್ನು 
ಇವರಿಗೆ ನಾನು ಖುದ್ದಾಗಿ ನಿವಾಸದ ಮೇಲೆ ಅಂಟಿಸುವ ಮೂಲಕ ಜಾರಿ ಮಾಡಿದ್ದೇನೆ ಎಂದು ಪ್ರಮಾಣೀಕರಿಸುತ್ತೇನೆ. 


ದಿನಾಂಕ : 

ಜಾರಿ ಮಾಡುವ ಅಧಿಕಾರಿ 
ವಿಶೇಷಸೂಚನೆ:- ಈ ನೋಟೀಸನ್ನು ಅಂಚೆಯ ಮೂಲಕ ಜಾರಿ ಮಾಡಿರುವಲ್ಲಿ ಅಂಚೆ ರಸೀದಿಯನ್ನು ಇಲ್ಲಿ ಲಗತ್ತಿಸಬೇಕು. 

1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 151 ದಿನಾಂಕ 08 - 04 - 1970ರ ಮೂಲಕ 08 - 04 -1970 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 


೯೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ನಮೂನೆ - 11 
[ 5 (12) ( ಬಿ) (i)ನಿಯಮವನ್ನು ನೋಡಿ] 

ನಕಲು 

(ಕಚೇರಿಯ ಪ್ರತಿ) 
ನಮೂದಿನಲ್ಲಿರುವ ವಿವರಗಳ ಸಂಬಂಧದಲ್ಲಿ ಸಲ್ಲಿಸಿದ ಆಕ್ಷೇಪಣೆಯ ಬಗ್ಗೆ ಸುನಾವಣೆಯ ( ಹಿಯರಿಂಗ್) ನೋಟೀಸು 
ಆಕ್ಷೇಪಣೆದಾರನ ಪೂರ್ಣ ಹೆಸರು ಮತ್ತು ವಿಳಾಸ) 


ಇವರಿಗೆ. 
ಉಲ್ಲೇಖ : ಆಕ್ಷೇಪಣೆ ಸಂಖ್ಯೆ , 

ನಿಮಗೆ ಸಂಬಂಧಪಡುವ ನಮೂದಿನಲ್ಲಿರುವ ಕೆಲವು ವಿವರಗಳ ಬಗ್ಗೆ ನೀವು ಸಲ್ಲಿಸಿದ ಆಕ್ಷೇಪಣೆ ಕುರಿತು ..... ... ನೇ ಸಾಲಿನ .......... ತಿಂಗಳ 
........ ನೇ ದಿನಾಂಕದಂದು ................... ಗಂಟೆಗೆ .............................. ರಲ್ಲಿ ( ಸ್ಥಳದ ಹೆಸರು) ಸುನಾವಣೆ ಮಾಡಲಾಗುವುದೆಂದು ಈ ಮೂಲಕ 
ನಿಮಗೆ ತಿಳಸಲಾಗಿದೆ. ಈ ಬಗ್ಗೆ ನೀವು ಒದಗಿಸಬಯಸುವ ಸಾಕ್ಯದೊಂದಿಗೆ ಸುನಾವಣೆಗೆ ಹಾಜರಾಗುವಂತೆ ನಿರ್ದೇಶಿಸಲಾಗಿದೆ. 


11011 


ದಿನಾಂಕ :............... 

ಡೆಪ್ಯುಟಿ ಕಮಿಷನರ್‌ / ಅಧಿಕತ ಅಧಿಕಾರಿ. 
ನಮೂನೆ - 11 
[S (12) ( ಬಿ) (ii)ನಿಯಮವನ್ನು ನೋಡಿ] 

ಮೂಲಪ್ರತಿ 

( ಆಕ್ಷೇಪಣೆದಾರನಿಗೆ ಜಾರಿಮಾಡಬೇಕಾದುದು) 
ನಮೂದಿನಲ್ಲಿರುವ ವಿವರಗಳ ಸಂಬಂಧದಲ್ಲಿ ಸಲ್ಲಿಸಿದ ಆಕ್ಷೇಪಣೆಯ ಬಗ್ಗೆ ಸುನಾವಣೆಯ ( ಹಿಯರಿಂಗ್) ನೋಟೀಸು 
ಆಕ್ಷೇಪಣೆದಾರನ ಪೂರ್ಣ ಹೆಸರು ಮತ್ತು ವಿಳಾಸ) 


............. ಇವರಿಗೆ. 
ಉಲ್ಲೇಖ : ಆಕ್ಷೇಪಣೆ ಸಂಖ್ಯೆ 

ನಿಮಗೆ ಸಂಬಂಧಪಡುವ ನಮೂದಿನಲ್ಲಿರುವ ಕೆಲವು ವಿವರಗಳ ಬಗ್ಗೆ ನೀವು ಸಲ್ಲಿಸಿದ ಆಕ್ಷೇಪಣೆ ಕುರಿತು ....... .. ನೇ ಸಾಲಿನ ............ ತಿಂಗಳ 
............ ನೇ ದಿನಾಂಕದಂದು .................. ಗಂಟೆಗೆ ............ ರಲ್ಲಿ ( ಸ್ಥಳದ ಹೆಸರು ) ಸುನಾವಣೆ ಮಾಡಲಾಗುವುದೆಂದು ಈ ಮೂಲಕ ನಿಮಗೆ ತಿಳಿಸಲಾಗಿದೆ 
ಮತ್ತು ಈ ಸಂಬಂಧದಲ್ಲಿ ನೀವು ಒದಗಿಸಬಯಸುವ ಸಾಕ್ಯದೊಂದಿಗೆ ಸುನಾವಣೆಗೆ ಹಾಜರಾಗುವಂತೆ ಈ ಮೂಲಕ ನಿರ್ದೇಶಿಸಲಾಗಿದೆ. 


ದಿನಾಂಕ : 

- ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ. 
ನೋಟೀಸಿನ ಜಾರಿ ಮಾಡಿದ ಬಗ್ಗೆ ಪ್ರಮಾಣಪತ್ರ 

ಸುನಾವಣೆಯ (ಹಿಯರಿಂಗ್ ) ದಿನಾಂಕದ ಬಗೆಗಿನ ನೋಟೀಸನ್ನು ಸ್ವೀಕರಿಸಿದ್ದೇನೆ 
ದಿನಾಂಕ : 

ಆಕ್ಷೇಪಣೆದಾರ 
ಆಕ್ಷೇಪಣೆದಾರನಿಗೆ ಜಾರಿ ಮಾಡುವ ನೋಟೀಸನ್ನು ನಾನು .......... ನೇ ಸಾಲಿನ ........... ತಿಂಗಳ................. ನೇ ದಿನಾಂಕದಂದು 
..…...... ( ಹೆಸರು ) ಇವರಿಗೆ ಖುದ್ದಾಗಿ / ನಿವಾಸದ ಮೇಲೆ ಅಂಟಿಸುವ ಮೂಲಕ ಕ್ರಮಬದ್ಧವಾಗಿ ಜಾರಿ ಮಾಡಿದ್ದೇನೆಂದು ಪ್ರಮಾಣೀಕರಿಸುತ್ತೇನೆ. 


ಸ್ಥಳ .............. 


...... 


ದಿನಾಂಕ : ............ ಜಾರಿ ಮಾಡುವ ಅಧಿಕಾರಿ . 
ವಿಶೇಷಸೂಚನೆ:- ಈ ನೋಟೀಸನ್ನು ಅಂಚೆಯ ಮೂಲಕ ಜಾರಿ ಮಾಡಿರುವಲ್ಲಿ ಅಂಚೆ ರಸೀದಿಯನ್ನು ಇಲ್ಲಿ ಲಗತ್ತಿಸಬೇಕು. 

ನಮೂನೆ - 12 
[5 (15) ( ಎ) ( i) ನಿಯಮವನ್ನು ನೋಡಿ] 

ಮತದಾರರ ಪಟ್ಟಿಯ ಅಂತಿಮ ಪ್ರಕಟಣೆಯ ಬಗ್ಗೆ ನೋಟೀಸು 

[ ಗ್ರಾಮದ/ಗ್ರಾಮಗಳ/ ಚುನಾವಣಾ ಕ್ಷೇತ್ರದ] ಮತದಾರರ ಕರಡು ಪಟ್ಟಿಗೆ ಸೇರಿಸಬೇಕಾದ ತಿದ್ದುಪಡಿಗಳ ಪಟ್ಟಿಯನ್ನು 
*[ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ನಿಯಮಗಳು, 1968]* ಇವುಗಳಿಗನುಸಾರ ತಯಾರಿಸಲಾಗಿದೆಯೆಂದು ಮತ್ತು ಸದರಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೪೫ 


ತಿದ್ದುಪಡಿಗಳ ಪಟ್ಟಿಯೊಂದಿಗೆ ಸದರಿ ಕರಡು ಪಟ್ಟಿಯ ಒಂದು ಪ್ರತಿಯನ್ನು ಪ್ರಕಟಿಸಲಾಗಿದೆಯೆಂದು ಮತ್ತು ಅವು ಪರಿಶೀಲನೆಗೆ ದೊರೆಯುವಂತೆ ನನ್ನ 
ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸಲಾಗಿದೆ. 


ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ 


ದಿನಾಂಕ 


ವಿಳಾಸ 


11111011111011 


1. ಅಧಿಸೂಚನೆ ಸಂಖ್ಯೆ ಜಿಎಸ್ ಆರ್ 151 ದಿನಾಂಕ 08 - 04 -1970ರ ಮೂಲಕ 08 - 04 - 1970 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ . 
2. ಒಪ್ಪೋಲೆ ಜಿ. ಎಸ್‌. ಆರ್‌. 120, ದಿನಾಂಕ 14 -4 -1970ರ ಮೂಲಕ ಪ್ರತಿಯೋಜಿಸಲಾಗಿದೆ. 

ನಮೂನೆ - 13 

[ನಿಯಮ 5ಎ ( 3) ( ಎ ) ನೋಡಿ] 
ಮತದಾರರ ಪಟ್ಟಿಯಲ್ಲಿಯ ನಮೂದನ್ನು ತೆಗೆದುಹಾಕುವ ಬಗ್ಗೆ ಅರ್ಜಿ 


ಇವರಿಗೆ. 


ಡೆಪ್ಯುಟಿ ಕಮಿಷನರ್ / ಅಧಿಕೃತ ಅಧಿಕಾರಿ. 

...... ........[ ಗ್ರಾಮ / ಗ್ರಾಮಗಳು/ ಚುನಾವಣಾ ಕ್ಷೇತ್ರ] 
ಮಾನ್ಯರೆ , 
ಇವರ ಮಗ/ ಹೆಂಡತಿ / ಮಗಳು ಆದ * ಶ್ರೀ /ಶ್ರೀಮತಿ 

ಇವರಿಗೆ ಸಂಬಂಧಪಡುವಂತೆ 
ಮೇಲ್ಕಂಡ [ ಗ್ರಾಮದ/ ಗ್ರಾಮಗಳ / ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯ ..... ..... ವಿಭಾಗ ಸಂಖ್ಯೆಯಲ್ಲಿ .…........... ಕ್ರಮಸಂಖ್ಯೆಯಲ್ಲಿ 
ನಮೂದಿಸಿರುವ ವ್ಯಕ್ತಿಯು ಮೃತನಾಗಿರುವುದರಿಂದ ಆ ಪ್ರದೇಶದಲ್ಲಿ ಕೃಷಿಕನಾಗಿಲ್ಲದಿರುವುದರಿಂದ: ಈ ಕೆಳಕಂಡ ಕಾರಣಗಳಿಗಾಗಿ ಮತದಾರರಪಟ್ಟಿಯಲ್ಲಿ 
ನೋಂದಾಯಿತನಾಗಲು ಹಕ್ಕುಳ್ಳವನಾಗಿಲ್ಲದಿರುವುದರಿಂದ ಅವನಿಗೆ ಸಂಬಂಧಿಸಿದ ನಮೂದನ್ನು ತೆಗೆದು ಹಾಕಬೇಕೆಂದು ಕೋರುತ್ತೇನೆ. 


.. ... 


. .. .. . . .. . .. 


ಮೇಲೆ ಸೂಚಿಸಿರುವ ವಿಷಯಗಳು ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು ನಾನು ನಂಬಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಈ ಮೂಲಕ 
ಘೋಷಿಸುತ್ತೇನೆ. 

ನಾನು, ಈ [ ಗ್ರಾಮದ/ಗ್ರಾಮಗಳ / ಚುನಾವಣಾ ಕ್ಷೇತ್ರದ] ಮತದಾರರ ಪಟ್ಟಿಯ ............ ವಿಭಾಗದ ............... ಕ್ರಮಸಂಖ್ಯೆಯಲ್ಲಿ 
ನಮೂದಾಗಿರುವ ಮತದಾರನೆಂದು ಈ ಮೂಲಕ ಘೋಷಿಸುತ್ತೇನೆ. 
ದಿನಾಂಕ 

ಆಕ್ಷೇಪಣೆದಾರನ ಸಹಿ / ಹೆಬ್ಬೆಟ್ಟು ಗುರುತು 

( ಅಂಚೆಯ ಪೂರ್ಣ ವಿಳಾಸ) 
* ಉಚಿತವಲ್ಲದ ಪದಗಳನ್ನು ಹೊಡೆದುಹಾಕಿ. 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 151 ದಿನಾಂಕ 08 - 04 - 1970ರ ಮೂಲಕ 08 - 04 - 1970 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ನಮೂನೆ - 14 

[ನಿಯಮ 5ಬಿ ( 3) ನ್ನು ನೋಡಿ] 
ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರದ [ xxx ] ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವ ಬಗ್ಗೆ ಅರ್ಜಿ 
ಇವರಿಗೆ, 

ಡೆಪ್ಯುಟಿ ಕಮಿಷನರ್ /ಅಧಿಕೃತ ಅಧಿಕಾರಿ. 

................. ಚುನಾವಣಾ ಕ್ಷೇತ್ರ 
ಮಾನ್ಯರೆ, 

ನಾನು *[ xxx ]* ವ್ಯಾಪಾರಿಯಾಗಿ ಮಾರುಕಟ್ಟೆ ಸಮಿತಿಯಿಂದ `[ ಲೈಸನ್ನು ಪಡೆದಿದ್ದೇನೆ.] ................ ಮಾರುಕಟ್ಟೆ ಸಮಿತಿಯು ..…......... ರಂದು 
ನೀಡಿರುವ ನನ್ನ ಲೈಸನ್ಸ್ ಸಂಖ್ಯೆ ...... ....... ಆಗಿರುತ್ತದೆ. ನಾನು ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರದ/ [ xxx ] ಮತದಾರರ ಪಟ್ಟಿಯಲ್ಲಿ ಒಬ್ಬ 
ಮತದಾರನಾಗಿ ನೋಂದಾಯಿತನಾಗಲು ಹಕ್ಕುಳ್ಳವನಾಗಿದ್ದೇನೆ. 

ನಿಮ್ಮ ನಂಬುಗೆಯ , 
ನನ್ನ ವಿಳಾಸ : 


ನಾ ಕ್ಷೇತ್ರದ ಹಾಡುಗಳ ಸಮಿತಿಯು ಪಟ್ಟಿಯಲ್ಲಿರದ್ದು 


11111111111111 


1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ: 27 -1- 1994ರ ಮೂಲಕ ಬಿಟ್ಟುಬಿಡಲಾಗಿದೆ. 
2 . ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 130 ಎಂಆರ್‌ಇ 88 ದಿನಾಂಕ: 30 -1-1990ರ ( ಜಿಎಸ್ಆರ್ 23) ಮೂಲಕ ಬಿಟ್ಟುಬಿಡಲಾಗಿದೆ. 
3. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ : 27 -1-1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 


೯೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


[ನಮೂನೆ - 15 
[ನಿಯಮ 8 (1) ನ್ನು ನೋಡಿ] 

ನಾಮಪತ್ರ 
ಚುನಾವಣಾ ಕ್ಷೇತ್ರದ [ ಅಥವಾ ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘದ: ಕೃಷಿ ಸಂಸ್ಕರಣ ಸಹಕಾರ ಸಂಘದು ಹೆಸರು 
ಅಭ್ಯರ್ಥಿಯ ಪೂರ್ಣ ಹೆಸರು 
ಮತದಾರರ ಪಟ್ಟಿಯಲ್ಲಿ ಅಭ್ಯರ್ಥಿಯ ಕ್ರಮಸಂಖ್ಯೆ 
ತಂದೆಯ : ಗಂಡನ ಹೆಸರು 
ವಯಸ್ಸು 
ಪುರುಷ : ಸ್ತ್ರೀ 
ವೃತ್ತಿ ಮತ್ತು ವಿಳಾಸ 
ಸೂಚಕನ ಪೂರ್ಣ ಹೆಸರು 
ಮತದಾರರ ಪಟ್ಟಿಯಲ್ಲಿ ಸೂಚಕನ ಕ್ರಮಸಂಖ್ಯೆ 
ಸೂಚಕನ ಸಹಿ 

ಅಭ್ಯರ್ಥಿಯ ಘೋಷಣೆ 
ನಾನು ಚುನಾವಣೆಗೆ ಸ್ಪರ್ಧಿಸಲು ಇಷ್ಟಪಡುವುದಾಗಿ ಈ ಮೂಲಕ ಘೋಷಿಸುತ್ತೇನೆ. 

ಅಭ್ಯರ್ಥಿಯ ಸಹಿ 
ನಾಮ ಪತ್ರವನ್ನು ಸ್ವೀಕರಿಸಿದ ಬಗ್ಗೆ ರಿಟರ್ನಿಂಗ್ ಆಫೀಸರನು ನೀಡಿದ ಪ್ರಮಾಣಪತ್ರ, 
ಕ್ರಮಸಂಖ್ಯೆ 
.............. ಅವರು ಈ ನಾಮಪತ್ರವನ್ನು ....... .. ದಿನಾಂಕದಂದು ...... ......... ವೇಳೆಯಲ್ಲಿ ನನಗೆ ಒಪ್ಪಿಸಿದ್ದಾರೆ. 

ರಿಟರ್ನಿಂಗ್ ಆಫೀಸರನ ಸಹಿ . 
ಸೂಚನೆ: 

ನಾಮಪತ್ರಗಳನ್ನು ........... ನೇ ಸಾಲಿನ ...... ... ತಿಂಗಳ .............. ನೇ ದಿನಾಂಕದಂದು .............. ಸಮಯದೊಳಗೆ 

ರಿಟರ್ನಿಂಗ್ ಆಫೀಸರ್‌ಗೆ ಒಪ್ಪಿಸದಿದ್ದರೆ ಅವುಗಳನ್ನು ಸ್ವೀಕರಿಸತಕ್ಕದ್ದಲ್ಲ. 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 44 ದಿನಾಂಕ 03 -02 -1970ರ ಮೂಲಕ 1 ರಿಂದ XXIII ರ ವರೆಗಿನ ನಮೂನೆಗಳನ್ನು ( 29ಎ ಮತ್ತು 29ಬಿ ನಮೂನೆಗಳೂ ಸೇರಿದಂತೆ) 

15 ರಿಂದ 37ರ ವರೆಗಿನ ನಮೂನೆಗಳೆಂದು ಪುನರ್‌ ಸಂಖ್ಯೆ ನೀಡಲಾಗಿದೆ. 
2. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ: 27 -1- 1994ರ ಮೂಲಕ ಸೇರಿಸಲಾಗಿದೆ. 

ನಮೂನೆ - 16 

[ನಿಯಮ 10ನ್ನು ನೋಡಿ] 

...... ಚುನಾವಣಾ ಕ್ಷೇತ್ರಕ್ಕಾಗಿ ಸ್ವೀಕರಿಸಲಾದ ನಾಮಪತ್ರಗಳ ಪಟ್ಟಿ. 
ಅಭ್ಯರ್ಥಿಯ ತಂದೆಯ : ಗಂಡನ ಪುರುಷ: 

ವೃತ್ತಿ ಮತ್ತು 

ಸೂಚಕನ 
ಸಂಖ್ಯೆ ಹೆಸರು 

ವಿಳಾಸ 

ಹೆಸರು 


ಕ್ರಮ 


ಹೆಸರು 


ವಿ . ಸೂ 


. 


ನಾಮಪತ್ರವನ್ನು .......... ದಿನಾಂಕದಂದು .............. ಸ್ಥಳದಲ್ಲಿ ಪೂರ್ವಾಹ್ನ / ಅಪರಾಹ್ನ ................ ಗಂಟೆಗೆ ಪರಿಶೀಲನೆಗೆ 
ತೆಗೆದುಕೊಳ್ಳತಕ್ಕದ್ದು . 

ರಿಟರ್ನಿಂಗ್ ಆಫೀಸರನ ಸಹಿ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೪೭ 


ನಮೂನೆ - 17 
[ನಿಯಮ 13 ( 2) ನ್ನು ನೋಡಿ] 

ಕ್ರಮಬದ್ಧವಾದ ನಾಮಪತ್ರಗಳ ಪಟ್ಟಿ 
ಅಭ್ಯರ್ಥಿಯ ಹೆಸರು 

ಪುರುಷ / ಸ್ತ್ರೀ 


ಕ್ರಮ ಸಂಖ್ಯೆ 


ವಿಳಾಸ 


ವಿ. ಸೂ . ಈ ಮೊದಲೇ ಸೂಚಿಸಿರುವ ಮತಗಟ್ಟೆಯಲ್ಲಿ ಬೆಳಿಗ್ಗೆ ............ ಗಂಟೆಯಿಂದ ಸಾಯಂಕಾಲ.............. ಗಂಟೆಯವರೆಗೆ ಮತದಾನ 
ನಡೆಯತಕ್ಕದ್ದು. 

ರಿಟರ್ನಿಂಗ್ ಆಫೀಸರನ ಸಹಿ. 
ನಮೂನೆ- 18 

[ನಿಯಮ 16ನ್ನು ನೋಡಿ] 
ಪಕ್ಕಪ್ರತಿ 

ಪ್ರತಿ 
ಮತಪತ್ರದ ಸಂಖ್ಯೆ 

ಮತಪತ್ರದ ಸಂಖ್ಯೆ 


ಅಭ್ಯರ್ಥಿಯ ಹೆಸರು 


ಅಭ್ಯರ್ಥಿಯ ಚಿಹ್ನೆ 


ಮತದಾರನು ಹಾಕುವ 


ಕ್ರಮ 
ಸಂಖ್ಯೆ 


ಗುರುತು 


ಮತದಾರರ ಪಟ್ಟಿಯಲ್ಲಿ ಮತದಾರನ 

ಸಂಖ್ಯೆ 


ಮತದಾರನ ಸಹಿ ಅಥವಾ ಹೆಬ್ಬೆಟ್ಟು 

ಗುರುತು 


ನಿಮ್ಮ ಮತವನ್ನು /ಗಳನ್ನು ನೀಡುವುದಕ್ಕೆ ಮೊದಲು ದಯವಿಟ್ಟು ಕೆಳಕಂಡ ಸೂಚನೆಗಳನ್ನು ಗಮನಿಸಿ. 
(1) ನೀವು.…........... ಮತವನ್ನು / ಗಳನ್ನು ನೀಡಬೇಕು. 
[ ( 2) ಮತವನ್ನು ಗುರುತು ಮಾಡುವ ಉದ್ದೇಶಕ್ಕಾಗಿ ನೀಡಲಾದ ಉಪಕರಣದಿಂದ ಪ್ರತಿಯೊಂದು ಮತವನ್ನು ಗುರುತು ಮಾಡಬೇಕು.] 
(3) ನೀವು ಒಬ್ಬ ಅಭ್ಯರ್ಥಿಗೆ ಒಂದು ಮತವನ್ನು ಮಾತ್ರ ನೀಡಬಹುದು. 


1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ . 130 ಎಂಆರ್‌ಇ 88 ದಿನಾಂಕ: 30 -1 -1990ರ ( ಜಿಎಸ್ ಆರ್ 23 ) ಮೂಲಕ ಪ್ರತಿಯೋಜಿಸಲಾಗಿದೆ. 


ನಮೂನೆ - 19 
[ನಿಯಮ 21 (1) ನ್ನು ನೋಡಿ] 

*ಪೋಲಿಂಗ್ ಏಜೆಂಟನ ನೇಮಕ 

* *................ ಗೆ ನಡೆಯುವ ಚುನಾವಣೆ 
ಮೇಲ್ಕಂಡ ಚುನಾವಣೆಯಲ್ಲಿ ಅಭ್ಯರ್ಥಿಯಾದ .................... ಎಂಬ ನಾನು ಅಭ್ಯರ್ಥಿಯಾದ ಶ್ರೀ ........ 
ಚುನಾವಣಾ ಏಜೆಂಟ್ ಆದ | ...... ...... ಎಂಬ ನಾನು ಮತದಾನಕ್ಕಾಗಿ ನಿಗದಿಪಡಿಸಿರುವ ಸ್ಥಳವಾದ 

...... ಸಂಖ್ಯೆಯ 
ಮತಗಟ್ಟೆಯಲ್ಲಿ ಪೋಲಿಂಗ್ ಏಜೆಂಟನಾಗಿ ಕಾರ್ಯನಿರ್ವಹಿಸಲು ................ ಸ್ಥಳದ .. ...... ಎಂಬುವವರನ್ನು ಈ ಮೂಲಕ ನೇಮಕ ಮಾಡಿದ್ದೇನೆ. 


........... ಇವರ 


ಸ್ಥಳ: ............................... 


ದಿನಾಂಕ: 


ಅಭ್ಯರ್ಥಿಯ | ಚುನಾವಣಾ ಏಜೆಂಟನ ಸಹಿ. 


ನಾನು ಮೇಲ್ಕಂಡಂತೆ ಪೋಲಿಂಗ್ ಏಜೆಂಟನಾಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಂಡಿದ್ದೇನೆ. 


ದಿನಾಂಕ : ............ 


ಪೋಲಿಂಗ್ ಏಜೆಂಟನ ಸಹಿ. 


೯೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
ಪೋಲಿಂಗ್ ಏಜೆಂಟನು ಪ್ರಿಫೈಡಿಂಗ್ ಆಫೀಸರನ ಮುಂದೆ ಮಾಡತಕ್ಕ ಘೋಷಣೆ 
ಸದರಿ ಅಧಿನಿಯಮ ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳನ್ನು ನಾನು ಓದಿದ್ದು:ನನಗೆ ಓದಿ ಹೇಳಲಾಗಿದ್ದು ಮೇಲ್ಕಂಡ 
ಚುನಾವಣೆಯಲ್ಲಿ ಸದರಿ ಅಧಿನಿಯಮದ ಹಾಗೂ ನಿಯಮಗಳ ಮೂಲಕ ನಿಷೇಧಿಸಲಾದ ಯಾವುದೇ ಕಾರ್ಯವನ್ನು ನಾನು ಮಾಡುವುದಿಲ್ಲವೆಂದು ಈ 
ಮೂಲಕ ಘೋಷಿಸುತ್ತೇನೆ. 
ದಿನಾಂಕ : ......... 
ನನ್ನ ಸಮಕ್ಷಮದಲ್ಲಿ ಸಹಿ ಮಾಡಲಾಗಿದೆ. 
ದಿನಾಂಕ : 

ಪೋಲಿಂಗ್ ಏಜೆಂಟನ ಸಹಿ . 
* ಈ ನೇಮಕ ಪತ್ರವನ್ನು ಪ್ರಸೈಡಿಂಗ್ ಆಫೀಸರ್, ಮತಗಟ್ಟೆಯ ಅಥವಾ ಮತದಾನಕ್ಕಾಗಿ ನಿಗದಿಪಡಿಸಿರುವ ಸ್ಥಳದಲ್ಲಿ, ಹಾಜರುಪಡಿಸಲು 

ಪೋಲಿಂಗ್ ಏಜೆಂಟ್‌ಗೆ ಕೊಡಬೇಕು. 
** ಈ ಕೆಳಕಂಡವುಗಳಲ್ಲಿ ಸೂಕ್ತವಾದ ಒಂದನ್ನು ಬರೆಯಿರಿ: 

(1) ಕೃಷಿಕರ ಚುನಾವಣಾ ಕ್ಷೇತ್ರ ಸಂಖ್ಯೆ...... ..... 
( 2) ವ್ಯಾಪಾರಿಗಳ ಚುನಾವಣಾ ಕ್ಷೇತ್ರ 
(3) [ ಸಹಕಾರ ಮಾರುಕಟ್ಟೆ ಸಂಘ/ಸಂಘಗಳು ] 

(4) ಕೃಷಿ ಸಂಸ್ಕರಣ ಸಹಕಾರ ಸಂಘ /ಸಂಘಗಳು] 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ: 27-1-1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 
2 . ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ: 27 .1.1994ರ ಮೂಲಕ 4ನೇ ಬಾಬನ್ನು ಸೇರಿಸಲಾಗಿದೆ. 

ನಮೂನೆ - 20 
[ ನಿಯಮ 25 ( 2) ನ್ನು ನೋಡಿ] 

ಟೆಂಡರ್ ಮತ ಚಲಾಯಿಸಿದ ಮತದಾರರ ಪಟ್ಟಿ 
.......... ಚುನಾವಣಾ ಕ್ಷೇತ್ರದಿಂದ .. ................... * ಗೆ ಚುನಾವಣೆ. 
ಮತಗಟ್ಟೆಯ ಸಂಖ್ಯೆ ಮತ್ತು ಹೆಸರು. ........... 

ಮತದಾರರ ಪಟ್ಟಿಯ ಮತದಾರನ ವಿಳಾಸ ಚಲಾಯಿಸಿದ ಟೆಂಟರ್‌ ಈ ಮೊದಲೇ ಮತ ಟೆಂಡರ್ ಮತವನ್ನು 
ವಿಭಾಗ ಸಂಖ್ಯೆ ಮತ್ತು 

ಮತಪತ್ರದ ಕ್ರಮಸಂಖ್ಯೆ ಚಲಾಯಿಸಿರುವ ವ್ಯಕ್ತಿಗೆ | ಚಲಾಯಿಸುವ ವ್ಯಕ್ತಿಯ 
ಮತದಾರರ ಕ್ರಮಸಂಖ್ಯೆ 

ನೀಡಲಾದ ಮತಪತ್ರದ ಸಹಿ ಅಥವಾ ಹೆಬ್ಬೆಟ್ಟು 
ಮತ್ತು ಹೆಸರು 

ಕ್ರಮ ಸಂಖ್ಯೆ 

ಗುರುತು 


ಪಿಸೈಡಿಂಗ್ ಆಫೀಸರನ ಸಹಿ 


ದಿನಾಂಕ: 
* ಚುನಾವಣೆಯ ಸೂಕ್ತ ವಿವರಗಳನ್ನು ಬರೆಯಬೇಕು. 

ನಮೂನೆ - 21 
[ನಿಯಮ 26 (2 ) ( ಸಿ) ನೋಡಿ] 

ಆಕ್ಷೇಪಿತ ಮತಗಳ ಪಟ್ಟಿ 
......... ಚುನಾವಣಾ 
ಕ್ಷೇತ್ರದಿಂದ ............................. * ಗೆ ಚುನಾವಣೆ 
ಮತಗಟ್ಟೆ ............ 
ನಮೂದಿನ | ಮತದಾರನ | ಮತದಾರರ | ಆ ವಿಭಾಗ | ಆಕ್ಷೇಪಿತ ಅಕ್ಷೇಪಿತ ಗುರುತಿಸು | 
ಹೆಸರು ಪಟ್ಟಿಯ 

ವ್ಯಕ್ತಿಯ ವ್ಯಕ್ತಿಯ ವವನು 
ಸಂಖ್ಯೆ ವಿಭಾಗದ ಮತದಾರನ 

ಸಹಿ 

ವಿಳಾಸ ಇದ್ದರೆ 
ಕ್ರಮ ಹೆಸರು ಅಥವಾ 

ಅವನ 
ಹೆಬ್ಬೆಟ್ಟಿನ 

ಹೆಸರು 

ಗುರುತು 
1 | 2 | 3 | 4 | 5 6 

| 


ಆಕ್ಷೇಪಣೆ 
ದಾರನ 
ಹೆಸರು 


ಕ್ರಮ 


ಪ್ರಸೈಂಡಿಗ್ 
ಆಫೀಸರ್‌ನ 
ಆದೇಶ 


ಠೇವಣಿಯ 
ಮರುಪಾವತಿ 


ಯನ್ನು 


ಸಂಖ್ಯೆ 


ಸ್ವೀಕರಿಸಿದ ಮೇಲೆ 
ಆಕ್ಷೇಪಣೆದಾರನ 

ಸಹಿ 


7 


8 


9 


| 


10 


ದಿನಾಂಕ: 


ಪ್ರಿಸೈಡಿಂಗ್ ಆಫೀಸರನ ಸಹಿ 


* ಚುನಾವಣೆಯ ಸೂಕ್ತ ವಿವರಗಳನ್ನು ಬರೆಯಬೇಕು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೪೯ 


ನಮೂನೆ - 22 
[ನಿಯಮ 30ನ್ನು ನೋಡಿ] 

ಮತಪತ್ರಗಳ ಲೆಕ್ಕ 
.. ........... ಚುನಾವಣಾ ಕ್ಷೇತ್ರದಿಂದ .............. ಗೆ ಚುನಾವಣೆ . 
ಮತಗಟ್ಟೆಯ ಸಂಖ್ಯೆ ಮತ್ತು ಹೆಸರು.................. 

ಕ್ರಮ ಸಂಖ್ಯೆ 

ಒಟ್ಟು ಸಂಖ್ಯೆ 
1. ಸ್ವೀಕರಿಸಲಾದ ಮತಪತ್ರಗಳು 
2. ಉಪಯೋಗಸದಿರುವ ಮತಪತ್ರಗಳು 
3. ಮತದಾರರಿಗೆ ಕೊಡಲಾದ ಮತಪತ್ರಗಳು 
4. ರದ್ದುಗೊಳಿಸಲಾದ ಮತಪತ್ರಗಳು 
5 . ಮತಗಟ್ಟೆಗಳಲ್ಲಿ ಚಲಾಯಿಸಲಾದ ಟೆಂಡರ್ ಮತಗಳ ಸಂಖ್ಯೆ 
ದಿನಾಂಕ :............... 

ಪ್ರಸೈಡಿಂಗ್ ಆಫೀಸರನ ಸಹಿ . 
ನಮೂನೆ - 23 
[ನಿಯಮ 35( 4) ನ್ನು ನೋಡಿ] 

ಮತಪೆಟ್ಟಿಗೆಯಲ್ಲಿ ಹಾಕಲಾಗಿರುವ ಮತಪತ್ರಗಳ ದಾಖಲೆ 
ಮತಗಟ್ಟೆಯ ಹೆಸರು 

ಮತಪೆಟ್ಟಿಗೆಗಳ ಸಂಖ್ಯೆ 

ಮತಪೆಟ್ಟಿಗೆಯಲ್ಲಿ ಹಾಕಲಾದ ಮತಪತ್ರಗಳ 

ಸಂಖ್ಯೆ 


ರಿಟರ್ನಿಂಗ್ ಆಫೀಸರನ ಸಹಿ . 
ನಮೂನೆ - 24 

[ನಿಯಮ 37(1) ನ್ನು ನೋಡಿ] 
.......... ಮಾರುಕಟ್ಟೆ ಸಮಿತಿಯ ಸ್ಥಾನಗಳಿಗೆ ನಡೆದ ಚುನಾವಣೆಯ ಫಲಿತಾಂಶವನ್ನು ತೋರಿಸುವ ಪಟ್ಟಿ. 
ಅಭ್ಯರ್ಥಿಯ ಹೆಸರು 

ಕ್ರಮಬದ್ಧ ಮತಗಳ ಸಂಖ್ಯೆ 

( 2) 


೪ 


2೦ 


ಐ 


ಟಿ 


ಕ್ರಮಬದ್ಧವಾದ ಮತಗಳ ಒಟ್ಟು ಸಂಖ್ಯೆ 
ಕುಲಗೆಟ್ಟ ಮತಗಳ ಒಟ್ಟು ಸಂಖ್ಯೆ 

........ ಮಾರುಕಟ್ಟೆ ಸಮಿತಿಯ ಕೆಳಕಂಡ ಅಭ್ಯರ್ಥಿಗಳು ಅವರ ಹೆಸರುಗಳ ಎದುರಿಗೆ ನಮೂದಿಸಿರುವ 
ಚುನಾವಣಾ ಕ್ಷೇತ್ರಕ್ಕೆ ಕ್ರಮವಾಗಿ ಚುನಾಯಿತರಾಗಿದ್ದಾರೆಂದು ನಾನು ಈ ಮೂಲಕ ಘೋಷಿಸುತ್ತೇನೆ. 


ರಿಟರ್ನಿಂಗ್ ಆಫೀಸರನ ಸಹಿ . 


1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 130 ಎಂಆರ್‌ಇ 88 ದಿನಾಂಕ: 30-1-1990ರ ( ಜಿಎಸ್ಆರ್ 23) ಮೂಲಕ ಪ್ರತಿಯೋಜಿಸಲಾಗಿದೆ. 

[ ನಮೂನೆ- 24ಎ XXXx]] 
1. ಅಧಿಸೂಚನೆ ಸಂಖ್ಯೆ ಆರ್‌ಡಿಪಿ 221 ಎಂಎಂಡಿ 76 ದಿನಾಂಕ: 21-10- 1976ರ ( ಜಿಎಸ್‌ಆರ್ 343) ಮೂಲಕ ಬಿಟ್ಟುಬಿಡಲಾಗಿದೆ. 


೯೫೦ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ನಮೂನೆ- 25 
[ನಿಯಮ 44 (2) ನ್ನು ನೋಡಿ] 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಅಧ್ಯಕ್ಷ / ಉಪಾಧ್ಯಕ್ಷನ ಸ್ಥಾನಕ್ಕಾಗಿ ಚುನಾವಣೆ 


ಪಕ್ಕ ಪ್ರತಿ 


ಮತಪತ್ರದ ಕ್ರಮಸಂಖ್ಯೆ 


ಅಭ್ಯರ್ಥಿಯ ಕ್ರಮಸಂಖ್ಯೆ 


ಮತದಾರನು 


ಅಭ್ಯರ್ಥಿಯ 
ಹೆಸರು 


ಮಾಡುವ ಗುರುತು 


1 ............ 


ಮತದಾರರಿಗೆ ಸೂಚನೆಗಳು 
1. ನೀವು ಒಂದೇ ಒಂದು ಮತವನ್ನು ಚಲಾಯಿಸಬೇಕು. 
[2. ನೀವು ಯಾರಿಗೆ ಮತ ನೀಡಬೇಕೆಂದು ಬಯಸುವಿರೋ ಆ ಅಭ್ಯರ್ಥಿಯ ಹೆಸರಿನ ಎದರು ಆ ಉದ್ದೇಶಕ್ಕಾಗಿ ನೀಡಿರುವ 

ಉಪಕರಣದಿಂದ ಸ್ಪಷ್ಟವಾಗಿ ಗುರುತು ಮಾಡಬೇಕು.] 
3. ನೀವು ಒಬ್ಬ ಅಭ್ಯರ್ಥಿಗಿಂತ ಹೆಚ್ಚಿನವರಿಗೆ ಮತ ನೀಡಕೂಡದು. 

ನೀವು ಯಾವ ಅಭ್ಯರ್ಥಿಗೆ ಮತ ನೀಡಿದ್ದೀರೆಂಬ ಬಗ್ಗೆ ಸ್ಪಷ್ಟವಾಗಿ ಮತ್ತು ಯಾವುದೇ ಸಂಶಯಕ್ಕೆ ಎಡೆಯಿಲ್ಲದ ಹಾಗೆ ಗುರುತು 
ಮಾಡಬೇಕು. ಹಾಗೆ ಮಾಡಿದ ಗುರುತಿನಿಂದ ನೀವು ಯಾವ ಅಭ್ಯರ್ಥಿಗೆ ಮತ ನೀಡಿದ್ದೀರೆಂಬ ಬಗ್ಗೆ ಸಂದೇಹವುಂಟಾದಲ್ಲಿ, ಆ 

ಮತವು ಅಸಿಂಧುವಾಗುತ್ತದೆ. 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 130 ಎಂಆರ್‌ಇ 88 ದಿನಾಂಕ: 30 -1-1990ರ ( ಜಿಎಸ್ಆರ್ 23) ಮೂಲಕ ಪ್ರತಿಯೋಜಿಸಲಾಗಿದೆ. 


1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 


ನಮೂನೆ- 26 xXxx]] 
130 ಎಂಆರ್‌ಇ 88 ದಿನಾಂಕ: 30 -1-1990ರ ( ಜಿಎಸ್ ಆರ್ 23) ಮೂಲಕ ಬಿಟ್ಟುಬಿಡಲಾಗಿದೆ. 

ನಮೂನೆ- 27 
[ನಿಯಮ 49(1) ನ್ನು ನೋಡಿ) ] 
ಅವಿಶ್ವಾಸ ಸೂಚನೆಯ ನೋಟೀಸಿನ ನಮೂನೆ 


ಕಾರ್ಯದರ್ಶಿ , 


ಮಾರುಕಟ್ಟೆ ಸಮಿತಿ, 


•...... 


40011 


. . .. . .. .. . . .. ಇ 


೦ ಗ, 


ಇವರಿಗೆ, 
ಮಾನ್ಯರೆ, 
ಮಾರುಕಟ್ಟೆ ಸಮಿತಿಯ ಸದಸ್ಯನಾದ / ಸದಸ್ಯರಾದ 

ಆದ ನಾನು / ನಾವು ಈ ಕೆಳಕಂಡ 
ಕಾರಣಗಳಿಗಾಗಿ ... ........…..…..…....... ಅಧ್ಯಕ್ಷನ / ಉಪಾಧ್ಯಕ್ಷನ ವಿರುದ್ಧ ಅವಿಶ್ವಾಸ ಸೂಚನೆಯನ್ನು ಮಂಡಿಸಲು ಇಚ್ಛಿಸುತ್ತೇನೆ/ ವೆ. 

ಮೇಲೆ ಸೂಚಿಸಿರುವ ಸಂಗತಿ / ಸಂಗತಿಗಳು ನಾನು / ನಾವು ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು ನಂಬುವಷ್ಟರ ಮಟ್ಟಿಗೆ ಸತ್ಯವೆಂದು ನಾನು / 
ನಾವು ಘೋಷಿಸುತ್ತೇನೆ/ ವೆ. 

ನಾವು ಮೇಲ್ಕಂಡ ನೋಟೀಸನ್ನು ಅನುಮೋದಿಸುತ್ತೇವೆ. 


( ಸಹಿ / ಗಳು ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೫೧ 


೯೫೧ 


[ ನಮೂನೆ - 27ಎ 

[ನಿಯಮ 60ಎ ( 4) ನೋಡಿ] 

ಅಲ್ಪಾವಧಿ ಮುಂಗಡದ ಮಂಜೂರಾತಿಗಾಗಿ ಅರ್ಜಿ 
ಕಾರ್ಯದರ್ಶಿ , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
ಇವರಿಗೆ. 
ಮಾನ್ಯರೆ, 
ನಾನು / ನಾವು ......... ..... ಚೀಲಗಳನ್ನು ಒತ್ತೆ ಇಟ್ಟಿರುವ ಸಂಬಂಧದಲ್ಲಿ ....... 

ರೂ . ಅಲ್ಪಾವಧಿ 
ಮುಂಗಡವನ್ನು ಮಂಜೂರು ಮಾಡಬೇಕೆಂದು ಕೋರುತ್ತೇನೆ: ವೆ. ನನ್ನ : ನಮ್ಮ ವಿವರಗಳನ್ನು ಕೆಳಗೆ ಕೊಡಲಾಗಿದೆ: 
1. ಹೆಸರು 
2 . ಅರ್ಜಿದಾರನ / ರ ತಂದೆಯ ಹೆಸರು 
3. ಅರ್ಜಿದಾರನ/ರ ವಯಸ್ಸು 
4 . ಪೂರ್ಣ ವಿಳಾಸ ( ಮನೆ ವಿಳಾಸ) 
5 . ಜಮೀನಿನ ವಿವರಗಳು 
6. ತರಿ ಜಮೀನಿನ ವಿಸ್ತೀರ್ಣ/ ಖುಷಿ ಜಮೀನಿನ ವಿಸ್ತೀರ್ಣ/ ಬೆಳೆಯುವ ಬೆಳೆಗಳು / ಪ್ರತಿ ಸರಕಿನ ಅಂದಾಜು ಪ್ರಮಾಣ. 

ನಾನು/ನಾವು ಅಲ್ಪಾವಧಿ ಮುಂಗಡದ ಮಂಜೂರಾತಿಯ ಎಲ್ಲಾ ಷರತ್ತುಗಳನ್ನು ಪಾಲಿಸುತ್ತೇವೆ ಮತ್ತು ಒಪ್ಪಂದ ಪತ್ರದ ಎಲ್ಲಾ ಷರತ್ತುಗಳನ್ನು 
ಒಪ್ಪುತ್ತೇನೆ: ವೆ. 

ನನ್ನ /ನಮ್ಮ ವಿಳಾಸವು ಈ ಅರ್ಜಿಯಲ್ಲಿ ತಿಳಿಸಿರುವಂತೆ ಇರುತ್ತದೆ/ ವೆ ಮತ್ತು ವಿಳಾಸದಲ್ಲಿ ಏನಾದರೂ ಬದಲಾವಣೆಯಾದರೆ ಅದನ್ನು 
ತಿಳಿಸುತ್ತೇನೆ/ ವೆ. 

ನಾನು/ ನಾವು ಈ ಹಿಂದೆ ಯಾವುದೇ ಅಲ್ಪಾವಧಿ ಮುಂಗಡವನ್ನು ಪಡೆದಿರುವುದಿಲ್ಲ: ಈ ಹಿಂದೆ ಪಡೆದ ಅಲ್ಪಾವಧಿ ಮುಂಗಡವನ್ನು ತೀರಿಸಿದ್ದು 
ಆ ಸಂಬಂಧದಲ್ಲಿ ಮಾರುಕಟ್ಟೆ ಸಮಿತಿಗೆ ಕೊಡಬೇಕಾದ ಯಾವುದೇ ಬಾಕಿಗಳಿರುವುದಿಲ್ಲ. 
ಸ್ಥಳ : 
ದಿನಾಂಕ : 

ಅರ್ಜಿದಾರನ/ ರ ಸಹಿ . 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ : 27 -1-1994ರ ಮೂಲಕ 27ಎ, 27ಬಿ, 27ಸಿ, ಮತ್ತು 27ಡಿ ನಮೂನೆಗಳನ್ನು ಸೇರಿಸಲಾಗಿದೆ. 

ನಮೂನೆ - 27ಬಿ 
[ನಿಯಮ 60ಎ(12 ) ನೋಡಿ] 

ಒಪ್ಪಂದ ಪತ್ರ 
.... ಇವರ ಮಗನಾದ ಮತ್ತು ................ ... ನಿವಾಸಿಯಾದ ನಾನು ಈ ಮುಂದಿನ ನಿಬಂಧನೆಗಳು ಮತ್ತು 
ಷರತ್ತುಗಳ ಮೇಲೆ ನನಗೆ ಸೇರಿದ ... ... ......... ಚೀಲಗಳ ....... ಅನ್ನು ಒತ್ತೆಯಿಟ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ .….. .. ......... ಇವರಿಂದ 
............ ರೂ , ಅಲ್ಪಾವಧಿ ಮುಂಗಡವನ್ನು ಪಡೆದಿದ್ದೇನೆ. 
1. ಮಾರುಕಟ್ಟೆ ಸಮಿತಿಗೆ ನಾನು ಒತ್ತೆಯಿಟ್ಟಿರುವ ಉತ್ಪನ್ನವು ನನ್ನ ಸ್ವಂತದ್ದಾಗಿದ್ದು, ಮಾರುಕಟ್ಟೆ ಸಮಿತಿಯ ವಶದಲ್ಲಿರಲು ನನ್ನಿಂದ 

ಯಾವುದೇ ಅಡ್ಡಿಯಿಲ್ಲ. 
ಒತ್ತೆಯಿಟ್ಟು ದಾಸ್ತಾನನ್ನು ತೊಂಬತ್ತು ದಿನಗಳೊಳಗಾಗಿ ನಾನು ಮಾರಾಟ ಮಾಡುವ ವ್ಯವಸ್ಥೆ ಮಾಡುತ್ತೇನೆ ಮತ್ತು ಮಾರುಕಟ್ಟೆ 
ಸಮಿತಿಯ ಮಳಿಗೆಗಳಿಂದ ಖರೀದಿದಾರನು ದಾಸ್ತಾನನ್ನು ಎತ್ತುವುದಕ್ಕೆ ಮುಂಚೆ ಮಾರಾಟದಿಂದ ಬಂದ ಹಣದಿಂದ ಮುಂಗಡವನ್ನು 
ಬಡ್ಡಿ ಸಹಿತವಾಗಿ ತೀರಿಸುತ್ತೇನೆ. 
ನಾನು ಮುಂಗಡ ಮೊಬಲಗನ್ನು ಬಿಡುಗಡೆ ಮಾಡಿದ ದಿನಾಂಕದ ತರುವಾಯ 31ನೇ ದಿನದಿಂದ ಮೊದಲುಗೊಂಡು ಮಳಿಗೆಯಿಂದ 
ಉತ್ಪನ್ನವನ್ನು ಎತ್ತುವ ದಿನದವರೆಗೆ ಮಾರುಕಟ್ಟೆ ಸಮಿತಿಯು ಮಂಜೂರು ಮಾಡಿದ ಅಲ್ಪಾವಧಿ ಮುಂಗಡದ ಮೇಲೆ ವರ್ಷಕ್ಕೆ ಶೇಕಡ 
ಎಂಟರಂತೆ ಬಡ್ಡಿಯನ್ನು ಸಂದಾಯ ಮಾಡುತ್ತೇನೆ. 
ಒತ್ತೆಯಿಡಲಾದ ದಾಸ್ತಾನಿನ ಶೇಖರಣೆಯ ದಿನಾಂಕದಿಂದ ತೊಂಬತ್ತೊಂದನೆಯ ದಿನದಂದು ಉತ್ಪನ್ನವನ್ನು ಬಹಿರಂಗ ಹರಾಜಿನಲ್ಲಿ 
ಅಥವಾ ಟೆಂಡರಿನಲ್ಲಿ ಮಾರಾಟ ಮಾಡಿ , ಮುಂಗಡವನ್ನು ಮತ್ತು ಬಡ್ಡಿ ಹಾಗೂ ಇತರ ಯಾವುದೇ ವೆಚ್ಚಗಳಿದ್ದರೆ ಅವುಗಳನ್ನು ಸಹ 
ಮಾರಾಟದಿಂದ ಬಂದ ಹಣದಲ್ಲಿ ಕಳೆದು ಉಳಿದ ಹಣವನ್ನು ನನಗೆ ಸಂದಾಯ ಮಾಡಲು ಮಾರುಕಟ್ಟೆ ಸಮಿತಿಯು ಹಕ್ಕನ್ನು 
ಹೊಂದಿರುತ್ತದೆ. ನನ್ನಿಂದ ಬಾಕಿಯಿರುವ ಸಾಲ ಮತ್ತು ಅದರ ಮೇಲಿನ ಬಡ್ಡಿ ಹಾಗೂ ಇತರೆ ಬಾಕಿಗಳನ್ನು ಮಾರಾಟದಿಂದ ಬಂದ 
ಹಣದಿಂದ ಸಂಪೂರ್ಣವಾಗಿ ತೀರಿಸಲು ಸಾಧ್ಯವಾಗದಿದ್ದರೆ ಹಾಗೆ ಬಾಕಿ ಉಳಿದ ಹಣವನ್ನು ಬಡ್ಡಿ ಸಹಿತವಾಗಿ ಸಂದಾಯ 
ಮಾಡುವುದಾಗಿ ವಾಗ್ದಾನ ಮಾಡುತ್ತೇನೆ. 


೯೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
ಮೇಲ್ಕಂಡ ಅಲ್ಪಾವಧಿ ಮುಂಗಡ ಹಾಗೂ ಅದರ ಮೇಲಿನ ಬಡ್ಡಿಯನ್ನು ಮರುಸಂದಾಯ ಮಾಡಿದ ತರುವಾಯ ಉಳಿದ 
ದಾಸ್ತಾನನ್ನು ಅಥವಾ ಮಾರಾಟದ ಹಣವನ್ನು ಮಾರುಕಟ್ಟೆ ಸಮಿತಿಯು ನನಗೆ ಒಪ್ಪಿಸಬೇಕು. 
ಒತ್ತೆಯಿಡಲಾದ ಕೃಷಿ ಉತ್ಪನ್ನವು ಮಾರುಕಟ್ಟೆ ಸಮಿತಿಯ ಅಭಿರಕ್ಷೆಯಲ್ಲಿರುವಾಗ ಅದರ ತೂಕದಲ್ಲಿ, ಪರಿಮಾಣದಲ್ಲಿ, ಸ್ಥಿತಿಯಲ್ಲಿ 
ಉಂಟಾಗಬಹುದಾದ ಯಾವುದೇ ವ್ಯತ್ಯಾಸದ ಬಗ್ಗೆ ಮಾರುಕಟ್ಟೆ ಸಮಿತಿಯು ಹೊಣೆಗಾರವಲ್ಲವೆಂದು ನಾನು ಒಪ್ಪಿಕೊಳ್ಳುತ್ತೇನೆ. 
ಮೇಲ್ಕಂಡ ವ್ಯವಹಾರ ನಡೆಯುವ ಅವಧಿಯಲ್ಲಿ ನಾನು ಮೃತನಾದರೆ, ಮಾರಾಟದ ಹಣದಿಂದ ಅಲ್ಪಾವಧಿ ಮುಂಗಡದ ಎಲ್ಲಾ 
ಬಾಕಿಯನ್ನು ವಸೂಲು ಮಾಡಿಕೊಂಡು ಉಳಿಯುವ ಹಣವನ್ನು ಸಮಿತಿಯು ನನ್ನ ಉತ್ತರಾಧಿಕಾರಿಗೆ ಕೊಡಬೇಕು ಅಥವಾ 
ಮಾರಾಟದ ಹಣವನ್ನು ಹೊಂದಾಣಿಕೆ ಮಾಡಿದ ನಂತರವೂ ನಾನು ಸಂದಾಯ ಮಾಡಬೇಕಾದ ಬಾಕಿಯೇನಾದರೂ ಉಳಿದರೆ ಆ 
ಬಾಕಿಯನ್ನು ನನ್ನ ಉತ್ತರಾಧಿಕಾರಿಯಿಂದ ವಸೂಲು ಮಾಡಿಕೊಳ್ಳಬಹುದು. 
ಈ ಒಪ್ಪಂದ ಪತ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿವಾದ ಉಂಟಾದಲ್ಲಿ ನಾನು: ನಾವು ಕೃಷಿ ಮಾರುಕಟ್ಟೆ ನಿರ್ದೆಶಕನ ಅಥವಾ 
ಸದರಿ ಉದ್ದೇಶಕ್ಕಾಗಿ ಅವನು ಅಧಿಕೃತಗೊಳಿಸಿದ ಅಧಿಕಾರಿಯ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ: ರಾಗಿದ್ದೇವೆ, ಮತ್ತು ಸದರಿ 
ತೀರ್ಮಾನದ ಮೇಲೆ ಯಾವುದೇ ಸಿವಿಲ್ ದಾವೆ ಹೂಡುವುದಿಲ್ಲವೆಂದು ವಾಗ್ದಾನ ಮಾಡುತ್ತೇನೆ: ವೆ 


ಸ್ಥಳ: 
ದಿನಾಂಕ : 
ಸಾಕ್ಷಿದಾರರು: 


ಅರ್ಜಿದಾರನ ಸಹಿ 


ಹೆಸರು ........... 


ವಿಳಾಸ 


ಹೆಸರು 


ವಿಳಾಸ ......... 


ನಮೂನೆ - 27 ಸಿ 
[ನಿಯಮ 60ಎ ( 15 ) ನೋಡಿ] 

ಸ್ವೀಕೃತಿ 
ಈ ಕೆಳಕಂಡ ಉತ್ಪನ್ನವು ಶ್ರೀ ........ 

... ಇವರ ಮಗನಾದ ಶ್ರೀ 

...... ಊರು/ ಪಟ್ಟಣ ತಾಲ್ಲೂಕು 
ಜಿಲ್ಲೆಯವರಾದ ಇವರಿಗೆ ಸೇರಿದ್ದು, ಕೃಷಿ ಮಾರುಕಟ್ಟೆ ಉತ್ಪನ್ನ ಸಮಿತಿಯ ಉಗ್ರಾಣಗಳಲ್ಲಿ ಸಂಗ್ರಹಿಸಿಡುವುದಕ್ಕಾಗಿ ಸ್ವೀಕರಿಸಿದ್ದರೆ ಅದಕ್ಕೆ ಪ್ರತಿಯಾಗಿ 
ಅಲ್ಪಾವಧಿ ಮುಂಗಡಗಳನ್ನು ನೀಡಲಾಗಿದೆ. 
ಸರಕುಗಳ 

ಮತ್ತು ಮೂಟೆಗಳ - ಚೀಲಗಳ ಅಳತೆ ಮಾರುಕಟ್ಟೆ ಸರಕುಗಳ | ಮುಂಗಡ ಷರಾ 
ವಿವರ ಗ್ರೇಡ್ ಪರಿಮಾಣ ಸಂಖ್ಯೆ 

ತೂಕ ಮೌಲ್ಯ ಒಟ್ಟು ಮೌಲ್ಯ | ನೀಡಿದ ಮೊತ್ತ 
ಮಂತಾದವು ವಿಭಿನ್ನತಾ 
ಗುರುತುಗಳಿದ್ದರೆ , ಅವು 


| 


4 


| 


5 


| 


6 


| 


7 


| 


8 | 


ಸ್ಥಳ : 

ಕಾರ್ಯದರ್ಶಿಯ ಸಹಿ 
ದಿನಾಂಕ: 

(ಮೊಹರು) 
ನಮೂನೆ - 27ಡಿ 

(ನಿಯಮ 60ಬಿ(2 )ನೋಡಿ) 
ಅಧಿಸೂಚಿತ ಕೃಷಿ ಉತ್ಪನ್ನದ ಖರೀದಿ ಮತ್ತು ಮಾರಾಟ:ಸಂಸ್ಕರಣದ ಉದ್ದೇಶಕ್ಕಾಗಿ ಕೃಷಿ ಮಾರುಕಟ್ಟೆ ವ್ಯವಹಾರ ಸಂಘಗಳಿಗೆ: ಕೃಷಿ ಸಂಸ್ಕರಣ ಸಹಕಾರ 

ಸಂಘಗಳಿಗೆ ನೀಡಲಾಗುವ ಸಾಲಗಳ ಅರ್ಜಿ ನಮೂನೆ: 

ಕೃಷಿ ಉತ್ಪನ್ನ 
1. ಸಂಘದ ಹೆಸರು: 
2. ಸಹಕಾರ ಸಂಘಗಳ ಅಧಿನಿಯಮದ ಮೇರೆಗೆ ನೋಂದಣಿ ಸಂಖ್ಯೆ : 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೯೫೩ 


3. ಕರ್ನಾಟಕ ಮಾರಾಟ ತೆರಿಗೆ ಮತ್ತು ಕೇಂದ್ರ ಮಾರಾಟ ತೆರಿಗೆ ನೋಂದಣಿ ಸಂಖ್ಯೆ : 
4. ಮಾರುಕಟ್ಟೆ ಸಮಿತಿಯು ನೀಡಿದ ಲೈಸನ್ಸ್ಗಳ ಪ್ರವರ್ಗ ಸಂಖ್ಯೆ, ಮತ್ತು ಲೈಸನ್ಸಿನ ಅವಧಿ : 
5. ಸಂಘದ ಸ್ಥಾಪನೆಯ ದಿನಾಂಕ : 
6. ನೋಂದಾಯಿತ ಕಚೇರಿಯ ಮತ್ತು ಕಾರ್ಖಾನೆಯ ವಿಳಾಸ : 
7. ಕಛೇರಿಯ / ಕಾರ್ಖಾನೆಯ ಆವರಣ ಸ್ವಂತದ್ದೇ , ಬಾಡಿಗೆಗೆ ಅಥವಾ 

ಗುತ್ತಿಗೆಗೆ ಪಡೆಯಲಾಗಿದೆಯೇ ? ಅಥವಾ ಕಂತು ಖರೀದಿಯ ಮೂಲಕ 
ತೆಗೆದುಕೊಳ್ಳಲಾಗಿದೆಯೇ ? ಹಾಗಿದ್ದರೆ ಬಾಡಿಗೆ, ಗುತ್ತಿಗೆ ಮತ್ತು ಕಂತು 
ಖರೀದಿ ಮುಂತಾದುವುಗಳ ವಿವರಗಳನ್ನು ಕೊಡಿ ( ದಾಸ್ತಾವೇಜುಗಳ 

ನಕಲುಗಳನ್ನು ಲಗತ್ತಿಸಬೇಕು) : 
8. ಸಂಘವು ವ್ಯವಹಾರ ಮಾಡುವ ಅಧಿಸೂಚಿತ ಕೃಷಿ ಉತ್ಪನ್ನಗಳ ಪಟ್ಟಿಯನ್ನು ಒದಗಿಸಿ : 
9. ಕೃಷಿ ಉತ್ಪನ್ನಗಳ ಸಂಸ್ಕರಣದ ವಿವರಗಳನ್ನು ಒದಗಿಸಬೇಕು (ಕೃಷಿ ಸಂಸ್ಕರಣ 

ಸಹಕಾರ ಸಂಘಗಳ ಸಂದರ್ಭದಲ್ಲಿ ಮಾತ್ರ) : 
10. ಕಳೆದ ಮೂರು ವರ್ಷಗಳಲ್ಲಿ ಮಾರುಕಟ್ಟೆ ಸಮಿತಿಗೆ ಜಮೆ ಮಾಡಲಾದ 

ಮಾರುಕಟ್ಟೆ ಫೀಜಿನ ಮೊಬಲಗು : 
11. ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಕೋರಲಾಗಿದೆ : 
12. ಅಗತ್ಯವಿರುವ ಸಾಲದ ಮೊತ್ತ : 
13 . ಸಂಘದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹಿಂದಿನ ಲೆಕ್ಕ ಪರಿಶೋಧನೆ ವರದಿ, 

ಇತ್ತೀಚಿನ ಪರಿಶೋಧಿತ ಜಮಾ ಖರ್ಚು ಪಟ್ಟಿ , ವ್ಯಾಪಾರ ಮತ್ತು ಲಾಭ 
ಹಾಗೂ ವೆಚ್ಚದ ಲೆಕ್ಕ ಇವೇ ಮುಂತಾದ ಸಂಬಂಧಪಟ್ಟ ದಸ್ತಾವೇಜುಗಳನ್ನು 

ಒದಗಿಸಬೇಕು. : 
( ಎ) ಆಂತರಿಕ ಸಂಪನ್ಮೂಲಗಳು: 
(1) ಸಂದಾಯಿತ ಬಂಡವಾಳ ( ಸರ್ಕಾರಿ ಷೇರು ಬಂಡವಾಳವೂ ಸೇರಿ) ಷೇರು 

ಬಂಡವಾಳದಲ್ಲಿ ಸರ್ಕಾರದ ವಂತಿಗೆಯು ಸ್ಥಿರಾಸ್ತಿಗಳನ್ನು ಆರ್ಜಿಸುವುದಕ್ಕಾಗಿದ್ದರೆ 

ಆ ಬಂಡವಾಳವನ್ನು ಆಂತರಿಕ ಸಂಪನ್ಮೂಲಗಳಲ್ಲಿ ಸೇರಿಸಕೂಡದು : 
(ii) ಮೀಸಲು ನಿಧಿಗಳು 
(ii) ಯಾವುವೇ ಠೇವಣಿಗಳನ್ನು ಹೊಂದಿದ್ದರೆ ಆ ಠೇವಣಿಗಳು 
(iv ) ಲಾಭ ಮತ್ತು ನಷ್ಟ ಲೆಕ್ಕದಲ್ಲಿ ಯಾವುದೇ ಹೆಚ್ಚುವರಿಯಿದ್ದರೆ ಆ ಹೆಚ್ಚುವರಿ : 

ಒಟ್ಟು 
( ಬಿ ) ಹೊಣೆಗಳು : 

(i) ಕನಿಷ್ಠ ನಗದು ಮತ್ತು ಬ್ಯಾಂಕ್ ಶಿಲ್ಕು : 
(i) ಖಾಯಂ ಭದ್ರತಾ ಠೇವಣಿಗಳು : 
( iii) ಬ್ಯಾಂಕು ಮತ್ತು ಇತರ ಸಹಕಾರ ಸಂಘಗಳ ಷೇರುಗಳಲ್ಲಿ ಹೂಡಿಕೆಗಳು : 
(iv ) ಸ್ವಂತ ಸಂಪನ್ಮೂಲಗಳಿಂದ ಸ್ಥಿರಾಸ್ತಿಗಳಲ್ಲಿ ಹೂಡಿಕೆಗಳು : 
(v) ಅಮೂರ್ತ ಆಸ್ತಿಗಳು ಯಾವುದಾದರೂ ಇದ್ದರೆ ಅವು : 
(vi) ಸಂಚಿತ ನಷ್ಟಗಳು ಯಾವುದಾದರೂ ಇದ್ದರೆ, ಅವುಗಳು : 

ಒಟ್ಟು 
(ಸಿ) ಎಲೆ ಮಾಡಬಹುದಾದ ನಿವ್ವಳ ಸಂಪನ್ಮೂಲಗಳು: 

ಎ - ಬಿ | 
14 . ಸಂಘವು ಹಿಂದಿನ ಸಹಕಾರ ವರ್ಷದಲ್ಲಿ ವ್ಯವಹರಿಸಿದ ಆರ್ಥಿಕ ವಹಿವಾಟು 

ಹಾಗೂ ಅಧಿಸೂಚಿತ ಕೃಷಿ ಉತ್ಪನ್ನದ ದಾಸ್ತಾನಿನ ವಹಿವಾಟು - ಇವುಗಳ 
ಸಂಕ್ಷಿಪ್ತ ವಿವರಣೆಯನ್ನು ಒದಗಿಸಬೇಕು. : 


ವಾಟು 


ಭಾಗ ೪ಎ 


೯೫೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 
15 . ಸಂಘವು ಹೊಂದಿರುವ ಅಧಿಸೂಚಿತ ಕೃಷಿ ಉತ್ಪನ್ನದ ಇತ್ತೀಚಿನ ದಾಸ್ತಾನಿನ 

ಸ್ಥಿತಿಗತಿಯ ಸಂಕ್ಷಿಪ್ತ ವಿವರಣೆಯನ್ನು ಒದಗಿಸಬೇಕು. : 
ಸಂಘವು ಮಾರುಕಟ್ಟೆ ಸಮಿತಿಯ ಹೆಸರಿಗೆ ಅಡಮಾನ ಮಾಡಲು 
ಪ್ರಸ್ತಾಪಿಸಿರುವ ಚರ:ಸ್ಥಿರ ಆಸ್ತಿಯ:ಆಸ್ತಿಗಳ ವಿವರ : 
ಸಂಘವು ಯಾವುದೇ ಬ್ಯಾಂಕಿನಿಂದ ಅಥವಾ ಇತರ ಸಂಸ್ಥೆಗಳಿಂದ ಸಾಲಗಳನ್ನು 
ಮುಂಗಡಗಳನ್ನು ಪಡೆದಿದೆಯೇ ? ಹಾಗಿದ್ದರೆ ಸಾಲದ ಮತ್ತು ಉಳಿದ ಬಾಕಿಯ 
ಹಾಗೂ ಸಂಘವು ಅಡಮಾನ ಮಾಡಿದ ಚರ: ಸ್ಥಿರ ಆಸ್ತಿಗಳ ವಿವರ ಕೊಡಿ. : 
ಸಂಘವು ಕ್ರ. ಸಂ . 16ರಲ್ಲಿ ನಮೂದಿಸಿರುವ ಆಸ್ತಿಗಳನ್ನು ಈಗಾಗಲೇ ಅಡಮಾನ 
ಮಾಡಿದೆಯೇ ? : 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಸಾಲ ಕೋರುವ ಬಗ್ಗೆ ಸಂಘವು 

ಅಂಗೀಕರಿಸಿದ ಗೊತ್ತುವಳಿಯ ಪ್ರತಿಯನ್ನು ಒದಗಿಸಬೇಕು. : 
ಸಹಿ 

ಸಹಿ 
ಅಧ್ಯಕ್ಷರು, 

ಕಾರ್ಯದರ್ಶಿ / ವ್ಯವಸ್ಥಾಪಕ 
ಸಂಘ, 

.…....... ಸಂಘ ..........] 

ನಮೂನೆ - 28 
[ನಿಯಮ 62ನ್ನು ನೋಡಿ] 

..... ಮಾರುಕಟ್ಟೆ ಸಮಿತಿ 

ಖಜಾನೆ ಅಥವಾ ಬ್ಯಾಂಕಿಗೆ ಮಾಡಲಾದ ಇರಸಾಲುಗಳ ರಿಜಿಸ್ಟರ್ 
ಇರಸಾಲು ಕಚೇರಿಯ ನಗದು ಲೆಕ್ಕದ ಬಾಬು ಖಜಾನೆ ಮೊಬಲಗು 
ಮಾಡಿದ ಪುಸ್ತಕದಲ್ಲಿಯ ( ತೆರಿಗೆ ಸ್ವರೂಪವನ್ನು 

ಲೆಕ್ಕಗಳಲ್ಲಿ 
ದಿನಾಂಕ ಪುಟಸಂಖ್ಯೆಯ ಅಥವಾ ಮೊಬಲಗಿನ ಜಮೆ ಶೀರ್ಷಿಕೆ 

ರೂ . ಪೈ . 
ಉಲ್ಲೇಖ ವಿವರಗಳನ್ನು 

ನಮೂದಿಸತಕ್ಕದ್ದು) 


ಖಜಾಂಚಿಯ 


. ....... 


ಸಹಿ 


ಖಜಾನೆ ಅಥವಾ 
ಬ್ಯಾಂಕಿನ ಪ್ರಭಾರ 
ಹೊಂದಿರುವ 


ಅಧಿಕಾರಿಯ ಸಹಿ 


ನಮೂನೆ - 29ಎ 


ಕ್ರಮ 


ಬಾಬು 


ಮಂಜೂರಾದ 


[ನಿಯಮ 64 (1) ನ್ನು ನೋಡಿ] 
ಮಾರುಕಟ್ಟೆ ಸಮಿತಿಯ ............. ..... .…... ವರ್ಷದ ಆಯವ್ಯಯ ಅಂದಾಜುಗಳು 

ಆದಾಯ 
ಕಳೆದ 3 | ಹಿಂದಿನ ಹಿಂದಿನ ಪರಿಷ್ಕತ ಅಂದಾಜು ವಿವರಗಳು | ಮಾರುಕಟ್ಟೆ [ಕೃಷಿ ಮಾರುಕಟ್ಟೆ 
ವರ್ಷಗಳ ವರ್ಷದ ವರ್ಷದ _ 9 | 3 ತಿಂಗಳ 

ಸಮಿತಿಯ ಮಾರುಕಟ್ಟೆ ಸಮಿತಿಯ 
ಸರಾಸರಿ ವಾಸ್ತವಿಕ | ಮಂಜೂರಾದ 

ವರ್ಷದ ವರ್ಷದ 

ನಿರ್ದೆಶಕನು] ವಿವರ 
ಆದಾಯ ಆದಾಯ | ಆಯವ್ಯಯ ವಾಸ್ತವಿಕ ಆದಾಯ 

ಆದಾಯ ಅಂದಾಜು ಣಾತ್ಮಕ 
ಅಂದಾಜುಗಳು ಆದಾಯ 

ಅಂದಾಜು 

ಮಾಡಿದ ಟಿಪ್ಪಣಿ 


ಸಂಖ್ಯೆ 


ಗಳು 


ತಿಂಗಳ | ಅಂದಾಜು 


ಆಯವ್ಯಯದ 
ವಿವರಣಾತ್ಮಕ 
ಟಿಪ್ಪಣಿಯ 
ಉಲ್ಲೇಖ 


ಒಟ್ಟು | 


ವರ್ಷದ 


ಆದಾಯ 


5 


| 


6 


| 


7 


| 


8 


| 


9 


10 


| 


11 


| 


12 


4 | 
1. ಲೈಸನ್ನು ಫೀಜುಗಳು : 

P[ ವ್ಯಾಪಾರಿಗಳು – ಚಿಲ್ಲರೆ ವ್ಯಾಪಾರಿಗಳು ] 
| , ಕಮೀಷನ್ ಏಜೆಂಟರು 
III. ದಲ್ಲಾಳಿಗಳು (ಬೋಕರ್) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೫೫ 


IV . ಇತರರು 

1) ಗಾಡಿ ಹೊಡೆಯುವುದು 
2 ) ಹಮಾಲಿಗಳು 
3) ಪ್ರೊಸೆಸರು 
4) ಟ್ರಕ್ ಮಾಲೀಕರು 


(5) ............ 
( 6 ) ............. 


V . ಒಟ್ಟು ವ್ಯಾಪಾರ ವಹಿವಾಟಿನ ಶೇಕಡಾ ಬರಬಹುದಾದ...........ಲಕ್ಷ ರೂಪಾಯಿಗಳ 
ಮೇಲೆ ಶೇಕಡಾ ....….......... ಮಾರುಕಟ್ಟೆ ಫೀಜು 

ಒಟ್ಟು | ರಿಂದ V 
V . ನೋಂದಣಿ ಫೀಜು 
VII, ಪುಸ್ತಕಗಳ ಮತ್ತು ನಮೂನೆಗಳ ಮಾರಾಟ 
VII, ಸಂಕೀರ್ಣ : 

(1) ಠೇವಣಿಗಳ ಮೇಲೆ ಬಡ್ಡಿ 
( 2) ಸ್ವತ್ತಿನ ಆದಾಯ 
( 3 ) ............ 


ಒಟ್ಟು ಜುಮ್ಮಾ 
ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 -05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 
ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 130 ಎಂಆರ್‌ಇ 88 ದಿನಾಂಕ: 30 -1- 1990ರ ( ಜಿಎಸ್ಆರ್ 23) ಮೂಲಕ ಪ್ರತಿಯೋಜಿಸಲಾಗಿದೆ. 


ವೆಚ್ಚ 


ಕ್ರಮ 


ಬಾಬು 


ಮಂಜೂರಾದ 


ಸಂಖ್ಯೆ 


ಕಳೆದ 3 | ಹಿಂದಿನ 
ವರ್ಷಗಳ ವರ್ಷದ 
ಸರಾಸರಿ 

ವಾಸ್ತವಿಕ 
ವೆಚ್ಚ | ವೆಚ್ಚ 


ಹಿಂದಿನ | ಪರಿಷ್ಕೃತ ಅಂದಾಜು ವಿವರಗಳು | ಮಾರುಕಟ್ಟೆ 

ಮಾರುಕಟ್ಟೆ 
ವರ್ಷದ 

( 3 ತಿಂಗಳ | ಒಟ್ಟು | ಸಮಿತಿಯ ಮಾರುಕಟ್ಟೆ ಸಮಿತಿಯ 
ಮಂಜೂರಾದ 

ತಿಂಗಳ 

ಅಂದಾಜು ಅಂದಾಜು ವರ್ಷದ | ನಿರ್ದೆಶಕನು]1 | ಆಯವ್ಯಯ 
ಆಯವ್ಯಯ | ವಾಸ್ತವಿಕ ವೆಚ್ಚ ವೆಚ್ಚ ಅಂದಾಜು ಅಂದಾಜು | ಟಿಪ್ಪಣಿಗಳ 
ವೆಚ್ಚ 

ಮಾಡಿದ ವೆಚ್ಚ ಉಲ್ಲೇಖ 
ಅಂದಾಜು 


ಆಯವ್ಯಯದ 

ಪೂರಕ 
ಟಿಪ್ಪಣಿಯ 
ಉಲ್ಲೇಖ 


ಗಳು 


ವೆಚ್ಚ 


| 


21 


22 


23 


24 


13 | 14 | 15 | 16 _ 17 | 18 | 19 | 20 
I. ವಂತಿಗೆಗಳು : 
(1)ಒಟ್ಟು ಜಮೆಗಳ ಮೇಲೆ ರಾಜ್ಯದ 

ಸಂಚಿತ ನಿಧಿಗೆ ಮಾಡಿದ ಶೇಕಡಾ 
(2) ಜಮೆಗಳ ಮೇಲೆ ಶೇಕಡಾ 5 ರಂತೆ ರಾಜ್ಯ 
ಮಾರುಕಟ್ಟೆ ಮಂಡಲಿಗೆ ಮಾಡಿದ ವಂತಿಗೆ 

ಒಟ್ಟು 
IIಸಿಬ್ಬಂದಿ 

ಎ) ವೇತನ 
ಬಿ) ತುಟ್ಟಿಭತ್ಯೆ 
ಸಿ) ಮನೆ ಬಾಡಿಗೆ ಭತ್ಯೆ 
ಡಿ) ಇತರ ಭತ್ಯಗಳು 
( ಲಗತ್ತಿಸಲಾಗಿರುವ ವಿವರಣಾ ಪಟ್ಟಿಯಲ್ಲಿ ವಿವರಿಸಲಾಗಿರುವಂತೆ) 


ಒಟ್ಟು 


೯೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


IIIಪ್ರಯಾಣ ಭತ್ಯೆ : 

1. ಸದಸ್ಯರಿಗೆ 

2 . ಸಿಬ್ಬಂದಿಗೆ 
- ಒಟ್ಟು 
IV ಮುದ್ರಣ ಮತ್ತು ಲೇಖನ ಸಾಮಗ್ರಿ 
V ಸಾದಿಲ್ವಾರು 
VI ಪ್ರಚಾರ 
VII ಅಂಚೆ ಮತ್ತು ತಂತಿ ವೆಚ್ಚಗಳು 
VIII ಜಾಹೀರಾತುಗಳು 
IX ಗಣ್ಯ ಸಂದರ್ಶಕರು 
X ಬಾಡಿಗೆ, ದರಗಳು ಮತ್ತು ತೆರಿಗೆಗಳು 
XI ಸಮವಸ್ತ್ರ ಉಡುಪುಗಳು 
XII ಸಮ್ಮೇಳನ ಮುಂತಾದವುಗಳಿಗೆ ಹಾಜರಾಗುವುದು 
XIII ಜೀಪ್ ವೆಚ್ಚಗಳು 

( ಎ) ದುರಸ್ತಿಗಳು 
( ಬಿ ) ಪೆಟ್ರೋಲ್ 


ಒಟ್ಟು 


XIVಕಟ್ಟಡ ಮುಂತಾದವುಗಳ ನಿರ್ವಹಣೆ 
XVಇತರ ಬಾಬುಗಳು 


* ) 


••••• .. . .... 


- ( ಬಿ) ... 


( ಡಿ ) 


ರೂ . ಪೈ . 


ಸಂಭವನೀಯ ಹೆಚ್ಚುವರಿ 

ಒಟ್ಟು ಜುಮ್ಮಾ 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 127 ದಿನಾಂಕ 25 - 05 -1988ರ ಮೂಲಕ ಪ್ರತಿಯೋಜಿಸಲಾಗಿದೆ. 

ನಮೂನೆ - 29ಬಿ 

[ನಿಯಮ 64 (1) ನ್ನು ನೋಡಿ] 
ಮಾರುಕಟ್ಟೆ ಸಮಿತಿಯ 

............ ವರ್ಷದ ಖಾಯಂ ಆಯವ್ಯಯ ಅಂದಾಜುಗಳು 
1.[ 31.3......] ರಂದು ಇರುವಂತೆ ಖಾಯಂ ನಿಧಿ ರೂ . ಪೈ . ಪ್ರಸ್ತಾವಿತ ವೆಚ್ಚದ ವಿವರಗಳು 
1 . ಸರ್ಕಾರದ ಸಾಲ ಯಾವುದಾದರೂ ಇದ್ದರೆ ಅದು 

|. ಜಡ ಸರಕು 

1 . ಆರ್ಜನೆ( ವಿವರಗಳನ್ನು ಒದಗಿಸಬೇಕು) 
10. ಸಂಭವನೀಯ ಹೆಚ್ಚುವರಿ 

1 . ಮಾರುಕಟ್ಟೆ ಪ್ರಾಂಗಣದ ಅಭಿವೃದ್ದಿ 

(ವಿವರಗಳನ್ನು ಒದಗಿಸಬೇಕು) 
IV. ಈಗಾಗಲೇ ಮಂಜೂರಾದ, ಆದರೆ ಖರ್ಚು 

IV . ಕಟ್ಟಡಗಳು ( ವಿವರಗಳನ್ನು ಒದಗಿಸ ಬೇಕು) 
ಮಾಡಿರದ ಮೊಬಲಗಿನ ವಜಾ 
ಬಾಬುಗಳು ಮಂಜೂರಾದ ಮೊಬಲಗು 

V , ಇತರ ಬಾಬುಗಳು ಯಾವುದಾದರೂ ಇದ್ದರೆ 

ಅವು, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೫೭ 


೯೫೭ 


( ಎ ) 


( ಎ ) 
( ಬಿ) 
(ಸಿ) 


( ಬಿ ) 


ಮುಂದುವರಿಸಲಾದ ನಿವ್ವಳ ಶಿಲ್ಕು 


( ಡಿ ) 

ವೆಚ್ಚಕ್ಕಾಗಿ ಲಭ್ಯವಿರುವ ಶಿಲ್ಕು 
ಕಾರ್ಯದರ್ಶಿ ಅಧ್ಯಕ್ಷ 
ಸ್ಥಳ: 
ದಿನಾಂಕ: ......... 


1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆ‌ಇ 91 ದಿನಾಂಕ: 27 -1 -1994ರ ಮೂಲಕ ಸೇರಿಸಲಾಗಿದೆ. 


ನಮೂನೆ- 30 

[ 64( 3) ( ಎ )ನಿಯಮವನ್ನು ನೋಡಿ] 

ಸಿಬ್ಬಂದಿ ವರ್ಗದ 20 ......... 20 .......... ವರ್ಷದ ವಿವರಗಳನ್ನು ತೋರಿಸುವ ಪಟ್ಟಿ. 
ಕ್ರಮ | ಲೆಕ್ಕ | ಹುದ್ದೆಗಳ ಮಂಜೂರಾದ ಹುದ್ದೆಯನ್ನು ಹುದ್ದೆಗಳ | ಪ್ರಸಕ್ತ ವರ್ಷದ ಏಪ್ರಿಲ್ ಒಂದರಂದು ಇರುವಂತೆ ಮುಂಬರುವ 
ಸಂಖ್ಯೆ | ಶೀರ್ಷಿಕೆ ( ಪದನಾಮ ಹುದ್ದೆಗಳ 

ಮಂಜೂರು ವೇತನ | ಹುದ್ದೆಗಳಲ್ಲಿ ಹಾಲಿ ಇರುವವರ ಹೆಸರುಗಳು ಮತ್ತು ವರ್ಷದಲ್ಲಿ 
ಸಂಖ್ಯೆ ಮಾಡಿ ಶ್ರೇಣಿ 

ಅವರ ವೇತನ ಮತ್ತು ಭತ್ಯೆಗಳು ಶೀರ್ಷಿಕೆಯ 
ಹೊರಡಿಸಿದ ಹುದ್ದೆಯಲ್ಲಿ | ಏಪ್ರಿಲ್ | ತುಟ್ಟಿ | ನಿರ್ದಿಷ್ಟ 

ಅಡಿಯಲ್ಲಿ 
ಸರ್ಕಾರದ 

ಇರುವವರ 

ಒಂದ ಭತ್ಯೆ | ಪಡಿಸಬೇಕಾದ 

ನಿರೀಕ್ಷಿಸಲಾದ 
ಅಥವಾ 

ಹೆಸರು ರಂದು 

ಒಟ್ಟು ವೆಚ್ಚ 
ಇತರ 

ಭತ್ಯೆಗಳು 
ಪ್ರಾಧಿಕಾರದ 

ವೇತನ 
ಆದೇಶ 
ಸಂಖ್ಯೆ 
ಮತ್ತು 

ದಿನಾಂಕ 
1 | 2 | 3 | 4 | 5 | 6 | 7 | 8 | 9 | 10 | 11 


ಇತರ 


ಕ್ರಮ 


ಷರಾ 


ಸಂಖ್ಯೆ 


ನಮೂನೆ - 31 

[ 64( 3) ( ಬಿ) ನಿಯಮವನ್ನು ನೋಡಿ] 
ಮುಂಬರುವ ವರ್ಷದಲ್ಲಿ ನಿರ್ವಹಿಸಬೇಕಾದ ಲೋಕೋಪಯೋಗಿ ಕಾಮಗಾರಿಗಳ ವಿವರಗಳನ್ನು ತೋರಿಸುವ ಪಟ್ಟಿ. 
ಲೆಕ್ಕಶೀರ್ಷಿಕೆ 

ಕಾಮಗಾರಿಯ | ಕಾಮಗಾರಿಯನ್ನು ಮಂಜೂರಾದ ಈವರೆಗೆ ಮುಂಬರುವ 
ಹೆಸರು ಅಥವಾ ಮಂಜೂರು ಮಾಡಿ ಅಂದಾಜು ಕಾಮಗಾರಿಯ ವರ್ಷದಲ್ಲಿ 
ವಿವರಣೆ 

ಹೊರಡಿಸಿದ ಮೊಬಲಗು ಸಂಬಂಧದಲ್ಲಿ | ಕಾಮಗಾರಿಯ 
ಸರ್ಕಾರದ ಅಥವಾ 

ವಹಿಸಲಾಗಿರುವ ಸಂಬಂಧದಲ್ಲಿ 
ಇತರ ಪ್ರಾಧಿಕಾರದ 

ವಹಿಸಬೇಕೆಂದಿರುವ 
ಆದೇಶ ಸಂಖ್ಯೆ 

ವೆಚ್ಚ 
ಮತ್ತು ದಿನಾಂಕ 


೯೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಕ್ರಮ 


ಸಂಖ್ಯೆ 


ದರ 


ನಮೂನೆ - 32 
[64( 3) ( ಸಿ) ನಿಯಮವನ್ನು ನೋಡಿ] 

ಮಾರುಕಟ್ಟೆ ಸಮಿತಿಗೆ ಮಂಜೂರಾದ ಸಾಲಗಳ ವಿವರಗಳು 
ಸಾಲವನ್ನು | ಸಾಲವನ್ನು ಮಂಜೂರಾದ | ಮಾರುಕಟ್ಟೆ ಸಮಿತಿಯು ಸಾಲವನ್ನು | ಬಡ್ಡಿಯ | ಮರುಪಾವತಿ ಮಾಡಬೇಕಾದ | ಪರಾ 
ಮಂಜೂರು ಮಂಜೂರು ಸಾಲದ ಪಡೆದುಕೊಂಡ ಸಾಲದ ಮರುಪಾವತಿ 

ಸುಸ್ತಿ ಸಾಲದ ಮೊಬಲಗು 
ಮಾಡಿ ಮಾಡಿದ ಮೊಬಲಗು ಮೊಬಲಗು ಮಾಡಬೇಕಾದ 

ಮತ್ತು ಸುಸ್ತಿ ಬಡ್ಡಿ 
ಹೊರಡಿಸಿದ | ಉದ್ದೇಶ 

ಕಂತುಗಳ 

ಯಾವುದಾದರೂ ಇದ್ದರೆ 
ಆದೇಶ 

ಸಂಖ್ಯೆ ಮತ್ತು 
ಸಂಖ್ಯೆ 

ಮೊಬಲಗು | ತೆಗೆದುಕೊಂಡ | ಪ್ರತಿ ಕಂತಿನ 

ಮರುಪಾವತಿ ಸುಸ್ತಿ 
ಮತ್ತು 

ದಿನಾಂಕ ಅವಧಿ 

ಮಾಡಬೇಕಾದ ಬಡ್ಡಿಯ 
ದಿನಾಂಕ 

ಸುಸ್ತಿ ಸಾಲದ | ಮೊಬಲಗು 
ಮೊಬಲಗು 


ಅವು 


10 


ಸಂಕ್ಷಿಪ್ತ ವಿವರ : 
1. ಏಪ್ರಿಲ್ ಒಂದರಂದು ಇರುವಂತೆ ಮಾರುಕಟ್ಟೆ ಸಮಿತಿಯು ಪಡೆದ ಸಾಲಗಳ ಒಟ್ಟು ಮೊತ್ತ ...... 
2 . ಆಯವ್ಯಯ ವರ್ಷದಲ್ಲಿ ಮರುಪಾವತಿ ಮಾಡಬೇಕಾದ ಸಾಲಗಳ ಮೊಬಲಗು ...... 
3. ಆಯವ್ಯಯ ವರ್ಷದ ಅವಧಿಯಲ್ಲಿ ಸಾಲಗಳ ಮೇಲೆ ಸಂದಾಯ ಮಾಡಬೇಕಾದ ಬಡ್ಡಿಯ ಮೊಬಲಗು ........ 

ನಮೂನೆ - 33 

[64( 3) ( ಡಿ)ನಿಯಮವನ್ನು ನೋಡಿ] 
ಮುಂಬರುವ ವರ್ಷದಲ್ಲಿ ಮಾರುಕಟ್ಟೆ ಸಮಿತಿಯು, ಸರ್ಕಾರಿ ಇಲಾಖೆಗಳಿಗೆ ಸಂದಾಯ ಮಾಡಬೇಕಾದ ವಂತಿಗೆಗಳು ಮತ್ತು ಇತರ ಬಾಕಿಗಳು 
ಕ್ರಮ ಸಂಖ್ಯೆ | ಸರ್ಕಾರಕ್ಕೆ ಸಂದಾಯ ಸಂದಾಯ 

ಸರ್ಕಾರಕ್ಕೆ ಸಂದಾಯ ವಂತಿಗೆ ಅಥವಾ ಇತರ ಷರಾ 
ಮಾಡಬೇಕಾದ ಮಾಡಬೇಕಾದ ಮಾಡಬೇಕಾದ ವಂತಿಗೆ 

ಬಾಕಿಗಳನ್ನು 
ವಂತಿಗೆಗಳು ಮತ್ತು ಮೊಬಲಗು ಅಥವಾ ಇತರ ಬಾಕಿಗಳನ್ನು ಸಂದಾಯಕ್ಕಾಗಿ 
ಇತರ ಬಾಕಿಗಳು 

ಸಂದಾಯ ಮಾಡುವಂತೆ ಏರ್ಪಾಟು ಮಾಡಿರುವ 
ಒತ್ತಾಯಿಸುವ ಬಿಲ್ಲಿನ ಅಥವಾ ಲೆಕ್ಕ ಶೀರ್ಷಿಕೆ 
ಪತ್ರದ ಸಂಖ್ಯೆ ಮತ್ತು ದಿನಾಂಕ 


ನಮೂನೆ - 34 
[67ನೇ ನಿಯಮವನ್ನು ನೋಡಿ] 

ವಾರ್ಷಿಕ ವರದಿ 


ಪೀಠಿಕೆ 


ಮಾರುಕಟ್ಟೆ ಪ್ರದೇಶ, ನಿಯಂತ್ರಿತ ಸರಕುಗಳು 
ಮಳೆ ಪ್ರಮಾಣ ಮತ್ತು ಸಾಗುವಳಿಯಾಗುತ್ತಿರುವ ಭೂಮಿ - ಎಕರೆಗಳಲ್ಲಿ 
ಲೈಸನ್ಸ್ ಪಡೆದಿರುವ ನಿರ್ವಾಹಕರುಗಳು - 5 ವರ್ಷಗಳ ಲೈಸನ್ಸ್ ಫೀಜು 
ಬಂದಿರುವ ಸರಕುಗಳ ಮತ್ತು ಅವುಗಳ ಮೌಲ್ಯ ಮುಖ್ಯ ಸರಕುಗಳಿಗೆ ಸಂಬಂಧಪಟ್ಟ ಮಾಸಿಕ ಅಂಕಿಗಳು 
( ಐದು ವರ್ಷಗಳಿಗೆ) 
ವಾರ್ಷಿಕ ವಹಿವಾಟು ( ಐದು ವರ್ಷಗಳಿಗೆ ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೯೫೯ 


೯೫೯ 


ಮಾರುಕಟ್ಟೆ ಫೀಜು - ದರ - ಆದಾಯ (ಐದು ವರ್ಷಗಳಿಗೆ) 
ಮಾಸಿಕ ಮಾರುಕಟ್ಟೆ ಬೆಲೆಗಳು - ಸರ್ವೆಸಾಧಾರಣ ಬೆಲೆಗಳು 
ಎಣ್ಣೆ ಗಿರಣಿಗಳು ಮತ್ತು ಇತರ ಸಂಸ್ಕರಣ ಉದ್ದಿಮೆಗಳು ಹಾಗೂ ಅವುಗಳ ವಾರ್ಷಿಕ ವಹಿವಾಟು 
ಸಹಕಾರಿ ಸಂಘಗಳ ಮೂಲಕ ಮಾರಾಟಗಳು / ಒಟ್ಟು ವಹಿವಾಟಿಗೆ ಸಂಬಂಧಿಸಿದಂತೆ ಅನುಪಾತ 
ಮಾರುಕಟ್ಟೆ ವ್ಯವಹಾರದ ಚಾರ್ಜುಗಳು 
ಸರಕುಗಳ ಚಲನ ವಲನ 
ರಫ್ತುಗಳು 
ಮಾರಾಟ ವಿಧಾನ 
ಒಪ್ಪಂದಗಳು 
ನಿಯಂತ್ರಿಸಬೇಕಾದ ಹೆಚ್ಚಿನ ಸರಕುಗಳು 
ಮಾರುಕಟ್ಟೆ ಪ್ರದೇಶದ ವಿಸ್ತರಣೆ 
ಮಾರಾಟ ಪ್ರಾಂಗಣಗಳು 
ಉಪಪ್ರಾಂಗಣಗಳಲ್ಲಿ ಸರಕುಗಳು ಬರುವಿಕೆ ಮತ್ತು ಅವುಗಳ ಮಾರಾಟಗಳು 
ಗ್ರಾಮದಲ್ಲಿ ಮಾರಾಟಗಳು ಮತ್ತು ಪ್ರಚಾರ 
ವಸ್ತು ಪ್ರದರ್ಶನಗಳು ಮತ್ತು ಮಾರಾಟ ಮಳಿಗೆಗಳು 
ನ್ಯಾಯಾಲಯ ಮೊಕದ್ದಮೆಗಳು 
ಲೈಸನ್ಸ್ಗಳ ರದ್ದಿಯಾತಿ 
ವಿವಾದಗಳು 
ಉಪವಿಧಿಗಳ ತಿದ್ದುಪಡಿಗಳು 


ಸಭೆಗಳು 


ಚುನಾವಣೆಗಳು 

ಲೆಕ್ಕಪರಿಶೋಧನೆ 
29 , ಗಣ್ಯ ಸಂದರ್ಶಕರು 
ಸಮಾರೋಪ 

ನಮೂನೆ- 35 
[ನಿಯಮ 74] 

.. ಮಾರುಕಟ್ಟೆ ಸಮಿತಿ 

ಸಾಮಾನ್ಯ ರಸೀತಿ 
ಪುಸ್ತಕ ಸಂಖ್ಯೆ : 

ರಸೀತಿ ಸಂಖ್ಯೆ 

ದಿನಾಂಕ...... 
............. ಸಂಬಂಧದಲ್ಲಿ ............. ಇವರಿಂದ ...... ........... ರೂ . ಗಳನ್ನು (..... ....... 

ಅಕ್ಷರಗಳಲ್ಲಿ) 
ಸ್ವೀಕರಿಸಲಾಗಿದೆ. 

ಕಾರ್ಯದರ್ಶಿಯ ಸಹಿ . 
[ ನಮೂನೆ 35ಎ 
[ನಿಯಮ 74ಎ (1) ನ್ನು ನೋಡಿ] 
ಅಧಿಸೂಚಿತ ಕೃಷಿ ಉತ್ಪನ್ನದ ಸಾಗಣೆಗೆ ಪರ್ಮಿಟ್ 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, - - - - - - - - - - 
ಪುಸ್ತಕ ಸಂಖ್ಯೆ: 

ಲೈಸೆನ್ಸ್ ಸಂಖ್ಯೆ : 
ಪರ್ಮಿಟ್ ಸಂಖ್ಯೆ : 

ದಿನಾಂಕ: 

ವೇಳೆ: 
(1) ವ್ಯಾಪಾರಿಯ / ರಫ್ತುದಾರನ ಹೆಸರು ಮತ್ತು ವಿಳಾಸ : 
(2) ವಾಹನ / ಲಾರಿ/ ವ್ಯಾನ್ ಇತ್ಯಾದಿಗಳ ನೋಂದಣಿ ಸಂಖ್ಯೆ : 


೯೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


(5) 


( 3 ) ಯಾರಿಂದ ಖರೀದಿ ಮಾಡಲಾಯಿತೋ ಅವರ ಹೆಸರು ಮತ್ತು ವಿಳಾಸ : 

ಯಾರಿಗೆ ಸಾಗಣೆ ಮಾಡಲಾಯಿತೋ ಅವರ ಹೆಸರು ಮತ್ತು ವಿಳಾಸ: 
ಸಾಗಣೆಯಲ್ಲಿರುವ ಕೃಷಿ ಉತ್ಪನ್ನದ ವಿವರ : 
( ಎ) ಸರಕಿನ ಹೆಸರು : 
( ಬಿ) ಪರಿಮಾಣ / ತೂಕ : 
(ಸಿ) ಮೌಲ್ಯ (ರೂಪಾಯಿಗಳಲ್ಲಿ) : 
ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡಲಾಗಿದೆಯೇ ? ಅದರ ವಿವರಗಳು: 
( ಬಿಲ್ಲಿನ/ ರಸೀದಿಯ ಸಂಖ್ಯೆ ಮತ್ತು ದಿನಾಂಕ ಅಥವಾ) 
ಖರೀದಿ/ ಮಾರಾಟ ಬಿಲ್‌ನ ಸಂಖ್ಯೆ ಮತ್ತು ದಿನಾಂಕ 
ಪತ್ನಿಟ್ಟು ಜಾರಿಯಲ್ಲಿರುವ ಅವಧಿ: 20 - - - - - - - ನೇ ವರ್ಷದ - - - - - - - - - - ತಿಂಗಳ - - - - - - - - ದಿನಾಂಕದ - - - - - - 
ಗಂಟೆಯಿಂದ 20 - - - - - - - - ನೇ ವರ್ಷದ - - - - - - - - ತಿಂಗಳ - - - -- - ದಿನಾಂಕ - - - - - - - - ಗಂಟೆಗಳವರೆಗೆ 

-- - - - - - - ಎಂಬ ನಾನು, ಮೇಲೆ ಒದಗಿಸಿದ ಮಾಹಿತಿಯು ನನಗೆ ತಿಳಿದಮಟ್ಟಿಗೆ ಮತ್ತು ನಾನು ನಂಬುವಷ್ಟರ ಮಟ್ಟಿಗೆ ನಿಜವಾದುದು 
ಎಂದು ಘೋಷಿಸುತ್ತೇನೆ. 

ವ್ಯಾಪಾರಿಯ/ ರಫ್ತುದಾರನ ಸಹಿ. 
ನಿಬಂಧನೆಗಳು ಮತ್ತು ಷರತ್ತುಗಳು 
1. ಸಾಗಣೆ ಪರ್ಮಿಟ್ಟಿನ ಮೊದಲ ಪ್ರತಿಯು (ಮೂಲ ಪ್ರತಿ) ಸಾಗಣೆ ವಾಹನದಲ್ಲಿರತಕ್ಕದ್ದು. ಪರ್ಮಿಟ್ಟಿನ ಎರಡನೇ ಪ್ರತಿಯನ್ನು, ಅದನ್ನು 

ನೀಡಿದ 48 ಘಂಟೆಗಳೊಳಗೆ ಕೃಷಿ ಉತ್ಪನ್ನವನ್ನು ಯಾವ ಮಾರುಕಟ್ಟೆ ಸಮಿತಿಯಲ್ಲಿ ಖರೀದಿಸಲಾಯಿತೋ ಆ ಮಾರುಕಟ್ಟೆ 
ಸಮಿತಿಯ ಕಾರ್ಯದರ್ಶಿಗೆ ಸಲ್ಲಿಸತಕ್ಕದ್ದು. ಸಾಗಣೆ ಪರ್ಮಿಟ್ಟಿನ ಮೂರನೇ ಪ್ರತಿಯನ್ನು, ವ್ಯಾಪಾರಿಯು | ರಫ್ತುದಾರನು ತನ್ನ 
ಬಳಕೆಗಾಗಿ ಇಟ್ಟುಕೊಳ್ಳತಕ್ಕದ್ದು ಮತ್ತು ಮಾರುಕಟ್ಟೆ ಸಮಿತಿಯು ಇಚ್ಚಿಸಿದರೆ, ಅದನ್ನು ಪರಿಶೀಲನೆಗಾಗಿ ಹಾಜರುಪಡಿಸತಕ್ಕದ್ದು. 
ಸಾಗಣೆ ಪರ್ಮಿಟ್ಟನ್ನು ಸಾಗಣೆಯಲ್ಲಿರುವಾಗ ಜಾರಿ ಘಟಕದ ಅಧಿಕಾರಿಗಳಿಗೆ / ಇತರೆ ಅಧಿಕೃತ ಅಧಿಕಾರಿಗಳಿಗೆ ಮತ್ತು ಮಾರುಕಟ್ಟೆ 
ಪ್ರದೇಶದಲ್ಲಿ ಸ್ಥಾಪಿಸಲಾದ ತನಿಖಾ ಠಾಣೆಯಲ್ಲಿ ಪರಿಶೀಲನೆಗಾಗಿ ತೋರಿಸತಕ್ಕದ್ದು ಮತ್ತು ಸಾಗಣೆ ಪರ್ಮಿಟ್ಟನ್ನು ಪರಿಶೀಲಿಸುವ 
ಅಧಿಕಾರಿಯು / ಸಿಬ್ಬಂದಿಯು, ಪ್ರತಿಯೊಂದು ಪರ್ಮಿಟ್ಟಿನ ಮೇಲೆ ಸಹಿ ಮಾಡತಕ್ಕದ್ದು ಮತ್ತು ತನ್ನ ಪದನಾಮವನ್ನು ಹಾಗೂ 
ಸಮಯವನ್ನು ದಾಖಲಿಸತಕ್ಕದ್ದು. 
ಈ ಪರ್ಮಿಟ್ಟು ಒಂದು ಸಲದ ಸಾಗಣೆಗೆ ಮಾತ್ರ ಸಿಂಧುವಾಗಿರುತ್ತದೆ ಮತ್ತು ಯಾವುದೇ ಕಾರಣಗಳಿಗಾಗಿ ಅದನ್ನು 

ವರ್ಗಾಯಿಸುವಂತಿಲ್ಲ. 
4 . ಪರ್ಮಿಟ್ಟಿನ ಕಾಲಾವಧಿಯನ್ನು ಯಾವುದೇ ಸಿಂಧುವಾದ ಕಾರಣಗಳಿಲ್ಲದೆ ಮಾರ್ಪಡಿಸತಕ್ಕದ್ದಲ್ಲ]. 
1. ಅಧಿಸೂಚನೆ ಸಂಖ್ಯೆ . ಸಿಡಿ 229 ಎಂಆರ್‌ಇ 2007, ದಿನಾಂಕ 19 .3.2008ರ ಮೂಲಕ 20 - 03 - 2008ರಿಂದ ಜಾರಿಗೆ ಬರುವಂತೆ ನಮೂನೆ 35ಎ ಯನ್ನು 
ಪ್ರತಿಯೋಜಿಸಲಾಗಿದೆ. 

[ ನಮೂನೆ 35ಬಿ 
[ 74ಎ ನಿಯಮ ನೋಡಿ] 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 

ಪ್ರಮಾಣಪತ್ರ 
ಪುಸ್ತಕ ಸಂಖ್ಯೆ 

ಕ್ರಮ ಸಂಖ್ಯೆ - - - - -- 

ದಿನಾಂಕ: 
ಮೆಸರ್ಸ್ - - - - - -- - -- ಇವರು ಈ ಮಾರುಕಟ್ಟೆ ಸಮಿತಿಯ ಲೈಸೆನ್ಸ್ ಪಡೆದ ಕಮೀಷನ್ ಏಜೆಂಟ್ ಅಥವಾ ವ್ಯಾಪಾರಿ ಆಗಿದ್ದಾರೆ 
ಎಂದು ಪ್ರಮಾಣೀಕರಿಸಲಾಗಿದೆ. ಇವರು ಪರ್ಮಿಟ್ ಸಂಖ್ಯೆ - - - - - - - - - - - - - - - ರ ಪ್ರಕಾರ ದಿನಾಂಕ - - - - - - - - - - - ರಂದು ರವಾನೆ ಮಾಡಿದ 
ಸರಕುಗಳಿಗಾಗಿ ರಸೀದಿ ಸಂಖ್ಯೆ -- - - - - - -- - - - ರಂತೆ - -- - - - - -- - - - - - - ರೂ . ಗಳ ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡಿದ್ದಾರೆ. 

ಕಾರ್ಯದರ್ಶಿ , 
ಎಪಿಎಂಸಿ.] 


1. ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 - 03 - 2008ರಿಂದ ಜಾರಿಗೆ ಬರುವಂತೆ ನಮೂನೆ 35ಬಿ ಯನ್ನು ಸೇರಿಸಲಾಗಿದೆ. 


ಜಿನ್ನರ್ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೯೬೧ 
[ ನಮೂನೆ - 36 

[ 76 (4) ನೇ ನಿಯಮವನ್ನು ನೋಡಿ] 
ಸಂಖ್ಯೆ : 

...ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು , 1968ರ 76 ( 4) ನೇ ನಿಯಮದ ಮೇರೆಗೆ .... 
ಜಿಲ್ಲೆಯ ....... ....... ತಾಲ್ಲೂಕಿನ ........... ಸ್ಥಳದಲ್ಲಿ ವಾಸವಾಗಿರುವ ........ 

ಇವರ ಮಗ ಶ್ರೀ 
......................... ಇವರಿಗೆ 
* ವ್ಯಾಪಾರಿ 

ಆಮದುದಾರ 
ಕಮೀಷನ್ ಏಜೆಂಟ್ 
ದಳ್ಳಾಳಿ (ದ್ರೋಕರ್ ) 

ಪ್ರೆಸ್ಸರ್‌ 
ಸಂಸ್ಕರಣಕಾರ 
ರಫ್ತುದಾರ 

ದಾಸ್ತಾನುದಾರ 
*[ಉಗ್ರಾಣಪಾಲಕ] ಚಿಲ್ಲರೆ ವ್ಯಾಪಾರಿ 

- ಎಂದು [...... ನೇ ಸಾಲಿನ ಮಾರ್ಚ್ 31] ಕ್ಕೆ ಅಂತ್ಯವಾಗುವ ಮಾರುಕಟ್ಟೆ ವರ್ಷಕ್ಕಾಗಿ ಲೈಸೆನ್ನನ್ನು ನೀಡಲಾಗಿದೆ ಮತ್ತು ಸದರಿ ಲೈಸೆನ್ನು ಈ 
ಅಧಿನಿಯಮದಲ್ಲಿ , ನಿಯಮಗಳಲ್ಲಿ ಮತ್ತು ಉಪವಿಧಿಗಳಲ್ಲಿ ಹೇಳಿರುವ ಷರತ್ತುಗಳಿಗೆ ಮತ್ತು ಸಮಿತಿಯು ವಿಧಿಸಬಹುದಾದಂಥ ಇತರ ಷರತ್ತುಗಳಿಗೆ ಮತ್ತು 
76ನೇ ನಿಯಮದ ( 40) ನೇ ಉಪನಿಯಮದ ಮೇರೆಗೆ ಬರೆದು ಕೊಡಬೇಕಾದ ಒಪ್ಪಂದದ ನಿಬಂಧನೆಗಳಿಗೊಳಪಟ್ಟಿರುತ್ತದೆ. 
ಕಾರ್ಯದರ್ಶಿ 

ಅಧ್ಯಕ್ಷರು. 
ಮೊಹರು : 
ದಿನಾಂಕ : 

* ( ಅಗತ್ಯವಿಲ್ಲದಿರುವುದನ್ನು ಹೊಡೆದು ಹಾಕಿ)] 
1. ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ - 265 ಎಂಎಂಡಿ- 84 ದಿನಾಂಕ: 7-4 -88ರ ( ಜಿಎಸ್ ಆರ್ 93 ) ಮೂಲಕ ನಮೂನೆ 36 ಅನ್ನು ಪ್ರತಿಯೋಜಿಸಲಾಗಿದೆ. 


ಕ್ರಷರ್‌ 


2 . ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ: 27 -1 -1994ರ ಮೂಲಕ ಸೇರಿಸಲಾಗಿದೆ. 


3. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ : 27 -1-1994ರ ಮೂಲಕ ಪ್ರತಿಯೋಜಿಸಲಾಗಿದೆ. 

[ ನಮೂನೆ - 37 
[ ನಿಯಮ 79(2)ನೋಡಿ] 


ಸಂ : ........ 


ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ .. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ), ನಿಯಮಗಳು, 1968ರ ನಿಯಮ 79(2)ರ ಪ್ರಕಾರ 

........... ಇವರ ಮಗನಾದ ಮತ್ತು ........... .. ........ ಜಿಲ್ಲೆಯ .......... ............ ತಾಲ್ಲೂಕಿನ ......... .. .... ನಿವಾಸಿಯಾದ 
ಶ್ರೀ ....................... ............................... ಇವರಿಗೆ 
*ತೂಕದಾರನಾಗಿ 

ಎತ್ತಿನ ಗಾಡಿಯವನಾಗಿ 
ಅಳತೆದಾರನಾಗಿ 

ಲಾರಿ ಮಾಲೀಕನಾಗಿ 
ಸರ್ವೆಯರ್‌ನಾಗಿ 

ಪಬ್ಲಿಕ್ ಕ್ಯಾರಿಯರ್ ವಾಹನದ 
ಹಮಾಲಿಯಾಗಿ 

ಮಾಲೀಕನಾಗಿ 
ಸಮಿತಿಯು ನಿರ್ದಿಷ್ಟಪಡಿಸಿರುವ ಷರತ್ತುಗಳಿಗೆ ಮತ್ತು 79ನೇ ನಿಯಮದ ( 2) ನೇ ಉಪನಿಯಮದ ಮೇರೆಗೆ ಬರೆದುಕೊಟ್ಟ ಒಪ್ಪಂದದ 
ನಿಬಂಧನೆಗಳಿಗೆ ಒಳಪಟ್ಟು 31ನೇ ಮಾರ್ಚ್ 19 .... ಕ್ಕೆ ಅಂತ್ಯಗೊಳ್ಳುವ ಮಾರುಕಟ್ಟೆ ವರ್ಷದ ಬಗ್ಗೆ ಲೈಸನ್ಸ್ ನೀಡಲಾಗಿದೆ. 
ಕಾರ್ಯದರ್ಶಿ 

ಅಧ್ಯಕ್ಷರು. 
ಮೊಹರು : 


ದಿನಾಂಕ : 


* ( ಅನ್ವಯವಾಗದಿರುವುದನ್ನು ಒಡೆದುಹಾಕಿ) 
174 ಎಂಆರ್‌ಇ 91 ದಿನಾಂಕ: 27 -1-1994ರ ಮೂಲಕ ನಮೂನೆ 37 ಅನ್ನು ಪ್ರತಿಯೋಜಿಸಲಾಗಿದೆ. 


1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 


೯೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಭಾಗ ೪ಎ 
[ನಮೂನೆ 37ಎ 

[ 76ನೇ ನಿಯಮ ನೋಡಿ] 
ಒಂದಕ್ಕಿಂತ ಹೆಚ್ಚು ಮಾರುಕಟ್ಟೆ ಪ್ರದೇಶಗಳಲ್ಲಿ ವ್ಯಾಪಾರಿಯಾಗಿ ಕಾರ್ಯನಿರ್ವಹಿಸಲು ಲೈಸೆನ್ಸ್ ಪಡೆಯುವುದಕ್ಕಾಗಿ ಅರ್ಜಿ. 


ದಿನಾಂಕ: 


ಮಾನ್ಯರೇ , 
- - - - - - - - - - ( ಹೆಸರು) ಎಂಬ ನಾನು/ ನಾವು ( ವಿಳಾಸ) - - - 

- - - - ( ದೂರವಾಣಿ ಸಂ .) - - - - - - ಈ ಕೆಳಕಂಡ 
ಮಾರುಕಟ್ಟೆ ಪ್ರದೇಶಗಳಲ್ಲಿ ಒಂದಕ್ಕಿಂತ ಹೆಚ್ಚು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ವ್ಯಾಪಾರಿಯಾಗಿ ಕಾರ್ಯನಿರ್ವಹಿಸಲು ಲೈಸೆನ್ಸ್ಗಾಗಿ ಅರ್ಜಿಯನ್ನು 
ಸಲ್ಲಿಸಿದ್ದೇನೆ/ ವೆ. ಮೇಲೆ ತಿಳಿಸಿದ ಲೈಸೆನ್ನನ್ನು ಪಡೆಯುವುದಕ್ಕಾಗಿ ನಿಯಮಗಳ ಪ್ರಕಾರ -- - -- - -- -- ರೂ .ಗಳ ಅವಶ್ಯ ಲೈಸೆನ್ಸ್ ಫೀಜನ್ನು ಸಂದಾಯ 
ಮಾಡಲು ನಾನು/ ನಾವು ಸಿದ್ಧನಿದ್ದೇನೆ/ಸಿದ್ಧರಿದ್ದೇವೆ ಮತ್ತು ಇಚ್ಛಿಸುತ್ತೇನೆ/ವೆ. 


- 


- 


- 


- 


- 


- 


- 


- 


- 


- 


- 


- 


- ~ - . 


ನಾನು ಈ ಅರ್ಜಿಯೊಂದಿಗೆ ಈ ಕೆಳಕಂಡ ದಾಖಲೆಗಳನ್ನು ಲಗತ್ತಿಸಿದ್ದೇನೆ. 
ಧನಾನುಕೂಲತಾ ಪ್ರಮಾಣಪತ್ರ. 
ಬ್ಯಾಂಕ್ ಖಾತರಿ. 

ಘೋಷಣೆ 
ನಾನು / ನಾವು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966ನ್ನು ಮತ್ತು ಅದರ 
ಮೇರೆಗೆ ರಚಿಸಲಾದ ನಿಯಮಗಳನ್ನು ಮತ್ತು ಕಾಲಕಾಲಕ್ಕೆ ಅದಕ್ಕೆ ಮಾಡಲಾದ ತಿದ್ದುಪಡಿಗಳನ್ನು ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರು 
ಕಾಲಕಾಲಕ್ಕೆ ಹೊರಡಿಸಿದ ನಿರ್ದೇಶನಗಳನ್ನು ಅಥವಾ ಆದೇಶಗಳನ್ನು ಪಾಲಿಸಲು ಒಪ್ಪಿದ್ದೇನೆ/ ವೆ. 
ನಾನು / ನಾವು, ನನ್ನ / ನಮ್ಮ ವ್ಯವಹಾರದ ನಿರ್ವಹಣೆಯ ಬಗ್ಗೆ ಎಲ್ಲಾ ಅವಶ್ಯಕವಾದ ದಾಖಲೆಗಳನ್ನು ಮತ್ತು ಮಾಹಿತಿಯನ್ನು ಇಡಲು ಮತ್ತು 
ಸಮುಚಿತ ಪ್ರಾಧಿಕಾರಿಯು ಪರಿಶೀಲನೆಗಾಗಿ ಕೇಳುವ ಯಾವುದೇ ರೀತಿಯ ಮಾಹಿತಿಯನ್ನು ಮತ್ತು ದಸ್ತಾವೇಜುಗಳನ್ನು ಹಾಜರುಪಡಿಸಿ 
ಸಹಕರಿಸಲು ಒಪ್ಪಿದ್ದೇನೆ/ವೆ. 
ನಾನು/ ನಾವು, ಕಾನೂನಿಗನುಸಾರವಾಗಿ ಹೊಣೆಯಾಗಿರುವ ಮತ್ತು ನನ್ನಿಂದ / ನಮ್ಮಿಂದ ಬಾಕಿಯಿರುವ ಯಾವುದೇ ರೀತಿಯ ಚಾರ್ಜುಗಳನ್ನು 
ಅಥವಾ ಫೀಜುಗಳನ್ನು ಅಥವಾ ಮೊಬಲಗುಗಳನ್ನು ಸಂದಾಯ ಮಾಡಲು ಒಪ್ಪಿದ್ದೇನೆ/ ವೆ. 
ನಾನು/ ನಾವು, ಕಾನೂನುಬಾಹಿರ ವ್ಯವಹಾರಗಳನ್ನು ನಡೆಸುತ್ತಿರುವ ವ್ಯಕ್ತಿಗಳೊಂದಿಗೆ ವ್ಯವಹಾರವನ್ನು ಮಾಡದೇ ಇರಲು ಮತ್ತು ಅಂಥ ವ್ಯಕ್ತಿಗಳ 
ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಸಹಕರಿಸಲು ಒಪ್ಪಿದ್ದೇನೆ/ ವೆ. 

ಅರ್ಜಿದಾರನ ಸಹಿ . 


ಹೆಸರು : 


ವಿಳಾಸ: 


ಸಹಿ : 
ಹೆಸರು: 


ವಿಳಾಸ: 


ಸಹಿ : 


ನಮೂನೆ37ಬಿ 


[ 76ನೇ ನಿಯಮ ನೋಡಿ] 
ಒಂದಕ್ಕಿಂತ ಹೆಚ್ಚು ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಾರಿಯಾಗಿ ಕಾರ್ಯನಿರ್ವಹಿಸುವುದಕ್ಕೆ ಲೈಸೆನ್ನು 
ಇಲ್ಲಿ ಇನ್ನು ಮುಂದೆ ಲೈಸೆನ್ಸುದಾರ ಎಂದು ಉಲ್ಲೇಖಿಸಿರುವ - - -- - - -- - - - - - ( ಹೆಸರು) - -- - - 

- - - - - - - - - - - - - - - - - ( ವಿಳಾಸ) - - - 
- - - - - - - - (ದೂರವಾಣಿ ಸಂಖ್ಯೆ ) ಇವರಿಗೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966 
ಮತ್ತು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಗಳು , 1968ರ ಉಪಬಂಧಗಳಿಗೆ ಒಳಪಟ್ಟು, 


- - - - - - - - - - - - - - - - - - - - - - - - 


= 


- 


- 


- 


- 


- -- - -- -- - -- - -- -- -- 
- - - - - - - - - - - 


= 


= 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೬೩ 


-- - - - - - ಮಾರುಕಟ್ಟೆ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಲು - - - - - - - 

- - - ರೂಪಾಯಿಗಳ 
ಫೀಜನ್ನು ಸಂದಾಯಮಾಡಿದ ಮೇಲೆ ಈ ಕೆಳಕಂಡ ಷರತ್ತುಗಳ ಮೇಲೆ ಲೈಸೆನ್ನನ್ನು ಮಂಜೂರು ಮಾಡಲಾಗಿದೆ, ಎಂದರೆ: 

1. ಲೈಸೆನ್ನುದಾರನು ಸದರಿ ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳನ್ನು ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರೊಂದಿಗೆ - -- - - - - - 
- - - - - - - - - ರಂದು ಲೈಸೆನ್ನುದಾರನು ಮಾಡಿಕೊಂಡ ಒಪ್ಪಂದದ ಷರತ್ತುಗಳನ್ನು ಪಾಲಿಸಲು ಬದ್ದನಾಗಿರತಕ್ಕದ್ದು. 

2. ಈ ಲೈಸೆನ್ನು ವರ್ಗಾಯಿಸುವಂಥದ್ದಲ್ಲ . 

3. ಈ ಲೈಸೆನ್ನನ್ನು ಸದರಿ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ 
ಅಮಾನತ್ತಿನಲ್ಲಿಡಬಹುದು ಅಥವಾ ರದ್ದುಪಡಿಸಬಹುದು. 

4. ಈ ಲೈಸೆನ್ನನ್ನು ಅಮಾನತು ಮಾಡಿದ ಅಥವಾ ರದ್ದುಪಡಿಸಿದ ಸಂದರ್ಭದಲ್ಲಿ, ಅದನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಒಪ್ಪಿಸತಕ್ಕದ್ದು. 

5. ಲೈಸೆನ್ಸುದಾರನು ವ್ಯಾಪಾರಿಯಾಗಿ ಮಾತ್ರ ಮತ್ತು ಲೈಸೆನ್ನನ್ನು ಯಾವ ಸ್ಥಳಗಳಿಗೆ ಸಂಬಂಧಿಸಿದಂತೆ ನೀಡಲಾಗಿದೆಯೋ ಆ ಸ್ಥಳಗಳಲ್ಲಿ 
ವ್ಯವಹಾರವನ್ನು ನಡೆಸತಕ್ಕದ್ದು ಮತ್ತು ಸದರಿ ನಿಯಮಗಳ ಮೇರೆಗೆ ಮಂಜೂರು ಮಾಡಿದ ಲೈಸೆನ್ಸ್‌ನ ಮೇರೆಗೆ ಯಾವುದೇ ಇತರ ವ್ಯವಹಾರವನ್ನು 
ಲೈಸೆನ್ನುದಾರನು ನಡೆಸಿದ ಹೊರತು ಮಾರುಕಟ್ಟೆ ಪ್ರದೇಶದಲ್ಲಿ ಅಥವಾ ಅದರಲ್ಲಿರುವ ಯಾವುದೇ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಕಾರ್ಯನಿರ್ವಾಹಕನ 
ಯಾವುದೇ ಇತರ ವ್ಯವಹಾರವನ್ನು ನಡೆಸತಕ್ಕದ್ದಲ್ಲ . 

6. ಲೈಸೆನ್ಸುದಾರನು ಉಪವಿಧಿಗಳಲ್ಲಿ ಗೊತ್ತುಪಡಿಸಲಾದಂತೆ ಮಾರುಕಟ್ಟೆ ಫೀಜನ್ನು ಸಂಬಂಧಪಟ್ಟ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಸಂದಾಯ ಮಾಡತಕ್ಕದ್ದು. 

7. ಲೈಸೆನ್ಸುದಾರನು ಯಾವುದೇ ಘೋಷಿತ ಕೃಷಿ ಉತ್ಪನ್ನವನ್ನು ಕಲಬೆರಕೆ ಮಾಡತಕ್ಕದ್ದಲ್ಲ ಅಥವಾ ಕಲಬೆರಕೆ ಮಾಡಿಸತಕ್ಕದ್ದಲ್ಲ. 
8. ಲೈಸೆನ್ಸುದಾರನು ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡದೆ ತಪ್ಪಿಸಿಕೊಳ್ಳುವುದನ್ನು ತಡೆಗಟ್ಟುವಲ್ಲಿ ನಿರ್ದೇಶಕರಿಗೆ ನೆರವಾಗತಕ್ಕದ್ದು. 

9. ನಿರ್ದೇಶಕರು ಲೈಸೆನ್ನನ್ನು ಮಂಜೂರು ಮಾಡಿದ ತರುವಾಯ ಲೈಸೆನ್ಸ್ದಾರನು ಹದಿನೈದು ದಿವಸಗಳ ಅವಧಿಯೊಳಗೆ ಲೈಸೆನ್ನುದಾರನ ಅಧಿಕೃತ 
ಪ್ರತಿನಿಧಿಯ ಬಗ್ಗೆ ತಿಳಿಸತಕ್ಕದ್ದು . ಆ ಪ್ರತಿನಿಧಿಯು ಲೈಸೆನ್ನುದಾರನ ಪರವಾಗಿ ಜವಾಬ್ದಾರನಾಗಿರತಕ್ಕದ್ದು . 

10. ಲೈಸೆನ್ಸ್ದಾರನು, ನಿರ್ದೇಶಕರು ಅಗತ್ಯಪಡಿಸಿದ ರೀತಿಯಲ್ಲಿ ಪುಸ್ತಕಗಳನ್ನು , ರಿಜಿಸ್ಟರುಗಳನ್ನು ಮತ್ತು ದಾಖಲೆಗಳನ್ನು ಇಡತಕ್ಕದ್ದು ಮತ್ತು 
ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತಗೊಂಡ ವ್ಯಕ್ತಿಗೆ ಅವುಗಳನ್ನು ಪರಿಶೀಲನೆಗೆ ದೊರೆಯುವಂತೆ ಮಾಡತಕ್ಕದ್ದು. 

11. ಲೈಸೆನ್ಸ್ದಾರನು, ನಿರ್ದೇಶಕರು ಕಾಲಕಾಲಕ್ಕೆ ಅಗತ್ಯಪಡಿಸಬಹುದಾದಂಥ ಮಾಹಿತಿಯನ್ನು ಮತ್ತು ವಿವರಪಟ್ಟಿಕೆಗಳನ್ನು ಅವರಿಗೆ 
ಒದಗಿಸತಕ್ಕದ್ದು. 

_ 12 . ಲೈಸೆನ್ದಾರನು, ಮಾರುಕಟ್ಟೆ ಸಮಿತಿಯ ಉಪ- ವಿಧಿಗಳಲ್ಲಿ ತಿಳಿಸಿರುವ ರೀತಿಯಲ್ಲಿ ಕೃಷಿ ಉತ್ಪನ್ನದ ಬೆಲೆಯನ್ನು ಕೊಟ್ಟು ಪೈಸಲ್ 
ಮಾಡತಕ್ಕದ್ದು ಮತ್ತು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಗಳು, 1968ರ ಉಪಬಂಧಗಳ 
ಅನುಸಾರವಾಗಿ ಲೆಕ್ಕದ ಚೀಟಿಗಳನ್ನು ಅಥವಾ ಖರೀದಿ ಬಿಲ್ಲುಗಳನ್ನು ನೀಡತಕ್ಕದ್ದು. 

13. ಲೈಸೆನ್ನುದಾರನು ಘೋಷಿತ ಕೃಷಿ ಉತ್ಪನ್ನವನ್ನು ತನ್ನ ಏಜೆನ್ಸಿಯ ಮೂಲಕ ಅಥವಾ ತಾನೇ ಮಾರಾಟ ಮಾಡಿದ್ದರೆ, ಹಾಗೆ ಮಾರಾಟ 
ಮಾಡಿದ ಕೃಷಿ ಉತ್ಪನ್ನದ ಬೆಲೆಯನ್ನು ಮಾರಾಟಗಾರನಿಗೆ ಅದೇ ದಿನ ಸಂದಾಯ ಮಾಡತಕ್ಕದ್ದು. 

14 , ಲೈಸೆನ್ಸ್ದಾರನು, ಈ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಮತ್ತು ಉಪ- ವಿಧಿಗಳ ಉಪಬಂಧಗಳನುಸಾರವಾಗಿ 
ತಾನು ಸ್ವೀಕರಿಸಲು ಅಥವಾ ವಸೂಲಿ ಮಾಡಲು ಹಕ್ಕುಳ್ಳ ಫೀಜನ್ನು ಅಥವಾ ಚಾರ್ಜುಗಳನ್ನು ಹೊರತುಪಡಿಸಿ ಯಾವುದೇ ಫೀಜನ್ನು ಯಾಚಿಸತಕ್ಕದ್ದಲ್ಲ 
ಅಥವಾ ಸ್ವೀಕರಿಸತಕ್ಕದ್ದಲ್ಲ ಅಥವಾ ಯಾವುದೇ ಚಾರ್ಜುಗಳನ್ನು ವಸೂಲಿ ಮಾಡತಕ್ಕದ್ದಲ್ಲ. 

15 . ಲೈಸೆನ್ಸುದಾರನು, ಯಾವುದೇ ವ್ಯಾಪಾರ ಭತ್ಯೆಯನ್ನು ಕೇಳತಕ್ಕದ್ದಲ್ಲ ಅಥವಾ ವಸೂಲಿ ಮಾಡತಕ್ಕದ್ದಲ್ಲ. 
16. ಲೈಸೆನ್ಸುದಾರನು, ಅಧಿಕೃತಗೊಳಿಸಿದ ತೂಕದ ಮತ್ತು ಅಳತೆಯ ಸಾಧನಗಳನ್ನು ಒದಗಿಸತಕ್ಕದ್ದು. 

17. ಲೈಸೆನ್ನುದಾರನು, ಉಪ- ವಿಧಿಗಳ ಉಪಬಂಧಗಳ ಪ್ರಕಾರ ಲೈಸೆನ್ಸ್ ಪಡೆದ ತೂಕದವರಿಗೆ ಅಥವಾ ಅಳತೆ ಮಾಡುವವರಿಗೆ ಮತ್ತು 
ಹಮಾಲರಿಗೆ ಹಣ ಸಂದಾಯ ಮಾಡತಕ್ಕದ್ದು. 

18, ಲೈಸೆನ್ನುದಾರನು, ಲೈಸೆನ್ಸ್‌ದಾರನ ಕಾರ್ಯಸ್ವರೂಪದಲ್ಲಿನ ಯಾವುದೇ ಬದಲಾವಣೆಯನ್ನು ನಿರ್ದೇಶಕರಿಗೆ ತಿಳಿಸತಕ್ಕದ್ದು. 

19. ಲೈಸೆನ್ಸುದಾರನು , ಘೋಷಿತ ಕೃಷಿ ಉತ್ಪನ್ನದ ಕ್ರಯವಿಕ್ರಯಕ್ಕೆ ಸಂಬಂಧಿಸಿದಂತೆ ತನ್ನ ಎಲ್ಲಾ ವಿವಾದಗಳನ್ನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966 ಮತ್ತು ನಿಯಮಗಳು , 1968ರ ಮೇರೆಗೆ ಉಪಬಂಧಿಸಿದ ರೀತಿಯಲ್ಲಿ 
ಒಪ್ಪಿಸತಕ್ಕದ್ದು. 

ನಿರ್ದೇಶಕರು . 
ದಿನಾಂಕ: 

ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖೆ 

ಲೈಸೆನ್ಸ್‌ನ ನವೀಕರಣ 
ನವೀಕರಣದ ದಿನಾಂಕ 

ನವೀಕರಣದ ಅವಧಿ 

ನಿರ್ದೇಶಕರ ಸಹಿ ಮತ್ತು ದಿನಾಂಕ 


ಸ್ಥಳ: 


ನಿರ್ದೇಶಕರು 

ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖೆ.] 
ಅಧಿಸೂಚನೆ ಸಂಖ್ಯೆ. ಸಿಡಿ 229 ಎಂಆರ್‌ಇ 2007, ದಿನಾಂಕ 19.3.2008ರ ಮೂಲಕ 20 -03- 2008 ರಿಂದ ಜಾರಿಗೆ ಬರುವಂತೆ ನಮೂನೆ 37ಎ ಮತ್ತು ನಮೂನೆ 
37ಬಿ ಯನ್ನು ಸೇರಿಸಲಾಗಿದೆ. 


1. 


ಭಾಗ ೪ಎ 


- ಎಂಬ ನಾನು, 


೯೬೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

[ ನಮೂನೆ- 38 

[ 88ಎ (1) ನಿಯಮವನ್ನು ನೋಡಿ] 
ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯ ಸದಸ್ಯತ್ವಕ್ಕೆ ಚುನಾವಣೆ. 

..... ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷನಾಗಿರುವ 
ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯ ಸದಸ್ಯತ್ವ ಚುನಾವಣೆಗೆ ಒಬ್ಬ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತಿದ್ದೇನೆ. 
ದಿನಾಂಕ: 

ಅಭ್ಯರ್ಥಿಯ ಸಹಿ . 
1. ಅಧಿಸೂಚನೆ ಸಂಖ್ಯೆ ಜಿಎಸ್‌ಆರ್ 74 ದಿನಾಂಕ : 12-3-1971ರ ಮೂಲಕ 38 ರಿಂದ 40ರ ವರೆಗಿನ ನಮೂನೆಗಳನ್ನು ಸೇರಿಸಲಾಗಿದೆ. 

ನಮೂನೆ - 39 

[ 88ಎಫ್ ( 3) ನಿಯಮವನ್ನು ನೋಡಿ] 

ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯ ಚುನಾವಣೆಯ ಮತಪತ್ರ 
ಮತಪತ್ರದ ಪಕ್ಕ ಪ್ರತಿಯ ಕ್ರಮ ಸಂಖ್ಯೆ 

ಪ್ರತಿ 


ಅಭ್ಯರ್ಥಿಯ ಕ್ರಮಸಂಖ್ಯೆ 


ಅಭ್ಯರ್ಥಿಯ ಹೆಸರು 


ಮತದಾರನು ಮಾಡುವ 

ಗುರುತು 


ಮತದಾರರಿಗೆ ಸೂಚನೆ 
ನೀವುಒಂದು ಮತವನ್ನು ಚಲಾಯಿಸಬೇಕು. 
[2. ನೀವು ಯಾವ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಲು ಇಚ್ಚಿಸುತ್ತೀರೋ ಆ ಅಭ್ಯರ್ಥಿಯ ಹೆಸರಿನ ಎದುರಿಗೆ ಗುರುತು ಹಾಕಲು 

ನೀಡಿರುವ ಉಪಕರಣದಿಂದ ಒಂದು ಗುರುತು ಹಾಕಿರಿ.] 
ಒಬ್ಬ ಅಭ್ಯರ್ಥಿಗಿಂತ ಹೆಚ್ಚಿನವರಿಗೆ ಮತ ನೀಡಕೂಡದು. 
ನೀವು ಯಾರೇ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದೀರೆಂಬ ಬಗ್ಗೆ ಸಂದೇಹ ಬಾರದಂತೆ, ಸ್ಪಷ್ಟವಾಗಿ ಗುರುತು ಮಾಡಿರಿ . ನೀವು ಯಾವ 

ಅಭ್ಯರ್ಥಿಗೆ ಮತ ಚಲಾಯಿಸಿದ್ದೀರೆಂಬುದು ಸಂದೇಹವಾಗುವಂತೆ ಗುರುತು ಮಾಡಿದ್ದಲ್ಲಿ ಮತವು ಅಸಿಂಧುವಾಗುವುದು. 
1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 174 ಎಂಆರ್‌ಇ 91 ದಿನಾಂಕ: 27-1- 1994ರ ಮೂಲಕ 2ನೇ ಬಾಬನ್ನು ಪ್ರತಿಯೋಜಿಸಲಾಗಿದೆ. 

ನಮೂನೆ - 40 

[ 88ಜಿ ( 8) ನಿಯಮವನ್ನು ನೋಡಿ] 

ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯ ಸದಸ್ಯತ್ವದ ಚುನಾವಣೆಯ ವಿವರ ಪಟ್ಟಿ 
ಕ್ರಮ ಅಭ್ಯರ್ಥಿಯ ಅಭ್ಯರ್ಥಿಯು ಪಡೆದ ಕ್ರಮಬದ್ಧ 
ಸಂಖ್ಯೆ ಹೆಸರು ಮತಗಳ ಸಂಖ್ಯೆ 
ಚಲಾಯಿಸಲಾದ ಮತಗಳಲ್ಲಿ ಕ್ರಮಬದ್ಧ ಮತಗಳ ಸಂಖ್ಯೆ: 
ತಿರಸ್ಕ ತ ಮತಗಳ ಒಟ್ಟು ಸಂಖ್ಯೆ: 
... ........ ಜಿಲ್ಲೆಯ .............. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ 

ಇವರು ಕರ್ನಾಟಕ 
ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯ ಸದಸ್ಯರಾಗಿ ಚುನಾಯಿತರಾಗಿದ್ದಾರೆಂದು ನಾನು ಘೋಷಿಸುತ್ತೇನೆ. 

ರಿಟರ್ನಿಂಗ್ ಆಫೀಸರ್] 

[ ನಮೂನೆ - 41 
[76 (2) (೧ನೇ ನಿಯಮದೊಡನೆ ಓದಲಾದ 72 (1) ನೇ ಪ್ರಕರಣವನ್ನು ನೋಡಿ] 
ವ್ಯಾಪಾರಿಗಳು / ಕಮಿಷನ್ ಏಜೆಂಟರು / ದಳ್ಳಾಳಿಗಳು ( ಬ್ರೆಕರ್‌ಗಳು) / ರಫ್ತುದಾರರು / ಆಮದುದಾರರು / ದಾಸ್ತಾನುದಾರರು / ಉಗ್ರಾಣಪಾಲಕರು / 

ಜಿನ್ನರ್‌ಗಳು / ಪ್ರೆಸ್ಸರ್‌ಗಳು / ಕ್ರಷರ್‌ಗಳು / ಸಂಸ್ಕರಣಕಾರರು / ಲೈಸನ್ಸ್ ನೀಡಿಕೆಗೆ / ನವೀಕರಣಕ್ಕೆ ಸಲ್ಲಿಸತಕ್ಕೆ ಅರ್ಜಿ ನಮೂನೆ 
ಕಾರ್ಯದರ್ಶಿ , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
................. ಇವರಿಗೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೬೫ 


ಮಾನ್ಯರೆ, 

20 ..... ನೇ ಸಾಲಿನ ಮಾರ್ಚ್ 31ಕ್ಕೆ ಅಂತ್ಯಗೊಳ್ಳುವ ಮಾರುಕಟ್ಟೆ ವರ್ಷದ ಅವಧಿಯಲ್ಲಿ ವ್ಯಾಪಾರಿಗಳಾಗಿ / ಕಮಿಷನ್ ಏಜೆಂಟರಾಗಿ | 
ದಳ್ಳಾಳಿಗಳಾಗಿ (ಬೋಕರ್ ) | ರಫ್ತುದಾರನಾಗಿ / ಆಮದುದಾರರಾಗಿ / ದಾಸ್ತಾನುದಾರರಾಗಿ / ಉಗ್ರಾಣಪಾಲಕರಾಗಿ / ಜಿನ್ನರ್‌ಗಳಾಗಿ / ಪ್ರಸ್ವರಗಳಾಗಿ | 
ಕ್ರಷರ್‌ಗಳಾಗಿ / ಸಂಸ್ಕರಣಕಾರರಾಗಿ - ವ್ಯವಹರಿಸಲು ಲೈಸನ್ಸ್ ನೀಡಿಕೆಗಾಗಿ / ನವೀಕರಣಕ್ಕಾಗಿ ನಾನು / ನಾವು ಈ ಮೂಲಕ ಅರ್ಜಿ ಸಲ್ಲಿಸುತ್ತಿದ್ದೇನೆ/ ವೆ. 

1. ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 174 ಎಂಆರ್‌ಇ 91 ದಿನಾಂಕ: 27 -1-1994ರ ಮೂಲಕ ನಮೂನೆ ಸಂಖ್ಯೆ 41 , 42 , 43, 44 ಮತ್ತು 45ನ್ನು ಸೇರಿಸಲಾಗಿದೆ. 
ಸಂಬಂಧಪಟ್ಟ ವಿವರಗಳು ಈ ಕೆಳಕಂಡಂತಿವೆ: 
1. ಅರ್ಜಿದಾರನ ವ್ಯವಹಾರದ ಹೆಸರು 
( ) ಅರ್ಜಿದಾರನು ( ಅಪ್ರಾಪ್ತ ವಯಸ್ಕನಾಗಿರುವಲ್ಲಿ) 

ಸಹಿ ಹಾಕಿರುವವನ ಜೊತೆ ಅವನ ಸಂಬಂಧ : 
ಅರ್ಜಿದಾರನ / ಸಹಿ ಹಾಕುವವನ ಹೆಸರು ಮತ್ತು ವಿಳಾಸ : 
i) ವ್ಯಾಪಾರ ಸ್ಥಳದ ಹೆಸರು ಮತ್ತು ವಿಳಾಸ ಮತ್ತು ದೂರವಾಣಿ ಇದ್ದರೆ 

ಅದರ ಸಂಖ್ಯೆ 
ii) ಮನೆಯ ವಿಳಾಸ ಮತ್ತು ದೂರವಾಣಿ ಇದ್ದರೆ ಅದರ ಸಂಖ್ಯೆ 
ಅರ್ಜಿದಾರನ ತಂದೆ/ ಗಂಡನ ಹೆಸರು ಮತ್ತು ಜನ್ಮ ದಿನಾಂಕ (1) 

( ii ) 


( ಸಿ) 


ಅರ್ಜಿದಾರನ ಸ್ಥಾನಮಾನ ( ವ್ಯಕ್ತಿ ಅಥವಾ ಪಾಲುಗಾರಿಕೆ ಫರ್ಮ್ ಅಥವಾ ಸಹಕಾರ 
ಸಂಘ ಅಥವಾ ಅವಿಭಾಜ್ಯ ಹಿಂದು ಕುಟುಂಬ ಅಥವಾ ಸಂಸ್ಥೆ ಅಥವಾ ಕಂಪನಿ ಅಥವಾ 
ನಿಗಮ ಅಥವಾ ಮಂಡಲಿ ಅಥವಾ ಇತರ ಯಾವುದೇ ಸ್ಥಾನಮಾನವನ್ನು ಹೊಂದಿರತಕ್ಕವನೇ 
ಎಂಬುದನ್ನು ತಿಳಿಸಿ) 
ಎ) ಅರ್ಜಿದಾರನು - ವ್ಯಕ್ತಿಯಾಗಿರುವಲ್ಲಿ ಅಪ್ರಾಪ್ತ 

ವಯಸ್ಕನಾಗಿದ್ದರೆ ಈ ಅರ್ಜಿಗೆ ಸಹಿ ಮಾಡಿರುವ 
ಅವನ ಪಾಲಕನು ಸ್ವಾಭಾವಿಕ ಪಾಲಕನೇ ಅಥವಾ 
ನ್ಯಾಯಾಲಯವುನೇಮಕ ಮಾಡಿರುವ ಪಾಲಕನೇ 
ಎಂಬುದನ್ನು ತಿಳಿಸಿ . 
ಪಾಲುದಾರಿಕೆ ಫರ್ಮು ಆಗಿರುವಲ್ಲಿ , ಪಾಲುದಾರನ: ರ 
ಹೆಸರುಗಳನ್ನು ನಮೂದಿಸಬೇಕು ಮತ್ತು ನೋಂದಣಿ 
ಪ್ರಮಾಣ ಪತ್ರವನ್ನು : ಪಾಲುದಾರಿಕೆ ಪತ್ರವನ್ನು ಲಗತ್ತಿಸಬೇಕು. 
ಕಂಪನಿ, ಸಂಘ, ಮಂಡಲಿ ಅಥವಾ ನಿಗಮ 
ಆಗಿರುವಲ್ಲಿ ಅದರ ಅಧ್ಯಕ್ಷ ಸಭಾಪತಿ : 
ನಿರ್ದೆಶಕರು ಮತ್ತು ವ್ಯವಸ್ಥಾಪಕರು: ವ್ಯವಸ್ಥಾಪಕ 
ಏಜೆಂಟರು ಯಾರಾದರೂ ಇದ್ದರೆ ಆ 
ವ್ಯವಸ್ಥಾಪಕನ ಏಜೆಂಟರು - ಇವರ ಹೆಸರುಗಳನ್ನು 
ನಮೂದಿಸಿ. ಈ ಎಲ್ಲ ಸಂದರ್ಭಗಳಲ್ಲಿ ಸಮಗ್ರ 
ಮುಖ್ಯರನಾಮೆಯ ( ಪವರ್ ಆಫ್ ಅಟಾರಿ ) 
ಮೂಲಕ ಅಥವಾ ನಿರ್ಣಯದ ಮೂಲಕ ಅಥವಾ 
ಇತರ ಯಾವುದೇ ರೀತಿಯಲ್ಲಿ ವ್ಯವಹಾರ ನಡೆಸಲು 
ಅಧಿಕೃತರಾದ ಏಜೆಂಟರ ಅಥವಾ ವ್ಯಕ್ತಿಗಳ 
ಹೆಸರುಗಳನ್ನು ನಮೂದಿಸಿ. 
ಇತರ ಸಂದರ್ಭಗಳಲ್ಲಿ ಮಾಲೀಕರ ಅಥವಾ 
ವ್ಯವಸ್ಥಾಪಕರಾಗಿರುವ ವ್ಯಕ್ತಿಗಳ ಹೆಸರುಗಳನ್ನು ನಮೂದಿಸಿ. 
ಅವಿಭಕ್ತ ಹಿಂದು ಕುಟುಂಬದ ಫರ್ಮು ಆಗಿರುವಲ್ಲಿ, 
ಪ್ರತಿಯೊಬ್ಬ ಸದಸ್ಯನ ಮತ್ತು ವ್ಯವಸ್ಥಾಪಕನ 
ಹೆಸರುಗಳನ್ನು ಮತ್ತು ಅವರ ವಯಸ್ಸನ್ನು ನಮೂದಿಸಿ. 


೯೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


ಎಫ್) ಕೃಷಿ ಉತ್ಪನ್ನಗಳ ವ್ಯವಹಾರ ನಡೆಸುತ್ತಿರುವ ಯಾವ 

ಇತರ ಫರ್ಮ್‌ಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಅರ್ಜಿದಾರನು 
ಅಥವಾ ಅರ್ಜಿದಾರ ಫರ್ಮಿನ ಪಾಲುದಾರನು ಅಥವಾ 
ಅರ್ಜಿದಾರ ಕಂಪನಿಯ ನಿರ್ದೆಶಕನು ಪಾಲುದಾರನಾಗಿರುವನೋ ಅಥವಾ 
ಸಂದರ್ಭಾನುಸಾರ ನಿರ್ದೆಶಕನಾಗಿರುವನೋ 
ಆ ಇತರ ಫರ್ಮುಗಳ ಅಥವಾ ಕಂಪನಿಗಳ ಹೆಸರುಗಳನ್ನು 

ನಮೂದಿಸಿ ಮತ್ತು ಅಗತ್ಯ ವಿವರಗಳನ್ನು ಒದಗಿಸಿ. 
ಅರ್ಜಿದಾರನು ವ್ಯಾಪಾರ ನಡೆಸಲು ಉದ್ದೇಶಿಸಿರುವ ಕೃಷಿ ಉತ್ಪನ್ನ . 
ಅರ್ಜಿದಾರನು, ಯಾವನೇ ಉತ್ಪಾದಕನಿಗೆ : 
ಮಾರಾಟಗಾರನಿಗೆ ತನ್ನ ವ್ಯವಹಾರಕ್ಕೆ 
ಸಂಬಂಧಿಸಿದಂತೆ ಯಾವುದೇ ಬಾಕಿ ಸಂದಾಯ 
ಮಾಡಬೇಕಾಗಿದೆಯೇ ? ಹಾಗಿದ್ದರೆ ಅಂಥ ಬಾಕಿಗಳ 
ವಿವರಗಳನ್ನು ನೀಡಿ. 
ಅರ್ಜಿದಾರನು ಅಧಿನಿಯಮದ 85ನೇ ಅಥವಾ 
86ನೇ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಹಾಗೆ 
ಸಂದರ್ಭಾನುಸಾರ ಮಾರುಕಟ್ಟೆ ಸಮಿತಿಯ 
ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಮಾರುಕಟ್ಟೆ 
ಸಮಿತಿಯಲ್ಲಿ ನಗದು ಭದ್ರತೆಯನ್ನು ಠೇವಣಿ ಇಟ್ಟಿರುವನೆ ? 
ಅಥವಾ ಮಾರುಕಟ್ಟೆ ಸಮಿತಿಗೆ ಬ್ಯಾಂಕ್ ಖಾತರಿಯನ್ನು 
ಒದಗಿಸಿದ್ದಾನೆಯೇ ? ಎಂಬ ಬಗ್ಗೆ ಪೂರ್ಣ ವಿವರಗಳನ್ನು ಕೊಡಿ. 
ನಗದು ರಸೀದಿ ಸಂಖ್ಯೆ | ಬ್ಯಾಂಕ್ ಖಾತರಿಯ 

ಬ್ಯಾಂಕ್ 
ರೂ . ಗಳು ಮತ್ತು ದಿನಾಂಕ ಮೊತ್ತ ಖಾತರಿಸಂಖ್ಯೆ ಮತ್ತು 

ದಿನಾಂಕ 


ಅವಧಿ 


ಬ್ಯಾಂಕ್‌ನ 
ಹೆಸರು 


ಇಂದ 


ವರೆಗೆ 


( 4 ) 


( 5 ) 


ಚರ 


2o 


(1) | (( 2) | ( 3) 
8 . ಅರ್ಜಿದಾರನು ಯಾವುದೇ ಚರ / ಸ್ಥಿರ ಆಸ್ತಿಯನ್ನು 

ಹೊಂದಿರುವನೇ ಹಾಗಿದ್ದರೆ, ಅವುಗಳ ಮೇಲಿನ 

ಋಣಭಾರಗಳು ಸೇರಿ ವಿವರಗಳನ್ನು ಕೊಡಿ. 
9 . ಅರ್ಜಿದಾರನಲ್ಲಿ ದಾಸ್ತಾನು ಮಳಿಗೆಯ ಸೌಲಭ್ಯವಿದೆಯೇ ? 

ಹಾಗಿದ್ದರೆ, ವಿವರಗಳನ್ನು ನೀಡಿ ಮತ್ತು ಮಾರುಕಟ್ಟೆ ಸಮಿತಿಯ 
ಉಪ ವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಆ ಸೌಲಭ್ಯಗಳ 
ಬಗ್ಗೆ ಮಾರುಕಟ್ಟೆ ಸಮಿತಿಯಲ್ಲಿ ನೋಂದಣಿಯಾಗಿದೆಯೆ 
ಹೇಗೆ ಎಂಬುದನ್ನು ತಿಳಿಸಿ . 


ಸಿಟಿಎಸ್ 


ಸಂ . 
ವಾರ್ಡ್/ 
ಲೇನ್ 


ದಾಸ್ತಾನು 
ಸಾಮರ್ಥ್ಯ 
ಚೀಲಗಳು/ 


ಎಂಟಿಎಸ್ 


ಗೋದಾಮುಗಳು / ಸ್ವಂತದ್ದು / 
ಬಾಡಿಗೆಯವು / ಗುತ್ತಿಗೆಯವು ....... 


೯೬೭ 


ಭಾಗ ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 
10 . ಅರ್ಜಿದಾರನು ಸಂಸ್ಕರಣ ಘಟಕವನ್ನು / 

ಕಾರ್ಖಾನೆಯನ್ನು ಹೊಂದಿರುವನೆ ? ಹಾಗಿದ್ದರೆ 
ಜಿನ್ನರ್ / ಪ್ರೆಸ್ಸರ್ / ಪ್ರೊಸೆಸರ್ / ಕ್ರಷರ್ 
ಇವುಗಳ ಬಗ್ಗೆ ವಿವರ ಕೊಡಿ. 

ಸಂಸ್ಕರಣಾ ಘಟಕದ / ಸಿಟಿಎಸ್ ವಾರ್ಡ್ ಮತ್ತು ಸಿಟಿಎಸ್ 
ಕಾರ್ಖಾನೆಯ ಹೆಸರು ಮತ್ತು 

ನಂಬರ್/ ಲೇನ್ 
ವಿಳಾಸ 


ಸಾಮರ್ಥ್ಯ 


ಸ್ವಂತದ್ದು 
ಬಾಡಿಗೆಯದು 

ಗುತ್ತಿಗೆಯದು 
11. ಅರ್ಜಿದಾರನ ಪರವಾಗಿ ಕಾರ್ಯನಿರ್ವಹಿಸುವ ಸಹಾಯಕರ ಹೆಸರು ಮತ್ತು ವಿಳಾಸ ನಮೂದಿಸಿ. 
ಹೆಸರು 

ವಯಸ್ಸು ವಿಳಾಸ ಮಾದರಿ ರುಜು 


ಅರ್ಜಿದಾರನು ಕ. ಮಾ .ತೆ, ಅಧಿನಿಯಮ : 
ಕೇಂ . ಮಾ . . ಅಧಿನಿಯಮದ ಮೇರೆಗೆ ತನ್ನ 
ಹೆಸರನ್ನು / ಫರ್ಮನ್ನು ನೋಂದಾಯಿಸಿರುವನೇ ? 
ಹಾಗಿದ್ದರೆ ವಿವರಗಳನ್ನು ಕೊಡಿ ಮತ್ತು ಆ 
ಬಗ್ಗೆ ಪ್ರಮಾಣೀಕೃತ ಪ್ರತಿಗಳನ್ನು ಲಗತ್ತಿಸಿ. 
ಅರ್ಜಿದಾರನು, ಅರ್ಜಿಯನ್ನು ಲೈಸನ್ಸಿನ 
ನವೀಕರಣಕ್ಕಾಗಿ ಸಲ್ಲಿಸಿದ್ದರೆ ಅವನು ಹಿಂದಿನ 
ವರ್ಷದ ಅವಧಿಯಲ್ಲಿ ವ್ಯವಹಾರ ನಡೆಸಿರುವನೇ ? 
ಅರ್ಜಿದಾರನು , ಅರ್ಜಿಯ 
ನವೀಕರಣಕ್ಕಾಗಿ ಸಲ್ಲಿಸಿದ್ದರೆ, ಮಾರುಕಟ್ಟೆ ಸಮಿತಿಯು 
ಈ ಹಿಂದೆ ಅವನಿಗೆ ಮಂಜೂರು ಮಾಡಿದ 

ಲೈಸನ್ಸಿನ ಮೂಲ ಪ್ರಮಾಣಪತ್ರವನ್ನು ಲಗತ್ತಿಸಬೇಕು. 
15 . ಅರ್ಜಿದಾರನು ಚಾರ್ಜು / ವೆಚ್ಚ / ಖರ್ಚು / 

ಫೀಜು / ಬಾಡಿಗೆ ಲೆಕ್ಕಕ್ಕೆ ಅಥವಾ ಇತರ ಯಾವುದೇ 
ಲೆಕ್ಕಕ್ಕೆ ಮಾರುಕಟ್ಟೆ ಸಮಿತಿಗೆ ಯಾವುದೇ ಬಾಕಿ 
ಸಂದಾಯ ಮಾಡಬೇಕಾಗಿದೆಯೇ ? ಹಾಗಿದ್ದರೆ 
ವಿವರಗಳನ್ನು ಕೂಡಿ. 
ಇತರ ಯಾವುದೇ ಮಾಹಿತಿ. 

ಅರ್ಜಿದಾರನ ಸಹಿ 

ಪದನಾಮ / ಮೊಹರು . 
........ ಎಂಬ ನಾನು ಮೇಲ್ಕಂಡ ಅರ್ಜಿಯಲ್ಲಿ ತಿಳಿಸಿರುವ ಮಾಹಿತಿಯು ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು ನನಗೆ 
ಗೊತ್ತಿರುವಷ್ಟು ಮಟ್ಟಿಗೆ ಸತ್ಯವಾದುದಾಗಿದೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ನಾನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) 
ಅಧಿನಿಯಮ, 1966 ಮತ್ತು ನಿಯಮಗಳು 1968ರ ಮತ್ತು ನಿಮ್ಮ ಸಮಿತಿಯ ಉಪವಿಧಿಗಳು ಮತ್ತು ಸ್ಥಾಯಿ ಆದೇಶಗಳು - ಇವುಗಳ ಉಪಬಂಧಗಳನ್ನು 
ಮತ್ತು ಅವುಗಳ ಮೇರೆಗೆ ನೀಡಲಾದ ಲೈಸನ್ಸಿನ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಹಾಗೂ ನಿರ್ಬಂಧಗಳನ್ನು ಓದಿ ಅರ್ಥಮಾಡಿಕೊಂಡಿದ್ದೇನೆ ಮತ್ತು 
ನಾನು ಅವುಗಳನ್ನು ಮತ್ತು ಇನ್ನು ಮುಂದೆ ಅವುಗಳಿಗೆ ಮಾಡಲಾಗುವ ಯಾವುದೇ ತಿದ್ದುಪಡಿಗಳನ್ನು ಪಾಲಿಸುವುದಾಗಿ ಈ ಮೂಲಕ ಘೋಷಿಸುತ್ತೇನೆ. 


೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಇದಲ್ಲದೆ ಒಂದು ಒಪ್ಪಂದ ಪತ್ರವನ್ನು ಬರೆದುಕೊಡಲು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಕಾಲಕಾಲಕ್ಕೆ ಗೊತ್ತುಪಡಿಸುವ ಇತರ 
ಷರತ್ತುಗಳನ್ನು ಪಾಲಿಸಲು ಒಪ್ಪಿರುತ್ತೇನೆ. 

20.....ನೇ ಸಾಲಿನ ಮಾರ್ಚ್ 31ಕ್ಕೆ ಅಂತ್ಯಗೊಳ್ಳುವ ಮಾರುಕಟ್ಟೆ ವರ್ಷದ ಬಗ್ಗೆ ಈ ದಿನ ನಗದಾಗಿ / ಡಿಮಾಂಡ್ ಡ್ರಾಫ್ಟ್ ಮೂಲಕ ...... 
ರೂಪಾಯಿಗಳ (... ... ರೂಪಾಯಿಗಳು ಮಾತ್ರ) ಲೈಸನ್ಸ್ ಫೀಜನ್ನು ಈ ಮೂಲಕ ಸಂದಾಯ ಮಾಡಿದ್ದೇನೆ. 

20....ನೇ ಸಾಲಿನ ಮಾರ್ಚ್ 31ಕ್ಕೆ ಅಂತ್ಯಗೊಳ್ಳುವ ಮಾರುಕಟ್ಟೆ ವರ್ಷದ ಬಗ್ಗೆ ..... ... .. ಲೈಸನ್ಸ್ ಅನ್ನು ನೀಡಬೇಕೆಂದು | 
ನವೀಕರಿಸಬೇಕೆಂದು ಕೋರುತ್ತೇನೆ. 

ತಮ್ಮ ವಿಶ್ವಾಸಿ, 
ತಾಲ್ಲೂಕು : 
ಜಿಲ್ಲೆ : 


ದಿನಾಂಕ : 


* ( ಅನ್ವಯವಾಗದಿರುವುದನ್ನು ಹೊಡೆದುಹಾಕಿ) 
ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿದ ತರುವಾಯ ...... ದಿನಾಂಕದ...... ರಸೀದಿ ಸಂಖ್ಯೆಯ ಮೇರೆಗೆ ರೂ . ...... .. (........ ರೂಪಾಯಿ 
ಮಾತ್ರ) ಲೈಸನ್ಸ್ ಫೀಜನ್ನು ಸ್ವೀಕರಿಸಲಾಗಿದೆಯೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. 


ದಿನಾಂಕ: 


•••••••••• 


0 


ಲೆಕ್ಕಿಗನ ಸಹಿ 
ನಮೂನೆ- 42 
[ 76( 2)(i) ನೇ ನಿಯಮದೊಡನೆ ಓದಲಾದ 72(1) ನೇ ಪ್ರಕರಣ ನೋಡಿ] 

ಚಿಲ್ಲರೆ ವ್ಯಾಪಾರಿಗಳು ಉಪಯೋಗಿಸತಕ್ಕೆ ಅರ್ಜಿ ನಮೂನೆ 
ಕಾರ್ಯದರ್ಶಿ , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
..... ....... ಇವರಿಗೆ. 
ಮಾನ್ಯರೆ, 

ನಾನು / ನಾವು ನನ್ನ / ನಮ್ಮ ಚಿಲ್ಲರೆ ಮಾರಾಟ ಲೈಸನ್ಸ್ ನೀಡಿಕೆಗಾಗಿ / ನವೀಕರಣಕ್ಕಾಗಿ ಈ ಮೂಲಕ ಅರ್ಜಿ ಸಲ್ಲಿಸುತ್ತಿದ್ದೇನೆ/ ವೆ. 
ಸಂಬಂಧಪಟ್ಟ ವಿವರಗಳು ಕೆಳಕಂಡಂತಿವೆ. 

ಅರ್ಜಿದಾರನ ಹೆಸರು ಮತ್ತು ಪೂರ್ಣ ವಿಳಾಸ : 
ಫರ್ಮುಗಳ ಸಂದರ್ಭದಲ್ಲಿ ಪಾಲುದಾರರ 
ಹೆಸರು ಮತ್ತು ವಿಳಾಸ : 
ವ್ಯಾವಹಾರದ / ಅಂಗಡಿಯ ಸ್ಥಳ ಮತ್ತು ಪೂರ್ಣ ವಿಳಾಸ : 
ಮನೆಯ ವಿಳಾಸ : 
ವ್ಯಪಾರ ಮಾಡಲು ಉದ್ದೇಶಿಸಿರುವ ಕೃಷಿ ಉತ್ಪನ್ನಗಳು : 
ಅರ್ಜಿದಾರನು ಕರ್ನಾಟಕ ಮಾರಾಟ ತೆರಿಗೆ 
ಅಧಿನಿಯಮದ ಮತ್ತು ಕೇಂದ್ರ ಮಾರಾಟ ತೆರಿಗೆ 
ಅಧಿನಿಯಮದ ಮೇರೆಗೆ ತನ್ನ ಹೆಸರನ್ನು 
ಅಥವಾ ಫರ್ಮನ್ನು ನೋಂದಾಯಿಸಿರುವನೇ ? 
ಹಾಗಿದ್ದರೆ, ನೋಂದಣಿ ಸಂಖ್ಯೆ ಮತ್ತು 
ಇತರ ವಿವರಗಳನ್ನು ನೀಡಿ. 
ಕಳೆದ ಮಾರುಕಟ್ಟೆ ವರ್ಷದಲ್ಲಿ ಅರ್ಜಿದಾರನ ವಹಿವಾಟು : 
ಅರ್ಜಿದಾರನು ಅರ್ಜಿಯನ್ನು ನವೀಕರಣಕ್ಕಾಗಿ 
ಸಲ್ಲಿಸಿದ್ದರೆ ಈ ಹಿಂದೆ ಮಾರುಕಟ್ಟೆ ಸಮಿತಿಯು 
ಮಂಜೂರು ನೀಡಿದ ಲೈಸನ್ಸಿನ ಮೂಲ ಪ್ರಮಾಣಪತ್ರವನ್ನು ಲಗತ್ತಿಸಬೇಕು. 

ಅರ್ಜಿದಾರನ ಸಹಿ . 


M 


* 


ಹ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೯೬೯ 


.......... ಎಂಬ ನಾನು : ನಾವು ಮೇಲೆ ಒದಗಿಸಿರುವ ಮಾಹಿತಿಯು ನನಗೆ | ನಮಗೆ ತಿಳಿದಿರುವ ಮಟ್ಟಿಗೆ ಮತ್ತು 
ನನಗೆ / ನಮಗೆ ಗೊತ್ತಿರುವಷ್ಟರ ಮಟ್ಟಿಗೆ ಸತ್ಯವಾಗಿದೆಯೆಂದು ಈ ಮೂಲಕ ಘೋಷಿಸುತ್ತೇನೆ/ತ್ತೇವೆ. ನಾನು / ನಾವು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 

ಣ ) ಅಧಿನಿಯಮ, 1966ರ ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳು, 1968 ಮತ್ತು ನಿಮ್ಮ ಸಮಿತಿಯ ಉಪವಿಧಿಗಳು ಮತ್ತು 
ಸ್ಥಾಯೀ ಆದೇಶಗಳು - ಇವುಗಳ ಉಪಬಂಧಗಳನ್ನು ಮತ್ತು ಅವುಗಳ ಮೇರೆಗೆ ನೀಡಲಾದ ಲೈಸನ್ಸಿನ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಹಾಗೂ 
ನಿರ್ಬಂಧಗಳನ್ನು ಓದಿ ಅರ್ಥಮಾಡಿಕೊಂಡಿದ್ದೇನೆ / ದ್ದೇವೆ ಮತ್ತು ನಾನು / ನಾವು ಅವುಗಳನ್ನು ಮತ್ತು ಅವುಗಳಿಗೆ ಇನ್ನು ಮುಂದೆ ಮಾಡಲಾಗುವ 
ಯಾವುವೇ ತಿದ್ದುಪಡಿಗಳನ್ನು ಪಾಲಿಸುವುದಾಗಿ ಈ ಮೂಲಕ ಘೋಷಿಸುತ್ತೇನೆ / ತೇವೆ. 

ಇದಲ್ಲದೆ ಒಂದು ಒಪ್ಪಂದ ಪತ್ರವನ್ನು ಬರೆದುಕೊಡಲು ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಕಾಲಕಾಲಕ್ಕೆ ಗೊತ್ತುಪಡಿಸುವ ಇತರ 
ಷರತ್ತುಗಳನ್ನು ಪಾಲಿಸಲು ಸಮ್ಮತಿಸುತ್ತೇನೆ/ತ್ತೇವೆ. 

20.....ನೇ ಸಾಲಿನ ಮಾರುಕಟ್ಟೆ ವರ್ಷದ ಬಗ್ಗೆ ಈ ದಿನ ನಗದಾಗಿ | ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ..... ರೂಪಾಯಿಗಳ (.......... 
ರೂಪಾಯಿಗಳು ಮಾತ್ರ) ಲೈಸನ್ಸ್ ಫೀಜನ್ನು ಈ ಮೂಲಕ ಸಂದಾಯ ಮಾಡಿದ್ದೇನೆ / ದ್ದೇವೆ. 

20... ನೇ ಸಾಲಿನ 31ನೇ ಮಾರ್ಚ್ ಕ್ಕೆ ಅಂತ್ಯಗೊಳ್ಳುವ ಮಾರುಕಟ್ಟೆ ವರ್ಷದ ಬಗ್ಗೆ ಚಿಲ್ಲರೆ ವ್ಯಾಪಾರಿ ಲೈಸನ್ಸ್ನ ನೀಡಿಕೆ / ನವೀಕರಣ ಕೋರಿ 
/ ನಾವು ಅರ್ಜಿ ಸಲ್ಲಿಸುತ್ತೇನೆ / ಸುತ್ತೇವೆ. 

ಅರ್ಜಿದಾರನ ಸಹಿ . 
ತಾಲ್ಲೂಕು : 


ದಿನಾಂಕ : 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿದ ತರುವಾಯ ......... ದಿನಾಂಕದ ..... ರಸೀತಿ ಸಂಖ್ಯೆ ಮೇರೆಗೆ ರೂ ...... (... ... ರೂಪಾಯಿಗಳು 
ಮಾತ್ರ ) ಲೈಸನ್ಸ್ ಫೀಜನ್ನು ಸ್ವೀಕರಿಸಿರುವುದಾಗಿ ನಾನು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. 

ಲೆಕ್ಕಿಗನ ಸಹಿ . 
ನಮೂನೆ - 43 
[ 76 (2) (iii) ನೇ ನಿಯಮದೊಡನೆ ಓದಲಾದ 72( 3) ನೇ ಪ್ರಕರಣ ನೋಡಿ] 

ವ್ಯಾಪಾರಿಗಳ ತಾತ್ಕಾಲಿಕ ಲೈಸನ್ಸ್ಗಾಗಿ ಅರ್ಜಿಯ ನಮೂನೆ 

... ...... ಇಂದ .......... ವರೆಗಿನ ಅವಧಿಗೆ. 
ಕಾರ್ಯದರ್ಶಿ . 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
............... ಇವರಿಗೆ 
ಮಾನ್ಯರೆ , 

“ ವ್ಯಾಪಾರಿಯ ಪೂರ್ಣ ಹೆಸರು 
ತಾತ್ಕಾಲಿಕ ವಿಳಾಸ 

ತಾಲ್ಲೂಕು 
ಖಾಯಂ ವಿಳಾಸ 

ತಾಲ್ಲೂಕು 
ವ್ಯಾಪಾರ ಮಾಡಬೇಕೆಂದಿರುವ 
ಕೃಷಿ ಉತ್ಪನ್ನ 
ಅರ್ಜಿದಾರನ ಪರವಾಗಿ ಮಾರುಕಟ್ಟೆ 
ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ 
ಇತರ ಪ್ರತಿನಿಧಿಗಳ ಅಥವಾ ಸಹಾಯಕರ 
ಹೆಸರು ಮತ್ತು ವಿಳಾಸ 
ಹೆಸರು ಮತ್ತು ವಿಳಾಸಗಳು 
(i ) 


3 


3 


<3 


3 


(ii) 
(iv ) 
ಕರ್ನಾಟಕ ಮಾರಾಟ ತೆರಿಗೆ / ಕೇಂದ್ರ 
ಮಾರಾಟ ತೆರಿಗೆ ಪ್ರಮಾಣಪತ್ರದ ನಕಲುಗಳನ್ನು ಲಗತ್ತಿಸಬೇಕು. 


೯೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ನಾನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ, 1966 ಮತ್ತು ನಿಯಮಗಳು ಮತ್ತು ಉಪವಿಧಿಗಳು, 
ಸ್ಥಾಯಿ ಆದೇಶಗಳು - ಇವುಗಳನ್ನು ಮತ್ತು ಅವುಗಳ ಮೇರೆಗೆ ನೀಡಲಾದ ಲೈಸನ್ಸಿನ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಹಾಗೂ ನಿರ್ಬಂಧಗಳನ್ನು 
ಓದಿ ಅರ್ಥ ಮಾಡಿಕೊಂಡಿದ್ದೇನೆಂದು ಮತ್ತು ನಾನು ಅವುಗಳನ್ನು ಮತ್ತು ಅವುಗಳಿಗೆ ಇನ್ನು ಮುಂದೆ ಮಾಡಲಾಗುವ ಯಾವುದೇ ತಿದ್ದುಪಡಿಗಳನ್ನು 
ಪಾಲಿಸುವುದಾಗಿ ಈ ಮೂಲಕ ಘೋಷಿಸುತ್ತೇನೆ. 

ಒಪ್ಪಂದವೊಂದನ್ನು ಬರೆದುಕೊಡಲು ಮತ್ತು ಸಮಿತಿಯವರಿಂದ ಗೊತ್ತುಪಡಿಸಲಾಗುವ ಯಾವುದೇ ಇತರ ಷರತ್ತುಗಳನ್ನು ಪೂರೈಸುವುದಕ್ಕೆ ನಾನು 
ಒಪ್ಪಿಕೊಂಡಿರುತ್ತೇನೆ. 

* ಇದಲ್ಲದೆ, ನಗದು ಖರೀದಿ ಮಾಡಿದ ಸರಕುಗಳನ್ನು ವಶಕ್ಕೆ ತೆಗೆದುಕೊಳ್ಳುವ ಮೊದಲು ಅವುಗಳ ಬೆಲೆಯನ್ನು ಸಂದಾಯ ಮಾಡುವುದಕ್ಕೆ ಸಹ 
ಒಪ್ಪಿಕೊಂಡಿರುತ್ತೇನೆ. ನನಗೆ ತಾತ್ಕಾಲಿಕ ಲೈಸನ್ಸನ್ನು ನೀಡಬೇಕೆಂದು ಕೋರುತ್ತೇನೆ. 

. .. ... ನಿಂದ ಪ್ರಾರಂಭವಾಗಿ .... . ಗೆ ಕೊನೆಗೊಳ್ಳುವ ಒಂದು ತಿಂಗಳನ್ನು ಮಿರದ ಅವಧಿಗೆ ..... ... ರೂ . (.. ...... ರೂಪಾಯಿಗಳು) 
ಲೈಸನ್ನು ಫೀಜನ್ನು ಈ ಮೂಲಕ ಸಂದಾಯ ಮಾಡಿದ್ದೇನೆ. ದಯವಿಟ್ಟು ಸ್ವೀಕರಿಸಬೇಕು ಮತ್ತು ........ ನಿಂದ ....... ವರೆಗಿನ ತಾತ್ಕಾಲಿಕ ಅವಧಿಗೆ 
ತಾತ್ಕಾಲಿಕ ಲೈಸನ್ನನ್ನು ದಯವಿಟ್ಟು ನೀಡಬೇಕೆಂದು ಕೋರುತ್ತೇನೆ. 


ತಾಲ್ಲೂಕು : 


ಅರ್ಜಿದಾರನ ಸಹಿ. 


ದಿನಾಂಕ : 

“ಫರ್ಮುಗಳ ಸಂದರ್ಭದಲ್ಲಿ , ಫರ್ಮಿನ ಮತ್ತು ಅದರ ಮಾಲೀಕನ ಅಥವಾ ಅದರ ಪರವಾಗಿ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರಧಾನ 
ಪ್ರತಿನಿಧಿಯ ಹೆಸರನ್ನು ಸೂಚಿಸಬೇಕು. 
ಈ ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿದ ತರುವಾಯ ........... ದಿನಾಂಕದ ........ ರಸೀತಿ ಸಂಖ್ಯೆಯ ಮೇರೆಗೆ ರೂಪಾಯಿ 

- ರೂಪಾಯಿ) ಲೈಸನ್ನು ಫೀಜನ್ನು ಸ್ವೀಕರಿಸಿರುವುದಾಗಿ ನಾನು ಈ ಮೂಲಕ ಪ್ರಮಾಣಿಕರಿಸುತ್ತೇನೆ. 


ರಾಯಿ 


ಲೆಕ್ಕಿಗನ ಸಹಿ. 
ನಮೂನೆ- 44 
[ 79 (2)(i) ರೊಂದಿಗೆ ಓದಲಾದ 72(1) ನೇ ಪ್ರಕರಣವನ್ನು ನೋಡಿ] 
ತೂಕದಾರರು / ಅಳತೆಗಾರರು / ಸರ್ವೆಯರರು ಲೈಸನ್ಸ್ ಕೋರಿ ಸಲ್ಲಿಸತಕ್ಕೆ ಅರ್ಜಿ 

ನಮೂನೆ 
ಕಾರ್ಯದರ್ಶಿ , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ. 
............ ಇವರಿಗೆ 
ಮಾನ್ಯರೇ , 

........ ಜಿಲ್ಲೆಯ ............. ತಾಲ್ಲೂಕಿನ ...... ಸ್ಥಳದ ನಿವಾಸಿಯಾದ ....... .......... ಎಂಬ ನಾನು, ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಮಾರುಕಟ್ಟೆ ಪ್ರದೇಶದೊಳಗಿನ .. .. ... ಮಾರುಕಟ್ಟೆ ಪ್ರಾಂಗಣದಲ್ಲಿ | ಮಾರುಕಟ್ಟೆ ಉಪಪ್ರಾಂಗಣದಲ್ಲಿ / ಉಪಮಾರುಕಟ್ಟೆ ಪ್ರಾಂಗಣದಲ್ಲಿ 
ತೂಕದಾರನಾಗಿ/ ಅಳತೆದಾರನಾಗಿ / ಸರ್ವೆಯರನಾಗಿ ಕಾರ್ಯನಿರ್ವಹಿಸಲು ಲೈಸನ್ಸ್ ನೀಡಿಕೆ / ನವೀಕರಣ ಕೋರಿ ಈ ಮೂಲಕ ಅರ್ಜಿ ಸಲ್ಲಿಸುತ್ತೇನೆ. 

ನಾನು ........ ತರಗತಿಯವರೆಗೆ ಓದಿದ್ದೇನೆ ಮತ್ತು ಕನ್ನಡದಲ್ಲಿ ತಕ್ಕಮಟ್ಟಿಗೆ ಓದಲು ಮತ್ತು ಬರೆಯಲು ಸಮರ್ಥನಾಗಿದ್ದೇನೆ. 

ಮಾರುಕಟ್ಟೆ ಪ್ರದೇಶದೊಳಗೆ ಲೈಸನ್ಸ್ ಹೊಂದಿರುವ ಯಾವನೇ ವ್ಯಾಪಾರಿಯ / ಕಮಿಷನ್ ಏಜೆಂಟನ ಅಥವಾ ದಳ್ಳಾಳಿಯ ಯಾವುದೇ ರೀತಿಯ 
ಸೇವೆಗೆ ಸೇರುವುದಿಲ್ಲವೆಂದು ಈ ಮೂಲಕ ಒಪ್ಪಿಕೊಂಡಿದ್ದೇನೆ. 

ತೂಕ ಮಾಡುವ ಸ್ಥಳ ಮತ್ತು ವಿಧಾನ, ಸೂಕ್ತ ವಿವರಪಟ್ಟಿಕೆಗಳು, ಮುಂತಾದವುಗಳನ್ನು ದಾಖಲು ಮಾಡುವ ಮತ್ತು ಸಲ್ಲಿಸುವ ಸಂಬಂಧದಲ್ಲಿ 
ಮಾರುಕಟ್ಟೆ ಸಮಿತಿಯು ಕಾಲಕಾಲಕ್ಕೆ ನೀಡುವ ನಿರ್ದೆಶನಗಳಿಗೆ ಬದ್ಧನಾಗಿರುತ್ತೇನೆಂದು ಒಪ್ಪಿದ್ದೇನೆ. 

ಮಾರುಕಟ್ಟೆ ಪ್ರಾಂಗಣದಲ್ಲಿ ಮಾರುಕಟ್ಟೆ ಉಪ- ಪ್ರಾಂಗಣದಲ್ಲಿ / ಉಪ- ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು 
ತೂಕಮಾಡುವ, ಅಳತೆ ಮಾಡುವ ಸಮಯದಲ್ಲಿ ಸರ್ಕಾರವು ನಿರ್ದೆಶಿಸಿದ ರೀತಿಯಲ್ಲಿ ತೂಕದಾರನ ಅಳತೆದಾರನ ಅಥವಾ ಸರ್ವೆಯರನ ಬ್ಯಾಡ್ಡನ್ನು 
ನಾನು ಧರಿಸಿಕೊಳ್ಳುವೆನು. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಮತ್ತು 
ಉಪವಿಧಿಗಳ ಹಾಗೂ ಸ್ಥಾಯಿ ಆದೇಶಗಳು ಮುಂತಾದವುಗಳ ಉಪಬಂಧಗಳನ್ನು ನಾನು ಓದಿದ್ದೇನೆ ಮತ್ತು ಅರ್ಥಮಾಡಿಕೊಂಡಿದ್ದೇನೆ ಮತ್ತು ಆ 
ಉಪಬಂಧಗಳಿಗೆ ಮತ್ತು ಅವುಗಳಿಗೆ ಮಾಡಲಾಗುವ ಯಾವುದೇ ತಿದ್ದುಪಡಿಗಳಿಗೆ ಸಹ ನಾನು ಬದ್ದನಾಗಿರುತ್ತೇನೆ. ಇದಲ್ಲದೆ ಸಮಿತಿಯು ವಿಧಿಸಿದ ಲೈಸನ್ಸಿನ 
ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಹಾಗೂ ನಿರ್ಬಂಧಗಳಿಗೆ ನಾನು ಬದ್ಧನಾಗಿರುತ್ತೇನೆ. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೯೭೧ 
ನಾನು ಈಗ ಲೈಸನ್ನು ಹೊಂದಿರುವುದಾಗಿ / ಹೊಂದಿಲ್ಲವೆಂಬುದಾಗಿ ಘೋಷಿಸುತ್ತೇನೆ ಮತ್ತು ಮಾರುಕಟ್ಟೆ ಸಮಿತಿಯು ನನಗೆ ಈ ಹಿಂದೆ ನೀಡಿದ 
ಲೈಸನ್ಸ್ನ ಮೂಲ ಪ್ರಮಾಣ ಪತ್ರವನ್ನು ಈ ಮೂಲಕ ಲಗತ್ತಿಸಿದ್ದೇನೆ. 

ನಾನು, 20 ....... ರ ಮಾರುಕಟ್ಟೆ ವರ್ಷದ ಬಗ್ಗೆ ರೂ . . .... ...... ರೂಪಾಯಿಗಳು ಮಾತ್ರ) ನಗದಾಗಿ / ಡಿಮ್ಯಾಂಡ್ ಡ್ರಾಫ್ಟ್‌ನಲ್ಲಿ ಲೈಸನ್ಸಿನ 
ಫೀಜನ್ನು ಈ ಮೂಲಕ ಸಂದಾಯ ಮಾಡಿದ್ದೇನೆ. 

20 ...........ರ 31ನೇ ಮಾರ್ಚಿಗೆ ಕೊನೆಗೊಳ್ಳವ ಮಾರುಕಟ್ಟೆ ವರ್ಷದ ಬಗ್ಗೆ ನನಗೆ ತೂಕಮಾಡುವವರ | ಅಳತೆ ಮಾಡುವವರ / ಸರ್ವೆಯವರ 
ಲೈಸೆನ್ನನ್ನು ನೀಡಬೇಕಾಗಿ ನವೀಕರಿಸಬೇಕಾಗಿ ಕೋರುತ್ತೇನೆ. 
1. ಸ್ಥಳ 

ತಮ್ಮ ವಿಶ್ವಾಸಿ 
2 . ತಾಲೂಕು 
3. ಜಿಲ್ಲೆ 

ಅರ್ಜಿದಾರನ ಸಹಿ . 
ಈ ಮೇಲ್ಕಂಡ ವಿಷಯಗಳನ್ನು ಪರಿಶೀಲಿಸಿದ ತರುವಾಯ ... ದಿನಾಂಕ ...... ರಸೀತಿ ಸಂಖ್ಯೆಯ ಮೇರೆಗೆ ಲೈಸನ್ನು ಫೀಜು ರೂ . ... . ..... 
(..... .... ರೂಪಾಯಿಗಳನ್ನು ) ವಸೂಲಿ ಮಾಡಲಾಗಿದೆ ಎಂದು ನಾನು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. 
ದಿನಾಂಕ : 

ಲೆಕ್ಕಿಗನ ಸಹಿ . 
ನಮೂನೆ - 45 
[ 79 ( 2) ( ii) ನೇ ನಿಯಮದೊಡನೆ ಓದಲಾದ 72(1) ನೇ ಪ್ರಕರಣವನ್ನು ನೋಡಿ] 
ಹಮಾಲಿಗಳು / ಗಾಡಿ ಹೊಡೆಯುವವರು | ಪಬ್ಲಿಕ್ ಕ್ಯಾರಿಯರ್ ವಾಹನದ / ಟ್ರಕ್‌ನ / ಟ್ರ್ಯಾಕ್ಟರ್‌ನ ಮಾಲೀಕರು ಲೈಸನ್ಸ್ ನೀಡಿಕೆ / ನವೀಕರಣಕ್ಕೆ ಕೋರಿ 

ಸಲ್ಲಿಸುವ ಅರ್ಜಿ ನಮೂನೆ: 
ಕಾರ್ಯದರ್ಶಿ , 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ. 

................ ಇವರಿಗೆ. 
ಮಾನ್ಯರೇ , 
ಜಿಲ್ಲೆಯ ..... ತಾಲೂಕಿನ 

ಸ್ಥಳದ ನಿವಾಸಿಯಾದ 

ಎಂಬ ನಾನು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಪ್ರಾಂಗಣದಲ್ಲಿ | ಮಾರುಕಟ್ಟೆ ಪ್ರದೇಶದಲ್ಲಿ ಹಮಾಲಿ | ಗಾಡಿಹೊಡೆಯುವವರ | ಪಬ್ಲಿಕ್ ಕ್ಯಾರಿಯರ್ 
ವಾಹನದ / ಟ್ರಕ್‌ನ / ಟ್ರ್ಯಾಕ್ಟರ್‌ನ | ಮಾಲೀಕನಾಗಿ ಕಾರ್ಯನಿರ್ವಹಿಸಲು ಲೈಸನ್ಸ್ ನೀಡಿಕೆ / ನವೀಕರಣೆ ಕೋರಿ ಈ ಮೂಲಕ ಅರ್ಜಿ ಸಲ್ಲಿಸುತ್ತಿದ್ದೇನೆ. 

ಮಾರುಕಟ್ಟೆ ಪ್ರದೇಶದೊಳಗೆ ಲೈಸನ್ನು ಹೊಂದಿರುವ ಯಾವನೇ ವ್ಯಾಪಾರಿಯ / ಕಮಿಷನ್ ಏಜೆಂಟನ ಅಥವಾ ದಲ್ಲಾಳಿಯ ಯಾವುದೇ ರೀತಿಯ 
ಸೇವೆಗೆ ಸೇರುವುದಿಲ್ಲವೆಂದು ಈ ಮೂಲಕ ಒಪ್ಪಿಕೊಂಡಿರುತ್ತೇನೆ. 

ನಾನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ 1966, ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳು, 
ಉಪವಿಧಿಗಳ ಮತ್ತು ಸ್ಥಾಯೀ ಆದೇಶಗಳ ಉಪಬಂಧಗಳನ್ನು ಮತ್ತು ಲೈಸನ್ಸ್‌ನ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಹಾಗೂ ನಿರ್ಬಂಧಗಳನ್ನು 
ಓದಿಕೊಂಡಿದ್ದೇನೆ ಮತ್ತು ತಿಳಿದುಕೊಂಡಿದ್ದೇನೆ ಹಾಗೂ ಅವುಗಳಿಗೆ ಮಾಡಲಾಗುವ ಯಾವುದೇ ತಿದ್ದುಪಡಿಗಳಿಗೆ ಬದ್ದನಾಗುವುದಾಗಿ ಒಪ್ಪಿಕೊಂಡಿದ್ದೇನೆ. 

ನನ್ನ ವಾಹನದ ನೋಂದಣಿ ಸಂಖ್ಯೆ 

ನಾನು ಈಗ ಲೈಸನ್ನು ಹೊಂದಿರುವುದಾಗಿ / ಹೊಂದಿಲ್ಲವೆಂಬುದಾಗಿ ಘೋಷಿಸುತ್ತೇನೆ ಮತ್ತು ಮಾರುಕಟ್ಟೆ ಸಮಿತಿಯು ನನಗೆ ಈ ಹಿಂದೆ ನೀಡಿದ 
ಲೈಸನ್ಸ್ನ ಮೂಲ ಪ್ರಮಾಣಪತ್ರವನ್ನು ಈ ಮೂಲಕ ಲಗತ್ತಿಸಿದ್ದೇನೆ. 
...... ಮಾರುಕಟ್ಟೆ ವರ್ಷದ ಬಗ್ಗೆ .. .. ... ರೂ . (.. . ರೂಪಾಯಿಗಳು) ಲೈಸನ್ಸ್ ಫೀಜನ್ನು ನಗದಾಗಿ / ಡಿಮ್ಯಾಂಡ್ ಡ್ರಾಫ್ಟ್‌ನಲ್ಲಿ ಈ ಮೂಲಕ 
ಸಂದಾಯ ಮಾಡುತ್ತೇನೆ. 

20.........ರ 31ನೇ ಮಾರ್ಚಿಗೆ ಕೊನೆಗೊಳ್ಳುವ ಮಾರುಕಟ್ಟೆ ವರ್ಷದ ಬಗ್ಗೆ ನನಗೆ ಹಮಾಲಿಗಳ ಗಾಡಿ ಹೊಡೆಯುವವರ | ಪಬ್ಲಿಕ್ ಕ್ಯಾರಿಯರ್ 
ವಾಹನದ / ಟ್ರಕ್‌ನ / ಟ್ರ್ಯಾಕ್ಟರ್‌ನ ಮಾಲೀಕರ ಲೈಸನ್ನನ್ನು ನೀಡಬೇಕಾಗಿ / ನವೀಕರಿಸಬೇಕಾಗಿ ಕೋರುತ್ತೇನೆ. 
1. ಸ್ಥಳ: 

ತಮ್ಮ ವಿಶ್ವಾಸಿ 
2. ದಿನಾಂಕ: 
3. ಜಿಲ್ಲೆ: 

ಅರ್ಜಿದಾರನ ಸಹಿ 
ಈ ಮೇಲ್ಕಂಡ ವಿಷಯಗಳನ್ನು ಪರಿಶೀಲಿಸಿದ ತರುವಾಯ ...... .. ದಿನಾಂಕದ ..... ರಸೀತಿ ಸಂಖ್ಯೆಯ ಮೇರೆಗೆ ರೂ . ............... (...... 
ರೂ . ಗಳು ) ಲೈಸನ್ಸ್ ಫೀಜನ್ನು ವಸೂಲು ಮಾಡಲಾಗಿದೆ ಎಂಬುದಾಗಿ ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. 
ದಿನಾಂಕ : 

ಲೆಕ್ಕಿಗನ ಸಹಿ] 


.............. 


... .... .. 


) 


೯೭೨ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

[ ನಮೂನೆ 46 
[ನಿಯಮ 87ಬಿ (1), 873(1) ನ್ನು ನೋಡಿ] 
ಖಾಸಗಿ ಮಾರುಕಟ್ಟೆ ಪ್ರಾಂಗಣವನ್ನು / ರೈತ - ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸಲು 

ಲೈಸೆನ್ಸ್ ಮಂಜೂರಾತಿಗಾಗಿ ಅರ್ಜಿ 


ಇಂದ: 


ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಕರ್ನಾಟಕ 

ಬೆಂಗಳೂರು / ಅಧಿಕೃತ ಅಧಿಕಾರಿ. 
ಮಾನ್ಯರೇ , 

-- - - - - - ( ಹೆಸರು) - - - - - -- ( ವಿಳಾಸ) - - - - - - - - - - - - - (ದೂರವಾಣಿ ಸಂಖ್ಯೆ) ಎಂಬ ನಾನು / ನಾವು, ಖಾಸಗೀ 
ಮಾರುಕಟ್ಟೆ ಪ್ರಾಂಗಣವನ್ನು / ರೈತ - ಗ್ರಾಹಕ ಮಾರುಕಟ್ಟೆಯನ್ನು ಸ್ಥಾಪಿಸಲು ಲೈಸೆನ್ಸ್ ಮಂಜೂರಾತಿಗಾಗಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ/ ವೆ. 
ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳ ಮೇರೆಗೆ ಅಗತ್ಯಪಡಿಸಿರುವ ಅವಶ್ಯಕ ದಾಖಲೆಗಳನ್ನು ಇದರೊಂದಿಗೆ 
ಮೇಲ್ಕಂಡ ಲೈಸೆನ್ಸನ್ನು ಪಡೆದುಕೊಳ್ಳುವುದಕ್ಕಾಗಿ ನಿಯಮಗಳ ಪ್ರಕಾರ - - - - - - ರೂಪಾಯಿಗಳ ಅವಶ್ಯಕ ಲೈಸೆನ್ಸ್ ಫೀಜನ್ನು ಸಂದಾಯ 
ಮಾಡಲು ಸಿದ್ಧನಿದ್ದೇನೆ/ಸಿದ್ಧರಿದ್ದೇವೆ ಮತ್ತು ಇಚ್ಚಿಸುತ್ತೇನೆ / ಇಚ್ಚಿಸುತ್ತೇವೆ. 
ನಾನು/ ನಾವು, ಲೈಸೆನ್ನನ್ನು ಮಂಜೂರು ಮಾಡುವಂತೆ/ ನವೀಕರಿಸುವಂತೆ ತಮ್ಮನ್ನು ಕೋರುತ್ತೇನೆ/ತ್ತೇವೆ. 

ತಮ್ಮ ವಿಶ್ವಾಸಿ, 
ದಿನಾಂಕ: 


ಸ್ಥಳ: 


( ಅರ್ಜಿದಾರ) 

ಹೆಸರು: 


ಫರ್ಮಿನ ಮೊಹರು. 
( ಅನ್ವಯಿಸದಿರುವುದನ್ನು ಹೊಡೆದುಹಾಕಿ ). 

1. ಅಧಿಸೂಚನೆ ಸಂಖ್ಯೆ ಸಿಡಿ 229 ಎಂಆರ್‌ಇ 2007, ದಿನಾಂಕ 19 -3- 2008ರ ಮೂಲಕ ನಮೂನೆ 46 ರಿಂದ ನಮೂನೆ 63ರ ವರೆಗಿನ ಹೊಸ ನಮೂನೆಗಳನ್ನು 

ಸೇರಿಸಲಾಗಿದೆ. 
ಈ ಅರ್ಜಿಯೊಂದಿಗೆ ಸಲ್ಲಿಸಿರುವ ದಾಖಲೆಗಳು: 

(1) ಕಂಪನಿ , ಸಹಕಾರ ಸಂಘ / ಸಂಸ್ಥೆ , ನ್ಯಾಸ, ನಿಗಮ , ಪಾಲುದಾರಿಕೆ ಸಂಸ್ಥೆ , ಇತ್ಯಾದಿಗಳ ಸಂಬಂಧದಲ್ಲಿ ನಿಗಮನದ / ನೋಂದಣಿಯ 
ಪ್ರಮಾಣಪತ್ರ , 

(2) ಪ್ರಸ್ತಾವಿತ ಖಾಸಗೀ ಮಾರುಕಟ್ಟೆ ಪ್ರಾಂಗಣದ, ರೈತ- ಗ್ರಾಹಕ ಮಾರುಕಟ್ಟೆಯ ಸಂಸ್ಥಾಪನಾ ಪತ್ರ / ಅಂತರ್ ನಿಯಮಾವಳಿಗಳು ಮತ್ತು 
ಪ್ರವರ್ತನಾ ಹಾಗೂ ಕಾರ್ಯನಿರ್ವಹಣಾ ಮಾರ್ಗಸೂಚಿಗಳು . ( ಅನ್ವಯವಾಗಬಹುದಾದಂತೆ). 

(3) ಎಲ್ಲಾ ನಿರ್ದೇಶಕರು ಮತ್ತು ಮಾಲೀಕರು ಮತ್ತು ಪಾಲುದಾರರು , ಮುಂತಾದವರ ಹೆಸರುಗಳು ಮತ್ತು ಪೂರ್ಣವಿಳಾಸ ಮತ್ತು ದೂರವಾಣಿ 
ಸಂಖ್ಯೆ ( ತರುವಾಯ ಯಾವುದೇ ಬದಲಾವಣೆಗಳಿದ್ದರೆ ಅವುಗಳನ್ನು ಕೂಡಲೇ ತಿಳಿಸತಕ್ಕದ್ದು). 

( 4) ಖಾಸಗೀ ಮಾರುಕಟ್ಟೆ ಪ್ರಾಂಗಣದ, ರೈತ - ಗ್ರಾಹಕ ಮಾರುಕಟ್ಟೆ ಖರೀದಿ ಕೇಂದ್ರಗಳ ಅನುಮೋದಿತ ಸವಿವರ ಪ್ರಾಜೆಕ್ಟ್ ವರದಿ , ನಕ್ಷೆಯ 
ಪ್ರಮಾಣೀಕೃತ ಪ್ರತಿ. ಈ ಕೆಳಕಂಡ ಕೋಷ್ಟಕದಲ್ಲಿ ಭೂಮಿಯ ವೆಚ್ಚವೂ ಸೇರಿದಂತೆ, ವೆಚ್ಚವನ್ನು ವಿಂಗಡಿಸಿ ತೋರಿಸುವುದರೊಂದಿಗೆ ಸೃಜಿಸಲಾದ, ಸೃಜಿಸಲು 
ಉದ್ದೇಶಿಸಿರುವ ಮೂಲಸೌಕರ್ಯಗಳ ವಿವರಗಳು ( ವೆಚ್ಚಕ್ಕೆ ಸಮರ್ಥನೆಯಾಗಿ ರುಜುವಾತನ್ನು ಸಹ ಲಗತ್ತಿಸತಕ್ಕದ್ದು). 
ಕ್ರಮ ಸಂಖ್ಯೆ ಮೂಲಸೌಕರ್ಯದ ಬಗೆ. 

ಅಂದಾಜು ವೆಚ್ಚ ( ರೂ .ಗಳು)/ ವಾಸ್ತವಿಕ ವೆಚ್ಚ 

( ಈಗಾಗಲೇ ಸ್ಥಾಪಿಸಿದ್ದರೆ ) 


(5) ಬ್ಯಾಂಕ್ ವಿವರ ಪಟ್ಟಿಗಳು, ಆದಾಯ ತೆರಿಗೆ ವಿವರ ಪಟ್ಟಿಕೆಗಳು, ಪಾನ್ ( ಪಿಎಎನ್) , ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳ ವಿವರಪಟ್ಟಿ 
ಮತ್ತು ಮಾನ್ಯತೆ ಪಡೆದ ಚಾರ್ಟರ್ ಅಕೌಂಟೆಂಟರು ನೀಡಿದ ಅವುಗಳ ಮೌಲೀಕರಣ ಪ್ರಮಾಣಪತ್ರಗಳಂಥ ಸಮರ್ಥಿಸುವ ದಸ್ತಾವೇಜುಗಳ ಸಹಿತ 
ಅರ್ಜಿದಾರನ ಹಣಕಾಸಿನ ಸ್ಥಿತಿಗತಿ. 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೯೭೩ 
(6) ಸ್ಥಳದ ನಕಾಶೆ, ಮಾಲೀಕತ್ವದ ಗೋಷ್ಟಾರೆ, ವಿಸ್ತೀರ್ಣ, ಹಕ್ಕು ಸ್ವಾಮ್ಯ ( ಗುತ್ತಿಗೆ ಭೂಮಿ, ಗುತ್ತಿಗೆ ಒಪ್ಪಂದ, ಸ್ವಾಧೀನ ಪ್ರಮಾಣಪತ್ರ , 
ಇತ್ಯಾದಿಗಳ ಸಂದರ್ಭದಲ್ಲಿ) ಒಳಗೊಂಡಂತೆ ಭೂಮಿಗೆ ಸಂಬಂಧಿಸಿದ ದಸ್ತಾವೇಜುಗಳು ಮತ್ತು ಆ ಬಗ್ಗೆ ನ್ಯಾಯವಾದಿಯ ಪ್ರಮಾಣಪತ್ರ , 

(7) ಲೈಸೆನ್ಸ್ ಫೀಜನ್ನು ಸಂದಾಯ ಮಾಡಿರುವುದಕ್ಕೆ ಸಮರ್ಥನೆಯಾಗಿ ಡಿಮ್ಯಾಂಡ್ ಡ್ರಾಫ್ಟ್ , 

(8) ಖಾಸಗೀ ಮಾರುಕಟ್ಟೆ ಪ್ರಾಂಗಣವನ್ನು ಮತ್ತು ರೈತ- ಗ್ರಾಹಕ ಮಾರುಕಟ್ಟೆಯನ್ನು ಹೇಗೆ ನಡೆಸತಕ್ಕದ್ದು , ನಿಯಂತ್ರಿಸತಕ್ಕದ್ದು ಮತ್ತು 
ನಿರ್ವಹಿಸತಕ್ಕದ್ದು ಎಂಬ ಬಗ್ಗೆ ಪ್ರವರ್ತನಾ ಮತ್ತು ಕಾರ್ಯ ನಿರ್ವಹಣಾ ಮಾರ್ಗ ಸೂಚಿಗಳು . 

(9 ) ಈ ನಿಯಮಗಳಲ್ಲಿ ಉಪಬಂಧಿಸಿರುವಂತೆ ಬ್ಯಾಂಕ್ ಖಾತರಿ ಮತ್ತು ಅರ್ಜಿದಾರನು ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಿದ 
ನಿಯಮಗಳ ಎಲ್ಲ ಉಪಬಂಧಗಳನ್ನು ಪಾಲಿಸುವುದಾಗಿ ಮತ್ತು ಅವುಗಳನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ಅವನು / ಅವರು, ಲೈಸೆನ್ಸಿನ ರದ್ದಿಯಾತಿ ಮತ್ತು 
ಎಲ್ಲಾ ಬಾಕಿಗಳ ವಸೂಲಿಯೂ ಸೇರಿದಂತೆ ಕಾನೂನು ಕ್ರಮಕ್ಕೆ ಗುರಿಯಾಗುವುದಾಗಿ ಬರೆದುಕೊಟ್ಟ ಮುಚ್ಚಳಿಕೆ ಮತ್ತು ಸಲ್ಲಿಸಿದ ಅಫಿಡವಿಟ್. 

(10 ) ಮಾರುಕಟ್ಟೆ ಬಳಕೆದಾರರಿಗೆ ವಸತಿ, ಊಟದ ಸೌಲಭ್ಯಗಳನ್ನು ಒದಗಿಸಲು ಮೀಸಲಿರಿಸಿರುವ ವೆಚ್ಚ, ಉತ್ಪನ್ನದ ಗುಣಮಟ್ಟದ 
ಮೌಲ್ಯಮಾಪನ ಮತ್ತು ನಿರ್ಧರಣೆಗಾಗಿ ಪ್ರಯೋಗಾಲಯ ಸೌಲಭ್ಯಗಳು ಮತ್ತು ಅಂಥ ಉತ್ಪನ್ನದ ಬಳಕೆದಾರರ ನೈರ್ಮಲ್ಯ, ಆರೋಗ್ಯ ವ್ಯವಸ್ಥೆಗಳು ಮತ್ತು 
ಸಸ್ಯ ನೈರ್ಮಲ್ಯ ಅಗತ್ಯತೆಗಳು. 

( 11 ) ಅರ್ಜಿದಾರನು, ಖಾಸಗೀ ಮಾರುಕಟ್ಟೆ ಪ್ರಾಂಗಣದಲ್ಲಿ / ರೈತ- ಗ್ರಾಹಕ ಮಾರುಕಟ್ಟೆಯಲ್ಲಿ ಕ್ರಯವಿಕ್ರಯ ಮಾಡಲು ಉದ್ದೇಶಿಸಿರುವ ಕೃಷಿ 
ಉತ್ಪನ್ನವನ್ನು ನಿರ್ದಿಷ್ಟಪಡಿಸತಕ್ಕದ್ದು. 
(12) ಅರ್ಜಿದಾರನು ಒದಗಿಸಲು ಬಯಸುವ ಇತರ ಯಾವುದೇ ಸುಸಂಗತ ಮಾಹಿತಿ / ದಸ್ತಾವೇಜುಗಳು. 

( ಅರ್ಜಿದಾರ) 
ಹೆಸರು : 


ಮೊಹರು: 


ನಮೂನೆ - 47 

[ನಿಯಮ 87ಬಿ ( 3), 87ಸಿ (3), 87ಡಿ ( 1) ನ್ನು ನೋಡಿ] 
ಖಾಸಗಿ ಮಾರುಕಟ್ಟೆ ಪ್ರಾಂಗಣದ, ನೇರ ಖರೀದಿ ಕೇಂದ್ರದ ಮತ್ತು ರೈತ - ಗ್ರಾಹಕ ಮಾರುಕಟ್ಟೆಯ ಸ್ಥಾಪನೆಗಾಗಿ ಲೈಸೆನ್ಸುದಾರರ ರಿಜಿಸ್ಟರು 
ಕ್ರ . ಸಂ . ಅರ್ಜಿದಾರನ | ಲೈಸೆನ್ಸ್ಗಾಗಿ | ಲೈಸೆನ್ಸ್‌ನ | ಮಾರುಕಟ್ಟೆ | ಲೈಸೆನ್ಸ್ | ಲೈಸೆನ್ಸ್ | ಲೈಸೆನ್ಸ್ನ ಷರಾ ಮತ್ತು 
ಹೆಸರು ಮತ್ತು ಅರ್ಜಿಯನ್ನು 

ಪ್ರದೇಶ 

ಫೀಜು ಸಂಖ್ಯೆ ಮತ್ತು | ಅವಧಿ ಸಹಿ 
ವಿಳಾಸ ಸ್ವೀಕರಿಸಿದ 

ರೂ . ಗಳು ದಿನಾಂಕ 
ದಿನಾಂಕ 

( ಚಲನ್ 

ಸಂಖ್ಯೆ) 
1 | 2 | 3 | 4 | 

6 | 7 | 8 | 9 


ಬಕೆ 


ನಮೂನೆ48 

[ನಿಯಮ 87ಬಿ (7), 87ಸಿ (4), 87ಡಿ (೨) ನ್ನು ನೋಡಿ] 
ಖಾಸಗಿ ಮಾರುಕಟ್ಟೆ ಪ್ರಾಂಗಣದ, ನೇರ ಖರೀದಿ ಕೇಂದ್ರಗಳ ಮತ್ತು ರೈತ - ಗ್ರಾಹಕ ಮಾರುಕಟ್ಟೆಯ ಸ್ಥಾಪನೆಗಾಗಿ ಲೈಸೆನ್ಸ್‌ನ ಮಂಜೂರಾತಿ 

ಪ್ರಮಾಣ ಪತ್ರ 
-- - - - - - - - - - - - - - ( ಹೆಸರು) - - - - - - - - - - - - - - - ( ವಿಳಾಸ)................. ( ದೂರವಾಣಿ ಸಂ ) ( ಇದರಲ್ಲಿ ಇನ್ನು ಮುಂದೆ 
ಲೈಸೆನ್ಸುದಾರ ಎಂದು ಉಲ್ಲೇಖಿಸಲಾಗಿದೆ) ಎಂಬ ಇವರಿಗೆ ಅಧಿಸೂಚಿತ ಕೃಷಿ ಉತ್ಪನ್ನದ ಕ್ರಯವಿಕ್ರಯಕ್ಕಾಗಿ - - - - - - - - - - -- ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ, ಮಾರುಕಟ್ಟೆ ಪ್ರದೇಶದಲ್ಲಿ ಖಾಸಗಿ ಮಾರುಕಟ್ಟೆ ಪ್ರಾಂಗಣದ | -- - - - - - ಪ್ರವರ್ಗದ ನೇರ ಖರೀದಿ ಕೇಂದ್ರಗಳ / ರೈತ - ಗ್ರಾಹಕ 
ಮಾರುಕಟ್ಟೆಯ ಸ್ಥಾಪನೆಗಾಗಿ - - - - --- - - - - - - - ರೂಪಾಯಿಗಳ ಫೀಜನ್ನು ಸಂದಾಯ ಮಾಡಿದ ಮೇಲೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ಮತ್ತು ನಿಯಮಗಳು, 1968ರ ಉಪಬಂಧಗಳಿಗೆ ಒಳಪಟ್ಟು ಈ ಕೆಳಕಂಡ ನಿಬಂಧನೆಗಳ ಮತ್ತು 
ಷರತ್ತುಗಳ ಮೇಲೆ ಲೈಸೆನ್ನನ್ನು ಈ ಮೂಲಕ ಮಂಜೂರು ಮಾಡಲಾಗಿದೆ. 

ನಿಬಂಧನೆಗಳು ಮತ್ತು ಷರತ್ತುಗಳು 
1. ಲೈಸೆನ್ನುದಾರನು , ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966 ಮತ್ತು ಅದರ 
ಮೇರೆಗೆ ರಚಿಸಿದ ನಿಯಮಗಳ ಉಪಬಂಧಗಳನ್ನು ಪಾಲಿಸಲು ಬದ್ಧನಾಗಿರತಕ್ಕದ್ದು. 

2. ಈ ಲೈಸೆನ್ನು ವರ್ಗಾಯಿಸುವಂಥದ್ದಲ್ಲ. 

3. ಈ ಲೈಸೆನ್ನನ್ನು ಸದರಿ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ 
ಅಮಾನತ್ತಿನಲ್ಲಿಡಬಹುದು ಅಥವಾ ರದ್ದುಪಡಿಸಬಹುದು ಮತ್ತು ಲೈಸೆನ್ನುದಾರನು ಮಾರುಕಟ್ಟೆ ಪ್ರದೇಶದಲ್ಲಿ ಕೃಷಿ ಉತ್ಪನ್ನದ ಕ್ರಯವಿಕ್ರಯವನ್ನು 


೯೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಇಚ್ಚಾಪೂರ್ವಕವಾಗಿ ಅಡ್ಡಿಪಡಿಸುವ, ಸ್ಥಗಿತಗೊಳಿಸುವ ಅಥವಾ ನಿಲ್ಲಿಸುವ ಉದ್ದೇಶದಿಂದ ಮಾರುಕಟ್ಟೆಯಲ್ಲಿ / ಪ್ರಾಂಗಣದಲ್ಲಿ ಯಾವುದೇ ಕೃತ್ಯವನ್ನು 
ಎಸಗಿದರೆ ಅಥವಾ ತನ್ನ ವಾಡಿಕೆಯ ವ್ಯಾಪಾರ ವ್ಯವಹಾರವನ್ನು ನಡೆಸದೆ ಹಿಂದೆ ಸರಿದರೆ ಅವನ ಲೈಸೆನ್ನನ್ನು ಅಮಾನತಿನಲ್ಲಿಡಬಹುದು ಅಥವಾ 
ರದ್ದುಪಡಿಸಬಹುದು. 


4, ಈ ಲೈಸೆನ್ನನ್ನು ಅಮಾನತು ಮಾಡಿದ ಅಥವಾ ರದ್ದುಪಡಿಸಿದ ಸಂದರ್ಭದಲ್ಲಿ, ಅದನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ 
ಅಧಿಕೃತಗೊಂಡ ಅಧಿಕಾರಿಗೆ ಒಪ್ಪಿಸತಕ್ಕದ್ದು . 

5. ಲೈಸೆನ್ಸುದಾರನು, ಯಾವುದೇ ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಕಲಬೆರಕೆ ಮಾಡತಕ್ಕದ್ದಲ್ಲ ಅಥವಾ ಕಲಬೆರಕೆ ಮಾಡಿಸತಕ್ಕದ್ದಲ್ಲ. 

6. ಲೈಸೆನ್ಸುದಾರನು, ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡದೆ ತಪ್ಪಿಸಿಕೊಳ್ಳುವುದನ್ನು ತಡೆಗಟ್ಟುವಲ್ಲಿ ಕಮೀಷನರಿಗೆ/ ನಿರ್ದೇಶಕರಿಗೆ / ಅಧಿಕೃತ 
ಅಧಿಕಾರಿಗೆ ನೆರವಾಗತಕ್ಕದ್ದು ಮತ್ತು ಅವರು ಹೊರಡಿಸಿದ ನಿರ್ದೇಶನಗಳನ್ನು ಪಾಲಿಸತಕ್ಕದ್ದು . 

7. ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಯು ಲೈಸೆನ್ನನ್ನು ಮಂಜೂರು ಮಾಡಿದ ತರುವಾಯ , 
ಲೈಸೆನ್ಸ್ದಾರನು ಹದಿನೈದು ದಿವಸಗಳ ಅವಧಿಯೊಳಗೆ ಲೈಸೆನ್ಸುದಾರನ ಅಧಿಕೃತ ಪ್ರತಿನಿಧಿಯ ಬಗ್ಗೆ ತಿಳಿಸತಕ್ಕದ್ದು, ಆ ಪ್ರತಿನಿಧಿಯು ಲೈಸೆನ್ನುದಾರನ ಪರವಾಗಿ 
ಜವಾಬ್ದಾರನಾಗಿರತಕ್ಕದ್ದು. 

8. ಲೈಸೆನ್ಸುದಾರನು, ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತಗೊಂಡ ಯಾರೇ ವ್ಯಕ್ತಿಯು ಅಗತ್ಯಪಡಿಸಿದ ರೀತಿಯಲ್ಲಿ ಕೃಷಿ 
ಉತ್ಪನ್ನದ ಸಂಬಂಧದಲ್ಲಿ ಪುಸ್ತಕಗಳನ್ನು , ರಿಜಿಸ್ಟರುಗಳನ್ನು ಮತ್ತು ದಾಖಲೆಗಳನ್ನು ಇಡತಕ್ಕದ್ದು. 

9. ಲೈಸೆನ್ನುದಾರನು, ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಗೆ ಕಾಲಕಾಲಕ್ಕೆ ಅವರು 
ಅಗತ್ಯಪಡಿಸಬಹುದಾದಂಥ ಮಾಹಿತಿಯನ್ನು ಮತ್ತು ವಿವರ ಪಟ್ಟಿಕೆಗಳನ್ನು ಒದಗಿಸತಕ್ಕದ್ದು. 

( ಎ) ಕೃಷಿ ಉತ್ಪನ್ನದ ಮಾರಾಟ ಮತ್ತು ಖರೀದಿಯು ಅಧಿನಿಯಮದ 76ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದಂತೆ ಇರತಕ್ಕದ್ದು. 
( ಬಿ) ನೇರ ಖರೀದಿ ಕೇಂದ್ರದ ಲೈಸೆನ್ಸ್ದಾರನು ನಿರ್ದಿಷ್ಟ ದಿನದಂದು ಅವನು ಸರಕುಗಳನ್ನು ಖರೀದಿಸುವ ಸ್ಥಳದಲ್ಲಿ ಸರಕಿನ ಬೆಲೆಯನ್ನು 

ಪ್ರದರ್ಶಿಸತಕ್ಕದ್ದು. 
10 . ಲೈಸೆನ್ಸುದಾರನು, ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ತನ್ನ ಏಜೆನ್ಸಿಯ ಮೂಲಕ ಅಥವಾ ತಾನೇ ಮಾರಾಟ ಮಾಡಿದ್ದರೆ, ಹಾಗೆ ಮಾರಾಟ 
ಮಾಡಿದ ಕೃಷಿ ಉತ್ಪನ್ನದ ಬೆಲೆಯನ್ನು ಅದೇ ದಿವಸ ಸಂದರ್ಭಾನುಸಾರ ನಗದಾಗಿ ಅಥವಾ ಚೆಕ್ ಮೂಲಕ ಮಾರಾಟಗಾರನಿಗೆ ಸಂದಾಯ ಮಾಡತಕ್ಕದ್ದು. 

11 . ಲೈಸೆನ್ನುದಾರನು, ಈ ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳ ಅನುಸಾರವಾಗಿ ತಾನು ಸ್ವೀಕರಿಸಲು ಅಥವಾ ವಸೂಲಿ ಮಾಡಲು 
ಹಕ್ಕುಳ್ಳ ಫೀಜುಗಳನ್ನು ಅಥವಾ ಚಾರ್ಜುಗಳನ್ನು ಹೊರತುಪಡಿಸಿ ಯಾವುದೇ ಫೀಜುಗಳನ್ನು ಯಾಚಿಸತಕ್ಕದ್ದಲ್ಲ ಅಥವಾ ಸ್ವೀಕರಿಸತಕ್ಕದ್ದಲ್ಲ ಅಥವಾ 
ಯಾವುದೇ ಚಾರ್ಜುಗಳನ್ನು ವಸೂಲಿ ಮಾಡತಕ್ಕದ್ದಲ್ಲ. 

12 . ನಿರ್ದಿಷ್ಟಪಡಿಸಿರುವ ವ್ಯಾಪಾರ ಭತ್ಯೆಯನ್ನು ಹೊರತುಪಡಿಸಿ, ಯಾವುದೇ ವ್ಯಾಪಾರ ಭತ್ಯೆಯನ್ನು ಲೈಸೆನ್ಸುದಾರನು ನೀಡತಕ್ಕದ್ದಲ್ಲ ಅಥವಾ 
ವಸೂಲಿ ಮಾಡತಕ್ಕದ್ದಲ್ಲ. 

13. ಲೈಸೆನ್ಸುದಾರನು, ಅಧಿಕೃತ ತೂಕದ ಮತ್ತು ಅಳತೆಯ ಸಾಧನಗಳನ್ನು ಒದಗಿಸತಕ್ಕದ್ದು. 

14 . ಲೈಸೆನ್ಸುದಾರನು, ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅನುಮೋದಿಸಿದ ದರಗಳಲ್ಲಿ ಅಳತೆ ಮಾಡುವವರು ಮತ್ತು ಹಮಾಲರು, ಮುಂತಾದವರಿಗೆ 
ಹಣ ಸಂದಾಯ ಮಾಡತಕ್ಕದ್ದು. 

15. ಲೈಸೆನ್ಸುದಾರನು, ಲೈಸೆನ್ಸುದಾರನ ಕಾರ್ಯಸ್ವರೂಪದಲ್ಲಿನ ಯಾವುದೇ ಬದಲಾವಣೆಯನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ತಿಳಿಸತಕ್ಕದ್ದು . 

16 , ಲೈಸೆನ್ನುದಾರನು , ಅಧಿಸೂಚಿತ ಕೃಷಿ ಉತ್ಪನ್ನದ ಕ್ರಯವಿಕ್ರಯಕ್ಕೆ ಸಂಬಂಧಿಸಿದ ಎಲ್ಲಾ ವಿವಾದಗಳನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ಮತ್ತು ನಿಯಮಗಳು, 1968ರ ಮೇರೆಗೆ ಉಪಬಂಧಿಸಿದ ರೀತಿಯಲ್ಲಿ 
ಅನ್ವಯವಾಗಬಹುದಾದಂತೆ ಒಪ್ಪಿಸತಕ್ಕದ್ದು. 

17 . ಲೈಸೆನ್ಸುದಾರನು, ಬೆಲೆ ಏರಿಕೆಗೆ ಕಾರಣವಾಗುವಂತಹ ಕೃತಕ ಅಭಾವವನ್ನು ಸೃಷ್ಟಿಸುವ ಉದ್ದೇಶದಿಂದ ಯಾವುದೇ ದುರ್ನಡತೆಯಲ್ಲಿ ಅಥವಾ 
ಅಧಿಸೂಚಿತ ಕೃಷಿ ಉತ್ಪನ್ನವನ್ನು ಕಾನೂನು ಬಾಹಿರವಾಗಿ ದೀರ್ಘಾವಧಿವರೆಗೆ ದಾಸ್ತಾನು ಮಾಡುವ ಕಾರ್ಯದಲ್ಲಿ ತೊಡಗತಕ್ಕದ್ದಲ್ಲ. 

18 , ನೀಡಿದ ಲೈಸೆನ್ನು ವಿರೂಪಗೊಂಡಿದ್ದರೆ, ತಪ್ಪು ಸ್ಥಳದಲ್ಲಿ ಇಟ್ಟಿದ್ದರೆ, ಹರಿದು ಹೋಗಿದ್ದರೆ, ಕಳೆದುಹೋಗಿದ್ದರೆ, ಅಥವಾ ಆಕಸ್ಮಿಕವಾಗಿ 
ನಾಶಗೊಂಡಿದ್ದರೆ, ಇತ್ಯಾದಿ ಸಂದರ್ಭಗಳಲ್ಲಿ 100.00 ರೂಪಾಯಿಗಳನ್ನು ಸಂದಾಯ ಮಾಡಿದ ಮೇಲೆ ದ್ವಿಪ್ರತಿ ಲೈಸೆನ್ನನ್ನು ನೀಡಬಹುದು. 

19. ಈ ಪ್ರಮಾಣಪತ್ರದ ಮೇರೆಗೆ ಮಂಜೂರು ಮಾಡಿದ ಲೈಸೆನ್ನು ನವೀಕರಣ ಮಾಡಿದ ಹೊರತು ಅದನ್ನು ಮಂಜೂರು ಮಾಡಿದ ವರ್ಷವೂ 
ಸೇರಿದಂತೆ ಹತ್ತನೇ ಮಾರುಕಟ್ಟೆ ವರ್ಷದ ಕೊನೆಯ ತನಕ ಚಾಲ್ತಿಯಲ್ಲಿರತಕ್ಕದ್ದು. 

ನಿರ್ದೇಶಕರು 
ದಿನಾಂಕ: 

ಕೃಷಿ ಮಾರುಕಟ್ಟೆ ಇಲಾಖೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೭೫ 


ನಮೂನೆ 49 

[ ನಿಯಮ 87ಬಿ (9), 87ಸಿ ( 7), 87ಡಿ (1) ನ್ನು ನೋಡಿ] 
72ಸಿ ಪ್ರಕರಣದ ಮೇರೆಗೆ ಖಾಸಗಿ ಮಾರುಕಟ್ಟೆ ಪ್ರಾಂಗಣದ/ ನೇರ ಖರೀದಿ ಕೇಂದ್ರದ/ ರೈತ- ಗ್ರಾಹಕ ಮಾರುಕಟ್ಟೆಯ ಲೈಸೆನ್ಸಿನ ನವೀಕರಣಕ್ಕಾಗಿ ಅರ್ಜಿ ನಮೂನೆ 
ಇವರಿಗೆ: 

ಕೃಷಿ ಮಾರುಕಟ್ಟೆ ನಿರ್ದೇಶಕರು / ಅಧಿಕೃತ ಅಧಿಕಾರಿ 
ಮಾನ್ಯರೇ , 
ನನ್ನ ಲೈಸೆನ್ಸನ್ನು ನವೀಕರಿಸಲು ಕೋರುತ್ತೇನೆ. ಅಗತ್ಯವಾದ ವಿವರಗಳನ್ನು ಈ ಕೆಳಗೆ ನೀಡಲಾಗಿದೆ. 

1. ಲೈಸೆನ್ನನ್ನು ಯಾವ ಖಾಸಗಿ ಮಾರುಕಟ್ಟೆ ಪ್ರಾಂಗಣಕ್ಕಾಗಿ / ನೇರ ಖರೀದಿ ಕೇಂದ್ರಕ್ಕಾಗಿ / ರೈತ- ಗ್ರಾಹಕ ಮಾರುಕಟ್ಟೆಗಾಗಿ 

ಮಂಜೂರು ಮಾಡಲಾಗಿದೆಯೋ ಅದರ ವಿವರಗಳು . 
2. ಅರ್ಜಿದಾರನ ಹೆಸರು ( ಮಾರುಕಟ್ಟೆ ಪ್ರಾಂಗಣ ಇರುವ ಸ್ಥಳದ ಪೂರ್ಣ ವಿವರಗಳೊಂದಿಗೆ) 
3. ಲೈಸೆನ್ಸ್ ಸಂಖ್ಯೆ 
4. ಲೈಸೆನ್ಸಿನ ಅವಧಿ ಮುಕ್ತಾಯವಾಗುವ ದಿನಾಂಕ 
5 . ಯಾವ ಅವಧಿಗೆ ನವೀಕರಣ ಆಗಬೇಕಾಗಿದೆಯೋ ಆ ಅವಧಿ 
6. ಲೈಸೆನ್ಸ್ ನೀಡಿಕೆ ಪ್ರಾಧಿಕಾರದಲ್ಲಿ ಠೇವಣಿ ಇಡಲಾದ ಬ್ಯಾಂಕ್ ಖಾತರಿಯ /ನಗದು ಭದ್ರತೆಯ ಮೊಬಲಗು 
7. ಅರ್ಜಿದಾರನಿಗೆ( ರಿಗೆ) ಅಥವಾ ಅರ್ಜಿದಾರನು ಫರ್ಮು ಆಗಿರುವಲ್ಲಿ , ಅದರ ಯಾರೇ ಸದಸ್ಯನಿಗೆ ಒಂಟಿಯಾಗಿ ಅಥವಾ ಯಾರೇ 

ಇತರ ವ್ಯಕ್ತಿಯ ಸಹಯೋಗದೊಂದಿಗೆ ಅವರಿಗೆ, 
( ಎ) ಇತರ ಯಾವುದೇ ಮಾರುಕಟ್ಟೆ ಪ್ರದೇಶದಲ್ಲಿ ಯಾವುದೇ ಲೈಸೆನ್ನನ್ನು ಮಂಜೂರು ಮಾಡಲಾಗಿದೆಯೇ ಮತ್ತು ಆತನ ಲೈಸೆನ್ನನ್ನು 

ಅಮಾನತ್ತುಗೊಳಿಸಲಾಗಿದೆಯೇ ಅಥವಾ ರದ್ದುಪಡಿಸಲಾಗಿದೆಯೇ , ಹಾಗಿದ್ದರೆ, ಯಾವಾಗ, ಎಲ್ಲಿ , ಎಷ್ಟು ಅವಧಿಗಾಗಿ ಮತ್ತು 

ಯಾವ ಕಾರಣಗಳಿಗಾಗಿ ; - - - - - -- - - - ಅಥವಾ 
( ಬಿ) ನೈತಿಕ ಅಧಃಪತನವನ್ನು ಒಳಗೊಂಡ ಯಾವುದೇ ಅಪರಾಧದ ಅಪರಾಧಿಯೆಂದು ನಿರ್ಣೀತನಾಗಿರುವನೇ /ರೇ ಹಾಗಿದ್ದರೆ 
ಅಪರಾಧ ನಿರ್ಣಯದ ದಿನಾಂಕ, - - - - - - 

- - - - - - ಅಥವಾ 
( ಸಿ) ಅವಿಮುಕ್ತ ದಿವಾಳಿ ಎಂದು ಘೋಷಿತನಾಗಿರುವನೇ / ರೇ - - - - - - - - - - - - - - - - - - 
( ಡಿ) ಮಾರುಕಟ್ಟೆ ಸಮಿತಿಗೆ | ಮಾರಾಟಗಾರನಿಗೆ | ಕೃಷಿಕನಿಗೆ / ಬೆಳೆಗಾರ - ಮಾರಾಟಗಾರನಿಗೆ - - - - - - - - - ಬಾಕಿಗಳನ್ನು 

ಸಂದಾಯ ಮಾಡದೆ ಸುಸ್ತಿದಾರನಾಗಿರುವನೇ / ರೇ 
(1) ನವೀಕರಣ ಫೀಜಿನ ಬಾಬು - - - - - - - - - - - - ರೂಪಾಯಿಗಳ - - - - - - ದಿನಾಂಕದ - - - - - - - ಸಂಖ್ಯೆಯ ಡಿಮ್ಯಾಂಡ್ 

ಡ್ರಾಫ್ಟ್ನ್ನು ನಾನು ಲಗತ್ತಿಸಿದ್ದೇನೆ. 
(2) ಮೇಲೆ ನೀಡಿರುವ ವಿವರಗಳು ನನಗೆ ತಿಳಿದಮಟ್ಟಿಗೆ ಮತ್ತು ನಾನು ನಂಬಿರುವಷ್ಟರ ಮಟ್ಟಿಗೆ ನಿಜವಾದವುಗಳಾಗಿವೆ ಮತ್ತು 

ಸರಿಯಾದವುಗಳಾಗಿವೆ. 
ದಿನಾಂಕ: - - - 

ಅರ್ಜಿದಾರನ ಸಹಿ. 
ನಮೂನೆ 50 

[ ನಿಯಮ 87ಸಿ ( 1) ನ್ನು ನೋಡಿ] 

ಕೃಷಿ ಉತ್ಪನ್ನದ ನೇರ ಖರೀದಿಗಾಗಿ ಲೈಸೆನ್ಸ್ ಪಡೆಯಲು ಅರ್ಜಿ 
ಇಂದ: 
ಗೆ: 

ಕೃಷಿ ಮಾರುಕಟ್ಟೆ ನಿರ್ದೇಶಕರು/ ಅಧಿಕೃತ ಅಧಿಕಾರಿ . 
ಮಾನ್ಯರೇ , 

- - -- ( ಹೆಸರು) - - - - - - - - -- - ( ವಿಳಾಸ) - - - - - - - - - - - - - - - - ( ದೂರವಾಣಿ ಸಂ ) - - - - - - - - - - - - - - - - ಎಂಬ 
ನಾನು /ನಾವು ಈ ಕೆಳಗೆ ತಿಳಿಸಿರುವ ಮಾರುಕಟ್ಟೆ ಪ್ರದೇಶಗಳಲ್ಲಿ ಕೃಷಿಕರಿಂದ / ಬೆಳೆಗಾರ - ಮಾರಾಟಗಾರರಿಂದ ಕೃಷಿ ಉತ್ಪನ್ನದ ನೇರ ಖರೀದಿಗಾಗಿ ಲೈಸೆನ್ಸ್ 
ಪಡೆಯಲು ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ/ ತಿದ್ದೇವೆ. ಮೇಲೆ ತಿಳಿಸಿದ ಲೈಸೆನ್ನನ್ನು ಪಡೆಯುವುದಕ್ಕಾಗಿ ನಿಯಮಗಳ ಪ್ರಕಾರ ಅಗತ್ಯವಾದ - - - - - - - - - - 
- - - - ರೂಪಾಯಿಗಳ ಲೈಸೆನ್ಸ್ ಫೀಜನ್ನು ಸಂದಾಯ ಮಾಡಲು ನಾನು / ನಾವು ಸಿದ್ದನಿದ್ದೇನೆ/ಸಿದ್ಧರಿದ್ದೇವೆ ಮತ್ತು ಇಚ್ಚಿಸುತ್ತೇನೆ/ಇಚ್ಚಿಸುತ್ತೇವೆ. 


Q 


T 


ತಮ್ಮ ವಿಶ್ವಾಸಿ, 
( ಅರ್ಜಿದಾರ) 

ಹೆಸರು, 
ಫರ್ಮಿನ ಮೊಹರು: 


೯೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
ಈ ಅರ್ಜಿಯೊಂದಿಗೆ ನಾನು/ ನಾವು ಅಧಿನಿಯಮದ ಮತ್ತು ನಿಯಮಗಳ ಮೇರೆಗೆ ಅಗತ್ಯಪಡಿಸಿರುವ ಕೆಳಕಂಡ ಅವಶ್ಯಕ ದಸ್ತಾವೇಜುಗಳನ್ನು 
ಲಗತ್ತಿಸಿದ್ದೇನೆ/ ದ್ದೇವೆ. 

ಅರ್ಜಿಯೊಂದಿಗೆ ಸಲ್ಲಿಸಿರುವ ದಾಖಲೆಗಳು 
ಧನಾನುಕೂಲತೆ ಪ್ರಮಾಣಪತ್ರ 
ಬ್ಯಾಂಕ್ ಖಾತರಿ . 
ಅರ್ಜಿದಾರನ ನೋಂದಣಿ ದಸ್ತಾವೇಜುಗಳ ವಿವರಗಳು (ಉದಾ: ಕಂಪನಿ / ಪಾಲುಗಾರಿಕೆ ಫರ್ಮ್ / ಸರ್ಕಾರೇತರ ಸಂಸ್ಥೆ / ಸಹಕಾರ ಸಂಘ 
| ಸಂಘ ಸಂಸ್ಥೆಗಳು | ಸರ್ಕಾರಿ ಸಂಸ್ಥೆ, ಇತ್ಯಾದಿ). 
ಅವುಗಳ ನಿರ್ದೇಶಕರು, ಪಾಲುದಾರರು, ಮುಂತಾದವರ ಹೆಸರುಗಳು ಮತ್ತು ವಿಳಾಸಗಳು. 
ಆದಾಯ ತೆರಿಗೆ ವಿವರಪಟ್ಟಿಕೆ. 

ಘೋಷಣೆ 
(1) ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ಅಭಿವೃದ್ಧಿ ಮತ್ತು ನಿಯಂತ್ರಣ) ಅಧಿನಿಯಮ , 1966ನ್ನು ಮತ್ತು ಅದರ ಮೇರೆಗೆ ರಚಿಸಿದ 
ನಿಯಮಗಳನ್ನು ಮತ್ತು ಮಾಡಲಾದ ತಿದ್ದುಪಡಿಗಳನ್ನು ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಯು 
ಕಾಲಕಾಲಕ್ಕೆ ಹೊರಡಿಸಿದ ನಿರ್ದೇಶನಗಳನ್ನು ಮತ್ತು ಆದೇಶಗಳನ್ನು ಪಾಲಿಸಲು ನಾನು/ ನಾವು ಒಪ್ಪಿದ್ದೇನೆ/ ವೆ. 

( 2) ನಮ್ಮ ವ್ಯವಹಾರಗಳ ನಿರ್ವಹಣೆಯ ಬಗ್ಗೆ ಅಗತ್ಯವಾದ ಎಲ್ಲಾ ದಾಖಲೆಗಳನ್ನು ಮತ್ತು ಮಾಹಿತಿಯನ್ನು ಇಡಲು ಮತ್ತು ಸಮುಚಿತ 
ಪ್ರಾಧಿಕಾರಿಯು ಪರಿಶೀಲನೆಗಾಗಿ ಕೇಳುವ ಯಾವುದೇ ರೀತಿಯ ಮಾಹಿತಿಯನ್ನು ಮತ್ತು ದಸ್ತಾವೇಜುಗಳನ್ನು ಹಾಜರುಪಡಿಸಿ ಸಹಕರಿಸಲು ನಾನು/ ನಾವು 
ಒಪ್ಪಿದ್ದೇನೆ/ ವೆ. 

( 3) ನಾನು/ ನಾವು, ಕಾನೂನಿಗನುಸಾರವಾಗಿ ಹೊಣೆಯಾಗಿರುವ ಮತ್ತು ನನ್ನಿಂದ | ನಮ್ಮಿಂದ ಬಾಕಿಯಿರುವ ಯಾವುದೇ ಚಾರ್ಜುಗಳನ್ನು 
ಅಥವಾ ಫೀಜುಗಳನ್ನು ಅಥವಾ ಮೊಬಲಗನ್ನು ಪಾವತಿ ಮಾಡಲು ಒಪ್ಪಿದ್ದೇನೆ/ ವೆ. 

( 4) ನಾನು/ ನಾವು, ಕಾನೂನುಬಾಹಿರ ವ್ಯಾಪಾರವನ್ನು / ವ್ಯವಹಾರಗಳನ್ನು ನಡೆಸುತ್ತಿರುವ ವ್ಯಕ್ತಿಗಳೊಂದಿಗೆ ವ್ಯವಹಾರವನ್ನು ಮಾಡದೇ ಇರಲು 
ಮತ್ತು ಅಂಥ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಕ್ಕೆ ಸಹಕರಿಸಲು ಒಪ್ಪಿದ್ದೇನೆ/ ವೆ. 

(5) ನಾನು/ ನಾವು, ರೈತನಿಗೆ/ ಬೆಳೆಗಾರ- ಮಾರಾಟಗಾರನಿಗೆ ಉತ್ಪನ್ನದ ಮಾರಾಟದ ಹಣವನ್ನು ಕೂಡಲೇ ಸಂದಾಯ ಮಾಡಲು ಒಪ್ಪಿದ್ದೇನೆ/ ವೆ. 
ಹೆಸರು : 

ಅರ್ಜಿದಾರನ ಸಹಿ 
ವಿಳಾಸ: 

ಮೊಹರು. 


ಸಹಿ: 


ನಮೂನೆ51 
[ ನಿಯಮ 87ಸಿ (1) ( ) ನ್ನು ನೋಡಿ] 
ಪ್ರಾರಂಭದಲ್ಲಿ ನೇರ ಖರೀದಿ ಕೇಂದ್ರಗಳನ್ನು ತೆರೆಯುವ ಸ್ಥಳಗಳ ಹೆಸರು 


ಇಂದ: 


ಕೃಷಿ ಮಾರುಕಟ್ಟೆ ನಿರ್ದೇಶಕರು / ಅಧಿಕೃತ ಅಧಿಕಾರಿ . 
ಮಾನ್ಯರೇ , 

ನಾನು/ ನಾವು ಲೈಸೆನ್ಸನ್ನು ಪಡೆದ ಕೂಡಲೇ ನೇರ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವ ಸ್ಥಳಗಳ ಹೆಸರುಗಳನ್ನು ಇದರೊಂದಿಗೆ 
ಸಲ್ಲಿಸುತ್ತಿದ್ದೇನೆ/ದ್ದೇವೆ. 
ಕ್ರ . ಸಂ . ಕೇಂದ್ರದ ಹೆಸರು ಮತ್ತು ವಿಳಾಸ ಕೇಂದ್ರವನ್ನು ತೆರೆಯುವ ದಿನಾಂಕ 

ಖರೀದಿಸುವಂಥ ಸರಕುಗಳು 


ದಿನಾಂಕ : 


ಸಹಿ 


ಮೊಹರು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೭೭ 


ನಮೂನೆ 52 

[ ನಿಯಮ 87ಸಿ (1) ( ) ನ್ನು ನೋಡಿ] 
ಲೈಸೆನ್ಸ್ ಪಡೆದ ತರುವಾಯ ಕೃಷಿ ಉತ್ಪನ್ನದ ಖರೀದಿಗಾಗಿ ನೇರ ಮಾರುಕಟ್ಟೆದಾರರು ತೆರೆಯುವಂಥ ಕೇಂದ್ರಗಳ ಹೆಸರು. 
ಇಂದ: 
ಗೆ: 

ಕೃಷಿ ಮಾರುಕಟ್ಟೆ ನಿರ್ದೇಶಕರು / ಅಧಿಕೃತ ಅಧಿಕಾರಿ . 
ಮಾನ್ಯರೇ , 

ನಾನು/ ನಾವು ಈ ಪತ್ರದ ದಿನಾಂಕದಿಂದ ಹದಿನೈದು ದಿನಗಳ ಒಳಗೆ ನೇರ ಖರೀದಿ ಕೇಂದ್ರಗಳನ್ನು ತೆರೆಯುವ ಸಂಭವವಿರುವ ಸ್ಥಳಗಳ 
ಹೆಸರುಗಳನ್ನು ಇದರೊಂದಿಗೆ ಸಲ್ಲಿಸುತ್ತಿದ್ದೇನೆ/ ಸಲ್ಲಿಸುತ್ತಿದ್ದೇವೆ. 
ಕ್ರ. ಸಂ . | ಕೇಂದ್ರದ ಹೆಸರು ಮತ್ತು ವಿಳಾಸ | ಕೇಂದ್ರವನ್ನು ತೆರೆಯುವ ದಿನಾಂಕ 

ಖರೀದಿಸುವ ಸರಕುಗಳು 


2 


ದಿನಾಂಕ: 


ಸಹಿ 


ಸ್ಥಳ: 


ಮೊಹರು 


ನಮೂನೆ 53 

[ನಿಯಮ 87 ಎಫ್ (1) ನ್ನು ನೋಡಿ] 
ನಗದು ಭದ್ರತೆ/ ಬ್ಯಾಂಕ್ ಖಾತರಿಯ ವಿವರಗಳನ್ನು ದಾಖಲಿಸುವ ರಿಜಿಸ್ಟರ್ 
ಅರ್ಜಿದಾರನ ಹೆಸರು | ಲೈಸೆನ್ನಿನ ಪ್ರವರ್ಗ | ಮೊಬಲಗು | ಮುಕ್ತಾಯದ ದಿನಾಂಕ 


ಕ್ರಮ ಸಂಖ್ಯೆ 


ಷರಾ 


- 


2 


6 


. 


ನಮೂನೆ 54 

[ನಿಯಮ 91ಎ (1) ನ್ನು ನೋಡಿ] 
ಕರಾರು ಬೇಸಾಯ ಪ್ರಾಯೋಜಕನಾಗಿ ನೋಂದಣಿ ಮಾಡಲು ಅರ್ಜಿ 


= 


ಮಾನ್ಯರೇ , 

- - - - - - - - - - - ( ಹೆಸರು ) - - - - - - - - - - - - - - - - ( ವಿಳಾಸ) - - - - - - - - - - - - - - - - (ದೂರವಾಣಿ ಸಂ ) ಎಂಬ ನಾನು/ ನಾವು - - 
- - - - - - - - - - ನಿಂದ - - - - - - - - - - ರವರಿಗೆ ಅಂದರೆ - - - - - - - - - - - - ವರ್ಷಗಳ ಅವಧಿಗಾಗಿ ಕರಾರು ಬೇಸಾಯ ಪ್ರಾಯೋಜಕನಾಗಿ/ ರಾಗಿ 
ನೋಂದಣಿಗಾಗಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ/ತೇವೆ. - - - - - - - - - - ಎಪಿಎಂಸಿ ಮಾರುಕಟ್ಟೆ ಪ್ರದೇಶಕ್ಕೆ ನನಗೆ / ನಮಗೆ ನೋಂದಣಿ ಬೇಕಾಗಿದೆ. 
ಈ ಅರ್ಜಿಯೊಂದಿಗೆ ನಾನು/ನಾವು ಈ ಕೆಳಕಂಡ ದಸ್ತಾವೇಜುಗಳನ್ನು ಲಗತ್ತಿಸುತ್ತಿದ್ದೇನೆ/ ವೆ. 

ಧನಾನುಕೂಲತೆ ಪ್ರಮಾಣಪತ್ರ 
ಬ್ಯಾಂಕ್ ಖಾತರಿ 
ಕಂಪನಿ/ ಪಾಲುಗಾರಿಕೆ ಫರ್ಮು / ಸರ್ಕಾರೇತರ ಸಂಸ್ಥೆಗಳು/ ಸಹಕಾರ ಸಂಘ/ ಸರ್ಕಾರಿ ಸಂಸ್ಥೆ , ಇತ್ಯಾದಿಗಳ 
ನೋಂದಣಿಯ ದಸ್ತಾವೇಜುಗಳ ವಿವರಗಳು ಮತ್ತು ನಿರ್ದೇಶಕರು ಮತ್ತು ಪಾಲುದಾರರು, ಮುಂತಾದವರ ಹೆಸರುಗಳು 
ಮತ್ತು ವಿಳಾಸಗಳು. 
ಕರಾರಿಗೆ ಒಳಪಡುವ ಕೃಷಿ ಉತ್ಪನ್ನದ ವಿವರಗಳು 
ಪ್ರತಿ ಜಿಲ್ಲೆಗೆ ಪ್ರತಿ ವರ್ಷಕ್ಕೆ ಐದು ನೂರುರೂಪಾಯಿಗಳ ಫೀಜನ್ನು ಖಜಾನೆಯಲ್ಲಿ ಸಂದಾಯ ಮಾಡಿದ ಚಲನ್ನಿನ ಪ್ರತಿ. 
ಆದಾಯ ತೆರಿಗೆ ವಿವರ ಪಟ್ಟಿಕೆ . 

ಅರ್ಜಿದಾರನ ಸಹಿ 


3= 


Ess 


೯೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ನಮೂನೆ 55 
[ನಿಯಮ 94 ಎ( 2) ನ್ನು ನೋಡಿ] 
ಕರಾರು ಬೇಸಾಯ ಪ್ರಾಯೋಜಕನ ರಿಜಿಸ್ಟರ್ 
ನೋಂದಣಿ ಯಾವ ಅವಧಿಗೆ 

ನೋಂದಣಿಯನ್ನು 
ರೂ .ಗಳು 

ನೀಡಲಾಗಿದೆ 


*) 


ಷರಾ 


ಅರ್ಜಿದಾರನ 
ಹೆಸರು ಮತ್ತು 
ವಿಳಾಸ 


ಅರ್ಜಿಯನ್ನು 
ಸ್ವೀಕರಿಸಿದ 
ದಿನಾಂಕ 


ನೋಂದಣಿಯ 
ಸಂಖ್ಯೆ ಮತ್ತು 
ಅದನ್ನು ನೀಡಿದ 
ದಿನಾಂಕ 


ನಮೂನೆ - 56 
[ನಿಯಮ 91ಎ ( 2) ನ್ನು ನೋಡಿ] 
ಕರಾರು ಬೇಸಾಯ ಪ್ರಾಯೋಜಕನ ನೋಂದಣಿ 


ವಿಷಯ : ಕರಾರು ಬೇಸಾಯ ಪ್ರಾಯೋಜಕನಾಗಿ ನೋಂದಣಿ. 
ಮಾನ್ಯರೇ , 

ಮೇಲೆ ಹೇಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ನೋಂದಣಿಗಾಗಿ ನೀವು ಸಲ್ಲಿಸಿದ ಅರ್ಜಿ ಸಂಖ್ಯೆ - -- -- - - - -- ದಿನಾಂಕ - -- - ನ್ನು 
ಅಂಗೀಕರಿಸಲಾಗಿದೆ ಎಂದು ತಿಳಿಸಲಾಗಿದೆ. ನಿಮ್ಮ ನೋಂದಣಿ ಸಂಖ್ಯೆ - --- --- ದಿನಾಂಕ - - - - -- . 

- - - - - - - - - ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಲು ನೋಂದಣಿಯು - - - - - - - - ರಿಂದ - 
ವರೆಗಿನ ಅವಧಿಗೆ ಇರುತ್ತದೆ. 
ನೋಂದಣಿಯ ಷರತ್ತು ಈ ಮುಂದಿನಂತಿದೆ: 

1. ನೋಂದಣಿದಾರನು ಅಧಿನಿಯಮದ / ನಿಯಮಗಳ ಉಪಬಂಧಗಳನ್ನು ಹಾಗೂ ಈ ಸಂಬಂಧ ಹೊರಡಿಸಲಾದ ಸೂಚನೆಗಳನ್ನು 

ಪಾಲಿಸತಕ್ಕದ್ದು. 

2. ಕರಾರಿನಲ್ಲಿ ಹೇಳಿರುವ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ನೋಂದಣಿದಾರನು ಪಾಲಿಸತಕ್ಕದ್ದು. 
ದಿನಾಂಕ: 

ನೋಂದಣಿ ಪ್ರಾಧಿಕಾರಿಯ ಸಹಿ . 


ನಮೂನೆ 57 
[ನಿಯಮ 91ಎ ( 3) ನ್ನು ನೋಡಿ] 

ಕರಾರು ಬೇಸಾಯ ಒಪ್ಪಂದ 
ಈ ಒಪ್ಪಂದವನ್ನು - - - - - - - - - ವರ್ಷದ - - - - - - - - - ತಿಂಗಳ -- - - - - - ದಿನದಂದು - - - - - - - - - - ರಲ್ಲಿ ವಾಸಿಸುತ್ತಿರುವ 
ಇದರಲ್ಲಿ ಇನ್ನು ಮುಂದೆ ಮೊದಲನೇ ಭಾಗದ ಪಕ್ಷಕಾರ ಎಂದು ಕರೆಯಲಾಗಿರುವ - - - - - - - ವರ್ಷ ವಯಸ್ಸಿನ - - - - - ಇವರ ( ಈ 
ಪದಾವಳಿಯು ಸಂದರ್ಭಕ್ಕೆ ಮತ್ತು ಅದರ ಅರ್ಥಕ್ಕೆ ವಿರುದ್ಧವಾಗಿದ್ದ ಹೊರತು, ಆತನ ಉತ್ತರಾಧಿಕಾರಿಗಳು, ನಿರ್ವಾಹಕರು, ಆಡಳಿತಗಾರರು ಮತ್ತು 
ಹಸ್ತಾಂತರ ಪಡೆದವರು ಎಂಬ ಅರ್ಥ ಮತ್ತು ಅವರನ್ನು ಒಳಗೊಳ್ಳತಕ್ಕದ್ದು) ಹಾಗೂ ಕಂಪನಿಗಳ ಅಧಿನಿಯಮ, 1956ರ ಉಪಬಂಧಗಳ ಮೇರೆಗೆ 
ನಿಗಮಿತವಾದ ಮತ್ತು ತನ್ನ ನೋಂದಾಯಿತ ಕಚೇರಿಯನ್ನು -- - -- - - - - - ನಲ್ಲಿ ಹೊಂದಿರುವ ಖಾಸಗಿ / ಸಾರ್ವಜನಿಕ ನಿಯಮಿತ ಕಂಪನಿಯಾದ 
ಇದರಲ್ಲಿ ಇನ್ನು ಮುಂದೆ, ಎರಡನೇ ಭಾಗದ ಪಕ್ಷಕಾರ ಎಂದು ಕರೆಯಲಾಗಿರುವ ಮೆ || - - - - - - - - - - - - - - ( ಈ ಪದಾವಳಿಯು ಸಂದರ್ಭಕ್ಕೆ ಅಥವಾ 
ಅದರ ಅರ್ಥಕ್ಕೆ ವಿರುದ್ಧವಾಗಿದ್ದ ಹೊರತು ಅದು ಅದರ ಉತ್ತರಾಧಿಕಾರಿಗಳು ಹಾಗೂ ಹಸ್ತಾಂತರ ಪಡೆದವರು ಎಂದು ಅರ್ಥ ಮತ್ತು ಅವರನ್ನು 
ಒಳಗೊಳ್ಳತಕ್ಕದ್ದು) ಇವರ ನಡುವೆ ಮಾಡಿಕೊಳ್ಳಲಾಗಿದೆ. 

ಮೊದಲನೇ ಭಾಗದ ಪಕ್ಷಕಾರನು ಈ ಮುಂದಿನ ವಿವರಗಳನ್ನು ಹೊಂದಿರುವ ಕೃಷಿ ಭೂಮಿಯ ಮಾಲೀಕನಾಗಿರುವುದರಿಂದ | 
ಬೇಸಾಯಗಾರನಾಗಿರುವುದರಿಂದ; 
- ಗ್ರಾಮ | ಸರ್ವೆ ನಂ . 

ವಿಸ್ತೀರ್ಣ ಹೆಕ್ಟೇರುಗಳಲ್ಲಿ 

ತಾಲೂಕು ಹಾಗೂ ಜಿಲ್ಲೆ 


ರಾಜ್ಯ 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೯೭೯ 
ಮತ್ತು ಎರಡನೇ ಭಾಗದ ಪಕ್ಷಕಾರನು ಕೃಷಿ ಉತ್ಪನ್ನದ ವ್ಯಾಪಾರದಲ್ಲಿ ತೊಡಗಿರುವುದರಿಂದ ಹಾಗೂ ಭೂಮಿಯನ್ನು ಹದಗೊಳಿಸುವುದು, 
ಸಸ್ಯಪಾಲನೆ, ಫಲವತ್ತುಗೊಳಿಸುವುದು, ಕ್ರಿಮಿಕೀಟ ನಿಯಂತ್ರಣ, ನೀರಾವರಿ , ಕಟಾವು ಮತ್ತು ಅಂಥವೇ ವಿಷಯಗಳಲ್ಲಿ ತಾಂತ್ರಿಕ ಜ್ಞಾನವನ್ನು ಸಹ 
ಒದಗಿಸುತ್ತಿರುವುದರಿಂದ; 

ಮತ್ತು ಎರಡನೇ ಭಾಗದ ಪಕ್ಷಕಾರನು ಕೃಷಿ ಉತ್ಪನ್ನದ ಬಾಬುಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಇದಕ್ಕೆ ಲಗತ್ತಿಸಿದ ಅನುಸೂಚಿ - 1 ರಲ್ಲಿ 
ತಿಳಿಸಿರುವ ಬಾಬುಗಳಲ್ಲಿ ಆಸಕ್ತಿ ಹೊಂದಿರುವುದರಿಂದ ಹಾಗೂ ಎರಡನೇ ಭಾಗದ ಪಕ್ಷಕಾರನ ಕೋರಿಕೆ ಮೇರೆಗೆ ಮೊದಲನೇ ಭಾಗದ ಪಕ್ಷಕಾರನು ಇದಕ್ಕೆ 
ಲಗತ್ತಿಸಿದ ಅನುಸೂಚಿ- 1 ರಲ್ಲಿ ತಿಳಿಸಿರುವ ಕೃಷಿ ಉತ್ಪನ್ನದ ಬಾಬುಗಳನ್ನು ಸಾಗುವಳಿ ಮಾಡಲು ಮತ್ತು ಉತ್ಪಾದಿಸಲು ಒಪ್ಪಿರುವುದರಿಂದ; 

ಮತ್ತು ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಇದರಲ್ಲಿ ಇನ್ನು ಮುಂದೆ ತೋರಿಸಿರುವ ರೀತಿಯಲ್ಲಿ ಬರಹ ರೂಪಕ್ಕಿಳಿಸಲು ಪಕ್ಷಕಾರರು 
ಒಪ್ಪಿರುವುದರಿಂದ; 

ಈಗ, ಕೆಳಕಂಡ ಸಾಕ್ಷಿಗಳ ಸಮ್ಮುಖದಲ್ಲಿ ಮತ್ತು ಪಕ್ಷಕಾರರು ಪರಸ್ಪರ ಒಪ್ಪಿ ಈ ಒಪ್ಪಂದ ಪತ್ರವನ್ನು ಈ ಮೂಲಕ ಈ ಮುಂದಿನಂತೆ 
ಮಾಡಿಕೊಂಡಿದ್ದಾರೆ : 
ಖಂಡ - 1 : 

ಮೊದಲನೇ ಭಾಗದ ಪಕ್ಷಕಾರನು, ಸಾಗುವಳಿ ಮಾಡಿ ಕೃಷಿ ಉತ್ಪನ್ನಗಳನ್ನು ಉತ್ಪಾದಿಸಿ ಅವುಗಳನ್ನು ಎರಡನೇ ಭಾಗದ ಪಕ್ಷಕಾರನಿಗೆ ವಶಾವಣೆ 
ಮಾಡಲು ಒಪ್ಪಿರುತ್ತಾನೆ, ಮತ್ತು ಎರಡನೇ ಭಾಗದ ಪಕ್ಷಕಾರನು, ಮೊದಲನೇ ಭಾಗದ ಪಕ್ಷಕಾರನಿಂದ ಕೃಷಿ ಉತ್ಪನ್ನಗಳನ್ನು ಕೊಂಡುಕೊಳ್ಳಲು ಒಪ್ಪಿದ್ದಾನೆ. 
ಕೃಷಿ ಉತ್ಪನ್ನದ ಬಾಬುಗಳ, ಗುಣಮಟ್ಟದ, ಪರಿಮಾಣದ ವಿವರಗಳನ್ನು ಮತ್ತು ಅವುಗಳ ಬೆಲೆಯನ್ನು ಇದಕ್ಕೆ ಲಗತ್ತಿಸಲಾದ ಅನುಸೂಚಿ-1 ರಲ್ಲಿ 
ನಿರ್ದಿಷ್ಟವಾಗಿ ತಿಳಿಸಲಾಗಿದೆ. 
ಖಂಡ - 2 : 

ಯಾವ ಕೃಷಿ ಉತ್ಪನ್ನದ ವಿವರಗಳನ್ನು ಇದರ ಅನುಸೂಚಿ-1ರಲ್ಲಿ ತಿಳಿಸಲಾಗಿದೆಯೋ ಆ ಕೃಷಿ ಉತ್ಪನ್ನವನ್ನು ಮೊದಲನೇ ಭಾಗದ ಪಕ್ಷಕಾರನು, 
ಇದರ ದಿನಾಂಕದಿಂದ - - - - - - - - - - - ತಿಂಗಳುಗಳ/ ವರ್ಷಗಳ ಒಳಗಾಗಿ ಎರಡನೇ ಭಾಗದ ಪಕ್ಷಕಾರನಿಗೆ ಸರಬರಾಜು ಮಾಡುತ್ತಾನೆ. 

ಅಥವಾ 
ಈ ಒಪ್ಪಂದವನ್ನು ಯಾವ ಕೃಷಿ ಉತ್ಪನ್ನದ ವಿವರಗಳನ್ನು ಇದರ ಅನುಸೂಚಿ-1 ರಲ್ಲಿ ವಿವರಿಸಲಾಗಿದೆಯೋ ಆ ಕೃಷಿ ಉತ್ಪನ್ನಕ್ಕೆ 
ಸಂಬಂಧಿಸಿದಂತೆ ಮತ್ತು - - - - - - - - ತಿಂಗಳುಗಳ / ವರ್ಷಗಳ ಅವಧಿಗೆ ಮಾಡಿಕೊಳ್ಳಲಾಗಿದೆ ಮತ್ತು ಸದರಿ ಅವಧಿಯು ಮುಕ್ತಾಯವಾದ ಬಳಿಕ, ಈ 
ಒಪ್ಪಂದವು ತನ್ನಷ್ಟಕ್ಕೆ ತಾನೇ ಕೊನೆಗೊಳ್ಳುತ್ತದೆ ಎಂಬುದಾಗಿ ಇದರ ಪಕ್ಷಕಾರರು ಸ್ವಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. 
ಖಂಡ- 3: 

ಮೊದಲನೇ ಭಾಗದ ಪಕ್ಷಕಾರನು ಸಾಗುವಳಿ ಮಾಡಿ, ಉತ್ಪಾದನೆ ಮಾಡಿ ಇದಕ್ಕೆ ಲಗತ್ತಿಸಿದ ಅನುಸೂಚಿ- 1ರಲ್ಲಿ ತಿಳಿಸಿದ ಪರಿಮಾಣದಷ್ಟು 
ಉತ್ಪನ್ನವನ್ನು ಎರಡನೇ ಭಾಗದ ಪಕ್ಷಕಾರನಿಗೆ ಸರಬರಾಜು ಮಾಡಲು ಒಪ್ಪಿದ್ದಾನೆ . 
ಖಂಡ - 4: 

- ಮೊದಲ ಭಾಗದ ಪಕ್ಷಕಾರನು ಅನುಸೂಚಿ-1ರಲ್ಲಿ ಗೊತ್ತುಪಡಿಸಿದ ಗುಣಮಟ್ಟದ ತಪಶೀಲುಗಳಿಗನುಸಾರವಾಗಿ ಕರಾರು ಮಾಡಿಕೊಂಡ 
ಪರಿಮಾಣದ ಉತ್ಪನ್ನವನ್ನು ಸರಬರಾಜು ಮಾಡಲು ಒಪ್ಪಿಕೊಂಡಿರುತ್ತಾನೆ. ಕೃಷಿ ಉತ್ಪನ್ನವು, ಒಪ್ಪಿಕೊಂಡ ಗುಣಮಟ್ಟದ ಪ್ರಮಾಣಗಳಿಗನುಸಾರವಾಗಿ 
ಇರದಿದ್ದರೆ, ಎರಡನೇ ಭಾಗದ ಪಕ್ಷಕಾರನು, ಈ ಕಾರಣದ ಮೇಲೆ ಮಾತ್ರವೇ ಕೃಷಿ ಉತ್ಪನ್ನವನ್ನು ವಶಕ್ಕೆ ತೆಗೆದುಕೊಳ್ಳಲು ನಿರಾಕರಿಸುವುದಕ್ಕೆ 
ಹಕ್ಕುಳ್ಳವನಾಗಿರುತ್ತಾನೆ, ಆಗ, 

( ಎ) ಮೊದಲನೇ ಭಾಗದ ಪಕ್ಷಕಾರನು , ಪರಸ್ಪರ ಪುನಃ ಮಾತುಕತೆ ನಡೆಸಿ ಒಪ್ಪಿತ ಬೆಲೆಯಲ್ಲಿ ಎರಡನೇ ಭಾಗದ ಪಕ್ಷಕಾರನಿಗೆ 
ಉತ್ಪನ್ನವನ್ನು ಮಾರಾಟ ಮಾಡಲು ಸ್ವತಂತ್ರನಾಗಿರತಕ್ಕದ್ದು; 

ಅಥವಾ 
( ಬಿ) ಮುಕ್ತ ಮಾರುಕಟ್ಟೆಯಲ್ಲಿ ( ಸಗಟು ಖರೀದಿದಾರನಿಗೆ, ಎಂದರೆ ರಫ್ತುದಾರ / ಸಂಸ್ಕರಣಕಾರ / ತಯಾರಕ, ಮುಂತಾದವರು) 

ಕರಾರು ಮಾಡಿಕೊಂಡ ಬೆಲೆಗಿಂತ ಕಡಿಮೆ ಬೆಲೆಯನ್ನು ಅವನು ಪಡೆದರೆ, ಆಗ ಆತನು ಎರಡನೇ ಭಾಗದ ಪಕ್ಷಕಾರನಿಗೆ ಆತನ 
ಹೂಡಿಕೆಯ ಪ್ರಮಾಣಾನುಸಾರವಾಗಿ ಕಡಿಮೆ ಸಂದಾಯ ಮಾಡುತ್ತಾನೆ; 

- ಅಥವಾ 
( ಸಿ) ಮಾರುಕಟ್ಟೆ ಪ್ರಾಂಗಣದಲ್ಲಿ ಆತನು ಪಡೆದ ಬೆಲೆಯು ಕರಾರು ಮಾಡಿಕೊಂಡ ಬೆಲೆಗಿಂತ ಕಡಿಮೆ ಇದ್ದಲ್ಲಿ, ಆಗ ಆತನು 

ಎರಡನೇ ಭಾಗದ ಪಕ್ಷಕಾರನಿಗೆ ಆತನ ಹೂಡಿಕೆಯ ಪ್ರಮಾಣಾನುಸಾರವಾಗಿ ಕಡಿಮೆ ಸಂದಾಯ ಮಾಡುತ್ತಾನೆ. 
ಎರಡನೇ ಭಾಗದ ಪಕ್ಷಕಾರನು ತನ್ನದೇ ಕಾರಣಗಳಿಗಾಗಿ ಕರಾರು ಮಾಡಿಕೊಂಡ ಉತ್ಪನ್ನವನ್ನು ವಶಕ್ಕೆ ತೆಗೆದುಕೊಳ್ಳಲು ನಿರಾಕರಿಸಿದ/ ವಿಫಲನಾದ 
ಸಂದರ್ಭದಲ್ಲಿ, ಆಗ ಮೊದಲ ಭಾಗದ ಪಕ್ಷಕಾರನು ಉತ್ಪನ್ನವನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸ್ವತಂತ್ರನಾಗಿರುತ್ತಾನೆ ಮತ್ತು ಅವನು 
ಹಾಗೆ ಪಡೆದ ಬೆಲೆಯು ಕರಾರು ಮಾಡಿಕೊಂಡ ಬೆಲೆಗಿಂತ ಕಡಿಮೆ ಇದ್ದಲ್ಲಿ , ಆ ವ್ಯತ್ಯಾಸವು ಎರಡನೇ ಭಾಗದ ಪಕ್ಷಕಾರನಿಂದಾಗಿ ಆದುದು ಆಗಿರುತ್ತದೆ 
ಮತ್ತು ಎರಡನೇ ಭಾಗದ ಪಕ್ಷಕಾರನು , ಸದರಿ ವ್ಯತ್ಯಾಸವನ್ನು ಖಚಿತಪಡಿಸಿಕೊಂಡಂದಿನಿಂದ - - - - - - - - - - ದಿನಗಳ ಅವಧಿಯ ಒಳಗಾಗಿ ಮೊದಲ 
ಭಾಗದ ಪಕ್ಷಕಾರನಿಗೆ, ಸದರಿ ವ್ಯತ್ಯಾಸವನ್ನು ಸಂದಾಯ ಮಾಡತಕ್ಕದ್ದು. 
ಖಂಡ- 5 : 

- ಮೊದಲ ಭಾಗದ ಪಕ್ಷಕಾರನು, ಭೂಮಿಯನ್ನು ಹದಗೊಳಿಸುವುದು, ಸಸ್ಯಪಾಲನೆ, ಫಲವತ್ತುಗೊಳಿಸುವುದು , ಕ್ರಿಮಿಕೀಟ ನಿಯಂತ್ರಣ, ನೀರಾವರಿ, 
ಕಟಾವು ಹಾಗೂ ಇತರ ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಎರಡನೇ ಭಾಗದ ಪಕಕಾರನು ಕಾಲ 


ಕ್ಕೆ 


೯೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಇದರ ಅನುಸೂಚಿ-1 ರಲ್ಲಿ ತಿಳಿಸಿದ ತಪಶೀಲಿಗನುಸಾರವಾಗಿ ಸಾಗುವಳಿ ಮಾಡಲು ಮತ್ತು ಕೃಷಿ ಉತ್ಪನ್ನದ 
ಬಾಬುಗಳನ್ನು ಉತ್ಪಾದಿಸಲು ಒಪ್ಪಿಕೊಂಡಿರುತ್ತಾನೆ. 
ಖಂಡ - 6: 

* ಈ ಮುಂದಿನ ನಿಬಂಧನೆಗಳಿಗನುಸಾರವಾಗಿ ಕೊಂಡುಕೊಳ್ಳಬೇಕೆಂದು ಮತ್ತು ಕೊಂಡುಕೊಂಡ ನಂತರ ಕೂಡಲೇ ಕೊಳ್ಳಿಕೆ ಚೀಟಿಗಳನ್ನು 
ನೀಡಬೇಕೆಂದು ಇದರ ಪಕ್ಷಕಾರರು ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ ಹಾಗೂ ಅವರ ನಡುವೆ ಹಾಗೆ ಒಪ್ಪಿಗೆಯಾಗಿದೆ. 
ದಿನಾಂಕ ವಶಾವಣೆ ಮಾಡುವ ಸ್ಥಳ 

ವಶಾವಣೆಯ ವೆಚ್ಚ 
ಅಲ್ಲದೆ, ವಶಕ್ಕೆ ತೆಗೆದುಕೊಳ್ಳುವಂತೆ ಹೇಳಿದ ತರುವಾಯ , ಒಪ್ಪಿಕೊಂಡ ವಶಾವಣೆ ಸ್ಥಳದಲ್ಲಿ ಕರಾರು ಮಾಡಿಕೊಂಡ ಉತ್ಪನ್ನವನ್ನು ಸ್ವಾಧೀನಕ್ಕೆ 
ತೆಗೆದುಕೊಳ್ಳುವುದು ಎರಡನೇ ಭಾಗದ ಪಕ್ಷಕಾರನ ಜವಾಬ್ದಾರಿಯಾಗಿರುತ್ತದೆ ಎಂದು ಮತ್ತು - - - - - - - - - ಅವಧಿಯ ಒಳಗಾಗಿ ಉತ್ಪನ್ನವನ್ನು ವಶಕ್ಕೆ 
ತೆಗೆದುಕೊಳ್ಳಲು ಆತನು ವಿಫಲನಾದಲ್ಲಿ , ಆಗ ಮೊದಲನೇ ಭಾಗದ ಪಕ್ಷಕಾರನು ಕರಾರು ಮಾಡಿಕೊಂಡ ಕೃಷಿ ಉತ್ಪನ್ನವನ್ನು ಈ ಕೆಳಕಂಡಂತೆ ಮಾರಾಟ 
ಮಾಡಲು ಸ್ವತಂತ್ರನಾಗಿರುತ್ತಾನೆ ಎಂದು ಒಪ್ಪಿಕೊಳ್ಳಲಾಗಿದೆ: 

ಎ . ಮುಕ್ತ ಮಾರುಕಟ್ಟೆಯಲ್ಲಿ ( ಸಗಟಾಗಿ ಕೊಂಡುಕೊಳ್ಳುವವನ, ಎಂದರೆ ರಫ್ತುದಾರ / ಸಂಸ್ಕರಣಕಾರ/ ತಯಾರಕ , ಮುಂತಾದವರು ) 

ಆತನು ಕರಾರು ಮಾಡಿಕೊಂಡ ಬೆಲೆಗಿಂತ ಕಡಿಮೆ ಬೆಲೆಯನ್ನು ಪಡೆದರೆ , ಆಗ ಆತನು ಎರಡನೇ ಭಾಗದ ಪಕ್ಷಕಾರನಿಗೆ ಆತನ 

ಹೂಡಿಕೆಯ ಪ್ರಮಾಣಾನುಸಾರವಾಗಿ ಕಡಿಮೆ ಸಂದಾಯ ಮಾಡುತ್ತಾನೆ; 
ಬಿ. ಮಾರುಕಟ್ಟೆ ಪ್ರಾಂಗಣದಲ್ಲಿ ಕರಾರು ಮಾಡಿಕೊಂಡ ಬೆಲೆಗಿಂತ ಕಡಿಮೆ ಬೆಲೆಯನ್ನು ಪಡೆದರೆ ಆಗ ಆತನು, ಎರಡನೇ ಭಾಗದ 

ಪಕ್ಷಕಾರನಿಗೆ ಆತನ ಹೂಡಿಕೆಯ ಪ್ರಮಾಣಾನುಸಾರವಾಗಿ ಕಡಿಮೆ ಹಣವನ್ನು ಹಿಂತಿರುಗಿಸುತ್ತಾನೆ. ಅಲ್ಲದೆ ಸಾಗಣೆಯ ಕಾಲದಲ್ಲಿ 
ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಎರಡನೇ ಭಾಗದ ಪಕ್ಷಕಾರನ ಜವಾಬ್ದಾರಿಯಾಗಿರುತ್ತದೆಂದೂ ಮತ್ತು ಮೊದಲನೇ 

ಭಾಗದ ಪಕ್ಷಕಾರನು ಅದಕ್ಕೆ ಜವಾಬ್ದಾರನಾಗಿರತಕ್ಕದಲ್ಲ ಅಥವಾ ಹೊಣೆಗಾರನಾಗಿರತಕ್ಕದಲ್ಲವೆಂದು ಒಪ್ಪಿಕೊಳ್ಳಲಾಗಿದೆ. 
ಖಂಡ - 7 : 

ಮೊದಲನೇ ಭಾಗದ ಪಕ್ಷಕಾರನು, ತನ್ನ ಬೆಳೆಯನ್ನು ಕಟಾವು ಮಾಡಿ ಎರಡನೇ ಭಾಗದ ಪಕ್ಷಕಾರನಿಗೆ ವಶಾವಣೆ ಮಾಡಿದಾಗ, ಎರಡನೇ 
ಭಾಗದ ಪಕ್ಷಕಾರನು ಪಟ್ಟಿ -1ರಲ್ಲಿ ತಿಳಿಸಿರುವ ಬೆಲೆಯನ್ನು / ದರವನ್ನು ಎರಡನೇ ಭಾಗದ ಪಕ್ಷಕಾರನು ಮೊದಲನೇ ಭಾಗದ ಪಕ್ಷಕಾರನಿಗೆ ನೀಡಿರುವ 
ಮುಂಗಡದ ಎಲ್ಲ ಬಾಕಿಗಳನ್ನು ಕಡಿತ ಮಾಡಿಕೊಂಡ ನಂತರ ಮೊದಲನೇ ಭಾಗದ ಪಕ್ಷಕಾರನಿಗೆ ಸಂದಾಯ ಮಾಡತಕ್ಕದ್ದು. ಸಂದಾಯಕ್ಕೆ ಈ ಮುಂದಿನ 
ಪಟ್ಟಿಯನ್ನು ಅನುಸರಿಸತಕ್ಕದ್ದು: 
ದಿನಾಂಕ ಸಂದಾಯದ ರೀತಿ 

ಸಂದಾಯದ ಸ್ಥಳ 
ಖಂಡ- 8: 

ಇದರ ಪಕ್ಷಕಾರರು ಇದಕ್ಕೆ ಲಗತ್ತಿಸಿದ ಅನುಸೂಚಿ- I ರಲ್ಲಿ ತಿಳಿಸಿರುವ ಕರಾರು ಮಾಡಿಕೊಂಡ ಉತ್ಪನ್ನಕ್ಕೆ, ದೈವೀ ಘಟನೆಗಳು , ನಿರ್ದಿಷ್ಟ ಆಸ್ತಿಗಳ 
ನಾಶ, ಸಾಲ ಸುಸ್ತಿ ಮತ್ತು ಉತ್ಪಾದನಾ ಹಾಗೂ ಆದಾಯದ ನಷ್ಟ ಇವುಗಳಿಂದ ಹಾಗೂ ರೋಗಗಳು, ಸಾಂಕ್ರಾಮಿಕ ರೋಗಗಳು ತೀವ್ರ ಪ್ರಮಾಣದಲ್ಲಿ 
ಹರಡುವುದರಿಂದ ಅಥವಾ ಹವಾಮಾನ ವೈಪರೀತ್ಯ, ನೆರೆ ಹಾವಳಿ , ಕ್ಷಾಮ, ಆಲಿಕಲ್ಲು ಮಳೆ, ಚಂಡಮಾರುತ, ಭೂಕಂಪ , ಅಗ್ನಿ ಆಕಸ್ಮಿಕ ಅಥವಾ ಇತರ 
ವಿಪತ್ತುಗಳು , ಯುದ್ಧ, ಸರ್ಕಾರದ ಕೃತ್ಯಗಳು , ಈ ಒಪ್ಪಂದವು ಜಾರಿಗೆ ಬಂದ ದಿನಾಂಕದಂದು ಅಥವಾ ಆ ನಂತರ ಅಸ್ತಿತ್ವದಲ್ಲಿದ್ದ ಯಾವ ಕಾರ್ಯವು 
ರೈತನು ತನ್ನ ಬಾದ್ಯತೆಯನ್ನು ಈಡೇರಿಸುವುದನ್ನು ಪೂರ್ಣವಾಗಿ ಅಥವಾ ಭಾಗಶಃ ತಡೆಗಟ್ಟುವುದೋ ಆ ಕಾರ್ಯ- ಇವುಗಳಿಂದ ಉಂಟಾಗುವ ಅತಿ 
ಕಡಿಮೆ ಉತ್ಪಾದನೆಯಂಥ, ಪಕ್ಷಕಾರರ ನಿಯಂತ್ರಣಕ್ಕೆ ಮೀರಿದ ಎಲ್ಲ ಇತರ ಕೃತ್ಯಗಳಿಂದ ಅಥವಾ ಘಟನೆಗಳಿಂದ ಸಂಭವಿಸುವಂಥ ನಷ್ಟಕ್ಕೆ - -- - - -- - -- 
- - - ಅವಧಿಗೆ ವಿಮೆ ಮಾಡಿಸತಕ್ಕದ್ದು. ಅಂಥ ಕೃತ್ಯಗಳ ಕಾರಣ ನೀಡುವ ಮೊದಲನೇ ಭಾಗದ ಪಕ್ಷಕಾರನು , ಆ ಸಂಗತಿಗಳು ಘಟಿಸಿದ ಬಗ್ಗೆ 
ದೃಢೀಕರಣವನ್ನು ಕೋರಿಕೆಯ ಮೇರೆಗೆ ಇತರ ಪಕ್ಷಕಾರನಿಗೆ ಒದಗಿಸತಕ್ಕದ್ದು. ಅಂಥ ಪುರಾವೆಯು ಸಮುಚಿತ ಸರ್ಕಾರಿ ಇಲಾಖೆಯ ಹೇಳಿಕೆಯನ್ನು ಅಥವಾ 
ಪ್ರಮಾಣಪತ್ರವನ್ನು ಒಳಗೊಂಡಿರತಕ್ಕದ್ದು . ಅಂಥ ಹೇಳಿಕೆಯನ್ನು ಅಥವಾ ಪ್ರಮಾಣಪತ್ರವನ್ನು ಸಮಂಜಸವಾಗಿ ಪಡೆಯಲಾಗದಿದ್ದರೆ, ಅಂಥ ಕೃತ್ಯಗಳ ಬಗ್ಗೆ 
ಕ್ಷೇಮು ಮಾಡುವ ಮೊದಲನೇ ಭಾಗದ ಪಕ್ಷಕಾರನು, ಅವುಗಳ ಬದಲಿಗೆ, ಕ್ಷೇಮು ಮಾಡಿದ ಸಂಗತಿಗಳನ್ನು ಮತ್ತು ಅಂಥ ಸಂಗತಿಗಳು ಘಟಿಸಿದ್ದನ್ನು 
ಸ್ಥಿರೀಕರಿಸುವ ಪ್ರಮಾಣಪತ್ರವನ್ನು ಅಥವಾ ಹೇಳಿಕೆಯನ್ನು ಏಕೆ ನೀಡಲಿಲ್ಲ ಎಂಬುದಕ್ಕೆ ಕಾರಣಗಳನ್ನು ವಿವರವಾಗಿ ವಿವರಿಸುವ ನೋಟರಿಯವರಿಂದ 
ಪ್ರಮಾಣಿತವಾದ ಹೇಳಿಕೆಯನ್ನು ಸಲ್ಲಿಸಬಹುದು. ಇದಕ್ಕೆ ಬದಲಾಗಿ , ಉಭಯ ಪಕ್ಷಕಾರರು ಪರಸ್ಪರ ಒಪ್ಪಿಕೊಳ್ಳುವುದಕ್ಕೆ ಒಳಪಟ್ಟು, ಮೊದಲನೇ ಭಾಗದ 
ಪಕ್ಷಕಾರನು, ಇತರ ಮೂಲಗಳಿಂದ ಉತ್ಪನ್ನದ ತನ್ನ ಕೋಟಾವನ್ನು ತುಂಬಿಕೊಡಬಹುದು ಮತ್ತು ಬೆಲೆ ವ್ಯತ್ಯಾಸದಿಂದಾಗಿ ಅವನಿಗುಂಟಾದ ನಷ್ಟವನ್ನು ವಿಮಾ 
ಕಂಪನಿಯಿಂದ ಸ್ವೀಕರಿಸಿದ ಮೊಬಲಗನ್ನು ಲೆಕ್ಕಕ್ಕೆ ತೆಗೆದುಕೊಂಡ ನಂತರ ಪಕ್ಷಕಾರರು ತಮ್ಮೊಳಗೆ ಸಮನಾಗಿ ಹಂಚಿಕೊಳ್ಳತಕ್ಕದ್ದು. ವಿಮಾ ಕಂತನ್ನು ಉಭಯ 
ಪಕ್ಷಕಾರರು ಸಮನಾಗಿ ಹಂಚಿಕೊಳ್ಳತಕ್ಕದ್ದು. 
ಖಂಡ- ೨ 

ಎರಡನೇ ಭಾಗದ ಪಕ್ಷಕಾರನು, ಸಾಗುವಳಿಯ ಮತ್ತು ಕಟಾವಿನ ನಂತರದ ಕೆಲಸ ಕಾರ್ಯಗಳ ಅವಧಿಯಲ್ಲಿ ಮೊದಲನೇ ಭಾಗದ ಪಕ್ಷಕಾರನಿಗೆ 
ಈ ಮುಂದಿನ ಸೇವೆಗಳನ್ನು ಒದಗಿಸಲು ಈ ಮೂಲಕ ಒಪ್ಪಿಕೊಂಡಿದ್ದಾನೆ: 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೮೧ 


ಖಂಡ - 10: 

ಎರಡನೇ ಭಾಗದ ಪಕ್ಷಕಾರನು ಅಥವಾ ಅವನ ಪ್ರತಿನಿಧಿಗಳು ಕರಾರಿನ ಅವಧಿಯಲ್ಲಿ, ಮೊದಲನೇ ಭಾಗದ ಪಕ್ಷಕಾರನು ಸ್ಥಾಪಿಸಿದ / ಹೆಸರಿಸಿದ 
ರೈತರ ವೇದಿಕೆಯೊಂದಿಗೆ ನಿಯತವಾಗಿ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳಲು ಒಪ್ಪಿರುತ್ತಾನೆ. 
ಖಂಡ - 11 : 

- ಮೊದಲನೇ ಭಾಗದ ಪಕ್ಷಕಾರನು ಅಳವಡಿಸಿಕೊಂಡ ಬೇಸಾಯ ಪದ್ಧತಿಗಳನ್ನು ಹಾಗೂ ಉತ್ಪನ್ನದ ಗುಣಮಟ್ಟವನ್ನು ಕಾಲಕಾಲಕ್ಕೆ ಮೇಲ್ವಿಚಾರಣೆ 
ಮಾಡಲು ಎರಡನೇ ಭಾಗದ ಪಕ್ಷಕಾರನು ಅಥವಾ ಅವನ ಪ್ರತಿನಿಧಿಗಳು ಮೊದಲನೇ ಭಾಗದ ಪಕ್ಷಕಾರನ ಆವರಣಗಳಿಗೆ / ಜಮೀನುಗಳಿಗೆ ತಮ್ಮ ಸ್ವಂತ 
ಖರ್ಚಿನಲ್ಲಿ ಪ್ರವೇಶಿಸಲು ಹಕ್ಕುಳ್ಳವರಾಗಿರತಕ್ಕದ್ದು . 
ಖಂಡ - 12: 

- ಎರಡನೇ ಭಾಗದ ಪಕ್ಷಕಾರನು, ತಾನು - - - - - - - - - - ಪ್ರಾಯೋಜಕ ನೋಂದಣಿ ಪ್ರಾಧಿಕಾರದಲ್ಲಿ - - - - -- -- ರಂದು ನೋಂದಣಿ 
ಮಾಡಿಕೊಂಡಿರುತ್ತೇನೆಂದು ಮತ್ತು ಈ ಸಂಬಂಧದಲ್ಲಿ ಸಲುವಳಿಯಲ್ಲಿರುವ ಕಾನೂನಿಗನುಗುಣವಾಗಿ ಫೀಜನ್ನು - --- - - --- - - --- ರಲ್ಲಿ ವಿವರಿಸಿದ 
ಭೂಮಿಯಲ್ಲಿ ಸಾಗುವಳಿ ಮಾಡಿರುವ ಕೃಷಿ ಉತ್ಪನ್ನದ ಕ್ರಯ - ವಿಕ್ರಯವನ್ನು ನಿಯಂತ್ರಿಸುವ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಪ್ರಾಯೋಜಕ 
ನೋಂದಣಿ ಪ್ರಾಧಿಕಾರಕ್ಕೆ ಸಂದಾಯ ಮಾಡುತ್ತೇನೆಂದು ಸ್ಥಿರೀಕರಿಸುತ್ತಾನೆ ಅಥವಾ ಎರಡನೇ ಭಾಗದ ಪಕ್ಷಕಾರನು, - - -- -- - - - - ರಂದು, ಈ 
ಸಂಬಂಧದಲ್ಲಿ ರಾಜ್ಯವು ಗೊತ್ತುಪಡಿಸಿದ - - - - - - - - ಪ್ರಾಯೋಜಕ ನೋಂದಣಿ ಪ್ರಾಧಿಕಾರದಲ್ಲಿ ( ಅದೇ ಸ್ಥಳ) ಸ್ವತಃ ನೋಂದಾಯಿಸಿಕೊಂಡಿದ್ದಾನೆ. 
ಸಂಬಂಧಪಟ್ಟ ಪ್ರಾಯೋಜಕ ನೋಂದಣಿ ಪ್ರಾಧಿಕಾರವು ವಿಧಿಸಿದ ಫೀಜನ್ನು ಎರಡನೇ ಭಾಗದ ಪಕ್ಷಕಾರನೇ ಭರಿಸತಕ್ಕದ್ದು ಮತ್ತು ಮೊದಲನೇ ಭಾಗದ 
ಪಕ್ಷಕಾರನಿಗೆ ಸಂದಾಯ ಮಾಡಬೇಕಾದ ಮೊತ್ತಗಳಿಂದ ಯಾವುದೇ ರೀತಿಯಲ್ಲೂ ಅದನ್ನು ಕಡಿತಗೊಳಿಸತಕ್ಕದ್ದಲ್ಲ. 
ಖಂಡ-13: 

ಈ ಒಪ್ಪಂದವು ಮುಂದುವರೆದಿರುವ ಅವಧಿಯಲ್ಲಿ ಎರಡನೇ ಭಾಗದ ಪಕ್ಷಕಾರನು, ಮೊದಲನೇ ಭಾಗದ ಪಕ್ಷಕಾರನ ಭೂಮಿಯ / ಸ್ವತ್ತಿನ ಹಕ್ಕು 
ಸ್ವಾಮ್ಯ , ಒಡೆತನ, ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಹಕ್ಕುಗಳನ್ನು ಹೊಂದಿರುವುದಿಲ್ಲ ಅಥವಾ ಅವನು ಮೊದಲನೇ ಭಾಗದ ಪಕ್ಷಕಾರನನ್ನು 
ನಿರ್ದಿಷ್ಟವಾಗಿ ಆತನ ಜಮೀನಿನಿಂದ ಯಾವುದೇ ರೀತಿಯಲ್ಲಿ ಬೇರ್ಪಡಿಸತಕ್ಕದ್ದಲ್ಲ ಅಥವಾ ಮೊದಲ ಭಾಗದ ಪಕ್ಷಕಾರನ ಜಮೀನನ್ನು ಯಾವುದೇ 
ರೀತಿಯಲ್ಲಾಗಲೀ ಯಾರೇ ಇತರ ವ್ಯಕ್ತಿಗೆ / ಸಂಸ್ಥೆಗೆ ಅಡಮಾನ ಮಾಡುವಂತಿಲ್ಲ, ಗುತ್ತಿಗೆಗೆ, ಉಪ- ಗುತ್ತಿಗೆಗೆ ಕೊಡುವಂತಿಲ್ಲ ಅಥವಾ ವರ್ಗಾವಣೆ 
ಮಾಡುವಂತಿಲ್ಲ. 
ಖಂಡ- 14: 

ಎರಡನೇ ಭಾಗದ ಪಕ್ಷಕಾರನು, ಉಭಯ ಪಕ್ಷಕಾರರು ಸಹಿ ಮಾಡಿದ ಈ ಒಪ್ಪಂದದ ಯಥಾಪ್ರತಿಯನ್ನು , ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮವು ಅಗತ್ಯಪಡಿಸಿದಂತೆ - - - - - -- - ಮಾರುಕಟ್ಟೆ ಸಮಿತಿಗೆ / ಪ್ರಾಯೋಜಕ ನೋಂದಣಿ ಪ್ರಾಧಿಕಾರಕ್ಕೆ / ಈ 
ಉದ್ದೇಶಕ್ಕಾಗಿ ಗೊತ್ತುಪಡಿಸಿದ ಯಾವುದೇ ಇತರ ನೋಂದಣಿ ಪ್ರಾಧಿಕಾರಕ್ಕೆ ಅದನ್ನು ಬರೆದುಕೊಟ್ಟ ದಿನಾಂಕದಿಂದ 15 ದಿನಗಳೊಳಗಾಗಿ ಸಲ್ಲಿಸತಕ್ಕದ್ದು. 
ಖಂಡ - 15 : 

ಕರಾರಿನ ವಿಘಟನೆಯು, ಕೊನೆಗೊಳಿಸುವಿಕೆಯು / ರದ್ದಿಯಾತಿಯು ಉಭಯ ಪಕ್ಷಕಾರರ ಸಮ್ಮತಿಯಿಂದಾಗಬೇಕು. ಅಂಥ ವಿಘಟನೆಯ ಅಥವಾ 
ಕೊನೆಗೊಳಿಸುವಿಕೆಯ / ರದ್ದಿಯಾತಿಯ ಪತ್ರವನ್ನು ಹಾಗೆ ವಿಘಟನೆಯಾದ, ಕೊನೆಗೊಳಿಸಿದ / ರದ್ದುಪಡಿಸಿದ 15 ದಿನಗಳ ಒಳಗಾಗಿ ನೋಂದಣಿ 
ಪ್ರಾಧಿಕಾರಕ್ಕೆ ಕಳಿಸಬೇಕು. 
ಖಂಡ - 16 : 

ಈ ಒಪ್ಪಂದದ ಮೇರೆಗಿನ ಹಕ್ಕುಗಳಿಗೆ ಮತ್ತು ಬಾಧ್ಯತೆಗಳಿಗೆ ಸಂಬಂಧಿಸಿದಂತೆ ಅಥವಾ ಒಬ್ಬ ಪಕ್ಷಕಾರನ ವಿರುದ್ದ ಮತ್ತೊಬ್ಬ ಪಕ್ಷಕಾರನು 
ಮಾಡುವ ಹಣಕಾಸಿಗೆ ಸಂಬಂಧಿಸಿದ ಅಥವಾ ಇತರ ಯಾವುದೇ ಕ್ಷೇಮಿಗೆ ಸಂಬಂಧಿಸಿದಂತೆ ಅಥವಾ ಈ ಒಪ್ಪಂದದ ಯಾವುದೇ ನಿಬಂಧನೆಗಳ ಮತ್ತು 
ಷರತ್ತುಗಳ ವ್ಯಾಖ್ಯಾನ ಮತ್ತು ಪರಿಣಾಮಕ್ಕೆ ಸಂಬಂಧಿಸಿದಂತೆ, ಇದರ ಪಕ್ಷಕಾರರ ನಡುವೆ ಯಾವುದೇ ವಿವಾದ ಅಥವಾ ಭಿನ್ನಾಭಿಪ್ರಾಯ ಉಂಟಾದ 
ಸಂದರ್ಭದಲ್ಲಿ , ಅಂಥ ವಿವಾದವನ್ನು ಅಥವಾ ಭಿನ್ನಾಭಿಪ್ರಾಯವನ್ನು ನಿಯಮಗಳ ಮೇರೆಗೆ ರಚನೆಗೊಂಡ ವಿವಾದಗಳ ಸಮಿತಿಗೆ ಒಪ್ಪಿಸತಕ್ಕದ್ದು. 
ಖಂಡ- 17 : 

ಈ ಒಪ್ಪಂದದ ಯಾರೇ ಪಕ್ಷಕಾರನ ವಿಳಾಸದಲ್ಲಿ ಬದಲಾವಣೆಯಾದ ಸಂದರ್ಭದಲ್ಲಿ, ಅದನ್ನು ಇನ್ನೊಬ್ಬ ಪಕ್ಷಕಾರನಿಗೆ ಹಾಗೂ ಪ್ರಾಯೋಜಕ 
ನೋಂದಣಿ ಪ್ರಾಧಿಕಾರಕ್ಕೆ ತಿಳಿಸತಕ್ಕದ್ದು. 
ಖಂಡ- 18: 

ಇದರ ಪ್ರತಿಯೊಬ್ಬ ಪಕ್ಷಕಾರನೂ ಈ ಒಪ್ಪಂದದ ಮೇರೆಗಿನ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ ಇನ್ನೊಬ್ಬ ಪಕ್ಷಕಾರನೊಂದಿಗೆ 
ಸದ್ಭಾವನೆಯಿಂದ, ಶ್ರದ್ದೆಯಿಂದ ಹಾಗೂ ಪ್ರಾಮಾಣಿಕವಾಗಿ ನಡೆದುಕೊಳ್ಳಬೇಕು ಮತ್ತು ಇತರ ಪಕ್ಷಕಾರನ ಹಿತಾಸಕ್ತಿಗೆ ಗಂಡಾಂತರ ಉಂಟು ಮಾಡುವಂಥ 
ಏನನ್ನೂ ಮಾಡಬಾರದು. 

ಇದಕ್ಕೆ ಸಾಕ್ಷಿಯಾಗಿ ಪಕ್ಷಕಾರರು ಮೊದಲು ಮೇಲೆ ತಿಳಿಸಿದ - - - - - - - - - - - - - ವರ್ಷದ - - - - - - - - - - ತಿಂಗಳಿನ ಮತ್ತು - - - - - - - 
-- ದಿನದಂದು ಈ ಒಪ್ಪಂದಕ್ಕೆ ಸಹಿ ಮಾಡಿರುತ್ತಾರೆ. 
ಇದರಲ್ಲಿ ಹೆಸರಿಸಿದ ಮೊದಲನೇ ಭಾಗದ ಪಕ್ಷಕಾರನು 


ಭಾಗ ೪ಎ 


೯೮೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 
ಇವರ ಸಮಕ್ಷಮದಲ್ಲಿ ಸಹಿ ಹಾಕಿ ಮೊಹರು ಮಾಡಿ ಕೊಟ್ಟಿರುತ್ತಾನೆ. 
ಇದರಲ್ಲಿ ಹೆಸರಿಸಿದ ಎರಡನೇ ಭಾಗದ ಪಕ್ಷಕಾರನು 


ಇವರ ಸಮಕ್ಷಮದಲ್ಲಿ ಸಹಿ ಹಾಕಿ, ಮೊಹರು ಮಾಡಿ ಕೊಟ್ಟಿರುತ್ತಾನೆ. 

ಅನುಸೂಚಿ 
ಕೃಷಿ ಉತ್ಪನ್ನ , ಶ್ರೇಣಿ, ತಪಶೀಲು, ಪರಿಮಾಣ ಮತ್ತು ಬೆಲೆ ಪಟ್ಟಿ ( ಚಾರ್ಟ್) 

- ಶೇಣಿ 
ಕೃಷಿ ಉತ್ಪನ್ನ 

| ತಪಶೀಲು ಪಟ್ಟಿ | ಪರಿಮಾಣ 
ಶ್ರೇಣಿ-1 ಅಥವಾ ಎ 

ಗಾತ್ರ, ಬಣ್ಣ, ಸುವಾಸನೆ 
ಇತ್ಯಾದಿ 


ಬೆಲೆ/ ದರ 


ಶ್ರೇಣಿ- 2 ಅಥವಾ ಬಿ 


ನಮೂನೆ 57 - ಎ 
[ನಿಯಮ 91ಎ ( 3) ರ ಮೇರೆಗೆ] 

ಕರಾರು ಬೇಸಾಯ ಒಪ್ಪಂದ 
ಇದರಲ್ಲಿ ಇನ್ನು ಮುಂದೆ ಕರಾರು ಬೇಸಾಯ ಬೆಳೆಗಾರ ಅಥವಾ ಸರಳವಾಗಿ ಬೆಳೆಗಾರನೆಂದು ಉಲ್ಲೇಖಿಸಿರುವ - - - - - - - - - - - - ಜಿಲ್ಲೆಯ - 
- - - - - - - - ತಾಲೂಕಿನ - - - - - - - - - - - - ಗ್ರಾಮದ ನಿವಾಸಿಯಾದ - - - - - - - - - - - - ಇವರ ಮಗನಾದ ಶ್ರೀ - - - - - - ಇವರು 

ಮತ್ತು 
ಇದರಲ್ಲಿ ಇನ್ನು ಮುಂದೆ ಕರಾರು ಬೇಸಾಯ ಪ್ರಾಯೋಜಕ ಅಥವಾ ಸರಳವಾಗಿ ಪ್ರಾಯೋಜಕ ಎಂದು ಉಲ್ಲೇಖಿಸಿರುವ - - - - 
ವಿಳಾಸದಲ್ಲಿರುವ ಮೆ || - - - - - - 

ಇವರ ನಡುವೆ ಆದ ಒಪ್ಪಂದ. 
ಮೇಲೆ ಹೇಳಿದ ಕರಾರು ಬೇಸಾಯ ಬೆಳೆಗಾರ ಮತ್ತು ಕರಾರು ಬೇಸಾಯ ಪ್ರಾಯೋಜಕ ಆದ ನಾವು ಈ ಮುಂದಿನ ನಿಬಂಧನೆಗಳ ಮತ್ತು 
ಷರತ್ತುಗಳ ಮೇಲೆ -- - - - - ( ಸರಕುಗಳು) ಗಳ ಉತ್ಪಾದನೆಗೆ ಮತ್ತು ಖರೀದಿಗೆ ಹಾಗೂ ಮಾರಾಟಕ್ಕೆ ಪರಸ್ಪರ ಒಪ್ಪಿರುತ್ತೇವೆ. ಬೆಳೆಗಾರನು - -- - - - - - - - 
- - ಜಿಲ್ಲೆಯ - - - - - - - - ತಾಲ್ಲೂಕಿನ - - - - - - - - - - ಗ್ರಾಮದ - - - - - - - - - - - - ಸರ್ವೇ ನಂಬರಿನಲ್ಲಿರುವ - - - - - - - - ಎಕರೆಗಳ ವಿಸ್ತೀರ್ಣದ 
ಭೂಮಿಯ ಒಡೆತನವನ್ನು ಹೊಂದಿರುತ್ತಾನೆ / ಅದನ್ನು ಗುತ್ತಿಗೆ ಮೇಲೆ ತೆಗೆದುಕೊಂಡಿರುತ್ತಾನೆ. 
2. ಬೆಳೆಗಾರನು, -- -- - - - (ವರ್ಷ/ ವರ್ಷಗಳು) ರ - - - - -- - - -- ಹಂಗಾಮಿನ ಅವಧಿಯಲ್ಲಿ ಪ್ರಾಯೋಜಕನು ಅಗತ್ಯಪಡಿಸಿದ - - - - -- -- 
( ಸರಕು) ಅನ್ನು ಉತ್ಪಾದಿಸಲು ಒಪ್ಪಿರುತ್ತಾನೆ. 
3. ಬೆಳೆಗಾರನು ಸದರಿ ಸರಕನ್ನು / ಸರಕುಗಳನ್ನು ಉತ್ಪಾದಿಸುವುದಕ್ಕಾಗಿ, ಈ ಕೆಳಗೆ ನಿರ್ದಿಷ್ಟಪಡಿಸಿದ ಸೇವಾ ಚಾರ್ಜ್ ಪಡೆದು ಸೇವೆಗಳನ್ನು ಒದಗಿಸಲು 
ಪ್ರಾಯೋಜಕನು ಒಪ್ಪಿರುತ್ತಾನೆ. ಬೆಳೆಗಾರನು ತನಗೆ ಸಂದಾಯವಾಗಬೇಕಾದ ಮಾರಾಟದ ಹಣದಿಂದ ಸೇವಾ ಚಾರ್ಜುಗಳನ್ನು ವಸೂಲು ಮಾಡಿಕೊಳ್ಳಲು 
ಒಪ್ಪಿರುತ್ತಾನೆ. 
ಸೇವೆಯ ವಿವರಗಳು ಸೇವಾ ಚಾರ್ಜ್ 
4 . ಪ್ರಾಯೋಜಕನು ಈ ಕೆಳಗೆ ಸ್ವಷ್ಟವಾಗಿ ಹೇಳಿರುವ ದರಗಳಲ್ಲಿ ತಪಶೀಲಿಗನುಗುಣವಾಗಿರುವ ಸರಕನ್ನು ಖರೀದಿಸಲು ಒಪ್ಪಿರುತ್ತಾನೆ. 
ಸರಕು ತಪಶೀಲು 

ಕಿಲೋ / ಕ್ವಿಂಟಾಲ್ ಒಂದಕ್ಕೆ ದರ 
2 


5. ಕಟಾವು ಮಾಡಿದ ಉತ್ಪನ್ನವು ಒಪ್ಪಿಕೊಂಡ ತಪಶೀಲಿಗೆ ಮತ್ತು ಪರಿಮಾಣಕ್ಕೆ ಅನುಗುಣವಾಗಿ ಇಲ್ಲದಿರುವಲ್ಲಿ, ಪ್ರಾಯೋಜಕನು ಹಾನಿಯನ್ನು 
ತುಂಬಿಕೊಡುವಂತೆ ತಗಾದೆ ಮಾಡುವಂತಿಲ್ಲ. 
6. ಬೆಳೆಗಾರನು ಉತ್ಪಾದಿಸಿದ ಪೂರ್ತಿ ಪರಿಮಾಣವನ್ನು / - -- - -- - - ---- ಕ್ವಿಂಟಾಲುಗಳನ್ನು ಮೇಲೆ ಖಂಡ 4ರಲ್ಲಿ ತಿಳಿಸಿರುವ ದರದಲ್ಲಿ / ಗಳಲ್ಲಿ 
ಖರೀದಿಸಲು ಪ್ರಾಯೋಜಕನು ಒಪ್ಪಿದ್ದಾನೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೯೮೩ 
7. ಬೆಳೆಗಾರನು, ಒಪ್ಪಿಕೊಂಡ ಪರಿಮಾಣಗಳ ಸರಕುಗಳನ್ನು ಮೊದಲು ಪ್ರಾಯೋಜಕನಿಗೆ ಒಪ್ಪಿಸಲು ಒಪ್ಪಿದ್ದಾನೆ . ಯಾವುದೇ ಪರಿಮಾಣದ ಸರಕು ಉಳಿದಿದ್ದ 
ಪಕ್ಷದಲ್ಲಿ ಮಾತ್ರವೇ ಅದನ್ನು ಬೇರೆಯವರಿಗೆ ವಿಲೆ ಮಾಡಲು ಅವನು ಸ್ವತಂತ್ರನಾಗಿರುತ್ತಾನೆ. 
8. ಪ್ರಾಯೋಜಕನು, ಜಮೀನಿನಲ್ಲಿ ಗ್ರಾಮಗಳಲ್ಲಿ ಸರಕುಗಳನ್ನು ತೂಕ ಮಾಡಿದ ನಂತರ ಹಾಗೂ ನಿರ್ವಹಣೆ, ತೂಕ, ಕಂಟೇನರ್‌ಗಳ ವೆಚ್ಚ, 
ಮುಂತಾದವುಗಳಂಥ ಅದಕ್ಕೆ ಪ್ರಾಸಂಗಿಕವಾದ ಎಲ್ಲ ವೆಚ್ಚವನ್ನು ಭರಿಸಿ ಹಣವನ್ನು ಸಂದಾಯ ಮಾಡಿದ ನಂತರ ಅವುಗಳನ್ನು ಅಲ್ಲೇ ತನ್ನ ವಶಕ್ಕೆ 
ತೆಗೆದುಕೊಳ್ಳಲು ಒಪ್ಪಿದ್ದಾನೆ. 
9. ಪ್ರಾಯೋಜಕನು ಮೇಲಿನ 6ನೇ ಮತ್ತು 4ನೇ ಖಂಡಗಳಲ್ಲಿ ತಿಳಿಸಿರುವ ತಪಶೀಲುಗಳಿಗನುಗುಣವಾಗಿರುವ ಉತ್ಪನ್ನದ ಪರಿಮಾಣವನ್ನು ವಶಕ್ಕೆ 
ತೆಗೆದುಕೊಳ್ಳಲು ನಿರಾಕರಿಸುವುದಿಲ್ಲವೆಂದು ಒಪ್ಪಿದ್ದಾನೆ. 
10. ಪ್ರಾಯೋಜಕನು ಕರಾರು ಒಪ್ಪಂದದ ಪೂರ್ಣ ಮೌಲ್ಯಕ್ಕೆ ಬ್ಯಾಂಕ್ ಖಾತರಿಯ ರೂಪದಲ್ಲಿ ಮೂರನೇ ಪಕ್ಷಕಾರನ ಖಾತರಿಯನ್ನು ನೀಡಲು ಒಪ್ಪಿದ್ದಾನೆ. 
11. ಬೆಳೆಗಾರನು, ಒಪ್ಪಂದದ ನಿಬಂಧನೆಗಳನ್ನು ಉಲ್ಲಂಘಿಸಿ ಯಾರೇ ಇತರ ವ್ಯಕ್ತಿಗೆ ಉತ್ಪನ್ನವನ್ನು ಮಾರಾಟ ಮಾಡಿದ ಸಂದರ್ಭದಲ್ಲಿ ಪ್ರಾಯೋಜಕನು 
ಪರಿಹಾರಕ್ಕಾಗಿ ಮಾರುಕಟ್ಟೆ ಸಮಿತಿಯ ಮೊರೆ ಹೋಗಬಹುದು. ಮಾರುಕಟ್ಟೆ ಸಮಿತಿಯು, ಬೆಳೆಗಾರನಿಗೆ ಸೇರಿದ ದಾಸ್ತಾನುಗಳ ಮತ್ತು ಸ್ವತ್ತುಗಳ ಜಪ್ತಿಯು 
ಒಳಗೊಂಡಂತೆ ಬೆಳೆಗಾರನ ವಿರುದ್ಧ ಕ್ರಮ ಜರುಗಿಸತಕ್ಕದ್ದು. 
12. ಬೆಳೆಗಾರನು, ಒಪ್ಪಂದವನ್ನು ಉಲ್ಲಂಘಿಸಿದ್ದರಿಂದಾಗಿ ಪ್ರಾಯೋಜಕನಿಗಾದ ನಷ್ಟವನ್ನು ಅವನು ಕ್ಷೇಮು ಮಾಡಬಹುದು. 
13. ಪ್ರಾಯೋಜಕನು ಉತ್ಪನ್ನವನ್ನು ವಶಕ್ಕೆ ತೆಗೆದುಕೊಳ್ಳಲು ವಿಫಲನಾದ ಸಂದರ್ಭದಲ್ಲಿ , ಬೆಳೆಗಾರನು, ತನಗೆ ಉಂಟಾದ ನಷ್ಟವನ್ನು ಪ್ರಾಯೋಜಕನು 
ಒದಗಿಸಿದ ಬ್ಯಾಂಕ್ ಖಾತರಿಯಿಂದ ವಸೂಲು ಮಾಡಿಕೊಡುವಂತೆ ಮಾರುಕಟ್ಟೆ ಸಮಿತಿಯನ್ನು ಕೋರಬಹುದು. 
14 . ಈ ಒಪ್ಪಂದದಿಂದ ಉದ್ಭವಿಸುವ ಯಾವುದೇ ವಿವಾದವನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) 
ಅಧಿನಿಯಮ, 1966ರ 131ಸಿ ಪ್ರಕರಣದ ( 1) ನೇ ಉಪ- ಪ್ರಕರಣಕ್ಕನುಸಾರವಾಗಿ ಬಗೆಹರಿಸಿಕೊಳ್ಳತಕ್ಕದ್ದು. 
15. ಈ ಒಪ್ಪಂದವು - - - - - - - - - - - - - ರಂದು ( ದಿನಾಂಕ ) ಜಾರಿಯಲ್ಲಿರುವುದು ನಿಂತುಹೋಗತಕ್ಕದ್ದು. 
ಕರಾರು ಬೇಸಾಯ ಪ್ರಾಯೋಜಕನ ಸಹಿ 

ಕರಾರು ಬೇಸಾಯ ಬೆಳೆಗಾರನ ಸಹಿ 
ಸಾಕ್ಷಿದಾರರು: 
1) ಹೆಸರು ಮತ್ತು ವಿಳಾಸ 

( ಸಹಿ) 
2) ಹೆಸರು ಮತ್ತು ವಿಳಾಸ 

( ಸಹಿ) 
ನಮೂನೆ58 
[ನಿಯಮ 91ಎ (4) ನ್ನು ನೋಡಿ] 

ಕರಾರು ಬೇಸಾಯ ಒಪ್ಪಂದದ ನೋಂದಣಿ ರಿಜಿಸ್ಟರು 
ಒಪ್ಪಂದದ ಪಕ್ಷಕಾರರ ಹೆಸರು 

ನೋಂದಣಿ 
ಮೊದಲನೇ ಎರಡನೇ 

ಉತ್ಪನ್ನದ | ಕರಾರಿನ ಉತ್ಪನ್ನದ ಒಪ್ಪಂದದ 
ಮೂರನೇ | ಉತ್ಪನ್ನದ 

ಪ್ರಾಧಿಕಾರಿಯ ಷರಾ 
ಪಕ್ಷಕಾರ | ಪಕ್ಷಕಾರ ಅಂದಾಜು ಅವಧಿ ಅಂದಾಜು ದಿನಾಂಕ 

ಸಹಿ 
( ರೈತ) | ( ಖರೀದಿದಾರ) | 

ಪರಿಮಾಣ 

ಮೌಲ್ಯ 


*) 


ಪಕ್ಷಕಾರ 


| 


8 


- 


10 


ನಮೂನೆ- 59 | 


[ ನಿಯಮ 9lಐ ಅನ್ನು ನೋಡಿ] 
ಕರಾರು ಬೇಸಾಯ ಪ್ರಾಯೋಜಕನ ವಾರ್ಷಿಕ ಲೆಕ್ಕಪತ್ರಗಳ ನಮೂನೆ 

ಕರಾರು 
ಬೇಸಾಯ 

ಖರೀದಿಸಲಾದ ರೈತರಿಗೆ 
ಕರಾರುಗಳಿಗೆ ಸಹಿ 

ಖರೀದಿಸಲಾದ 
ಒಪ್ಪಂದಕ್ಕೆ 
ಮಾಡಿರುವ 

ಉತ್ಪನ್ನದ ಒಟ್ಟು ಸಂದಾಯ 
ಪರಿಮಾಣ 
ಒಳಪಟ್ಟ 

ಮೌಲ್ಯ ಮತ್ತು ಮಾಡಿದ 
ರೈತರ ಸಂಖ್ಯೆ 

ಟನ್ನುಗಳಲ್ಲಿ 
ವಿಸ್ತೀರ್ಣ 

ಪರಿಮಾಣ 
ಹೆಕ್ಟೇರುಗಳಲ್ಲಿ 


15 ದಿನಗಳಿಗಿಂತ ಹೆಚ್ಚಾಗಿ 
ಸಂದಾಯ ಮಾಡದೆ ಬಾಕಿ 

ಇರುವ ಹಣ 


೫) 


ಸರಕಿನ 
ಹೆಸರು 


ಮೌಲ್ಯ 


ರೈತರ 
ಸಂಖ್ಯೆ | 


ಮೊಬಲಗು 
ರೂ . ಗಳಲ್ಲಿ 


ಕರಾರು ಬೇಸಾಯ ಪ್ರಾಯೋಜಕನ ಸಹಿ 


೯೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ನಮೂನೆ- 60 

[ನಿಯಮ 91ಜೆ (1) ನ್ನು ನೋಡಿ] 
ಸ್ಥಳೀಯ ವಿನಿಮಯ ಕೇಂದ್ರದ ಸ್ಥಾಪನೆಗೆ ಲೈಸೆನ್ನು ಮಂಜೂರು ಮಾಡುವುದಕ್ಕಾಗಿ ಅರ್ಜಿ 


ಇಂದ, 


ಕೃಷಿ ಮಾರುಕಟ್ಟೆ ನಿರ್ದೇಶಕರು , 
ಕರ್ನಾಟಕ 


ಬೆಂಗಳೂರು. 
ಮಾನ್ಯರೇ , 

- - - - - - - - - - - - - ( ಹೆಸರು) - - - - - - - - - - ( ವಿಳಾಸ) - - - - - - - - - (ದೂರವಾಣಿ ಸಂಖ್ಯೆ ) ಎಂಬ ನಾನು / ನಾವು ಸ್ಥಳೀಯ 
ವಿನಿಮಯ ಕೇಂದ್ರದ ಸ್ಥಾಪನೆಗಾಗಿ ಲೈಸೆನ್ನು ಮಂಜೂರು ಮಾಡುವುದಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ/ದ್ದೇವೆ. ಅಧಿನಿಯಮದ ಮತ್ತು ನಿಯಮಗಳ 
ಉಪಬಂಧಗಳ ಮೇರೆಗೆ ಅಗತ್ಯಪಡಿಸಿದ ಅವಶ್ಯಕ ದಸ್ತಾವೇಜುಗಳನ್ನು ಇದರೊಂದಿಗೆ ಲಗತ್ತಿಸಿದ್ದೇನೆ/ ವೆ. ನಾನು /ನಾವು ಮೇಲಿನ ಲೈಸೆನ್ಸನ್ನು 
ಪಡೆದುಕೊಳ್ಳುವುದಕ್ಕಾಗಿ ನಿಯಮಗಳನುಸಾರ -- -- -- - -- - - ರೂ . ಗಳ ಅವಶ್ಯಕ ಲೈಸೆನ್ನು ಫೀಜನ್ನು ಸಂದಾಯ ಮಾಡಲು ಸಿದ್ಧನಿದ್ದೇನೆ/ ವೆ ಮತ್ತು 
ಇಚ್ಛಿಸುತ್ತೇನೆ/ತ್ತೇವೆ. 
ನಾನು/ ನಾವು ಲೈಸೆನ್ನನ್ನು ಮಂಜೂರು ಮಾಡಬೇಕೆಂದು / ನವೀಕರಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ/ ವೆ . 

ತಮ್ಮ ವಿಶ್ವಾಸಿ, 
ಸ್ಥಳ: 

( ಅರ್ಜಿದಾರ) 
ದಿನಾಂಕ : 

ಹೆಸರು: 

ಫರ್ಮ್ನ ಮೊಹರು: 
( ಅನ್ವಯವಾಗದಿರುವುದನ್ನು ಹೊಡೆದು ಹಾಕಿ) 
ಈ ಅರ್ಜಿಯೊಂದಿಗೆ ಸಲ್ಲಿಸಿರುವ ದಸ್ತಾವೇಜುಗಳು: 

(1) ಕಂಪನಿ, ಸಹಕಾರ ಸಂಘ / ಸಂಸ್ಥೆ, ನ್ಯಾಸ, ನಿಗಮ, ಪಾಲುದಾರಿಕೆ ಸಂಸ್ಥೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ನಿಗಮನ ಪ್ರಮಾಣಪತ್ರ ಅಥವಾ 
ನೋಂದಣಿ ಪ್ರಮಾಣಪತ್ರ, 

( 2) ಸಂಘದ ಸಂಸ್ಥಾಪನಾ ಪತ್ರ / ಸಂಘದ ಅಂತರ್ ನಿಯಮಾವಳಿ, ಇತ್ಯಾದಿ. 

( 3) ಎಲ್ಲಾ ನಿರ್ದೇಶಕರು ಮತ್ತು ಮಾಲೀಕರು ಹಾಗೂ ಪಾಲುದಾರರು ಮುಂತಾದವರ ಹೆಸರುಗಳು ಮತ್ತು ಪೂರ್ಣ ವಿಳಾಸ ಹಾಗೂ 
ದೂರವಾಣಿ ಸಂಖ್ಯೆ ( ನಂತರದ ಬದಲಾವಣೆಗಳೇನಾದರೂ ಇದ್ದಲ್ಲಿ, ಅವರು ತಕ್ಷಣವೇ ತಿಳಿಸಬೇಕು). 

(4) ಉದ್ದೇಶಿತ ಸ್ಥಳೀಯ ವಿನಿಮಯ ಕೇಂದ್ರದ ಸವಿವರವಾದ ಪ್ರಾಜೆಕ್ಟ್ ವರದಿ, ಯೋಜನೆಗೆ ಖರ್ಚು ಮಾಡಲು ಉದ್ದೇಶಿಸಿರುವ ಮೊತ್ತ, 
ಸ್ಥಳೀಯ ವಿನಿಮಯ ಕೇಂದ್ರವನ್ನು ಹೇಗೆ ನಡೆಸಲಾಗುತ್ತದೆ, ನಿಯಂತ್ರಿಸಲಾಗುತ್ತದೆ ಹಾಗೂ ನಿರ್ವಹಿಸಲಾಗುತ್ತದೆ ಎಂಬದನ್ನು ಕುರಿತಂತೆ ಪ್ರವರ್ತನಾ ಮತ್ತು 
ಕಾರ್ಯನಿರ್ವಹಣಾ ಮಾರ್ಗಸೂಚಿಗಳು , ಸ್ಥಳೀಯ ವಿನಿಯಮ ಕೇಂದ್ರದ ಕಟ್ಟೆಯಲ್ಲಿ ಮಾಡಿಕೊಂಡ ಎಲ್ಲಾ ಕರಾರುಗಳ ಪಾಲನೆಗೆ ಖಾತ್ರಿಯನ್ನು ಒದಗಿಸಲು 
ಹಣ ಪೈಸಲಾತಿ ಖಾತ್ರಿ ನಿಧಿ ವಿವರಗಳು ಮತ್ತು ಒದಗಿಸಲು ಉದ್ದೇಶಿಸಲಾದ ಸೌಕರ್ಯಗಳು, ಸಮರ್ಥಿಸುವ ದಸ್ತಾವೇಜುಗಳೊಂದಿಗೆ ಹಣಕಾಸು ಸ್ಥಿತಿ 
ಮತ್ತು ಸಂಪನ್ಮೂಲಗಳ ವಿವರಗಳು, ಮೂರು ವರ್ಷಗಳ ಬ್ಯಾಂಕು ವಿವರ ಪಟ್ಟಿಗಳು ಹಾಗೂ ಆದಾಯ ತೆರಿಗೆ ವಿವರ ಪಟ್ಟಿಕೆಗಳು , ಸ್ಥಿರ ಆಸ್ತಿ ಮತ್ತು 
ಹೊಣೆಗಳ ಪಟ್ಟಿ, ಕಂಪನಿಯ ಸಂಸ್ಥಾಪನಾ ಪತ್ರ ಮತ್ತು ಅಂತರ್ ನಿಯಮಾವಳಿ ಹಾಗೂ ಈ ಕೆಳಕಂಡ ಕೋಷ್ಟಕದ ಪ್ರಕಾರ ಸ್ಥಳೀಯ ವಿನಿಮಯ 
ಕೇಂದ್ರವನ್ನು ಸ್ಥಾಪಿಸಲು ಅರ್ಜಿದಾರನಿಗಿರುವ ಸಾಮರ್ಥ್ಯವನ್ನು ತೋರಿಸುವ ಇತರ ದಸ್ತಾವೇಜುಗಳು , 
ಕ್ರಮ ಸಂಖ್ಯೆ ಮೂಲಭೂತ ಸೌಲಭ್ಯಗಳ ವಿಧ 

ಅಂದಾಜು ವೆಚ್ಚ ( ರೂ .) 


(5) ಬ್ಯಾಂಕ್ ವಿವರ ಪಟ್ಟಿಗಳು, ಆದಾಯ ತೆರಿಗೆ ವಿವರ ಪಟ್ಟಿಕೆಗಳು, ಪಾನ್ (ಪಿಎಎನ್), ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ವಿವರ ಪಟ್ಟಿ 
ಹಾಗೂ ಮಾನ್ಯತೆ ಪಡೆದ ಚಾರ್ಟರ್ ಅಕೌಂಟೆಂಟ್‌ರು ನೀಡಿದ ಅವುಗಳ ಮೌಲ್ಯಕರಣ ಪ್ರಮಾಣಪತ್ರಗಳಂಥ ಸಮರ್ಥಿಸುವ ದಸ್ತಾವೇಜುಗಳೊಂದಿಗೆ 
ಅರ್ಜಿದಾರನ ಹಣಕಾಸಿನ ಸ್ಥಿತಿಗತಿ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೯೮೫ 
(6) ಲೈಸೆನ್ನು ಫೀಜನ್ನು ಸಂದಾಯ ಮಾಡಿರುವುದಕ್ಕೆ ಸಮರ್ಥನೆಯಾಗಿ ಡಿಮ್ಯಾಂಡ್ ಡ್ರಾಫ್ಟ್, 

( 7) ಅರ್ಜಿದಾರನು ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಎಲ್ಲಾ ಉಪಬಂಧಗಳನ್ನು ಪಾಲಿಸುವುದಾಗಿ ಮತ್ತು 
ಅವುಗಳನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ಅವನು/ ಅವರು ಲೈಸೆನ್ನನ ರದ್ದಿಯಾತಿ ಮತ್ತು ಎಲ್ಲಾ ಬಾಕಿಗಳ ವಸೂಲಾತಿಯೂ ಸೇರಿದಂತೆ ಕಾನೂನು ಕ್ರಮಕ್ಕೆ 
ಗುರಿಯಾಗುವುದಾಗಿ ಬರೆದುಕೊಟ್ಟ ಮುಚ್ಚಳಿಕೆ ಮತ್ತು ಅಫಿಡವಿಟ್. 

(8) ಅರ್ಜಿದಾರನು ಸ್ಥಳೀಯ ವಿನಿಮಯ ಕೇಂದ್ರದಲ್ಲಿ ಮಾರಾಟ ಮಾಡಲು ಉದ್ದೇಶಿಸಿದ ಕೃಷಿ ಉತ್ಪನ್ನವನ್ನು ನಿರ್ದಿಷ್ಟಪಡಿಸತಕ್ಕದ್ದು . 
(9) ಅರ್ಜಿದಾರನು ಒದಗಿಸಲು ಬಯಸುವ ಇತರ ಯಾವುದೇ ಸುಸಂಗತ ಮಾಹಿತಿ/ ದಸ್ತಾವೇಜುಗಳು . 

( ಅರ್ಜಿದಾರ) 
ಹೆಸರು: 


ಮೊಹರು : 


ನಮೂನೆ- 61 

[ನಿಯಮ 91ಜೆ ( 3) ನ್ನು ನೋಡಿ] 
ಸ್ಥಳೀಯ ವಿನಿಮಯ ಕೇಂದ್ರದ ಸ್ಥಾಪನೆಗಾಗಿ ಲೈಸೆನ್ಸಿನ ಮಂಜೂರಾತಿ 

ಪ್ರಮಾಣ ಪತ್ರ 
-- - -- ( ಹೆಸರು) - - --- - - -- --- ( ವಿಳಾಸ) - -- --- -- (ದೂರವಾಣಿ ಸಂಖ್ಯೆ ) ( ಇದರಲ್ಲಿ ಇನ್ನು ಮುಂದೆ ಲೈಸೆನ್ಸುದಾರ 
ಎಂದು ಉಲ್ಲೇಖಿಸಲಾಗಿದೆ) ಎಂಬ ಇವರಿಗೆ ಅಧಿಸೂಚಿತ ಕೃಷಿ ಉತ್ಪನ್ನದ ವಿದ್ಯುನ್ಮಾನ ವ್ಯಾಪಾರ ನಡೆಸುವುದಕ್ಕಾಗಿ ಮತ್ತು ಅದಕ್ಕೆ ಅನುಕೂಲ 
ಮಾಡಿಕೊಡುವುದಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲು - - -- - - - - - - - - ರೂಪಾಯಿಗಳ ಫೀಜನ್ನು ಸಂದಾಯ 
ಮಾಡಿದ ಮೇಲೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ಹಾಗೂ ನಿಯಮಗಳು, 1968ರ 
ಉಪಬಂಧಗಳಿಗೊಳಪಟ್ಟು, ಈ ಮುಂದಿನ ನಿಬಂಧನೆಗಳು ಮತ್ತು ಷರತ್ತುಗಳ ಮೇಲೆ ಲೈಸೆನ್ನನ್ನು ಈ ಮೂಲಕ ಮಂಜೂರು ಮಾಡಲಾಗಿದೆ. 

ನಿಬಂಧನೆಗಳು ಮತ್ತು ಷರತ್ತುಗಳು 
1. ಲೈಸೆನ್ಸುದಾರನು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ , 1966 ಮತ್ತು ಅದರ 
ಮೇರೆಗೆ ರಚಿಸಿದ ನಿಯಮಗಳ ಉಪಬಂಧಗಳನ್ನು ಪಾಲಿಸಲು ಬದ್ದನಾಗಿರತಕ್ಕದ್ದು. 

2. ಈ ಲೈಸೆನ್ನು ವರ್ಗಾಯಿಸುವಂಥದ್ದಲ್ಲ. 

3. ಈ ಲೈಸೆನ್ನನ್ನು ಸದರಿ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ 
ಅಮಾನತ್ತಿನಲ್ಲಿಡಬಹುದು ಅಥವಾ ರದ್ದುಪಡಿಸಬಹುದು ಮತ್ತು ಲೈಸೆನ್ಸುದಾರನು ಮಾರುಕಟ್ಟೆ ಪ್ರಾಂಗಣದಲ್ಲಿ ಕೃಷಿ ಉತ್ಪನ್ನದ ಕ್ರಯವಿಕ್ರಯವನ್ನು 
ಇಚ್ಚಾಪೂರ್ವಕವಾಗಿ ಅಡ್ಡಿಪಡಿಸುವ, ಸ್ಥಗಿತಗೊಳಿಸುವ ಅಥವಾ ನಿಲ್ಲಿಸುವ ಉದ್ದೇಶದಿಂದ ಮಾರುಕಟ್ಟೆ ಪ್ರಾಂಗಣದಲ್ಲಿ ಯಾವುದೇ ಕೃತ್ಯವನ್ನು ಎಸಗಿದರೆ 
ಅಥವಾ ತನ್ನ ವಾಡಿಕೆಯ ವ್ಯವಹಾರವನ್ನು ನಡೆಸದೆ ಹಿಂದೆ ಸರಿದರೆ ಅವನ ಆ ಲೈಸೆನ್ನನ್ನು ಅಮಾನತ್ತಿನಲ್ಲಿಡಬಹುದು ಅಥವಾ ರದ್ದುಪಡಿಸಬಹುದು. 

4. ಈ ಲೈಸೆನ್ನನ್ನು ಅಮಾನತ್ತು ಮಾಡಿದ ಅಥವಾ ರದ್ದುಪಡಿಸಿದ ಸಂದರ್ಭದಲ್ಲಿ ಅದನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಒಪ್ಪಿಸತಕ್ಕದ್ದು. 

5. ಲೈಸೆನ್ನುದಾರನು, ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡದೆ ತಪ್ಪಿಸಿಕೊಳ್ಳುವುದನ್ನು ತಡೆಗಟ್ಟುವಲ್ಲಿ ಕಮೀಷನರಿಗೆ / ನಿರ್ದೇಶಕರಿಗೆ 
ನೆರವಾಗತಕ್ಕದ್ದು ಮತ್ತು ಅವರು ಹೊರಡಿಸಿದ ನಿರ್ದೇಶನಗಳನ್ನು ಪಾಲಿಸತಕ್ಕದ್ದು . 

6. ಕೃಷಿ ಮಾರುಕಟ್ಟೆ ನಿರ್ದೇಶಕರು ಲೈಸೆನ್ಸ್ ಮಂಜೂರು ತರುವಾಯ ಲೈಸೆನ್ಸುದಾರನು, ಏಳು ದಿನಗಳ ಅವಧಿಯೊಳಗೆ ಲೈಸೆನ್ಸುದಾರನ ಅಧಿಕೃತ 
ಪ್ರತಿನಿಧಿಯ ಬಗ್ಗೆ ಸಂಬಂಧಪಟ್ಟ ನಿರ್ದೇಶಕರಿಗೆ ಮತ್ತು ಮಾರುಕಟ್ಟೆ ಸಮಿತಿಗಳಿಗೆ ತಿಳಿಸತಕ್ಕದ್ದು. ಆ ಪ್ರತಿನಿಧಿಯು ಲೈಸೆನ್ನುದಾರನ ಪರವಾಗಿ 
ಜವಾಬ್ದಾರನಾಗಿರತಕ್ಕದ್ದು. 

7. ಲೈಸೆನ್ಸುದಾರನು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಗತ್ಯಪಡಿಸಿದ ರೀತಿಯಲ್ಲಿ ಕೃಷಿ ಉತ್ಪನ್ನದ ವಿದ್ಯುನ್ಮಾನ- ವ್ಯಾಪಾರಕ್ಕೆ ಸಂಬಂಧಪಟ್ಟ 
ಪುಸ್ತಕಗಳನ್ನು , ರಿಜಿಸ್ಟರುಗಳನ್ನು ಮತ್ತು ದಾಖಲೆಗಳನ್ನು ಇಡತಕ್ಕದ್ದು. 

8. ಲೈಸೆನ್ನುದಾರನು, ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಅಥವಾ ಅವರಿಂದ ಅಧಿಕೃತಗೊಂಡ ಅಧಿಕಾರಿಗೆ ಮತ್ತು ಸಂಬಂಧಪಟ್ಟ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗೆ, ಕಾಲಕಾಲಕ್ಕೆ ಅವರು ಅಗತ್ಯಪಡಿಸಬಹುದಾದಂಥ ಮಾಹಿತಿಗಳನ್ನು ಮತ್ತು ವಿವರಪಟ್ಟಿಕೆಗಳನ್ನು ಒದಗಿಸತಕ್ಕದ್ದು. 

9. ಲೈಸೆನ್ಸ್ದಾರನು, ಈ ಅಧಿನಿಯಮದ ಮತ್ತು ನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ತಾನು ಸ್ವೀಕರಿಸಲು ಅಥವಾ ವಸೂಲು 
ಮಾಡಲು ಹಕ್ಕುಳ್ಳ ಯಾವುದೇ ಫೀಜನ್ನು ಅಥವಾ ಚಾರ್ಜುಗಳನ್ನು ಹೊರತುಪಡಿಸಿ ಯಾವುದೇ ಇತರ ಫೀಜುಗಳನ್ನು ಯಾಚಿಸತಕ್ಕದ್ದಲ್ಲ ಅಥವಾ 
ಸ್ವೀಕರಿಸತಕ್ಕದ್ದಲ್ಲ ಅಥವಾ ಯಾವುದೇ ಚಾರ್ಜ್‌ಗಳನ್ನು ವಸೂಲು ಮಾಡತಕ್ಕದ್ದಲ್ಲ. 

10 . ಲೈಸೆನ್ಸುದಾರನು, ಅಧಿಕೃತ ತೂಕದ ಮತ್ತು ಅಳತೆಯ ಸಾಧನಗಳನ್ನು ಒದಗಿಸತಕ್ಕದ್ದು. 
11 . ಲೈಸೆನ್ಸುದಾರನು, ಲೈಸೆನ್ಸುದಾರನ ಕಾರ್ಯಸ್ವರೂಪದಲ್ಲಿನ ಯಾವುದೇ ಬದಲಾವಣೆಯನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ತಿಳಿಸತಕ್ಕದ್ದು. 
12. ವಿವಾದಗಳ ಪರಿಹಾರವು ಅಧಿನಿಯಮದ 131 ಪ್ರಕರಣಕ್ಕನುಸಾರವಾಗಿ ಆಗತಕ್ಕದ್ದು. 


ದಿನಾಂಕ : 


ನಿರ್ದೇಶಕರು, ಕೃಷಿ ಮಾರುಕಟ್ಟೆ ಇಲಾಖೆ. 


೯೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ನಮೂನೆ- 62 

[ ನಿಯಮ 9lಎಲ್‌ನ್ನು ನೋಡಿ] 
ವ್ಯಾಪಾರಿಯು ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡಿರುವ ಸರಕುಗಳನ್ನು ಸ್ಥಳೀಯ ವಿನಿಮಯ ಕೇಂದ್ರದ ಉಗ್ರಾಣಕ್ಕೆ ಒಪ್ಪಿಸಿದ ಸಂದರ್ಭದಲ್ಲಿ ನೀಡಬೇಕಾದ 

ಪ್ರಮಾಣಪತ್ರ 

ವಶಾವಣೆ ಚೀಟಿ 
ಮಾರುಕಟ್ಟೆ ಪ್ರಾಂಗಣದ ಹೆಸರು: 

ಕ್ರಮ ಸಂಖ್ಯೆ 
ಕಮೀಷನ್ ಏಜೆಂಟನ / ವ್ಯಾಪಾರಿಯ ಹೆಸರು: 

ಎ. ಪಿ . ಎಂ . ಸಿ. ಲೈಸೆನ್ಸ್ ಸಂ . 
ಕೃಷಿ ಉತ್ಪನ್ನದ ಹೆಸರು 

ಕೊಂಡುಕೊಳ್ಳುವವನ ಹೆಸರು 

ಷರಾ 


( ಎ) ರೈತನು ಖರೀದಿಸಿದ (ಮೂಲತಃ ವ್ಯಾಪಾರಿಯು ಖರೀದಿಸಿದ ಸಂದರ್ಭದಲ್ಲಿ 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಮೇರೆಗೆ ಅನ್ವಯವಾಗುವಂತೆ ಯಾವ 
ಸರಕುಗಳಿಗೆ ಅಗತ್ಯ ಮಾರುಕಟ್ಟೆ ಫೀಜುಗಳನ್ನು ಮತ್ತು ಇತರ ಚಾರ್ಜುಗಳನ್ನು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗೆ ಠೇವಣಿ ಮಾಡಲಾಗಿದೆಯೋ / ಗಡವು 
ದಿನಾಂಕದಂದು ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಗೆ ಠೇವಣಿ ಮಾಡಲಾಗುವುದೋ ಆ ಮೇಲೆ ತಿಳಿಸಿದ ಸರಕುಗಳನ್ನು ನಾನು ವಶಾವಣೆ 
ಮಾಡಿರುತ್ತೇನೆಂದು ಮತ್ತು ಮಾರಾಟದ ಹಣವನ್ನು ಕೃಷಿಕ - ಮಾರಾಟಗಾರನಿಗೆ ಸಂದಾಯ ಮಾಡಿದ್ದೇನೆಂದು ನಾನು ಈ ಮೂಲಕ ಶ್ರದ್ದಾಪೂರ್ವಕವಾಗಿ 
ಘೋಷಣೆ ಮಾಡುತ್ತೇನೆ ಮತ್ತು ವಾಗ್ದಾನ ಮಾಡುತ್ತೇನೆ. 

ಮೇಲೆ ತಿಳಿಸಿದ ಮಾರಾಟವು ರೈತನಿಂದ ಈ ಮುಂದಿನಂತೆ ಖರೀದಿಸಿದ್ದಕ್ಕೆ ಸಂಬಂಧಪಟ್ಟಿದ್ದಾಗಿದೆ, 
ರೈತನಿಂದ/ ಹರಾಜಿನಲ್ಲಿ ಖರೀದಿ ಮಾಡಿದ ದಿನಾಂಕ : 
ಅಂಥ ಖರೀದಿಗೆ ಅನ್ವಯವಾಗುವ ಮಾರುಕಟ್ಟೆ ಫೀಜು: 

ಅಥವಾ 
( ಬಿ) ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ಲೈಸೆನ್ನು ಹೊಂದಿದ ವ್ಯಾಪಾರಿಯಿಂದ ಖರೀದಿಸಿದ ಸಂದರ್ಭದಲ್ಲಿ; 

ಕೆಳಗೆ ವಿವರಿಸಿದಂತೆ ನೋಂದಾಯಿತ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವ್ಯಾಪಾರಿಯಿಂದ ನಾನು ಖರೀದಿಸಿದ ಮೇಲೆ ಹೇಳಿದ 
ಸರಕುಗಳನ್ನು , ವಶಾವಣೆ ಮಾಡಿರುತ್ತೇನೆಂದೂ ಮತ್ತು ಖರೀದಿಯ ಸಂಬಂಧಪಟ್ಟ ಬಿಲ್ಲಿನೊಂದಿಗೆ ಅಂಥ ಖರೀದಿಯ ಪೂರ್ಣ ದಾಖಲೆ ನನ್ನಲ್ಲಿದೆಯೆಂದು 
ನಾನು ಈ ಮೂಲಕ ಶ್ರದ್ಧಾಪೂರ್ವಕವಾಗಿ ಘೋಷಿಸುತ್ತೇನೆ ಮತ್ತು ವಾಗ್ದಾನ ಮಾಡುತ್ತೇನೆ. 

* ಬಿಲ್ಲಿನ ಸಂಖ್ಯೆ 

ಲೈಸೆನ್ನು ಹೊಂದಿದ ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ವ್ಯಾಪಾರಿಯಿಂದ ಖರೀದಿ ಮಾಡಿದ ದಿನಾಂಕ 
ಅಂಥ ಸರಕುಗಳನ್ನು ಯಾವ ಸಂಬಂಧಪಟ್ಟ ಮಾರುಕಟ್ಟೆ ಸಮಿತಿಯ ವ್ಯಾಪಾರಿಯಿಂದ ಖರೀದಿಸಲಾಯಿತೋ ಆ ವ್ಯಾಪಾರಿಯ 

ಲೈಸೆನ್ಸಿನ ಸಂಖ್ಯೆ . 
ಮೇಲೆ ಹೇಳಿದ ಖರೀದಿ ಮತ್ತು ಮಾರಾಟಗಳೆರಡೂ ನಾನು ಇಟ್ಟಿರುವ ಖರೀದಿಯ ಮತ್ತು ಮಾರಾಟದ ದಾಖಲೆಗಳ ಹಾಗೂ ಲೆಕ್ಕಪುಸ್ತಕಗಳ 
ಭಾಗವಾಗಿರುತ್ತವೆಂದು ಸಹ ನಾನು ಪ್ರಮಾಣೀಕರಿಸುತ್ತೇನೆ. 
ಲೈಸೆನ್ಸ್ ಸಂಖ್ಯೆ : 

ವ್ಯಾಪಾರಿಯ ಸಹಿ . 
ನಮೂನೆ - 63 

[ನಿಯಮ 91ಎಲ್‌ನ್ನು ನೋಡಿ] 
ಅಧಿಸೂಚಿತ ಕೃಷಿ ಉತ್ಪನ್ನಕ್ಕೆ ಮಾರುಕಟ್ಟೆ ಫೀಜನ್ನು ಸಂದಾಯ ಮಾಡಿದ ಬಗ್ಗೆ ಪ್ರಮಾಣ ಪತ್ರ 

ವಶಾವಣೆ ಚೀಟಿ 
( ಸ್ಥಳೀಯ ವಿನಿಮಯ ಕೇಂದ್ರವು ನೀಡಬೇಕಾದುದು) 

ವಶಾವಣೆ ಕೇಂದ್ರ 
ಮಾರುಕಟ್ಟೆ ಪ್ರಾಂಗಣದ ಹೆಸರು 

ಕ್ರಮ ಸಂಖ್ಯೆ - - - 
ಮಾರಾಟ ಮಾಡುವ ಸದಸ್ಯನ ಹೆಸರು: 
ನೋಂದಣಿ/ ಲೈಸೆನ್ಸ್ ಸಂ : 
ಕೊಂಡುಕೊಳ್ಳುವ ಸದಸ್ಯನ ಹೆಸರು: 
ನೋಂದಣಿ/ ಲೈಸೆನ್ಸ್ ಸಂ : 

ವಶಕ್ಕೆ ಒಪ್ಪಿಸಬೇಕಾಗಿರುವ ಈ ಮುಂದಿನ ಸರಕುಗಳನ್ನು - - - - - - - - - - ಮಾರುಕಟ್ಟೆ ಪ್ರದೇಶದಲ್ಲಿರುವ - - - - - - - - - - ನಲ್ಲಿರುವ ನಮ್ಮ 
ಉಗ್ರಾಣದಿಂದ ಸಾಗಿಸಲಾಗಿದೆ ಎಂದು ಮತ್ತು ಮಾರುಕಟ್ಟೆ ಫೀಜಿನ ಸಂದಾಯದ ಪೂರ್ಣ ವಿವರಗಳನ್ನು ಹಾಗೂ ಸರಕನ್ನು ಮೂಲತಃ ಯಾರು ವಶಕ್ಕೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

೯೮೭ 
ಒಪ್ಪಿಸಿದನೋ ಮತ್ತು ಯಾರು ಅಂಥ ಸರಕುಗಳ ಮೇಲೆ ಮಾರುಕಟ್ಟೆ ಫೀಜಿನ ಸಂದಾಯಕ್ಕೆ ಜವಾಬ್ದಾರನಾಗಿರುವನೋ ಆ ಮೂಲ ವ್ಯಾಪಾರಿಯ ಹೆಸರನ್ನು 
ಆತನ ಲೈಸೆನ್ನು ನಂಬರ್ ಸಹಿತ ನಮ್ಮ ಬಳಿ ಇಟ್ಟುಕೊಂಡಿದ್ದೇವೆಂದು, ಅದನ್ನು ನಮ್ಮ ದಾಖಲೆಗಳಿಂದ ಪರಿಶೀಲಿಸಬಹುದೆಂದು ಈ ಮುಂದೆ ತಿಳಿಸಿದ 
ಸರಕುಗಳನ್ನು ಕೆಳಗೆ ಹೆಸರಿಸಿದ ವ್ಯಕ್ತಿಗೆ ನಾವು ಒಪ್ಪಿಸಿದ್ದೇವೆಂದು ಈ ಮೂಲಕ ನಾವು ಪ್ರಮಾಣೀಕರಿಸುತ್ತೇವೆ. 
ಕೃಷಿ ಉತ್ಪನ್ನದ ಹೆಸರು 

ತೂಕ ಯಾರ ವಶಕ್ಕೆ ಒಪ್ಪಿಸಲಾಗಿದೆಯೋ ಆ 

ಷರಾ 
ವ್ಯಕ್ತಿಯ ಹೆಸರು 
- (2) 

(3) 


( 4 ) 


ಉಗ್ರಾಣ ವ್ಯವಸ್ಥಾಪಕನ ಸಹಿ 
ಸ್ಥಳೀಯ ವಿನಿಮಯ ಕೇಂದ್ರದ ಹೆಸರು: 
ದೂರವಾಣಿ ಸಂಖ್ಯೆ: 

ವಿಳಾಸ:] 

ಅಧಿಸೂಚನೆಗಳು 
ಅಧಿನಿಯಮ ಮತ್ತು ನಿಯಮಗಳ ಮೇರೆಗೆ ಹೊರಡಿಸಲಾದ ಆದೇಶಗಳು ಮತ್ತು ಅಧಿಸೂಚನೆಗಳು 

ಅಭಿವದ್ಧಿ, ವಸತಿ, ಪಂಚಾಯತ್ ರಾಜ್ ಮತ್ತು ಸಹಕಾರಿ ಇಲಾಖೆಗಳ ಸಚಿವಾಲಯ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ( ತೊಂದರೆಗಳ ನಿವಾರಣೆ) ಆದೇಶ 1968 ಆದೇಶ 

ಬೆಂಗಳೂರು, ದಿನಾಂಕ 29ನೇ ನವೆಂಬರ್ , 1968 
ಎಸ್.ಓ. 2659 : ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ಇದು 1968ರ ಮೇ ಒಂದನೇ 
ದಿನದಿಂದ ಜಾರಿಗೆ ಬಂದಿರುವುದರಿಂದ; 

ಅಧಿನಿಯಮದ 4,5 ಮತ್ತು 6ನೇ ಪ್ರಕರಣಗಳ ಮೇರೆಗೆ ಕ್ರಮ ತೆಗೆದುಕೊಳ್ಳಬೇಕಾದಂಥ ಪ್ರಸ್ತಾವದ ಸಂಬಂಧದಲ್ಲಿ ಸದರಿ ಅಧಿನಿಯಮದ 
112ನೇ ಪ್ರಕರಣಕ್ಕೆ ಅನುಸಾರವಾಗಿ ರಾಜ್ಯ ಕೃಷಿ ಮಾರುಕಟ್ಟೆ ಮಂಡಲಿಯೊಡನೆ ಸಮಾಲೋಚಿಸಬೇಕಾಗಿರುವುದರಿಂದ; 

ಕಂದಾಯ ಜಿಲ್ಲೆಗಳ ಮಾರುಕಟ್ಟೆ ಸಮಿತಿಗಳ ಪದಾವಧಿಯು ಕೆಲವು ಪ್ರಕರಣಗಳಲ್ಲಿ ಅಂತ್ಯಗೊಂಡಿರುವುದರಿಂದ ಮತ್ತು ಇನ್ನೂ ಕೆಲವು 
ಪ್ರಕರಣಗಳಲ್ಲಿ ಅಂತ್ಯಗೊಳ್ಳಲಿರುವುದರಿಂದ ಮತ್ತು ಚುನಾವಣೆಗಳನ್ನು ನಡೆಸುವ ವಿಧಾನವನ್ನು ಗೊತ್ತುಪಡಿಸಲು ಮತ್ತು ಸಮಿತಿಗಳನ್ನು ಪುನಃ ರಚಿಸಲು 
ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತಿರುವುದರಿಂದ ಸದರಿ ಸಮಿತಿಗಳ ಅಧ್ಯಕ್ಷರುಗಳ ಪೈಕಿ ಸದರಿ ಮಂಡಲಿಗೆ ಸದಸ್ಯರ ಚುನಾವಣೆಯು ನಡೆಯದಿರುವ ಕಾರಣ 
ಸದರಿ ಮಂಡಲಿಯನ್ನು ರಚಿಸಲು ಸಾಧ್ಯವಾಗಿಲ್ಲದಿರುವುದರಿಂದ; 

ಮೇಲೆ ಹೇಳಲಾದ ಕ್ರಮವನ್ನು ಪೂರ್ಣಗೊಳಿಸಲು ಕಾಲಾವಕಾಶ ಬೇಕಾಗಿರುವುದರಿಂದ ಮತ್ತು ಮೇಲೆ ಹೇಳಲಾದ 4 ,5 ಮತ್ತು 6ನೇ ಪ್ರಕರಣಗಳ 
ಮೇರೆಗೆ ಮಾರುಕಟ್ಟೆ ಪ್ರದೇಶಗಳ ಮತ್ತು ಅಲ್ಲಿ ನಿರ್ದಿಷ್ಟಪಡಿಸಿರುವ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಹಾರದ ನಿಯಂತ್ರಣದ ಘೋಷಣೆ ಮತ್ತು 
ಮಾರುಕಟ್ಟೆಗಳ , ಮಾರುಕಟ್ಟೆ ಪ್ರಾಂಗಣಗಳ ಸ್ಥಾಪನೆ ಹಾಗೂ ಮಾರುಕಟ್ಟೆ ಸಮಿತಿಗಳ ರಚನೆ ಇವುಗಳ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ; 

ಈಗ, 1966ರ ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ) ಅಧಿನಿಯಮ (1966ರ ಮೈಸೂರು ಅಧಿನಿಯಮದ 27) 
ಪ್ರಕರಣ 152 ಉಪಪ್ರಕರಣ ( 1) ರ ಮೂಲಕ ಪ್ರಧಾನ ಮಾಡಲಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಮೂಲಕ ಈ ಮುಂದಿನ 
ಆದೇಶವನ್ನು ಹೊರಡಿಸಿದೆ, ಎಂದರೆ: 

1. ಹೆಸರು ಮತ್ತು ಪ್ರಾರಂಭ.- (1) ಈ ಆದೇಶವನ್ನು ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ( ತೊಂದರೆಗಳ ನಿವಾರಣೆ) 
ಆದೇಶ, 1968 ಎಂದು ಕರೆಯುತಕ್ಕದ್ದು. 

( 2) ಇದು ಕೂಡಲೇ ಜಾರಿಗೆ ಬರತಕ್ಕದ್ದು . 

2. ಮಾರುಕಟ್ಟೆ ಪ್ರದೇಶಕ್ಕೆ ಸಂಬಂಧಿಸಿದ ಘೋಷಣೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಉಪಬಂಧ.- ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ) ಅಧಿನಿಯಮ, 1966ರ 112ನೇ ಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ರಾಜ್ಯ ಸರ್ಕಾರವು ಅಥವಾ ಸಂದರ್ಭಾನುಸಾರ ಮುಖ್ಯ ಮಾರುಕಟ್ಟೆ 
ಅಧಿಕಾರಿಯು ಸದರಿ ಅಧಿನಿಯಮದ 4, 5 ಮತ್ತು 6ನೇ ಪ್ರಕರಣಗಳ ಮೇರೆಗೆ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಅಧಿಕಾರ ಹೊಂದಿರತಕ್ಕದ್ದು . 

(ಕ್ರಮಾಂಕ ಡಿಪಿಸಿ 458 ಸಿಎಂಡಿ 68) 
ಮೈಸೂರು ರಾಜ್ಯಪಾಲರ ಆದೇಶಾನುಸಾರ 

ಮತ್ತು ಅವರ ಹೆಸರಿನಲ್ಲಿ, 

ಆರ್. ಭರಣಯ್ಯ 

ಸರ್ಕಾರದ ಕಾರ್ಯದರ್ಶಿ 
ಅಭಿವೃದ್ಧಿ, ವಸತಿ, ಪಂಚಾಯತ್ ರಾಜ್ ಮತ್ತು ಸಹಕಾರ ಇಲಾಖೆ. 


೯೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಮೈಸೂರು ಸರ್ಕಾರ 
ಕ್ರಮಾಂಕ : ಡಿಪಿಸಿ 468 ಸಿಎಂಡಿ 68 . 

ಮೈಸೂರು ಸರ್ಕಾರದ ಸಚಿವಾಲಯ , 

ವಿಧಾನ ಸೌಧ, ಬೆಂಗಳೂರು, 

ದಿನಾಂಕ 19ನೇ ಜುಲೈ 1969. 

ಅಧಿಸೂಚನೆ - || 
ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ (1966ರ ಕರ್ನಾಟಕ ಅಧಿನಿಯಮ 27) 67ನೇ 
ಪ್ರಕರಣದ (1) ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಮೈಸೂರು ಸರ್ಕಾರವು, ಮಾರುಕಟ್ಟೆ ಸಮಿತಿಗಳ ಕಾರ್ಯದರ್ಶಿಗಳಿಗೆ 
ಸದರಿ ಉಪಪ್ರಕರಣದ ಉದ್ದೇಶಕ್ಕಾಗಿ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಮೈಸೂರು ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎನ್. ನರಸಿಂಹರಾವ್ 

ಸರ್ಕಾರದ ಕಾರ್ಯದರ್ಶಿ 
ಅಭಿವೃದ್ಧಿ, ವಸತಿ , ಪಂಚಾಯತ್ ರಾಜ್ ಮತ್ತು ಸಹಕಾರ ಇಲಾಖೆ. 

ಮೈಸೂರು ಸರ್ಕಾರ 
ಕ್ರಮಾಂಕ: ಡಿಪಿಸಿ 468 ಸಿಎಂಡಿ 68 . 

ಮೈಸೂರು ಸರ್ಕಾರದ ಸಚಿವಾಲಯ , 

ವಿಧಾನ ಸೌಧ, ಬೆಂಗಳೂರು, 

ದಿನಾಂಕ 19ನೇ ಜುಲೈ 1969 . 

ಅಧಿಸೂಚನೆ - | 
ಮೈಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966ರ ( 1966ರ ಮೈಸೂರು ಅಧಿನಿಯಮ 27) 66ನೇ 
ಪ್ರಕರಣದ (1) ಮತ್ತು ( 2) ನೇ ಉಪಪ್ರಕರಣಗಳ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಮೈಸೂರು ಸರ್ಕಾರವು, ಮಾರುಕಟ್ಟೆ ಸಮಿತಿಗಳ 
ಕಾರ್ಯದರ್ಶಿಗೆ ಸದರಿ ಉಪ ಪ್ರಕರಣದ ಉದ್ದೇಶಕ್ಕಾಗಿ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಮೈಸೂರು ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಸಹಿ / 

ಸರ್ಕಾರದ ಕಾರ್ಯದರ್ಶಿ , 
ಅಭಿವೃದ್ಧಿ, ವಸತಿ, ಪಂಚಾಯತ್ ರಾಜ್ ಮತ್ತು ಸಹಕಾರ ಇಲಾಖೆ. 

ಮೈಸೂರು ಸರ್ಕಾರ 
ಕ್ರಮಾಂಕ: ಡಿಪಿಸಿ 457 ಸಿಎಂಡಿ 72 . 

ಮೈಸೂರು ಸರ್ಕಾರದ ಸಚಿವಾಲಯ , 

ವಿಧಾನ ಸೌಧ, ಬೆಂಗಳೂರು, 

ದಿನಾಂಕ 27ನೇ ಸೆಪ್ಟೆಂಬರ್ 1972. 

ಅಧಿಸೂಚನೆ - | 
ಸರ್ಕಾರಿ ಅಧಿಸೂಚನೆ ಕ್ರಮಾಂಕ ಡಿಪಿಸಿ 238 ಸಿಎಂಡಿ 71 ದಿನಾಂಕ 31ನೇ ಆಗಸ್ಟ್ 1971 ಇದನ್ನು ರದ್ದುಗೊಳಿಸಿ ಮತ್ತು ಮೈಸೂರು ಕೃಷಿ 
ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966 (1966ರ ಮೈಸೂರು ಅಧಿನಿಯಮ 27) ರ 2ನೇ ಪ್ರಕರಣದ ( 1) ನೇ ಖಂಡದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಮೈಸೂರು ಸರ್ಕಾರವು, ಸದರಿ ಅಧಿನಿಯಮದ 11 , 71 (1), 76, ೨೦( ಎ) 131 ಮತ್ತು 145 ( 2) ( ಎ) 
- ಈ ಪ್ರಕರಣಗಳ ಉಪಬಂಧಗಳ ಮೇರೆಗೆ ಮುಖ್ಯ ಮಾರುಕಟ್ಟೆ ಅಧಿಕಾರಿಯು ಹೊಂದಿರುವ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು 
ನಿರ್ವಹಿಸಲು, ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಮೈಸೂರು ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಹಿ / 
ಸಿ. ಪಿ. ಮುನಿಯಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅಭಿವೃದ್ಧಿ , ವಸತಿ, ಪಂಚಾಯತ್ ರಾಜ್ ಮತ್ತು ಸಹಕಾರ ಇಲಾಖೆ. 


ರಾ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೯೮೯ 


ಅಧಿಸೂಚನೆ ಕ್ರಮಾಂಕ ಆರ್‌ಡಿಸಿ 96 ಎಂಎಂಡಿ 76 

ಬೆಂಗಳೂರು, ದಿನಾಂಕ 23ನೇ ಮೇ , 1977 
ಎಸ್ . ಓ . 1241 : ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 (1966ರ ಕರ್ನಾಟಕ ಅಧಿನಿಯಮ 
27) ರ 65ನೇ ಪ್ರಕರಣದ (1) ನೇ ಉಪಪ್ರಕರಣದ ಪರಂತುಕದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿ, ಸಂಕೇಶ್ವರ - ಇದಕ್ಕೆ ಅಧಿಸೂಚಿತ ಕೃಷಿ ಉತ್ಪನ್ನಗಳ, ಎಂದರೆ ಮೆಣಸಿನಕಾಯಿ , ತಂಬಾಕು ಮತ್ತು ಜಾನುವಾರುಗಳ ಸಂಬಂಧದಲ್ಲಿ 
ಮಾರಾಟಗಾರರು ಸಂದಾಯ ಮಾಡಬೇಕಾದ ಮಾರುಕಟ್ಟೆ ಫೀಜನ್ನು ವಿಧಿಸಿ ವಸೂಲು ಮಾಡುವ ಕಾರ್ಯದಿಂದ ವಿನಾಯಿತಿಗೊಳಿಸುವುದು ಅವಶ್ಯವೆಂದು 
ಅಭಿಪ್ರಾಯಪಟ್ಟರೆ, ಅದು ಹಾಗೆ ಮಾಡಬಹುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ವಿ . ಲಕ್ಷ್ಮಿ ನರಸಿಂಹಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಇಲಾಖೆ ( ಮಾರುಕಟ್ಟೆ). 
ಅಧಿಸೂಚನೆ ಕ್ರಮಾಂಕ ಆರ್‌ಡಿಸಿ 84 ಸಿಎಂಡಿ 74 ಬೆಂಗಳೂರು, ದಿನಾಂಕ 25ನೇ ನವೆಂಬರ್ 1977 . 
ಎಸ್. ಒ. 3147 : ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ಅಧಿನಿಯಮ , 1966ರ ( 1966ರ ಕರ್ನಾಟಕ ಅಧಿನಿಯಮ 
27) ರ 133ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಅಧಿನಿಯಮ , ಕಬ್ಬಿಗೆ ಸಂಬಂಧಪಡುವಷ್ಟರ 
ಮಟ್ಟಿಗೆ ಸದರಿ ಅಧಿನಿಯಮದ 65ನೇ ಪ್ರಕರಣದ ಉಪಬಂಧಗಳು ಕರ್ನಾಟಕ ರಾಜ್ಯದಲ್ಲಿರುವ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಅನ್ವಯವಾಗದಂತೆ ಈ 
ಮೂಲಕ ಅವುಗಳಿಗೆ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಸಹಿ / 


ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಇಲಾಖೆ. 


ಕರ್ನಾಟಕ ಸರ್ಕಾರ 


ಕ್ರಮಾಂಕ : ಆರ್‌ಡಿಸಿ 26 ಸಿಎಲ್ಎಂ 


78 . 


ಕರ್ನಾಟಕ ಸರ್ಕಾರದ ಸಚಿವಾಲಯ, 

ವಿಧಾನ ಸೌಧ, ಬೆಂಗಳೂರು, 

ದಿನಾಂಕ 21ನೇ ಜೂನ್ 1978. 

ಅಧಿಸೂಚನೆ 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ 16ನೇ ಪ್ರಕರಣದ (1) ನೇ ಉಪಪ್ರಕರಣದ ( ಸಿ - 1) ಖಂಡದ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ರಾಜ್ಯದಲ್ಲಿನ ಎಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸದರಿ ಪ್ರಕರಣದ ಉದ್ದೇಶಕ್ಕಾಗಿ ಈ 
ಮೂಲಕ ಮಾನ್ಯತೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಪರಮೇಶ್ವರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಸಚಿವಾಲಯ 
ಅಧಿಸೂಚನೆ ಕ್ರಮಾಂಕ ಆರ್‌ಡಿಸಿ 9 ಎಂಡಬ್ಲ್ಯೂ ಎಂ 79 

ಬೆಂಗಳೂರು, ದಿನಾಂಕ 30ನೇ ಮೇ 1979 . 
ಕರ್ನಾಟಕ ತೂಕ ಮತ್ತು ಅಳತೆ ( ಜಾರಿ ) ಅಧಿನಿಯಮ, 1958 (1959ರ ಕರ್ನಾಟಕ ಅಧಿನಿಯಮ 2) ರ 8ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ದಿನಾಂಕ 7ನೇ ಜುಲೈ 1979ರಿಂದ ಜಾರಿಗೆ ಬರುವಂತೆ ತರಕಾರಿ ಮಾರಾಟದ ಸಂಬಂಧದಲ್ಲಿ 
ನಡೆಯುವ ಯಾವುದೇ ವ್ಯವಹಾರದಲ್ಲಿ , ವಹಿವಾಟಿನಲ್ಲಿ ಅಥವಾ ಮಾಡಿಕೊಳ್ಳಲಾಗುವ ಯಾವುದೇ ಕರಾರಿನಲ್ಲಿ ತರಕಾರಿಗಳ ಮೊತ್ತವನ್ನು ತೂಕದಲ್ಲಿ 
ಮಾತ್ರವೇ ನಮೂದಿಸತಕ್ಕದ್ದೆಂದು ಈ ಮೂಲಕ ನಿರ್ದೇಶಿಸಿದೆ. 

ತರಕಾರಿಗಳನ್ನು ರಾಶಿಗಳಲ್ಲಿ ಮಾರಾಟ ಮಾಡಿದಾಗ ಅಂತಹ ಪ್ರತಿಯೊಂದು ರಾಶಿಯ ಮೇಲೆ ಅದರ ಅಂದಾಜು ತೂಕವನ್ನು ಬರೆದು 
ಚೀಟಿಯೊಂದನ್ನು ಇಟ್ಟಿರಬೇಕು: 


೯೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಪರಂತು, ಯಾವ ರಾಶಿಯ ಮಾರುಕಟ್ಟೆ ಬೆಲೆಯು ಒಂದು ರೂಪಾಯಿಗೆ ಮೀರುವುದಿಲ್ಲವೋ ಅಂತಹ ರಾಶಿಯ ಮೇಲೆ ಅಂತಹ ಯಾವುದೇ 
ಚೀಟಿಯನ್ನು ಇಡಬೇಕಾಗಿಲ್ಲ. 
1193 - ಎಸ್ಓ . 1264 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ . ಎಸ್ . ಜೋಷಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಗ್ರಾಮೀಣಾಭಿವೃದ್ಧಿ ಮತ್ತು ಸಹಕಾರ ಇಲಾಖೆ. 

ಕರ್ನಾಟಕ ಸರ್ಕಾರ 
ಕ್ರಮಾಂಕ : ಆರ್‌ಡಿಸಿ 261 ಎಂಎಂಡಿ 79. 

ಕರ್ನಾಟಕ ಸರ್ಕಾರದ ಸಚಿವಾಲಯ , 

ವಿಧಾನ ಸೌಧ, ಬೆಂಗಳೂರು, 

ದಿನಾಂಕ 30ನೇ ಜನವರಿ 1980. 

ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ , 1966 (1966ರ ಕರ್ನಾಟಕ ಅಧಿನಿಯಮ 27)ರ 140ನೇ 
ಪ್ರಕರಣದ ( 2) ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಕೋಷ್ಟಕದ ಅಂಕಣ (3 ) ರಲ್ಲಿ 
ನಿರ್ದಿಷ್ಟಪಡಿಸಿರುವಂತೆ, ಸದರಿ ಅಧಿನಿಯಮದ ಮತ್ತು ಅದರ ಮೇರೆಗೆ ರಚಿಸಲಾದ ನಿಯಮಗಳ ಉಪಬಂಧಗಳ ಮೂಲಕ, ಮುಖ್ಯ ಮಾರುಕಟ್ಟೆ 
ಅಧಿಕಾರಿಗೆ ಪ್ರದಾನ ಮಾಡಲಾದ ಅಧಿಕಾರಗಳನ್ನು ( 2) ನೇ ಅಂಕಣದ ಸಂವಾದಿ ನಮೂದುಗಳಲ್ಲಿ ನಿರ್ದಿಷ್ಟಪಡಿಸಿರುವ ಅವನ ಅಧೀನ ಅಧಿಕಾರಿಗಳು ಸಹ 
ಚಲಾಯಿಸತಕ್ಕದ್ದೆಂದು ಈ ಮೂಲಕ ನಿರ್ದೇಶಿಸಿದೆ. ಆದರೆ ಹಾಗೆ ಅಧಿಕಾರ ಚಲಾಯಿಸುವುದು ಅದರ ಅಂಕಣ ( 4) ರಲ್ಲಿನ ಸಂವಾದಿ ನಮೂದುಗಳಲ್ಲಿ 
ನಿರ್ದಿಷ್ಟಪಡಿಸಿರುವ ನಿರ್ಬಂಧಗಳಿಗೆ ಮತ್ತು ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

ಕೋಷ್ಟಕ 
ಅಧೀನ ಅಧಿನಿಯಮ ಮತ್ತು ನಿಯಮಗಳ 

ನಿಬಂಧನೆಗಳು ಮತ್ತು ಷರತ್ತುಗಳು 
ಸಂಖ್ಯೆ ಅಧಿಕಾರಿಗಳು 

ಉಪಬಂಧಗಳು 
- 2 - 3 

4 
ಜಂಟಿ ಮುಖ್ಯ | ಪ್ರಕರಣಗಳು : 44 ( 2 ), 53 ( 3), 71( 1) , | ( ಎ ) 71(1) ನೇ ಪ್ರಕರಣದ ಮೂಲಕ ಮಂಜೂರಾತಿ ಬಗ್ಗೆ 
ಮಾರುಕಟ್ಟೆ 73 (3), 74 (1) ಮತ್ತು 125 

ಪ್ರದಾನ ಮಾಡಲಾದ ಅಧಿಕಾರಗಳ ಪ್ರತ್ಯಾಯೋಜನೆಯು 
ಅಧಿಕಾರಿ ನಿಯಮಗಳು: 49 (3), 59 , 64( 2) 

ಐದು ನೂರು ರೂಪಾಯಿಗಳನ್ನು ಮೀರದ ಮೊಬಲಗಿಗೆ 
ಸೀಮಿತವಾಗಿರತಕ್ಕದ್ದು. 


ಕ್ರಮ 


3 | 


1. ಜಿಲ್ಲಾ ಮಾರುಕಟ್ಟೆ ಅಧಿಕಾರಿ 

ಪ್ರಕರಣ 53 ( 3) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜಿ .ಎಸ್. ಜೋಷಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಇಲಾಖೆ. 
ಗೃಹ ಸಚಿವಾಲಯ 
ಅಧಿಸೂಚನೆ ಕ್ರಮಾಂಕ ಹೆಚ್‌ಡಿ 2226 ಪಿಸಿಸಿ 81 

ಬೆಂಗಳೂರು, ದಿನಾಂಕ 7ನೇ ಜನವರಿ 1982. 
ಕರ್ನಾಟಕ ಪೋಲೀಸು ಅಧಿನಿಯಮ , 1963ರ (1964ರ ಕರ್ನಾಟಕ ಅಧಿನಿಯಮ 4) ರ ಪ್ರಕರಣ 2ರ ಖಂಡ ( 11 - ಎ ) ದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಕರ್ನಾಟಕ ಕಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ 
ಮೇರೆಗೆ ಸ್ಥಾಪಿಸಲಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ಸದರಿ ಅಧಿನಿಯಮದ ಉದ್ದೇಶಕ್ಕಾಗಿ ಸ್ಥಳೀಯ ಪ್ರಾಧಿಕಾರ ” ಎಂಬುದಾಗಿ ಈ ಮೂಲಕ 
ಘೋಷಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ವಿ . ನಾಯಕ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಗೃಹ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೯೧ 


ಕರ್ನಾಟಕ ಸರ್ಕಾರ 


ಕ್ರಮಾಂಕ : ಆರ್‌ಡಿಸಿ 35 ಎಂಎಂಡಿ 82 . 


ಕರ್ನಾಟಕ ಸರ್ಕಾರದ ಸಚಿವಾಲಯ , 
ವಿಧಾನ ಸೌಧ, ಬೆಂಗಳೂರು, 

21ನೇ ಮೇ 84. 

ಆದೇಶ 
ಕರ್ನಾಟಕ ಸರ್ಕಾರದ ( ವ್ಯವಹಾರ ನಿರ್ವಾಹಣೆಯ ) ನಿಯಮಗಳು , 1977ರ ನಿಯಮ 6ರ ಉಪನಿಯಮ ( 1) ರ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಇಲಾಖೆಯ ಸಚಿವ ಆರ್‌.ಎಲ್. ಜಾಲಪ್ಪ ಎಂಬ ನಾನು , ಸರ್ಕಾರದ ಕಾರ್ಯದರ್ಶಿ . 
ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು ಇವರು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ 
ಅಧಿನಿಯಮ 1966ರ 126ನೇ ಪ್ರಕರಣದ ಮೇರೆಗೆ ಉದ್ಭವಿಸುವ ಪ್ರಕರಣಗಳನ್ನು ಮುಂದಿನ ಆದೇಶಗಳವರೆಗೆ ವಿಲೇ ಮಾಡತಕ್ಕದ್ದೆಂದು ಈ ಮೂಲಕ 
ವಿಶೇಷವಾಗಿ ನಿರ್ದೆಶಿಸಿದ್ದೇನೆ. 

ಸಹಿ / 
ಆರ್. ಎಲ್. ಜಾಲಪ್ಪ 

ಸಹಕಾರ ಸಚಿವರು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಹಿ / 

ಅರ್ಜುನಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , (ಪ್ರಭಾರ) 

ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರ ಇಲಾಖೆ. 

ಕರ್ನಾಟಕ ಸರ್ಕಾರ 
ಕ್ರಮಾಂಕ : ಸಿಎಂಡಬ್ಲ್ಯೂ 4 ಇಡಬ್ಲ್ಯೂ ಎಂ 86 

ಕರ್ನಾಟಕ ಸರ್ಕಾರದ ಸಚಿವಾಲಯ , 
ಬಹುಮಹಡಿ ಕಟ್ಟಡ, ಬೆಂಗಳೂರು, 

ದಿನಾಂಕ : 31ನೇ ಮಾರ್ಚ್ 86 . 

ಅಧಿಸೂಚನೆ 
ಕರ್ನಾಟಕ ತೂಕ ಮತ್ತು ಅಳತೆಗಳ ( ಜಾರಿ) ಅಧಿನಿಯಮ 1958 (1959ರ ಕರ್ನಾಟಕ ಅಧಿನಿಯಮ 2) ರ 8ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಅಧಿಕೃತ ರಾಜ್ಯ ಪತ್ರದಲ್ಲಿ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ಇಡೀ 
ಕರ್ನಾಟಕ ರಾಜ್ಯದಲ್ಲಿ ತರಕಾರಿಗಳ ಸಗಟು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಡೆಯುವ ಯಾವುದೇ ವ್ಯವಹಾರದಲ್ಲಿ, ವಹಿವಾಟಿನಲ್ಲಿ ಅಥವಾ 
ಮಾಡಿಕೊಳ್ಳಲಾಗುವ ಯಾವುದೇ ಕರಾರಿನಲ್ಲಿ ತರಕಾರಿಗಳ ಮೊತ್ತವನ್ನು ತೂಕದಲ್ಲಿ ಮಾತ್ರವೇ ನಮೂದಿಸತಕ್ಕದೆಂದು ಈ ಮೂಲಕ ನಿರ್ದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಹಿ 
ವಿ . ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಕ್ರಮಾಂಕ : ಸಿಎಂಡಬ್ಲೂ 199 ಇಎಂಡಿ 86 ( ಪಿ) 

ಬೆಂಗಳೂರು, ದಿನಾಂಕ 2ನೇ ಡಿಸೆಂಬರ್ 1986 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ 1966ರ (1966ರ ಕರ್ನಾಟಕ ಅಧಿನಿಯಮ 27) ರ 2ನೇ 
ಪ್ರಕರಣದ ಖಂಡ (12 - ಎ) ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಅಧಿನಿಯಮದ ಮೇರೆಗೆ ಕೃಷಿ ಮಾರುಕಟ್ಟೆ 
ನಿರ್ದೆಶಕನ ಎಲ್ಲ ಅಧಿಕಾರಗಳು ಮತ್ತು ಪ್ರಕಾರ್ಯಗಳನ್ನು ಚಲಾಯಿಸಲು ಮತ್ತು ನಿರ್ವಹಿಸಲು ಮುಖ್ಯ ಮಾರುಕಟ್ಟೆ ಅಧಿಕಾರಿಗೆ ಈ ಮೂಲಕ ಅಧಿಕಾರ 
ನೀಡಿದೆ. 


1527 - ಎಸ್ . ಓ .346 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಸಹಕಾರ ಇಲಾಖೆ. 


ee୭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಕರ್ನಾಟಕ ಸರ್ಕಾರ 


ಕ್ರಮಾಂಕ : ಸಿಎಂಡಬ್ಲ್ಯೂ 257 ಎಂಎಂಡಿ 86 


ಕರ್ನಾಟಕ ಸರ್ಕಾರದ ಸಚಿವಾಲಯ , 
ಬಹುಮಹಡಿ ಕಟ್ಟಡ, ಬೆಂಗಳೂರು, 

ದಿನಾಂಕ: 4 .12 .1986 . 

ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ , 1966 (1966ರ ಕರ್ನಾಟಕ ಅಧಿನಿಯಮ 27) ರ 152ಎ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಅನುಸೂಚಿಯಲ್ಲಿ ಈ ಕೆಳಕಂಡ ತಿದ್ದುಪಡಿಗಳನ್ನು 
ಮಾಡಿದೆ: 


ಸದರಿ ಅನುಸೂಚಿಯಲ್ಲಿ : 

“ I|| ಹೂಗಳು ” ಎಂಬ ಬಾಬನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು ಬಿಟ್ಟುಬಿಡತಕ್ಕದ್ದು . 
“ VI ಹಣ್ಣುಗಳು ” ಎಂಬ ಬಾಬಿನಲ್ಲಿ ಉಪಬಾಬು 19ರ ತರುವಾಯ ಈ ಕೆಳಕಂಡ ಬಾಬುಗಳನ್ನು ಸೇರಿಸತಕ್ಕದ್ದು, ಎಂದರೆ: 
“ 20. ಕಿತ್ತಳೆ ” “ 21 . ಕಲ್ಲಂಗಡಿ ” 
*Xಮರ ” ಎಂಬ ಬಾಬಿನಲ್ಲಿ ಉಪಬಾಬು 19ರ ತರುವಾಯ ಈ ಕೆಳಕಂಡ ಬಾಬುಗಳನ್ನು ಸೇರಿಸತಕ್ಕದ್ದು, ಎಂದರೆ : 
“ 20 , ಸಿಲ್ವರ್ ಓಕ್ ” “ 21 ಪಾರಿವಾಳ ”. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 

ಸಹಿ/ 
ವಿ . ನರಸಿಂಹಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಕ್ರಮಾಂಕ ಆರ್ ಡಿಸಿ 180 ಎಂಎಂಡಿ 84 

ಬೆಂಗಳೂರು, ದಿನಾಂಕ 11ನೇ ಡಿಸೆಂಬರ್ 1986 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966(1966ರ ಕರ್ನಾಟಕ ಅಧಿನಿಯಮ 27 ) ರ ಪ್ರಕರಣ 133ರ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 64ನೇ ಪ್ರಕರಣದ ಉಪಬಂಧಗಳು ಕರ್ನಾಟಕ ರಾಜ್ಯ 
ಬಿತ್ತನೆ, ನಿಗಮ ನಿಯಮಿತ, ಬೆಂಗಳೂರು (ಕರ್ನಾಟಕ ಸರ್ಕಾರದ ಉದ್ಯಮ ) ಇದಕ್ಕೆ ಅನ್ವಯವಾಗದಂತೆ ಈ ಮೂಲಕ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಹಿ/ 
ಎಸ್. ಓ . ಸಂ .2205 ವಿ . ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


ಕರ್ನಾಟಕ ಸರ್ಕಾರ 


ಕ್ರಮಾಂಕ :ಸಿಎಂಡಬ್ಲೂ 272 ಎಂಎಂಡಿ 86, 

ಕರ್ನಾಟಕ ಸರ್ಕಾರದ ಸಚಿವಾಲಯ , 
ಬಹುಮಹಡಿ ಕಟ್ಟಡ, ಬೆಂಗಳೂರು, 

ದಿನಾಂಕ: 141.1987. 

ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966 (1966ರ ಕರ್ನಾಟಕ ಅಧಿನಿಯಮ 27) ರ 152ಎ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಅನುಸೂಚಿಯಲ್ಲಿ ಈ ಕೆಳಕಂಡ ತಿದ್ದುಪಡಿಗಳನ್ನು 
ಮಾಡಿದೆ: 


a 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೯೯೩ 
ಅನುಸೂಚಿಯಲ್ಲಿ “ ಪ್ಲಾಂಟೇಷನ್ ಬೆಳೆಗಳು ಮತ್ತು ಸಾಂಬಾರ ಪದಾರ್ಥಗಳು ” ಇವುಗಳಿಗೆ ಸಂಬಂಧಿಸಿದ ಬಾಬು VIII ರಲ್ಲಿ ಕ್ರಮಸಂಖ್ಯೆ 
2ರಲ್ಲಿನ ಏಲಕ್ಕಿ ಎಂಬ ಪದವನ್ನು ಬಿಟ್ಟುಬಿಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಹಿ 
ವಿ . ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಮುಖ್ಯ ಮಾರುಕಟ್ಟೆ ಅಧಿಕಾರಿಯ ಮತ್ತು ಇತರ ಅಧೀನ ಹುದ್ದೆಗಳ ಹೆಸರಿನ ಬದಲಾವಣೆ 
ಪ್ರಸ್ತಾವನೆ: 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966 ಇದನ್ನು 1988ರ ಅಧಿನಿಯಮ ಸಂಖ್ಯೆ 35ರಿಂದ ತಿದ್ದುಪಡಿ 
ಮಾಡಲಾಗಿದ್ದು, ಸದರಿ ತಿದ್ದುಪಡಿಯು ಇತರ ವಿಷಯಗಳೊಂದಿಗೆ ಮುಖ್ಯ ಮಾರುಕಟ್ಟೆ ಅಧಿಕಾರಿ ” ಎಂಬ ಪದಾವಳಿಗೆ ಬದಲಾಗಿ ಕೃಷಿ ಮಾರುಕಟ್ಟೆ 
ನಿರ್ದೆಶಕ ” ಎಂಬ ಪದಾವಳಿಯನ್ನು ಸೇರಿಸಲು ಅವಕಾಶ ಕಲ್ಪಿಸುತ್ತದೆ. ಆದ್ದರಿಂದ ಮುಖ್ಯ ಮಾರುಕಟ್ಟೆ ಅಧಿಕಾರಿಯು ಮತ್ತು ಇತರ ಅಧೀನ ಹುದ್ದೆಗಳ 
ಪದನಾಮಗಳನ್ನು ಈ ಕೆಳಕಂಡಂತೆ ಬದಲಾವಣೆ ಮಾಡಬೇಕಾಗಿದೆ: 
ಈಗಿರುವ ಪದನಾಮಗಳು 

ಉದ್ದೇಶಿತ ಬದಲಿ ಪದನಾಮಗಳು 
1) ಮುಖ್ಯ ಮಾರುಕಟ್ಟೆ ಅಧಿಕಾರಿ 

ಕೃಷಿ ಮಾರುಕಟ್ಟೆ ನಿರ್ದೆಶಕ 
ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 

ಕೃಷಿ ಮಾರುಕಟ್ಟೆ ಜಂಟಿ ನಿರ್ದೇಶಕ 
ಉಪ ಮುಖ್ಯಮಾರುಕಟ್ಟೆ ಅಧಿಕಾರಿ 

ಕೃಷಿ ಮಾರುಕಟ್ಟೆ ಉಪ ನಿರ್ದೇಶಕ 
ಜಿಲ್ಲಾ ಮಾರುಕಟ್ಟೆ ಅಧಿಕಾರಿ 

ಕೃಷಿ ಮಾರುಕಟ್ಟೆ ಸಹಾಯಕ ನಿರ್ದೇಶಕ 
ಮುಖ್ಯ ಮಾರುಕಟ್ಟೆ ಅಧಿಕಾರಿಯ 

ಕೃಷಿ ಮಾರುಕಟ್ಟೆ ನಿರ್ದೆಶಕನ ಕೇಂದ್ರ 
ಕಾರ್ಯಾಲಯದ ಗೆಜೆಟೆಡ್ ಸಹಾಯಕ 

ಕಾರ್ಯಾಲಯದ ಗೆಜೆಟೆಡ್ ಸಹಾಯಕ 
ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿಯ 

ಕೃಷಿ ಮಾರುಕಟ್ಟೆ ಜಂಟಿ ನಿರ್ದೆಶಕನ 
ಕೇಂದ್ರ ಗೆಜೆಟೆಡ್ ಸಹಾಯಕ 

ಕೇಂದ್ರ ಗೆಜೆಟೆಡ್ ಸಹಾಯಕ 
ಮೇಲ್ಕಂಡ ಹುದ್ದೆಗಳ ಪದನಾಮಗಳನ್ನು ಬದಲಾಯಿಸಲು ಒಂದು ಔಪಚಾರಿಕ ಆದೇಶವನ್ನು ಹೊರಡಿಸುವುದು ಅವಶ್ಯಕವಾಗಿದೆ. 

ಆದೇಶ ಸಂಖ್ಯೆ ಸಿಎಂಡಬ್ಲೂ 199 ಇಎಂಡಿ 86, 

ಬೆಂಗಳೂರು, ದಿನಾಂಕ 5ನೇ ಫೆಬ್ರವರಿ 1987 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ( ತಿದ್ದುಪಡಿ) ಅಧಿನಿಯಮ, 1966ರ ಪ್ರಕಟಣೆಯ ಪರಿಣಾಮವಾಗಿ ( ಸರ್ಕಾರಿ 
ಅಧಿಸೂಚನೆ ಸಂಖ್ಯೆ ಲಾ 48 ಎಲ್ ಎಂಪಿ 86 ದಿನಾಂಕ 7ನೇ ಅಕ್ಟೋಬರ್ 1986 ಇದನ್ನು ನೋಡಿ) ಮಾರುಕಟ್ಟೆ ಇಲಾಖೆಯ ಈ ಕೆಳಕಂಡ ಹುದ್ದೆಗಳ 
ಹೆಸರುಗಳನ್ನು ಈ ಮುಂದೆ ಸೂಚಿಸಿರುವಂತೆ ಬದಲಾಯಿಸಲಾಗಿದೆ: 
ಕ್ರಮಸಂಖ್ಯೆ ಈಗಿರುವ ಪದನಾಮಗಳು 

ಉದ್ದೇಶಿತ ಬದಲಿ ಪದನಾಮಗಳು 
ಮುಖ್ಯ ಮಾರುಕಟ್ಟೆ ಅಧಿಕಾರಿ 

ಕೃಷಿ ಮಾರುಕಟ್ಟೆ ನಿರ್ದೆಶಕ 
ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ 

ಕೃಷಿ ಮಾರುಕಟ್ಟೆ ಜಂಟಿ ನಿರ್ದೇಶಕ 
ಉಪ ಮುಖ್ಯ ಮಾರುಕಟ್ಟೆ ಅಧಿಕಾರಿ 

ಕೃಷಿ ಮಾರುಕಟ್ಟೆ ಉಪ ನಿರ್ದೇಶಕ 
ಜಿಲ್ಲಾ ಮಾರುಕಟ್ಟೆ ಅಧಿಕಾರಿ 

ಕೃಷಿ ಮಾರುಕಟ್ಟೆ ಸಹಾಯಕ ನಿರ್ದೇಶಕ 
ಮುಖ್ಯ ಮಾರುಕಟ್ಟೆ ಅಧಿಕಾರಿಯ 

ಕೃಷಿ ಮಾರುಕಟ್ಟೆ ನಿರ್ದೆಶಕನ ಕೇಂದ್ರ 
ಕಾರ್ಯಾಲಯದ ಗೆಜೆಟೆಡ್ ಸಹಾಯಕ 

ಕಾರ್ಯಾಲಯದ ಗೆಜೆಟೆಡ್ ಸಹಾಯಕ 
ಜಂಟಿ ಮುಖ್ಯ ಮಾರುಕಟ್ಟೆ ಅಧಿಕಾರಿಯ 

ಕೃಷಿ ಮಾರುಕಟ್ಟೆ ಜಂಟಿ ನಿರ್ದೆಶಕನ 
ಕೇಂದ್ರ ಗೆಜೆಟೆಡ್ ಸಹಾಯಕ 

ಕೇಂದ್ರ ಗೆಜೆಟೆಡ್ ಸಹಾಯಕ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 

ಮತ್ತು ಅವರ ಹೆಸರಿನಲ್ಲಿ , 

ಮನೋಹರ್ ರಾವ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ), 

ಸಹಕಾರ ಇಲಾಖೆ. 


» 


Hp 


* 


) 


ಟ 


೯೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಕರ್ನಾಟಕ ಸರ್ಕಾರ 
ಕ್ರಮಾಂಕ : ಸಿಎಂಡಬ್ಲೂ 199 ಇಎಂಡಿ 86 . 

ಕರ್ನಾಟಕ ಸರ್ಕಾರದ ಸಚಿವಾಲಯ , 
ಬಹುಮಹಡಿ ಕಟ್ಟಡ, ಬೆಂಗಳೂರು, 

ದಿನಾಂಕ: 20ನೇ ಮಾರ್ಚ್ 1987. 

ಅಧಿಸೂಚನೆ 
ಅಧಿಸೂಚನೆ ಕ್ರಮಾಂಕ ಡಿಪಿಎಆರ್ 435 ಎಸ್ಎಎಸ್ 86 , ದಿನಾಂಕ 9.3.1987 ಇದರ ಮೇರೆಗೆ ಶ್ರೀ ಎಸ್. ಎಲ್. ಗಂಗಾಧರಪ್ಪ ಐಎಎಸ್ - 
ಇವರನ್ನು ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯು ಕೃಷಿ ಮಾರುಕಟ್ಟೆ ನಿರ್ದೆಶಕರೆಂದು ನೇಮಕ ಮಾಡಿದೆ. 

ಮೇಲೆ ಹೇಳಲಾದ ನೇಮಕಾತಿಯನ್ನು ಗಮನಿಸಿ, ಮುಖ್ಯ ಮಾರುಕಟ್ಟೆ ಅಧಿಕಾರಿಗೆ ಕಷಿ ಮಾರುಕಟ್ಟೆ ನಿರ್ದೆಶಕನ ಅಧಿಕಾರಗಳನ್ನು 
ವಹಿಸಿಕೊಟ್ಟಿರುವ ಬಗ್ಗೆ ಈ ಇಲಾಖೆಯು ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ . 199 ಇಎಂಡಿ 86 ( ಪಿ) ದಿನಾಂಕ 28ನೇ ಆಗಸ್ಟ್ 1986 ಮತ್ತು 2ನೇ 
ಡಿಸೆಂಬರ್ 1986 ಇವುಗಳ ಮೂಲಕ ಈಗಾಗಲೇ ಹೊರಡಿಸಿರುವ ಆದೇಶವನ್ನು ಈ ಮೂಲಕ ಹಿಂತೆಗೆದುಕೊಳ್ಳಲಾಗಿದೆ. 
ಈ ಆದೇಶವು ಮಾರ್ಚ್ 9 , 1987ರಿಂದ ಜಾರಿಗೆ ಬಂದಿರುವುದಾಗಿ ಭಾವಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ , 

ಸಹಿ / 
ಎನ್. ಎಲ್. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


ಕರ್ನಾಟಕ ಸರ್ಕಾರ 


ಕ್ರಮಾಂಕ : ಸಿಎಂಡಬ್ಲ್ಯೂ 


28 ಎಂಆರ್‌ಇ 86. 


ಕರ್ನಾಟಕ ಸರ್ಕಾರದ ಸಚಿವಾಲಯ , 
ಬಹುಮಹಡಿ ಕಟ್ಟಡ, ಬೆಂಗಳೂರು, 
ದಿನಾಂಕ: 20ನೇ ಜುಲೈ 1987 . 


ಅಧಿಸೂಚನೆ 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ಅಧಿನಿಯಮ, 1966 ( 1966ರ ಕರ್ನಾಟಕ ಅಧಿನಿಯಮ 27) ರ 133ನೇ 
ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಇದರ ಉಪವಿಧಿ 
ಸಂಖ್ಯೆ 24 (12) ( ಎ) ಇದು ಅಡಿಕೆಗೆ ಸಂಬಂಧಪಡುವಷ್ಟರ ಮಟ್ಟಿಗೆ ಆ ಉಪವಿಧಿಯ ಉಪಬಂಧಗಳು ಕೇಂದ್ರ ಅಡಿಕೆ ಮತ್ತು ಕೊಕೊ ಮಾರುಕಟ್ಟೆ ಮತ್ತು 
ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ, ಮಂಗಳೂರು ಇದಕ್ಕೆ ಅನ್ವಯವಾಗದಂತೆ ಈ ಮೂಲಕ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಹಿ / 
ವಿ . ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 
ಅಧಿಸೂಚನೆ ಕ್ರಮಾಂಕ ಸಿಎಂಡಬ್ಲೂ 258 ಎಂಎಂಡಿ 86 , ಬೆಂಗಳೂರು ದಿನಾಂಕ 7ನೇ ಜನವರಿ 1988 
1980ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 17 ರಿಂದ ತಿದ್ದುಪಡಿಯಾದಂತೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ತಿದ್ದುಪಡಿ) 
ಅಧಿನಿಯಮ, 1966 (1966ರ ಕರ್ನಾಟಕ ಅಧಿನಿಯಮ 27) ರ 52 ಎ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಸದರಿ ಅಧಿನಿಯಮಕ್ಕೆ ಲಗತ್ತಿಸಲಾದ ಅನುಸೂಚಿಯಲ್ಲಿ ಈ ಕೆಳಕಂಡ ತಿದ್ದುಪಡಿಯನ್ನು ಮಾಡಿದೆ: 

ಅನುಸೂಚಿಯಲ್ಲಿ “XII ಇತರ ಉತ್ಪನ್ನಗಳು ” ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಈ ಕೆಳಕಂಡ ಬಾಬುಗಳನ್ನು ಬಿಟ್ಟುಬಿಡತಕ್ಕದ್ದು. 
“3 , ಏಡಿಗಳು 4. ಮೀನು 5, ಸೀಗಡಿ ” 


23. ಎಸ್ . ಓ . 75 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ತುಳಸೀರಾಮಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೯೫ 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಕ್ರಮಾಂಕ ಆರ್‌ಡಿಸಿ 180 ಎಂಎಂಡಿ 84 , ಬೆಂಗಳೂರು ದಿನಾಂಕ 2ನೇ ಫೆಬ್ರವರಿ 1988 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 (1966ರ ಕರ್ನಾಟಕ ಅಧಿನಿಯಮ 27) ರ ಪ್ರಕರಣ 8 (3) 
ರೊಂದಿಗೆ ( i) ಓದಲಾದ ಪ್ರಕರಣ 133ರ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಸದರಿ ಅಧಿನಿಯಮ ಪ್ರಕರಣ 8ರ 
ಉಪಬಂಧಗಳು (1) ಕರ್ನಾಟಕ ಸಹಕಾರ ಎಣ್ಣೆ ಬೀಜಗಳ ಬೆಳೆಗಾರರ ಸಂಘ ಮತ್ತು ( 2 ) ಪ್ರಾಥಮಿಕ ಎಣ್ಣೆ ಬೀಜಗಳ ಬೆಳೆಗಾರರ ಸಹಕಾರ ಸಂಘಗಳು, 
ಇವುಗಳಿಗೆ ಅನ್ವಯವಾಗದಂತೆ ಈ ಮೂಲಕ ವಿನಾಯಿತಿ ನೀಡಿದೆ. 
ಎಸ್ . ಓ . ಸಂ .411 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಎಲ್ . ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಕ್ರಮಾಂಕ ಸಿಎಂಡಬ್ಲ್ಯೂ 185 ಎಂಆರ್‌ಇ 87 ಬೆಂಗಳೂರು ದಿನಾಂಕ 25ನೇ ಮೇ 1988 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು , 1968 ಇವುಗಳನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ ನಿಯಮಗಳ 
ಕರಡನ್ನು , ಸದರಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966 (1966ರ ಕರ್ನಾಟಕ ಅಧಿನಿಯಮ 27) ರ 146ನೇ ಪ್ರಕರಣದ ( 1) ನೇ ಉಪಪ್ರಕರಣದ 
ಮೂಲಕ ಅಗತ್ಯಪಡಿಸಲಾದಂತೆ ಕರ್ನಾಟಕ ರಾಜ್ಯಪತ್ರದ ಭಾಗ 1 ವಿಭಾಗ 2 ಎಫ್ ಸಿ (1) ಇದರ 7ನೇ ಜನವರಿ 1988ನೇ ದಿನಾಂಕದ ವಿಶೇಷ 
ಸಂಚಿಕೆಯಲ್ಲಿ ಪ್ರಕಟಗೊಂಡ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 185 ಎಂಆರ್‌ಇ 87 ದಿನಾಂಕ 30ನೇ ಡಿಸೆಂಬರ್‌ 1987 ಇದರಲ್ಲಿ 
ಪ್ರಕಟಿಸಲಾಗಿರುವುದರಿಂದ ಮತ್ತು ಸದರಿ ನಿಯಮಗಳ ಕರಡನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ದಿನಾಂಕದಿಂದ 32 ದಿವಸಗಳ ತರುವಾಯ ಪರಿಶೀಲನೆಗೆ 
ತೆಗೆದುಕೊಳ್ಳಲಾಗುವುದೆಂದು ತಿಳಿಸಲಾಗಿರುವುದರಿಂದ; 

ಮತ್ತು ಸದರಿ ರಾಜ್ಯಪತ್ರವು ದಿನಾಂಕ 7ನೇ ಜನವರಿ 1988 ರಂದು ಸಾರ್ವಜನಿಕರಿಗೆ ದೊರೆಯುವ ವ್ಯವಸ್ಥೆ ಮಾಡಿರುವುದರಿಂದ; 
ರಾಜ್ಯ ಸರ್ಕಾರಕ್ಕೆ ಯಾವನೇ ವ್ಯಕ್ತಿಯಿಂದ ಯಾವುದೇ ಆಕ್ಷೇಪಣೆಗಳು ಅಥವಾ ಸಲಹೆಗಳು ಬಾರದಿರುವುದರಿಂದ; 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ( 1966ರ ಕರ್ನಾಟಕ ಅಧಿನಿಯಮ 27) ರ 146ನೇ 
ಪ್ರಕರಣದ ಮೂಲಕ ಪ್ರದಾನ ಮಾಡಲಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಮೂಲಕ ಈ ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ: 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) (ತಿದ್ದುಪಡಿ) 
ನಿಯಮಗಳು , 1988 ಎಂದು ಕರೆಯತಕ್ಕದ್ದು. 

(2) ಅವು ಕೂಡಲೇ ಜಾರಿಗೆ ಬರತಕ್ಕದ್ದು . 

2 . “ ಮುಖ್ಯ ಮಾರುಕಟ್ಟೆ ಅಧಿಕಾರಿ ಮತ್ತು ಜಿಲ್ಲಾ ಮಾರುಕಟ್ಟೆ ಅಧಿಕಾರಿ ” ಪದಗಳ ಬದಲಾವಣೆ - ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
ವ್ಯವಹಾರ (ನಿಯಂತ್ರಣ) ನಿಯಮಗಳು, 1968 ಇವುಗಳಲ್ಲಿ ಮುಖ್ಯ ಮಾರುಕಟ್ಟೆ ಅಧಿಕಾರಿ ” ಮತ್ತು “ ಜಿಲ್ಲಾ ಮಾರುಕಟ್ಟೆ ಅಧಿಕಾರಿ ” ಎಂಬ ಪದಗಳು 
ಬರುವ ಕಡೆಗಳಲ್ಲೆಲ್ಲಾ “ಕೃಷಿ ಮಾರುಕಟ್ಟೆ ನಿರ್ದೆಶಕ ” ಮತ್ತು “ಕೃಷಿ ಮಾರುಕಟ್ಟೆ ಸಹಾಯಕ ನಿರ್ದೆಶಕ ” ಎಂಬ ಪದಗಳನ್ನು ಅನುಕ್ರಮವಾಗಿ 
ಸೇರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಎನ್.ಎಲ್. ಕುಲಕರ್ಣಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 

ಒಪ್ಪೋಲೆ 
ಕ್ರಮಾಂಕ ಆರ್‌ಡಿಸಿ 180 ಎಂಎಂಡಿ 81, ಬೆಂಗಳೂರು, ದಿನಾಂಕ 14ನೇ ಜೂನ್ 1988. 
26ನೇ ಫೆಬ್ರವರಿ 1988ನೇ ದಿನಾಂಕದ ಕರ್ನಾಟಕ ರಾಜ್ಯಪತ್ರದ (ಸಂಖ್ಯೆ 117) ವಿಶೇಷ ಸಂಚಿಕೆಯಲ್ಲಿ ಪ್ರಕಟವಾದ ಸರ್ಕಾರಿ ಅಧಿಸೂಚನೆ ಸಂಖ್ಯೆ 
ಆರ್ ಡಿಪಿ 180 ಎಂಎಂಡಿ 81 , ದಿನಾಂಕ 22ನೇ ಫೆಬ್ರವರಿ 1988 ಇದರ ಕೊನೆಯ ಸಾಲಿನಲ್ಲಿ ಬಂದಿರುವ “ಸದರಿ ಅಧಿನಿಯಮದ 8ನೇ ಪ್ರಕರಣ ” ಎಂಬ 
ಪದಗಳು ಮತ್ತು ಸಂಖ್ಯೆಗೆ ಬದಲಾಗಿ ಸದರಿ ಅಧಿನಿಯಮದ 8 (2) ನೇ ಪ್ರಕರಣ ಎಂದು ಓದಿಕೊಳ್ಳತಕ್ಕದ್ದು. 
ಎಸ್ . ಓ .1004 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಹೆಚ್ . ಕೇರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


೯೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಸಹಕಾರ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 183 ಎಂಆರ್‌ಇ 88 , ಬೆಂಗಳೂರು ದಿನಾಂಕ 2ನೇ ಜೂನ್ 1989 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 (1966ರ ಕರ್ನಾಟಕ ಅಧಿನಿಯಮ 27) ರ 152ಎ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಮೂಲಕ ಅನುಸೂಚಿಯಲ್ಲಿ ಈ ಕೆಳಕಂಡ ತಿದ್ದುಪಡಿಗಳನ್ನು 
ಮಾಡಿದೆ: 

ಅನುಸೂಚಿಯಲ್ಲಿ VIII ಪ್ಲಾಂಟೇಷನ್ ಬೆಳೆಗಳು ಮತ್ತು ಸಾಂಬಾರ ಪದಾರ್ಥಗಳು ಎಂಬ ಬಾಬಿನಲ್ಲಿ "3 ಗೋಡಂಬಿ ” ಎಂಬ ಉಪಬಾಬಿನ 
ತುರವಾಯ ಈ ಕೆಳಕಂಡ ಉಪಬಾಬನ್ನು ಸೇರಿಸತಕ್ಕದ್ದು, ಎಂದರೆ: 

3ಎ ಗೋಡಂಬಿ ತಿರುಳು ” 


ಎಸ್ . ಓ .970 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್ . ಹೆಚ್ . ಸೇರ್ 


ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಸಹಕಾರ ಇಲಾಖೆ . 


ಸಹಕಾರ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ ಸಮಾತೂ 10 ಮಾನಿಣ 89 ಬೆಂಗಳೂರು ದಿನಾಂಕ 1ನೇ ಆಗಸ್ಟ್ 1989 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ ) ಅಧಿನಿಯಮ, 1966ರ ಪ್ರಕರಣ 133 ರಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಿದ ಮಾರುಕಟ್ಟೆ ಸಮಿತಿಗಳ ಮಾರುಕಟ್ಟೆ ಪ್ರಾಂಗಣ : ಉಪಪ್ರಾಂಗಣ :ಉಪ ಮಾರುಕಟ್ಟೆ 
ಪ್ರಾಂಗಣಗಳಲ್ಲಿ ಮಾತ್ರ ಅಡಿಕೆಯನ್ನು ಖರೀದಿಸಬೇಕೆಂಬ ಷರತ್ತಿನ ಮೇಲೆ ಸದರಿ ಮಾರುಕಟ್ಟೆ ಸಮಿತಿಗಳ ಎದುರುಗಡೆ ಸೂಚಿಸಿರುವ ಉಪನಿಯಮಗಳಲ್ಲಿ 
ನಿಗದಿಪಡಿಸಿರುವ ನಿಬಂಧನೆಗಳಿಂದ ಕ್ಯಾಂಪ್ರೊ (ಕೇಂದ್ರೀಯ ಅಡಿಕೆ ಮತ್ತು ಕೋಕಾ ಮಾರಾಟ ಹಾಗೂ ಸಂಸ್ಕರಣ ಸಹಕಾರ ಸಂಘ ನಿಯಮಿತ ಸಂಸ್ಥೆ) 
ಮಂಗಳೂರು - ಇವರಿಗೆ ವಿನಾಯಿತಿ ನೀಡಿದೆ. 


ವಿನಾಯಿತಿಯು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬಂದಿದೆ. 


ಅನುಸೂಚಿ 


ವಿನಾಯಿತಿ ನೀಡಿರುವ ಉಪ ನಿಯಮದ ಸಂಖ್ಯೆ 


23( 12) ( ಎ) 
23 (10 )( ಎ ) 


49 


34(10 ) ( ಎ ) 


23 (10 ) 


ಮಾರುಕಟ್ಟೆ ಸಮಿತಿಯ ಹೆಸರು 
ಮಂಗಳೂರು ಮಾರುಕಟ್ಟೆ ಸಮಿತಿ 
ಸಾಗರ ಮಾರುಕಟ್ಟೆ ಸಮಿತಿ 
ಕುಮಟಾ ಮಾರುಕಟ್ಟೆ ಸಮಿತಿ 
| ಸಿದ್ದಾಪುರ ಮಾರುಕಟ್ಟೆ ಸಮಿತಿ 
ಸಿರ್ಸಿ ಮಾರುಕಟ್ಟೆ ಸಮಿತಿ 
ಚಿತ್ರದುರ್ಗ ಮಾರುಕಟ್ಟೆ ಸಮಿತಿ 
ತುಮಕೂರು ಮಾರುಕಟ್ಟೆ ಸಮಿತಿ 
ಹೊನ್ನಾವರ ಮಾರುಕಟ್ಟೆ ಸಮಿತಿ 

ಯಲ್ಲಾಪುರ ಮಾರುಕಟ್ಟೆ ಸಮಿತಿ 
10 . | ಕಡೂರು ಮಾರುಕಟ್ಟೆ ಸಮಿತಿ 

ಚನ್ನಗಿರಿ ಮಾರುಕಟ್ಟೆ ಸಮಿತಿ 


23 (11) ( ಎ ) 
23 ( 11 ) 


49 


32 ( 9)( ಎ) 
23 (12 )( ಎ ) 
24 ( 1)( ಎ ) 


11 . 


ಎಸ್. ಓ . 1259 


ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆಂ . ಬ. ಗುರುದೇವಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) 

ಸಹಕಾರ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೯೯೭ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 

ಬೆಂಗಳೂರು, ದಿನಾಂಕ 1ನೇ ಆಗಸ್ಟ್ 1989 
ಸಂಖ್ಯೆ ಸಮಾತೋ 10 ಮಾನಿಣ 89 11 ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966 (1966ರ ಕರ್ನಾಟಕ 
ಅಧಿನಿಯಮ 27) ರ ಪ್ರಕರಣ 133 ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿನ ಮಾರುಕಟ್ಟೆ ಪ್ರಾಂಗಣ, ಉಪಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಅಡಿಕೆ ಖರೀದಿಗೆ ಸಂಬಂಧಿಸಿದಂತೆ ಸದರಿ ಸಮಿತಿಯ 
ಉಪನಿಯಮ 23 (12)( ಎ) ದಲ್ಲಿ ನಿಗದಿಪಡಿಸಿರುವ ನಿಬಂಧನೆಗಳಿಂದ ಕೇಂದ್ರೀಯ ಅಡಿಕೆ ಮತ್ತು ಕೋಕಾ ಮಾರಾಟ ಮತ್ತು ಸಂಸ್ಕರಣ ಸಹಕಾರಿ ಸಂಘ 
(ನಿಯಮಿತ), ಮಂಗಳೂರು ಇವರಿಗೆ ರಿಯಾಯಿತಿ ನೀಡಿದೆ. 

ಈ ರಿಯಾಯಿತಿಯು ಕೂಡಲೇ ಜಾರಿಗೆ ಬರುವುದು. 
ಎಸ್. ಓ .1260 

ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆಂ . ಬ . ಗುರುದೇವಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರಭಾರ) 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 95 ಎಂಆರ್‌ಇ 89, ಬೆಂಗಳೂರು, ದಿನಾಂಕ 29ನೇ ನವೆಂಬರ್ 1989 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ( ನಿಯಂತ್ರಣ) ಅಧಿನಿಯಮ , 1966ರ 152ಎ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅನುಸೂಚಿಯನ್ನು ಈ ಕೆಳಕಂಡಂತೆ ಈ ಮೂಲಕ ತಿದ್ದುಪಡಿ ಮಾಡಿದೆ: 

* Xl ಮರ ” ಈ ಬಾಬಿನಲ್ಲಿ 21ನೇ ಉಪ- ಬಾಬಿನ ತರುವಾಯ ಈ ಕೆಳಕಂಡವುಗಳನ್ನು ಸೇರಿಸತಕ್ಕದ್ದು, ಎಂದರೆ: 
22 . ಸಾಲಂಗಬೆಟ್ಟು (ಸಾಲ್ ) ( ಗಟ್ಟಿಮರ) 
23. ಬಳಾವು (ಗಟ್ಟಿಮರ) 
24 . ಕೆರುಯಿಂಗ್ ( ಮೆದು ಮರ) 
25. ಸ್ವಾಂಪ್ ಎಂಎಲ್‌ಹೆಚ್ ( ಮೆದುಮರ) 
26. ಗುರ್ಜನ್ ( ಮೆದುಮರ) 
27. ಕಾಪುರ್ (ಕಾಡು ಮರ) 
28 . ಕಾಲೊಫಿಲಿಯಮ್ (ಮೆದು ಮರ) 
29 . ಮಿಕ್ಸೆಡ್ ಲೈಟ್ ( ಗಟ್ಟಿ ಮರ) 
30 . ನ್ಯಾಟೋಪ್( ಮೆದು ಮರ) 
31. ಮರಂತಿ (ಕಡುಗೆಂಪು) ( ಮೆದು ಮರ) 
32 . ರೆಸಾಕ್ 
33. ಸ್ವಾಂಪ್ ಮರಂತಿ ( ಮೆದು ಮರ) 
34 . ಹಿಲ್ ಎಂಎಲ್‌ಹೆಚ್ 
35. ಹಿಲ್ಮರಂತಿ ( ಮೆದು ಮರ) 
36. ಮಾಂಡ್ ಡಾಟಾ 
37. ಕೆಂಪಾಸ್ ( ಗಟ್ಟಿ ಮರ) 
38. ಸಂಮಿಶ್ರಜಾತಿ ಮರಗಳು 
39 . ಕ್ವಿಲ್ ( ಗಟ್ಟಿ ಮರ) 
40 . ಮರಸ್ಯ ಮೇಡ್ 
41. ರೆಡಾಲ್ 
42. ಹೊಳೆಮತ್ತಿ (ಟರ್ಮಿನಾಲಿಯಾ) 
43. ಹಸಿರು ಎಫ್ ಎಸ್ಟಿ 
44 . ಹಳದಿ ಸಿಎಸ್‌ಟಿ | 
45 . ಬ್ಲೂ ಆಲ್ 
46 , ಬೆಟ್ಟದ ಕಣಿಗಲು ( ಡೈತಿನಿಯಾ) 
47 , ಟರ್ಕೆಲ (ಬಹಳ ಗಟ್ಟಿ ಮರ) 


೯೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


48. ರೆಡೆಮಿಕ್ಸ 
49 , ವಾಟರ್ ಗಮ್ 
50. ವಾಲ್‌ನಟ್ 
51 . ಟರ್ಮಿನೇಲಿಯಾ ಕೆಲಾಮಿನಿಯಾ ( ಮೆದು ಮರದಿಂದ ಮಧ್ಯದ ಗಟ್ಟಿವರೆಗೆ) 
52 . ಯಲ್ಲೋ ಆಲ್ 
53. ವೈಟ್ ಆಲ್ 
54. ಮಲಾಸ್ ( ಗಟ್ಟಿ ಮರ) 
55 . ಕಮರರೆ ( ಮಧ್ಯಮ ಗಟ್ಟಿ) 
56. ವೈಟಿಕ್ಸ್ (ನವಿಲಡಿ, ಮೈಗೊಳ್) ( ಗಟ್ಟಿ ಮರ) 
57. ಪೈನ್‌ಮರ 
58 . ರೆಂಗಾಸ್ ( ಮಿತ್ರ ) 
59 . ತಿಂಗಡು 
60, ಬಿನಾಟಾಂಗರ್‌ 
61 . ನಾಗ 
62 . ಟೆಟ್ರಾ ಬರ್ಲಿನಿಯಾ 
63. ಕುರ್ಸಿಯಾ 
64 . ಡೆಡ್ಡಿಲೋಷಿಯಾ 
65 . ಎಕ್ಕಿ 
66. ಇರೋಕೋ 
67. ಹೋಪಿಯಾ (ಭೋಗಿ) 
68 . ಅಂಗೆಲಿಮ್ ಬ್ರಿಲಿಯನ್ ಗಟ್ಟಿಮರ 
69 . ಜಟೋಬ 
70, ಗೊಂಬೆ 
71 . ದಹೋಮ 
72 . ಒಪೇಪೆ 
73 . ತಿಟ್‌ಕಾರ್ 
74 . ತಾವುನ್ 
75 . ಫಿಜಿ ಮೂಲದ ಗಟ್ಟಿಮರ 
76, ವಂಡೇಜ್ 
77. ಅಗತಿ 
78. ಎಂಜಿನಿಯಾ 
79. ಮೆಂಗ್ರೆಸ್ 
80. ಎಂಎಲ್‌ಹೆಚ್ 
81. ಮರ್‌ಕೂರ್ 
82. ವೆಸ್ಟ್ 
83, ಪಾಲಿ 
84 . ಸಾಲಮರ 
85 . ಸಾರವಾಕ್ 
86 . ನೀಲಗಿರಿ 

ಭಾರತದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಹಿ / 
ಸಿ. ಆರ್. ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


* 


೯೯೯ 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂ . ಸಿಎಂಡಬ್ಲೂ 73 ಎಂಆರ್‌ಇ 89 , ಬೆಂಗಳೂರು, 

ದಿನಾಂಕ 3ನೇ ಜನವರಿ 1990 
1966ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮದ (1966ರ ಕರ್ನಾಟಕ ಅಧಿನಿಯಮ 27) 66ನೇ ಪ್ರಕರಣದ 
(1) ನೇ ಉಪಪ್ರಕರಣದ ಮತ್ತು 67ನೇ ಪ್ರಕರಣದ (1) ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಸದರಿ ಅಧಿನಿಯಮದ 66 ಮತ್ತು 67ನೇ ಪ್ರಕರಣಗಳಲ್ಲಿ ಹೇಳಿರುವ ಉದ್ದೇಶಕ್ಕಾಗಿ ಕೃಷಿ ಮಾರುಕಟ್ಟೆ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳಿಗೆ ಈ 
ಮೂಲಕ ಅಧಿಕಾರ ನೀಡಿದೆ: 
1) ರಾಜ್ಯದ ಎಲ್ಲ ವಿಭಾಗಗಳ ಕೃಷಿ ಮಾರುಕಟ್ಟೆ ಜಂಟಿ ನಿರ್ದೆಶಕರು. 
2) ರಾಜ್ಯದ ಎಲ್ಲ ಜಿಲ್ಲೆಗಳ ಕೃಷಿ ಮಾರುಕಟ್ಟೆ ಸಹಾಯಕ ನಿರ್ದೆಶಕರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಆರ್ . ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂ . ಸಿಎಂಡಬ್ಲೂ 88 ಎಂಆರ್‌ಇ 90 ಬೆಂಗಳೂರು, 

ದಿನಾಂಕ 21ನೇ ಸೆಪ್ಟೆಂಬರ್ 1990 
1966ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ) ಅಧಿನಿಯಮದ ( 1966ರ ಕರ್ನಾಟಕ ಅಧಿನಿಯಮ 27) 55ನೇ ಪ್ರಕರಣದ 
( 6) ನೇ ಉಪಪ್ರಕರಣದ ಪರಂತುಕದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಈ ಕೆಳಕಂಡ ಕೋಷ್ಟಕದ ( 3) ನೇ 
ಅಂಕಣದಲ್ಲಿರುವ ನಮೂದುಗಳಲ್ಲಿ ನಿರ್ದಿಷ್ಟಪಡಿಸಿರುವ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸದರಿ ಪರಂತುಕದಲ್ಲಿ ಹೇಳಿರುವ ಉದ್ದೇಶಕ್ಕಾಗಿ, ಕೋಷ್ಟಕದ ( 2) ನೇ 
ಅಂಕಣದಲ್ಲಿ ನಿರ್ದಿಷ್ಟಪಡಿಸಿರುವ ಅಧಿಕಾರಿಗಳಿಗೆ ಈ ಮೂಲಕ ಅಧಿಕಾರ ನೀಡಿದೆ. 

ಕೋಷ್ಟಕ 
ಕ್ರಮಸಂಖ್ಯೆ ಹುದ್ದೆ ಪ್ರದೇಶ 
1 2 3 
1. ಕಾರ್ಯನಿರ್ವಾಹಕ ಇಂಜಿನಿಯರ್, ಮೈಸೂರು, ರೆವಿನ್ಯೂ ವಿಭಾಗ 

ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ 

ಮೈಸೂರು ವಿಭಾಗ, ಮೈಸೂರು 
2. ಕಾರ್ಯ ನಿರ್ವಾಹಕ ಇಂಜಿನಿಯರ್, ಬೆಂಗಳೂರು ರೆವಿನ್ನೂ ವಿಭಾಗ 

ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ 

ಬೆಂಗಳೂರು ವಿಭಾಗ, ಬೆಂಗಳೂರು 
3 . ಕಾರ್ಯ ನಿರ್ವಾಹಕ ಇಂಜಿನಿಯರ್, ಬೆಳಗಾವಿ ರೆವಿನ್ಯೂ ವಿಭಾಗ 

ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ, 

ಬೆಳಗಾವಿ ವಿಭಾಗ , ಬೆಳಗಾವಿ 
4. ಕಾರ್ಯ ನಿರ್ವಾಹಕ ಇಂಜಿನಿಯರ್, ಗುಲ್ಬರ್ಗಾ ರೆವಿನ್ಯೂ ವಿಭಾಗ 

ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ, 
ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್. ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 


ಅಧಿಸೂಚನೆ ಸಂ . ಸಿಎಂಡಬ್ಲೂ 76 ಎಂಆರ್‌ಇ 89 ಬೆಂಗಳೂರು, ದಿನಾಂಕ ೨ನೇ ಮೇ , 1991 
1966ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮದ (1966ರ ಕರ್ನಾಟಕ ಅಧಿನಿಯಮ 27) 152ಎ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅನುಸೂಚಿಗೆ ಈ ಕೆಳಕಂಡ ತಿದ್ದುಪಡಿಯನ್ನು ಈ ಮೂಲಕ ಮಾಡುತ್ತದೆ: 


೧೦೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಅನುಸೂಚಿಯಲ್ಲಿ, ಕೊನೆಯಲ್ಲಿ ಈ ಕೆಳಕಂಡ ವಿವರಣೆಯನ್ನು ಸೇರಿಸತಕ್ಕದ್ದು: 

“ ವಿವರಣೆ: ಈ ಅನುಸೂಚಿಯ ಉದ್ದೇಶಕ್ಕಾಗಿ , ಬಾಬು IV ಆಹಾರ ಬೆಳೆಗಳ, ಬಾಬು VII ಎಣ್ಣೆಬೀಜಗಳು , ಬಾಬು VIllರ ಉಪಬಾಬು 7 
ಕೊತ್ತಂಬರಿಯನ್ನು ಮತ್ತು ಬಾಬು Xರ ಉಪಬಾಬು 5 ಆಲುಗಡ್ಡೆಯ ಅಡಿಯಲ್ಲಿ ಬರುವ ಕೃಷಿ ಉತ್ಪನ್ನಗಳಲ್ಲಿ ಪ್ರಮಾಣಿತ ಹಾಗೂ ಸಂಸ್ಕರಿಸಿದ 
ಬೀಜಗಳಂಥ, ವಿಷವೆಂದು ಗುರುತು ಮಾಡಿ ಸರಿಯಾಗಿ ಚೀಟಿ ಅಂಟಿಸಿರುವಂಥ ಎಲ್ಲ ಕೃಷಿ ಉತ್ಪನ್ನದ ಬೀಜಗಳು ಸೇರತಕ್ಕದ್ದಲ್ಲ.” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ.ಆರ್. ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂ . ಸಿಎಂಡಬ್ಲೂ 115 ಎಂಆರ್‌ಇ 91 , ಬೆಂಗಳೂರು, ದಿನಾಂಕ 27ನೇ ಜುಲೈ 1991 
1991ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ) ಮತ್ತು ಕೆಲವು ಇತರ ಕಾನೂನುಗಳ ( ತಿದ್ದುಪಡಿ) ಅಧಿನಿಯಮದ (1991ರ 
ಕರ್ನಾಟಕ ಅಧಿನಿಯಮ 16) 1ನೇ ಪ್ರಕರಣದ ( 1) ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
1991ರ ಆಗಸ್ಟ್ 1ನೇ ದಿನಾಂಕವನ್ನು ಸದರಿ ತಿದ್ದುಪಡಿ ಅಧಿನಿಯಮದ 1, 2 ರಿಂದ 20, 22 , 23, 28 ರಿಂದ 33 , 35, 36, 38, 42 ರಿಂದ 44 , 49, 51 
ರಿಂದ 55 ಹಾಗೂ 57 ರಿಂದ 59ನೇ ಪ್ರಕರಣಗಳ ಉಪಬಂಧಗಳು ಜಾರಿಗೆ ಬರತಕ್ಕೆ ದಿನಾಂಕವೆಂಬುದಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್. ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ನಂ . ಸಿಎಂಡಬ್ಲೂ 115 ಎಂಆರ್‌ಇ 91 (1 ) ಬೆಂಗಳೂರು, 

ದಿನಾಂಕ 21ನೇ ಫೆಬ್ರವರಿ 1992 
1991ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಮತ್ತು ಕೆಲವು ಇತರ ಕಾನೂನುಗಳ (ತಿದ್ದುಪಡಿ) ಅಧಿನಿಯಮದ (1991ರ 
ಕರ್ನಾಟಕ ಅಧಿನಿಯಮ 16) 1ನೇ ಪ್ರಕರಣದ ( 2) ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
1992ರ ಮಾರ್ಚ್ 1ನೇ ದಿನಾಂಕವನ್ನು ಸದರಿ ಅಧಿನಿಯಮದ 45ನೇ ಪ್ರಕರಣದ ಉಪಬಂಧಗಳು ಜಾರಿಗೆ ಬರತಕ್ಕೆ ದಿನಾಂಕವೆಂಬುದಾಗಿ ಈ ಮೂಲಕ 
ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಆರ್. ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 


ಅಧಿಸೂಚನೆ ಸಂ . ಸಿಎಂಡಬ್ಲೂ 130 ಎಂಆರ್ 89 , ಬೆಂಗಳೂರು, 

ದಿನಾಂಕ 21ನೇ ಅಕ್ಟೋಬರ್ 1992 
1966ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ) ಅಧಿನಿಯಮದ ( 1966ರ ಕರ್ನಾಟಕ ಅಧಿನಿಯಮ 27) 133ನೇ ಪ್ರಕರಣದ 
ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 65ನೇ ಪ್ರಕರಣದ ಉಪಬಂಧಗಳಿಂದ ಕರ್ನಾಟಕ 
ಸಹಕಾರ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಲಿ, - ಇದಕ್ಕೆ ಈ ಮೂಲಕ ವಿನಾಯಿತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಆರ್. ಭಾಗೀರಥಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 

ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂ . ಸಿಎಂಡಬ್ಲ್ಯೂ 115 ಎಂಆರ್‌ಇ 91, ಬೆಂಗಳೂರು, ದಿನಾಂಕ 23ನೇ ಮಾರ್ಚ್ 1994 
1991ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಮತ್ತು ಕೆಲವು ಇತರ ಕಾನೂನುಗಳ (ತಿದ್ದುಪಡಿ) ಅಧಿನಿಯಮದ (1991ರ 
ಕರ್ನಾಟಕ ಅಧಿನಿಯಮ 16) 1ನೇ ಪ್ರಕರಣದ ( 2) ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೧೦೦೧ 
1994ರ ಏಪ್ರಿಲ್ 1ನೇ ದಿನಾಂಕವನ್ನು ಸದರಿ ಅಧಿನಿಯಮದ 21, 26 ಮತ್ತು 34ನೇ ಪ್ರಕರಣದ ಉಪಬಂಧಗಳು ಜಾರಿಗೆ ಬರತಕ್ಕೆ ದಿನಾಂಕವೆಂಬುದಾಗಿ ಈ 
ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ. ಬೆಳಗತ್ತೆರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 

ಕರ್ನಾಟಕ ಸರ್ಕಾರ 
ಸಂಖ್ಯೆ . ಆರ್. ಡಿ. 121 ಜಿಹೆಚ್ ಆರ್ 92 

ಕರ್ನಾಟಕ ಸರ್ಕಾರದ ಸಚಿವಾಲಯ , 
ಬಹುಮಹಡಿ ಕಟ್ಟಡ, ಬೆಂಗಳೂರು, 

ದಿನಾಂಕ : 24ನೇ ಮಾರ್ಚ್ 1994. 

ಅಧಿಸೂಚನೆ 
1974ರ ಕರ್ನಾಟಕ ಸಾರ್ವಜನಿಕ ಆವರಣಗಳ ( ಅನಧಿಕತ ಅನುಭವದಾರರನ್ನು ಹೊರಹಾಕುವ) ಅಧಿನಿಯಮದ ( 1974ರ ಕರ್ನಾಟಕ 
ಅಧಿನಿಯಮ 32 ) 3ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು: 
( ) ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಕಾರ್ಯದರ್ಶಿಯ ಹುದ್ದೆಯು ರಾಜ್ಯ ಸಿವಿಲ್ ಸೇವೆಗಳ ಗ್ರೂಪ್ - ಬಿ ಅಧಿಕಾರಿಗಿಂತ 

ಕಡಿಮೆಯಲ್ಲದ ದರ್ಜೆಯ ಹುದ್ದೆಯಾಗಿರುವಲ್ಲಿ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸಂಬಂಧದಲ್ಲಿ ಸದರಿ ಕಾರ್ಯದರ್ಶಿಯನ್ನು, 
ಮತ್ತು 
ಕಾರ್ಯದರ್ಶಿಯ ಹುದ್ದೆಯು, ರಾಜ್ಯ ಸಿವಿಲ್ ಸೇವೆಗಳ ಗ್ರೂಪ್ ಬಿ ಅಧಿಕಾರಿಗಿಂತ ಕಡಿಮೆ ದರ್ಜೆಯ ಹುದ್ದೆಯಾಗಿರುವಲ್ಲಿ, ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸಂಬಂಧದಲ್ಲಿ , ಜಿಲ್ಲಾ ಕೃಷಿ ಮಾರುಕಟ್ಟೆ ಸಹಾಯಕ ನಿರ್ದೆಶಕರು , ಇವರನ್ನು ಸದರಿ 
ಅಧಿನಿಯಮದಲ್ಲಿ ಹೇಳಿರುವ ಉದ್ದೇಶಕ್ಕಾಗಿ “ ಸಕ್ಷಮ ಅಧಿಕಾರಿ ” ಯಾಗಿ ಈ ಮೂಲಕ ನೇಮಕಮಾಡಿದೆ. ಮತ್ತು ಸದರಿ 
ಅಧಿಕಾರಿಗಳು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966ರ ( 1966ರ ಕರ್ನಾಟಕ ಅಧಿನಿಯಮ 27 ) 
ಮೇರೆಗೆ ಸ್ಥಾಪಿತವಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸೇರಿದ ಸಾರ್ವಜನಿಕ ಆವರಣದ ಸಂಬಂಧದಲ್ಲಿ, ಆಯಾ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧಿಕಾರವ್ಯಾಪ್ತಿಯೊಳಗೆ , ಸದರಿ ಅಧಿನಿಯಮದ ಮೂಲಕ ಅಥವಾ ಅದರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಹಿ / 
ಕೆ. ಟಿ. ತಿಮ್ಮಾರೆಡ್ಡಿ 
ಸರ್ಕಾರದ ಉಪ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಹೆಚ್‌ಆರ್‌ಸಿ). 

ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 85 ಎಂಆರ್‌ಇ 90 ಬೆಂಗಳೂರು ದಿನಾಂಕ: 26ನೇ ಅಕ್ಟೋಬರ್ 1994, 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ ( ನಿ) ಅಧಿನಿಯಮ 1966ರ ಪ್ರಕರಣ 133ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಕರ್ನಾಟಕ ಸಹಕಾರ ಎಣ್ಣೆಬೀಜ ಬೆಳೆಗಾರರ ಮಹಾಮಂಡಳ ( ನಿ), ಬೆಂಗಳೂರು ಇವರು ಬಿಜಾಪುರ, ಬಳ್ಳಾರಿ, ಸಿಂಧನೂರು ಹಾಗೂ 
ರಾಯಚೂರು ಮಾರುಕಟ್ಟೆ ಸಮಿತಿಯ ಕ್ಷೇತ್ರದಲ್ಲಿ 1987 - 88ನೇ ಸಾಲಿನಲ್ಲಿ ಖರೀದಿಸಿದ ಹುಟ್ಟುವಳಿ ಸಂಬಂಧ ಆಯಾ ಮಾರುಕಟ್ಟೆ ಸಮಿತಿಗಳಿಗೆ 
ಕಟ್ಟಬೇಕಾಗಿರುವ ದಂಡದ ಮಾರುಕಟ್ಟೆ ಶುಲ್ಕವನ್ನು ಪಾವತಿಸುವುದರಿಂದ ಈ ಕೆಳಕಂಡಂತೆ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ( ನಿ), ಅಧಿನಿಯಮ, 
1966ರ ಪ್ರಕರಣ 65ರಿಂದ ವಿನಾಯಿತಿ ನೀಡಲಾಗಿದೆ. 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮನ್ನಾ ಮಾಡಲಾದ ದಂಡ 

1. ಬಿಜಾಪುರ ರೂ . 5,442 -05 
2. ಬಳ್ಳಾರಿ ರೂ . 17,080-00 
3. ಸಿಂಧನೂರು ರೂ . 12 ,886 - 98 
4 . ರಾಯಚೂರು ರೂ . 23, 424 - 38 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಿ. ಬೆಳಗತ್ತೆರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


೧೦೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂ . ಸಿಎಂಡಬ್ಲೂ 96 ಎಂಆರ್‌ಇ 94 , ಬೆಂಗಳೂರು, ದಿನಾಂಕ 9ನೇ ನವೆಂಬರ್ 1994 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ , 1966 (1966ರ ಕರ್ನಾಟಕ ಅಧಿನಿಯಮ 27) 152ಎ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅನುಸೂಚಿಗೆ ಕೆಳಕಂಡ ತಿದ್ದುಪಡಿಗಳನ್ನು ಈ ಮೂಲಕ ಮಾಡಿದೆ: 

ಅನುಸೂಚಿಯಲ್ಲಿ VI1 ತೋಟದ ಬೆಳೆಗಳು ಮತ್ತು ಸಾಂಬಾರ ಪದಾರ್ಥಗಳು ” ಎಂಬ ಶೀರ್ಷಿಕೆಯಲ್ಲಿ, 12ನೇ ಬಾಬಿನ ತರುವಾಯ, ಈ 
ಕೆಳಕಂಡವುಗಳನ್ನು ಸೇರಿಸತಕ್ಕದ್ದು , ಎಂದರೆ: 

“ 13 , ಕಾಫಿ ಬೀಜಗಳು (ಉಚಿತ ಮಾರಾಟದ ಕೋಟಾದಷ್ಟು ಮಟ್ಟಿಗೆ): 
(6) ಕಚ್ಚಾ ಕಾಫಿ ( ಚೆರಿ ಕಾಫಿ) 
(i) ಸಂಸ್ಕರಿಸಿದ ಕಾಫಿ ಬೀಜಗಳು 
(iii ) ಸಂಸ್ಕರಿಸಿಲ್ಲದ ಕಾಫಿ ಬೀಜಗಳು . ” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಬಿ . ಬೆಳಗರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂ . ಸಿಎಂಡಬ್ಲೂ 104 ಎಂಆರ್‌ಇ 94 , ಬೆಂಗಳೂರು, ದಿನಾಂಕ ೨ನೇ ಜನವರಿ 1995 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ) ಅಧಿನಿಯಮ, 1966 ( 1966ರ ಕರ್ನಾಟಕ ಅಧಿನಿಯಮ 27) ರ 152ಎ ಪ್ರಕರಣದ 
ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅನುಸೂಚಿಗೆ ಈ ಕೆಳಕಂಡ ತಿದ್ದುಪಡಿಗಳನ್ನು ಈ ಮೂಲಕ ಮಾಡಿದೆ, 
ಎಂದರೆ: 

ಅನುಸೂಚಿಯಲ್ಲಿ, IIನೇ ಬಾಬಿನ ತರುವಾಯ ಈ ಕೆಳಕಂಡ ಬಾಬು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳನ್ನು ಸೇರಿಸತಕ್ಕದ್ದು , ಎಂದರೆ : 
10. ಹೂವುಗಳು 
“ಎಲ್ಲಾ ಹೂವುಗಳು ” 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಎಸ್. ಬಿ. ಬೆಳಗತ್ತೆರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 

ಅಧಿಸೂಚನೆ 
ಸಂಖ್ಯೆ : ಸಿಎಂಡಬ್ಲ್ಯೂ 297 ಇಎಂಡಿ 91 , ಬೆಂಗಳೂರು, ದಿನಾಂಕ 27ನೇ ಜೂನ್ 1995. 
1991ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಮತ್ತು ಕೆಲವು ಇತರ ಕಾನೂನುಗಳ ( ತಿದ್ದುಪಡಿ) ಅಧಿನಿಯಮದ 1ನೇ ಪ್ರಕರಣದ 
(2) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಒಂದು ಸಾವಿರದ ಒಂಬೈನೂರ ತೊಂಬತೈದರ ಜೂನ್ 
ಇಪ್ಪತ್ತೇಳನೇ ದಿನವನ್ನು , ಸದರಿ ತಿದ್ದುಪಡಿ ಅಧಿನಿಯಮದ 25ನೇ ಪ್ರಕರಣದ ಉಪಬಂಧಗಳು ಜಾರಿಗೆ ಬರತಕ್ಕೆ ದಿನಾಂಕವೆಂಬುದಾಗಿ ಈ ಮೂಲಕ 
ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ. ಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 

ಕರ್ನಾಟಕ ಸರ್ಕಾರ 
ಸಂಖ್ಯೆ : ಸಿಎಂಡಬ್ಲೂ 5 ಎಂಆರ್‌ಇ 96 

ಕರ್ನಾಟಕ ಸರ್ಕಾರದ ಸಚಿವಾಲಯ , 
ಬಹುಮಹಡಿ ಕಟ್ಟಡಗಳು, ಬೆಂಗಳೂರು, 

ದಿನಾಂಕ: 27ನೇ ಮಾರ್ಚ್ 1996. 

ಅಧಿಸೂಚನೆ 
1991ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಮತ್ತು ಕೆಲವು ಇತರ ಕಾನೂನುಗಳ ( ತಿದ್ದುಪಡಿ) ಅಧಿನಿಯಮದ ( 1991ರ 
ಕರ್ನಾಟಕ ಅಧಿನಿಯಮ 16) 1ನೇ ಪ್ರಕರಣದ ( 2 ) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೧೦೦೩ 
1.4.1996ನ್ನು ಸದರಿ ಅಧಿನಿಯಮದ (ಮೂಲ ಅಧಿನಿಯಮದ 112ನೇ ಪ್ರಕರಣದ 1ನೇ ಉಪಪ್ರಕರಣ) 50ನೇ ಪ್ರಕರಣದ ಉಪಬಂಧವು ಜಾರಿಗೆ ಬರತಕ್ಕೆ 
ದಿನಾಂಕವೆಂಬುದಾಗಿ ಈ ಮೂಲಕ ಗೊತ್ತುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ವಿ . ನಟರಾಜನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಕರ್ನಾಟಕ ಸರ್ಕಾರ 


ಸಂಖ್ಯೆ : ಸಿಎಂಡಬ್ಲೂ 144 ಎಂಆರ್‌ಇ 2001 

ಕರ್ನಾಟಕ ಸರ್ಕಾರದ ಸಚಿವಾಲಯ , 
ಬಹುಮಹಡಿ ಕಟ್ಟಡಗಳು, ಬೆಂಗಳೂರು, 

ದಿನಾಂಕ: 16ನೇ ಜೂನ್ 2001 . 

ಅಧಿಸೂಚನೆ 
1966ರ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮದ (1966ರ ಕರ್ನಾಟಕ ಅಧಿನಿಯಮ 27) 152ಎ ಪ್ರಕರಣದಿಂದ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು, ಅನುಸೂಚಿಗೆ ಈ ಕೆಳಕಂಡ ತಿದ್ದುಪಡಿಗಳನ್ನು ಈ ಮೂಲಕ ಮಾಡಿದೆ, ಎಂದರೆ: 
ಅನುಸೂಚಿಯಲ್ಲಿ, ಬಾಬು VIII ರಲ್ಲಿ , ಉಪಬಂಧ 3ಎ ಮತ್ತು ಅದಕ್ಕೆ ಸಂಬಂಧಪಟ್ಟ ನಮೂದುಗಳನ್ನು ಬಿಟ್ಟುಬಿಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್, ಇಂಧುಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
ಅನುಬಂಧ - 1 

( ಅಧಿಸೂಚನೆ ಸಂ : ಇ.127 ಎಂ . ಆರ್ . ಇ 2001, ದಿನಾಂಕ: 29.10.2001) 
ಬೆಂಗಳೂರು ಹಣ್ಣು ಮತ್ತು ತರಕಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಮಾರುಕಟ್ಟೆ 

ಕ್ಷೇತ್ರಗಳಲ್ಲಿ ಮಾರಾಟ ನಿಯಂತ್ರಣಕ್ಕೆ ಘೋಷಿಸಿರುವ ಕೃಷಿ ಉತ್ಪನ್ನಗಳು. 
I . ಪಶು ಸಂಗೋಪನೆ 
1. ಜಾನುವಾರುಗಳು 
2 . ಮೇಕೆಗಳು 
3 . ಕುರಿಗಳು 
II ನೂಲು, ಎಳೆ 
1 ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ) 
III, ಹೂಗಳು 
1. ಎಲ್ಲಾ ಹೂಗಳು 
IV . ಆಹಾರ ಧಾನ್ಯಗಳು 
1. ಸಜ್ಜೆ 
2 . ಜವೆಗೋಧಿ 
3. ಜೋಳ 
4 . ಕಂಬು 
5. ಮೆಕ್ಕೆ ಜೋಳ 
6. ನವಣಿ 


7. ಭತ್ತ 


8. ರಾಗಿ 


9. ಅಕ್ಕಿ 


೧೦೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


10. ಸಾಮೆ ( ಸಾವೆ) 
11. ಗೋಧಿ 
V . ಅರಣ್ಯ ಉತ್ಪನ್ನಗಳು 
1. ಅಂಟುವಾಳ 
2. ಬೊಂಬು 
3. ಭತ್ತ 
4. ಹಿಪ್ಪೆ ಬೀಜ 
5. ಹೊಂಗೆಬೀಜ 
6. ಬೇವಿನ ಬೀಜ 
7. ಸೀಗೆಕಾಯಿ 
8, ಹುಣಸೇಹಣ್ಣು 
9, ಹುಣಸೇಬೀಜ 
VI, ಹಣ್ಣುಗಳು 
1. ಸೇಬು 
2 . ಬಾಳೆಹಣ್ಣು 
3 . ಬೋರೇಹಣ್ಣು 
4. ಹುಳಿಹಣ್ಣುಗಳು 
5. ಚಕ್ಕೋತನಾ ಹಣ್ಣು 
6. ಪೇರಳೆ ಹಣ್ಣು (ಸೀಬೇಹಣ್ಣು) 
7. ದ್ರಾಕ್ಷಿ 
8. ಹಲಸಿನ ಹಣ್ಣು 
೨ . ಜಂಬು ನೇರಳೆ ಹಣ್ಣು 
10. ನಿಂಬೆಹಣ್ಣು 
11 . ಕರಬೂಜ 
12 . ಮಾವಿನಹಣ್ಣು 
13. ಮೂಸಂಬಿ 
14 . ಮರಸೇಬು 
15, ಪೈನಾಪಲ್ ( ಅನಾನಸ್) 
16 . ಪಪ್ಪಾಯಿ ಹಣ್ಣು ( ಪರಂಗಿ ಹಣ್ಣು) 
17. ದಾಳಿಂಬೆಹಣ್ಣು 
18. ಸಪೋಟ 
19 . ಸಿದ್ದೋಟ 
20. ಕಿತ್ತಳೆ 
21 . ಕಲ್ಲಂಗಡಿ 
VII , ಎಣ್ಣೆ ಬೀಜಗಳು 
1. ನೆಲಗಡಲೆ ( ಶೇಂಗಾ ) (ಕಾಯಿ ಮತ್ತು ಬೀಜ) 
2 . ಹರಳು ಬೀಜ 
3. ಹತ್ತಿ ಬೀಜ 
4 . ಅಗಸೆ ಬೀಜ 
5. ಸಾಸಿವೆ 
6. ಉಚ್ಚೆಳ್ಳು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೦೦೫ 


7. ಕುಸುಬೆ 
8. ಎಳ್ಳು 
9. ಸೂರ್ಯಕಾಂತಿ ಬೀಜ 
10. ಸೋಯಾಬೀನ್ 
VIII , ತೋಟಗಾರಿಕೆ ಬೆಳೆಗಳು ಮತ್ತು ಸಂಬಾರು ಪದಾರ್ಥಗಳು 
1. ಅಡಿಕೆ 


2 . ಗೋಡಂಬಿ ಬೀಜ 
3. ಒಣ ಮೆಣಸಿನಕಾಯಿ 
4. ತೆಂಗಿನಕಾಯಿ 
5. ಕೊಬ್ಬರಿ 
6, ಕೊತ್ತಂಬರಿ ಬೀಜ ( ಧನಿಯ) 


7. ಬೆಳ್ಳುಳ್ಳಿ 


8. ಶುಂಠಿ 
9. ಮೆಂತ್ಯೆ 
10 . ಕಾಳು ಮೆಣಸು 
11. ಅರಿಶಿನ 
IX . ದ್ವಿದಳ ಧಾನ್ಯಗಳು 
1. ಅಲಸಂದೆ (ಇಡೀ ಮತ್ತು ಒಡೆದ) 
2. ಅವರೆ ( ಇಡೀ ಮತ್ತು ಒಡೆದ) 
3. ಕಡ್ಲೆ (ಇಡೀ ಮತ್ತು ಒಡೆದ) 
4. ಉದ್ದು ( ಇಡೀ ಮತ್ತು ಒಡೆದ) 
5. ಬುಲ್ಲರ್ ( ಇಡೀ ಮತ್ತು ಒಡೆದ) 
6. ಹೆಸರು (ಇಡೀ ಮತ್ತು ಒಡೆದ) 
7. ಹುರುಳಿ 
8. ಲಾಕ್ (ಇಡೀ ಮತ್ತು ಒಡೆದ) 
9. ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ) 
10 . ಚೆನ್ನಂಗಿ (ಇಡೀ ಮತ್ತು ಒಡೆದ) 
11. ಬಟಾಣಿ 
12 . ತೊಗರಿ ( ಇಡೀ ಮತ್ತು ಒಡೆದ) 
13. ಮೋತ್( ಇಡೀ ಮತ್ತು ಒಡೆದ) 
X . ತರಕಾರಿಗಳು 
1. ಎಲ್ಲಾ ತರಕಾರಿಗಳು (ಸೊಪ್ಪುಗಳೂ ಸೇರಿಸಿ) 
2 . ಕಾಯಿಗಳು 
3. ಹಸಿರು ಮೆಣಸಿನಕಾಯಿ 
4, ಈರುಳ್ಳಿ 
5. ಆಲೂಗಡ್ಡೆ 
6. ಸುವರ್ಣಗಡ್ಡೆ 
7. ಸಿಹಿಗೆಣಸು (ಗೆಣಸು) 
8. ಟೊಮ್ಯಾಟೊ 
XI, ಮರಮುಟ್ಟುಗಳು 
1. ಬೀಟೆ (ರೋಸ್‌ವುಡ್ ) 


೧೦೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


2. ಬಿಲ್ವಾಲ 
3. ಉರುವಲು ಕಟ್ಟಿಗೆ 
4 . ಗಂಜಾನ್ 
5 . ಹಡಗು 
6. ಹಳದಿ 
7 . ಹನಿಮುತ್ತಲ್ 
8. ಹೊನ್ನೆ 
9. ಐಯಾನಿ 
10 . ಈರುಳ್ಳಿ 
11 . ಜಂಬ 
12 . ಕಲನ್ 
13. ಕಿಂಡಲ್ 
14 . ಮಾವಿನಮರ 


15 . ಮತ್ತಿ 


16. ನಂದಿ 
17. ರಾಂಪತ್ರೆ 
18, ತೇಗ ( ನಾಗವಾನಿ) 
19 . ಬಿಳಿ ದೇವದಾರ್ (ಕೇದರ) 
20. ಸಿಲ್ವರ್ ಓಕ್ 
21. ನೀಲಗಿರಿ 
XII , ಇತರೆ ಉತ್ಪನ್ನಗಳು 
1. ವೀಳ್ಯದೆಲೆ 
2. ಬೆಲ್ಲ 
3. ತೆಂಗಿನಕಡ್ಡಿ 
4, ಒಣದ್ರಾಕ್ಷಿ 


ಸಹಿ / 
ಎಸ್ . ಇಂದುಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಕರ್ನಾಟಕ ಸರ್ಕಾರ 


ಸಂಖ್ಯೆ : ಸಹಕಾರ /10/ ಎಂಇಆರ್‌ 2001, 


ಕರ್ನಾಟಕ ಸರ್ಕಾರ ಸಚಿವಾಲಯ 

ಬಹುಮಹಡಿ ಕಟ್ಟಡಗಳು , 
ಬೆಂಗಳೂರು, ದಿನಾಂಕ: 30.10.2001. 


ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ (1966ರ ಕರ್ನಾಟಕ ಅಧಿನಿಯಮ 27) 65ನೇ 
ಪ್ರಕರಣದ (1) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ಉಪಪ್ರಕರಣದ ಉದ್ದೇಶಗಳಿಗಾ 
ನವೆಂಬರ್ ಹನ್ನೆರಡನೇ ದಿವಸದಿಂದ ಪ್ರಾರಂಭವಾಗುವ ಮತ್ತು 2001ರ ಡಿಸೆಂಬರ್ 31ನೇ ದಿವಸಕ್ಕೆ ಕೊನೆಗೊಳ್ಳುವ ಖಾರಿಪ್ ಋತುಮಾನವನ್ನು 
ಅನುಬಂಧ 1 ಮತ್ತು 2 ರಲ್ಲಿ ನಿರ್ದಿಷ್ಟಪಡಿಸಿದ ಕೃಷಿ ಉತ್ಪನ್ನದ ಸಂಬಂಧದಲ್ಲಿನ ಋತುಮಾನ ಎಂಬುದಾಗಿ ಈ ಮೂಲಕ ನಿರ್ದಿಷ್ಟಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಹಿ / 


ಎಸ್ . ಇಂದುಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೦೭ 


ಅನುಬಂಧ - 2 
( ಅಧಿಸೂಚನೆ ಸಂ : ಸ. 127 ಎಂ . ಆರ್. ಇ. 2001, ದಿನಾಂಕ 29.10.2001) 
ರಾಜ್ಯದಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಮತ್ತು ಮಾರುಕಟ್ಟೆ ಕ್ಷೇತ್ರ 

ಕೃಷಿ ಉತ್ಪನ್ನ 
ಜಿಲ್ಲೆಯ ಹೆಸರು 

ಮಾರುಕಟ್ಟೆ ಕ್ಷೇತ್ರ ಒಳಗೊಂಡಿರುವ ತಾಲ್ಲೂಕುಗಳು 
ಮಾರುಕಟ್ಟೆ ಸಮಿತಿ ಹೆಸರು 


ಕ್ರ . ಸಂ . 


- 


3 


ಬೆಂಗಳೂರು ಕಂದಾಯ ವಿಭಾಗ 


ಬೆಂಗಳೂರು ನಗರ ಜಿಲ್ಲೆ 


1. ಬೆಂಗಳೂರು 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


3 . ಚನ್ನಪಟ್ಟಣ 
4 . ಕನಕಪುರ 
5 . ದೊಡ್ಡಬಳ್ಳಾಪುರ 


ಚಿತ್ರದುರ್ಗ 


6. ಚಿತ್ರದುರ್ಗ 
7. ಚಳ್ಳಕೆರೆ 
8. ಹಿರಿಯೂರು 
9. ಹೊಸದುರ್ಗ 
10. ದಾವಣಗೆರೆ 
11. ಜಗಳೂರು 


ದಾವಣಗೆರೆ 


12 . ಹರಿಹರ 


ಬೆಂಗಳೂರು ದಕ್ಷಿಣ 
ಬೆಂಗಳೂರು ಉತ್ತರ , ಆನೇಕಲ್ 
ಚನ್ನಪಟ್ಟಣ, ರಾಮನಗರ, ಮಾಗಡಿ 
ಕನಕಪುರ 
ದೊಡ್ಡಬಳ್ಳಾಪುರ , ಹೊಸಕೋಟೆ, ದೇವನಹಳ್ಳಿ , 
ನೆಲಮಂಗಲ 
ಚಿತ್ರದುರ್ಗ 
ಚಳ್ಳಕೆರೆ, ಮೊಳಕಾಲೂರು 
ಹಿರಿಯೂರು 
ಹೊಸದುರ್ಗ, ಹೊಳಲ್ಕೆರೆ 
ದಾವಣಗೆರೆ 
ಜಗಳೂರು 
ಹರಿಹರ 
ಹರಪನಹಳ್ಳಿ 
ಹೊನ್ನಾಳಿ 
ಚನ್ನಗಿರಿ 
ಕೋಲಾರ 
ಮಾಲೂರು 
ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ , ಶಿಡ್ಲಘಟ್ಟ 
ಚಿಂತಾಮಣಿ| 
ಬಂಗಾರಪೇಟೆ 
ಗೌರಿಬಿದನೂರು, ಗುಡಿಬಂಡೆ 
ಮುಳಬಾಗಿಲು 
ಶ್ರೀನಿವಾಸಪುರ 
ಶಿವಮೊಗ್ಗ, ತೀರ್ಥಹಳ್ಳಿ 
ಸಾಗರ , ಸೊರಬ , ಹೊಸನಗರ 
ಶಿಕಾರಿಪುರ 


5. 


13. ಹರಪ್ಪನಹಳ್ಳಿ 
14. ಹೊನ್ನಾಳಿ 
15. ಚನ್ನಗಿರಿ 
16 , ಕೋಲಾರ 
17 . ಮಾಲೂರು 
18, ಚಿಕ್ಕಬಳ್ಳಾಪುರ 
19. ಚಿಂತಾಮಣಿ 
20. ಬಂಗಾರಪೇಟೆ 
21 . ಗೌರಿಬಿದನೂರು 
22. ಮುಳಬಾಗಿಲು 
23 . ಶ್ರೀನಿವಾಸಪುರ 
24 . ಶಿವಮೊಗ್ಗ 
25 . ಸಾಗರ 
26, ಶಿಕಾರಿಪುರ 
27 . ಭದ್ರಾವತಿ 
28, ತುಮಕೂರು 


ಕೋಲಾರ 


ಶಿವಮೊಗ್ಗ 


ಭದ್ರಾವತಿ 
ತುಮಕೂರು, ಕೊರಟಗೆರೆ 


ತುಮಕೂರು 


29. ಗುಬ್ಬಿ 


ಗುಬ್ಬಿ 


30 . ಹುಳಿಯಾರು 
31. ಕುಣಿಗಲ್ 
32 . ಮಧುಗಿರಿ 


ಚಿಕ್ಕನಾಯಕನ ಹಳ್ಳಿ 
ಕುಣಿಗಲ್ 


ಮಧುಗಿರಿ 


33 . ಪಾವಗಡ 


ಪಾವಗಡ 


೧೦೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ತುರುವೇಕೆರೆ 


ತಿಪಟೂರು 


ಮೈಸೂರು 


ಮೈಸೂರು 


ಕೃಷ್ಣರಾಜನಗರ 


ಹುಣಸೂರು 


೨ . 


ಚಾಮರಾಜನಗರ 


10. 


ದಕ್ಷಿಣ ಕನ್ನಡ 


ಪಿರಿಯಾಪಟ್ಟಣ 
ಟಿ . ನರಸೀಪುರ 
ನಂಜನಗೂಡು 
ಹೆಚ್ . ಡಿ . 

ಕೋಟೆ 
ಚಾಮರಾಜನಗರ, ಯಳಂದೂರು 
ಗುಂಡ್ಲುಪೇಟೆ 
ಕೊಳ್ಳೇಗಾಲ 
ಮಂಗಳೂರು 
ಬಂಟ್ವಾಳ 
ಪುತ್ತೂರು 
ಸುಳ್ಯ 
ಬೆಳ್ತಂಗಡಿ 
ಉಡುಪಿ 
ಕುಂದಾಪುರ 
ಕಾರ್ಕಳ 


11 . 


34 . ಸಿರಾ 
35 . ತುರುವೇಕೆರೆ 
36 . ತಿಪಟೂರು 
ಮೈಸೂರು ಕಂದಾಯ ವಿಭಾಗ 
37. ಮೈಸೂರು 
38. ಕೃಷ್ಣರಾಜನಗರ 
39 . ಹುಣಸೂರು 
40. ಪಿರಿಯಾಪಟ್ಟಣ 
41 . ಟಿ. ನರಸೀಪುರ 
42. ನಂಜನಗೂಡು 
43 . ಸಂತೆಸರಗೂರು 
44. ಚಾಮರಾಜನಗರ 
45 . ಗುಂಡ್ಲುಪೇಟೆ 
46. ಕೊಳ್ಳೇಗಾಲ 
47 . ಮಂಗಳೂರು 
48 , ಬಂಟ್ವಾಳ 
49, ಪುತ್ತೂರು 
50. ಸುಳ್ಯ 
51. ಬೆಳ್ತಂಗಡಿ 
52 . ಉಡುಪಿ 
53 . ಕುಂದಾಪುರ 
54 , ಕಾರ್ಕಳ 
55 . ಮಡಿಕೇರಿ 
56.ಸೋಮವಾರಪೇಟೆ 
(ಕೇಂದ್ರಸ್ಥಾನ ಕುಶಾಲನಗರ) 
57.ಗೋಣಿಕೊಪ್ಪಲು 
58, ಚಿಕ್ಕಮಗಳೂರು 
59 . ಕಡೂರು 
60. ತರೀಕೆರೆ 
61 . ಮೂಡಿಗೆರೆ 
62. ಕೊಪ್ಪ 
63 . ಶೃಂಗೇರಿ 
64, ಹಾಸನ 
65 , ಬೇಲೂರು 
66. ಅರಸೀಕೆರೆ 
67 .ಹೊಳೆನರಸೀಪುರ 
68. ಚನ್ನರಾಯಪಟ್ಟಣ 
69. ಸಕಲೇಶಪುರ 
70 . ಮಂಡ್ಯ 
71. ಮದ್ದೂರು 
72 . ಕೃಷ್ಣರಾಜಪೇಟೆ 
73 . ನಾಗಮಂಗಲ 


ಉಡುಪಿ 


ಕೊಡಗು 


ಮಡಿಕೇರಿ 
ಸೋಮವಾರಪೇಟೆ 


13, 


ಚಿಕ್ಕಮಗಳೂರು 


ವಿರಾಜಪೇಟೆ 
ಚಿಕ್ಕಮಗಳೂರು 
ಕಡೂರು 
ತರೀಕೆರೆ 
ಮೂಡಿಗೆರೆ 
ಕೊಪ್ಪ, ನರಸಿಂಹರಾಜಪುರ 


ಶೃಂಗೇರಿ 


14 , 


ಹಾಸನ 


ಹಾಸನ 
ಬೇಲೂರು, ಆಲೂರು 
ಅರಸೀಕೆರೆ 
ಹೊಳೆನರಸೀಪುರ 
ಚನ್ನರಾಯಪಟ್ಟಣ 
ಸಕಲೇಶಪುರ 
ಮಂಡ್ಯ , ಶ್ರೀರಂಗಪಟ್ಟಣ 
ಮದ್ದೂರು, ಮಳವಳ್ಳಿ 
ಕೃಷ್ಣರಾಜಪೇಟೆ 
ನಾಗಮಂಗಲ, ಪಾಂಡವಪುರ 


ಮಂಡ್ಯ 


ಭಾಗ ೪ 


೧೦೦೯ 


16 . 


ಬೆಳಗಾವಿ 


ಹುಕ್ಕೇರಿ 


ಬಿಜಾಪುರ 


ಬಾಗಲ ಕೋಟೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಬೆಳಗಾಂ ಕಂದಾಯ ವಿಭಾಗ 
74 . ಬೆಳಗಾವಿ 

ಬೆಳಗಾವಿ 
75 , ಬೈಲಹೊಂಗಲ 

ಬೈಲಹೊಂಗಲ 
76 , ಅಥಣಿ 

ಅಥಣಿ 
77. ಗೋಕಾಕ್ 

ಗೋಕಾಕ್ 
78. ಕುಡಚಿ 

ರಾಯಭಾಗ್ 
79, ನಂದಗಡ 

ಖಾನಾಪುರ 
80. ರಾಮದುರ್ಗ 

ರಾಮದುರ್ಗ 
81. ಸೌಂದತ್ತಿ 

ಸ ತಂದ 
82. ನಿಪ್ಪಾಣಿ 

ಚಿಕ್ಕೋಡಿ 
83 . ಸಂಕೇಶ್ವರ 
84. ಬಿಜಾಪುರ 

ಬಿಜಾಪುರ , ಬಸವನಬಾಗೇವಾಡಿ 
85 . ಸಿಂಧಗಿ 

ಸಿಂಧಗಿ, ಇಂಡಿ 
86 , ತಾಳಿಕೋಟೆ 

ಮುದ್ದೇಬಿಹಾಳ 
87 . ಬಾಗಲ ಕೋಟೆ 

ಬಾಗಲ ಕೋಟೆ, ಬೀಳಗಿ. 
88, ಬಾದಾಮಿ 

ಬಾದಾಮಿ 
89 . ಹುನಗುಂದ 

ಹುನಗುಂದ 
90. ಜಮಖಂಡಿ 

ಜಮಖಂಡಿ 
91 . ಮಹಾಲಿಂಗಪುರ 

ಮುಧೋಳ 
92 . ಧಾರವಾಡ 

ಧಾರವಾಡ 
93. ಅಣ್ಣಿಗೇರಿ 

ನವಲ ಗುಂದ 
94. ಹುಬ್ಬಳ್ಳಿ 

ಹುಬ್ಬಳ್ಳಿ 
95 , ಕುಂದಗೋಳ 

ಕುಂದಗೋಳ 
96 . ಕಲ ಘಟಗಿ 

ಕಲಘಟಗಿ, ಶಿಗ್ಗಾಂವಿ 
97 , ಗದಗ್ 

ಗದಗ್ 
98 . ಮುಂಡರಗಿ 

ಮುಂಡರಗಿ 
99. ನರಗುಂದ 

ನರಗುಂದ 
100, ರೋಣ (ಕೇಂದ್ರ ಸ್ಥಾನ 

ರೋಣ 
ಹೊಳೆ ಆಲೂಲು) 
101. ಲಕ್ಷೇಶ್ವರ 

ಶಿರಹಟ್ಟಿ 
102 . ಹಾವೇರಿ 

ಹಾವೇರಿ 
103, ಹಿರೇಕೆರೂರು 

ಹಿರೇಕೆರೂರು 
104. ರಾಣೆಬೆನ್ನೂರು 

ರಾಣೆಬೆನ್ನೂರು 
105. ಬ್ಯಾಡಗಿ 

ಬ್ಯಾಡಗಿ 
106 , ಸವಣೂರು 

ಸವಣೂರು 
107. ಹಾನಗಲ್ 

ಹಾನಗಲ್ 


ಧಾರವಾಡ 


ಹಾವೇರಿ 


22 . 


ಉತ್ತರ ಕನ್ನಡ 


108, ಹಳಿಯಾಳ 


ಹಳಿಯಾಳ, ಸೂಪಾ 


109 , ಕುಮಟಾ 


ಕುಮಟಾ 


110. ಹೊನ್ನಾವರ 
111, ಸಿದ್ದಾಪುರ 
112 , ಯಲ್ಲಾಪುರ 


ಹೊನ್ನಾವರ 
ಸಿದ್ದಾಪುರ 
ಯಲ್ಲಾಪುರ 


೧೦೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಶಿರಸಿ 
ಮುಂಡಗೋಡ 


ಕಾರವಾರ, ಅಂಕೋಲ 


23. 


ಗುಲ್ಬರ್ಗಾ 


ಗುಲ್ಬರ್ಗಾ , ಅಫ್ಜಲ್‌ಪುರ, ಆಳಂದ, ಜೇವರ್ಗಿ 
ಚಿತ್ತಾಪುರ 
ಶಹಾಪುರ 
ಸೋಲಾಪುರ 
ಸೇಡಂ 


ಯಾದಗಿರಿ 
ಚಿಂಚೋಳಿ 


24. 


ಬಳ್ಳಾರಿ 


113 , ಶಿರಸಿ 
114 , ಮುಂಡಗೋಡ 
115 . ಕಾರವಾರ 
ಗುಲ್ಬರ್ಗಾ ಕಂದಾಯ ವಿಭಾಗ 
116 , ಗುಲ್ಬರ್ಗಾ 
117. ಚಿತ್ತಾಪುರ 
118. ಶಹಾಪುರ 
119, ಸೋಲಾಪುರ 
120 , ಸೇಡಂ 
121. ಯಾದಗಿರಿ 
122. ಚಿಂಚೋಳಿ 
123. ಬಳ್ಳಾರಿ 
124 . ಕೊಟ್ಟೂರು 
125. ಹೊಸಪೇಟೆ 
126, ಹಗರಿಬೊಮ್ಮನಹಳ್ಳಿ 
127. ಹಡಗಲಿ 
128. ಸಿರುಗುಪ್ಪಿ 
129. ಬೀದರ್ 
130. ಹುಮಾಬಾದ್ 
131. ಬಸವಕಲ್ಯಾಣ 
132. ಭಾಲ್ಕಿ 
134 . ರಾಯಚೂರು 
135 . ಲಿಂಗಸುಗೂರು 
136, ಮಾನ್ವಿ 
137. ಕೊಪ್ಪಳ 
138, ಗಂಗಾವತಿ 
139 . ಯಲಬುರ್ಗಾ 
(ಕೇಂದ್ರಕಾರ್ಯಸ್ಥಾನ 
ಕಾಕನೂರು) 
140. ಕುಷ್ಟಗಿ 
141, ಸಿಂಧನೂರು 


ಬಳ್ಳಾರಿ , ಸಂಡೂರು 
ಕೂಡ್ಲಗಿ 
ಹೊಸಪೇಟೆ 
ಹಗರಿ ಬೊಮ್ಮನಹಳ್ಳಿ 
ಹಡಗಲಿ 


ಬೀದರ್ 


ಸಿರುಗುಪ್ಪಿ 
ಬೀದರ್‌ 
ಹುಮ್ಮಾಬಾದ್ 
ಬಸವಕಲ್ಯಾಣ 
ಭಾಲ್ಕಿ 
ರಾಯಚೂರು 
ಲಿಂಗಸುಗೂರು 


ಮಾನ್ವಿ 


ಕೊಪ್ಪಳ 
ಗಂಗಾವತಿ 


ಯಲಬುರ್ಗಾ 


ಕುಷ್ಟಗಿ 
ಸಿಂಧನೂರು 


ಸಹಿ / 
ಎಸ್. ಇಂದುಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಅನುಬಂಧ - 2 


( ಅಧಿಸೂಚನೆ ಸಂ . ಸ. ಇ. 10 : ಎಂ .ಆರ್. ಇ . 2001, ದಿನಾಂಕ: 30 .10 .2001) 


1. ಪಶು ಸಂಗೋಪನೆ 

1. ಜಾನುವಾರುಗಳು 
2. ಮೇಕೆಗಳು 
3 . ಕುರಿಗಳು 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೧೧ 


II ನೂಲು, ಎಳೆ 

1. ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ) 
II, ಹೂಗಳು 

1. ಎಲ್ಲಾ ಹೂಗಳು 
IV . ಆಹಾರ ಧಾನ್ಯಗಳು 

1. ಸಜ್ಜೆ 
2. ಜವೆಗೋಧಿ 
3. ಜೋಳ 
4 . ಕಂಬು 
5. ಮೆಕ್ಕೆ ಜೋಳ 
6 . ನವಣಿ 
7. ಭತ್ತ 
8. ರಾಗಿ 
9 . ಅಕ್ಕಿ 
10 . ಸಾಮೆ ( ಸಾವೆ) 

11. ಗೋಧಿ 
V . ಅರಣ್ಯ ಉತ್ಪನ್ನಗಳು 

1. ಅಂಟುವಾಳ 
2. ಬೊಂಬು 
3. ಭತ್ತ 
4. ಹಿಪ್ಪೆ ಬೀಜ 
5 . ಹೊಂಗೇಬೀಜ 
6. ಬೇವಿನ ಬೀಜ 
7. ಸೀಗೇಕಾಯಿ 
8. ಹುಣಸೇಹಣ್ಣು 

9. ಹುಣಸೇಬೀಜ 
VI, ಹಣ್ಣುಗಳು 

1. ಸೇಬು 
2 . ಬಾಳೆಹಣ್ಣು 
3 . ಬೋರೆಹಣ್ಣು 
4. ಹುಳಿಹಣ್ಣುಗಳು 
5. ಚಕ್ಕೋತನಾ ಹಣ್ಣು 
6. ಪೇರಳೆ ಹಣ್ಣು (ಸೀಬೇಹಣ್ಣು) 
7. ದ್ರಾಕ್ಷಿ 
8. ಹಲಸಿನ ಹಣ್ಣು 
9. ಜಂಬು ನೇರಳೆ ಹಣ್ಣು 
10. ನಿಂಬೆಹಣ್ಣು 
11 . ಕರಬೂಜ 
12 . ಮಾವಿನಹಣ್ಣು 
13. ಮೂಸಂಬಿ 
14 . ಮರಸೇಬು 


೧೦೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


15 . ಪೈನಾಪಲ್ ( ಅನಾನಸ್) 
16. ಪಪ್ಪಾಯಿ ಹಣ್ಣು ( ಪರಂಗಿ ಹಣ್ಣು) 
17 . ದಾಳಿಂಬೆಹಣ್ಣು 
18. ಸಪೋಟ 
19 . ಸಿದ್ದೋಟ 
20 . ಕಿತ್ತಳೆ 

21 . ಕಲ್ಲಂಗಡಿ 
VII, ಎಣ್ಣೆ ಬೀಜಗಳು 

1. ನೆಲಗಡಲೆ (ಶೇಂಗಾ) (ಕಾಯಿ ಮತ್ತು ಬೀಜ) 
2 . ಹರಳು ಬೀಜ 
3. ಹತ್ತಿ ಬೀಜ 
4. ಅಗಸೆ ಬೀಜ 
5. ಸಾಸಿವೆ 
6. ಉಚ್ಚೆಳ್ಳು 
7. ಕುಸುಬೆ 
8. ಎಳ್ಳು 
9 . ಸೂರ್ಯಕಾಂತಿ ಬೀಜ 

10 . ಸೋಯಾಬೀನ್ 
VI , ತೋಟಗಾರಿಕೆ ಬೆಳೆಗಳು ಮತ್ತು ಸಂಬಾರ ಪದಾರ್ಥಗಳು 

1. ಅಡಿಕೆ 


2 . ಗೋಡಂಬಿ ಬೀಜ 


3. ಒಣ ಮೆಣಸಿನಕಾಯಿ 
4. ತೆಂಗಿನಕಾಯಿ 
5. ಕೊಬ್ಬರಿ 
6. ಕೊತ್ತಂಬರಿ ಬೀಜ ( ಧನಿಯ ) 


7. ಬೆಳ್ಳುಳ್ಳಿ 


8. ಶುಂಠಿ 
9. ಮೆಂತ್ಯೆ 
10. ಕಾಳು ಮೆಣಸು 

11. ಅರಿಶಿನ 
IX . ದ್ವಿದಳ ಧಾನ್ಯಗಳು 

1. ಅಲಸಂದೆ (ಇಡೀ ಮತ್ತು ಒಡೆದ) 
2. ಅವರೆ (ಇಡೀ ಮತ್ತು ಒಡೆದ) 
3. ಕಡ್ಲೆ ( ಇಡೀ ಮತ್ತು ಒಡೆದ) 
4. ಉದ್ದು (ಇಡೀ ಮತ್ತು ಒಡೆದ) 
5. ಬುಲ್ಲರ್ ( ಇಡೀ ಮತ್ತು ಒಡೆದ) 
6. ಹೆಸರು ( ಇಡೀ ಮತ್ತು ಒಡೆದ) 
7. ಹುರುಳಿ 
8. ಲಾಕ್ (ಇಡೀ ಮತ್ತು ಒಡೆದ) 
9 . ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ) 
10 . ಚೆನ್ನಂಗಿ ( ಇಡೀ ಮತ್ತು ಒಡೆದ) 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೧೩ 


11. ಬಟಾಣಿ 
12. ತೊಗರಿ ( ಇಡೀ ಮತ್ತು ಒಡೆದ) 

13. ಮೋತ್ ( ಇಡೀ ಮತ್ತು ಒಡೆದ) 
X, ತರಕಾರಿಗಳು 

1. ಎಲ್ಲಾ ತರಕಾರಿಗಳು (ಸೊಪ್ಪುಗಳೂ ಸೇರಿಸಿ) 
2 . ಕಾಯಿಗಳು 
3 . ಹಸಿರು ಮೆಣಸಿನಕಾಯಿ 
4 . ಈರುಳ್ಳಿ 
5. ಆಲೂಗಡ್ಡೆ 
6. ಸುವರ್ಣಗಡ್ಡೆ 
7. ಸಿಹಿಗೆಣಸು ( ಗೆಣಸು) 

8. ಟೊಮ್ಯಾಟೊ 
Xl ಮರಮುಟ್ಟುಗಳು 

1. ಬೀಟೆ (ರೋಸ್‌ವುಡ್ ) 
2 . ಬಿಲ್ವಾಲ 
3. ಉರುವಲು ಕಟ್ಟಿಗೆ 
4 . ಗಂಜಾನ್ 
5 . ಹಡಗ 
6. ಹಳದಿ 
7 . ಹನಿಮುತ್ತಲ್ 
8. ಹೊನ್ನೆ 
9, ಐಯಾನಿ 
10. ಈರುಳ್ಳಿ 
11 . ಜಂಬ 
12. ಕಲನ್ 
13. ಕಿಂಡಲ್ 
14 . ಮಾವಿನಮರ 
15. ಮತ್ತಿ 
16 . ನಂದಿ 
17. ರಾಂಪತ್ರೆ 
18, ತೇಗ ( ಸಾಗವಾನಿ) 
19 , ಬಿಳಿ ದೇವದಾರ್ (ಕೇದರ) 
20. ಸಿಲ್ವರ್ ಓಕ್ 

21. ನೀಲಗಿರಿ 
XII, ಇತರೆ ಉತ್ಪನ್ನಗಳು 

1. ವೀಳ್ಯದೆಲೆ 
2. ಬೆಲ್ಲ 
3. ತೆಂಗಿನಕಡ್ಡಿ 
4. ಒಣದ್ರಾಕ್ಷಿ 


ಸಹಿ / 


ಎಸ್ . ಇಂದುಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


೧೦೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಅನುಬಂಧ - 2 
( ಅಧಿಸೂಚನೆ ಸಂ . ಸಸಿ 10 : ಎಂ . ಆರ್. ಇ. 2001 , ದಿನಾಂಕ 30.10. 2001 


*) 


ಜಿಲ್ಲೆಯ 
ಉತ್ಪನ್ನ 


ಕೃಷಿ ಉತ್ಪನ್ನ 


ಮಾರುಕಟ್ಟೆ ಕ್ಷೇತ್ರ 
( ತಾಲೂಕುಗಳು ) 


ಮಾರುಕಟ್ಟೆ ಕ್ಷೇತ್ರದಲ್ಲಿ ನಿರ್ದಿಷ್ಟಪಡಿಸಿದ ಕೃಷಿ ಉತ್ಪನ್ನಗಳು 


- 


2 


ಬೆಂಗಳೂರು 


ಬೆಂಗಳೂರು 
ನಗರ ಜಿಲ್ಲೆ 


ಹಣ್ಣು ಮತ್ತು 
ತರಕಾರಿ 


( ವಿಶೇಷ) 


(ಉತ್ತರ ) 
ಬೆಂಗಳೂರು 
( ದಕ್ಷಿಣ) ಆನೇಕಲ್ 


ಕೃಷಿ ಉತ್ಪನ್ನ 
ಮಾರುಕಟ್ಟೆ 


ಸಮಿತಿ 


ತರಕಾರಿಗಳು: ಬದನೆಕಾಯಿ , ಬೆಂಡೆಕಾಯಿ , ಸೌತೆಕಾಯಿ , 
ಕುಂಬಳಕಾಯಿ, ಬೂದುಕುಂಬಳಕಾಯಿ , ಸೋರೆಕಾಯಿ , 
ಹೀರೇಕಾಯಿ , ಪಡವಲಕಾಯಿ , ಹಾಗಲಕಾಯಿ , ಅವರೆಕಾಯಿ , 
ಹಸಿರುಮೆಣಸಿನಕಾಯಿ, ಹುರುಳಿಕಾಯಿ , ತೊಗರಿಕಾಯಿ , 
ಸಿಹಿಗೆಣಸು, ಮರಗೆಣಸು (ಟೋಪಿಕ್ ) ಬೀಟ್‌ರೂಟ್, ಕ್ಯಾರೆಟ್ , 
ಮೂಲಂಗಿ, ಸುವರ್ಣಗೆಡ್ಡೆ , ಬಟಾಣಿ, ಗೋರಿಕಾಯಿ 
(ಕ್ಲಸ್ಟರ್‌ಬೀನ್ಸ್), ಬಾಳೇಕಾಯಿ , ಮಾವಿನಕಾಯಿ , ನೆಲ್ಲಿಕಾಯಿ , 
ಸೀಮೆಬದನೇಕಾಯಿ , ಚಪ್ಪರದವರೆಕಾಯಿ, ಅಲಸಂದೆಕಾಯಿ , 
ನುಗ್ಗೆಕಾಯಿ , ತೊಂಡೆಕಾಯಿ , ಹುರಳಿಕಾಯಿ , ಎಲೆಕೋಸು, 
ಕಾಲಿಫ್ಲವರ್‌, ನವಲಕೋಲ್, ಸೊಪ್ಪುಗಳು , ಟೊಮ್ಯಾಟೊ , 
ಹಸಿಶುಂಠಿ. 
ಹಣ್ಣುಗಳು: ಸೇಬು, ಮರಸೇಬು, ದ್ರಾಕ್ಷಿ, ಅನಾನಸ್, 
ಸೀಬೇಹಣ್ಣು, ನೇರಳೆಹಣ್ಣು ದಾಳಿಂಬೆಹಣ್ಣು, ಮಾವಿನಹಣ್ಣು, 
ಹಲಸಿನಹಣ್ಣು, ಮೂಸಂಬಿ , ಕಿತ್ತಳೆಹಣ್ಣು, ಕಲ್ಲಂಗಡಿ ಹಣ್ಣು, 
ಕರಬೂಜ, ಸಿದ್ದೋಟ, ಚಕೋತ ಹಣ್ಣು, ಬಾಳೇಹಣ್ಣು, 
ಅಂಜೂರ, ಪಪ್ಪಾಯಿ , ಸಪೋಟ, ಬೋರೆಹಣ್ಣು, ನಿಂಬೆಹಣ್ಣು. 
ಇತರೆ ಉತ್ಪನ್ನಗಳು : ವೀಳ್ಯದೆಲೆ. 


ಸಹಿ / 


ಎಸ್ . ಇಂದುಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಕರ್ನಾಟಕ ಸರ್ಕಾರ 


ಸಂಖ್ಯೆ: ಸಹಕಾರ /10 / ಎಂಇಆರ್‌ 2001 , 


ಕರ್ನಾಟಕ ಸರ್ಕಾರ ಸಚಿವಾಲಯ 

ಬಹುಮಹಡಿ ಕಟ್ಟಡಗಳು, 
ಬೆಂಗಳೂರು, ದಿನಾಂಕ: 2.1.2002. 


ಅಧಿಸೂಚನೆ 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ (1966ರ ಕರ್ನಾಟಕ ಅಧಿನಿಯಮ 27) 65ನೇ 
ಪ್ರಕರಣದ ( 3) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಇದೇ ಸಂಖ್ಯೆಯ ದಿನಾಂಕ 30.10 .2001ರ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಿರುವ ಕಾಲಿಕ ಅವಧಿಯನ್ನು 1.1.2002 ರಿಂದ 31.10 . 2002 ರವರೆಗೆ ಈ ಮೂಲಕ ವಿಸ್ತರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 

ಮತ್ತು ಅವರ ಹೆಸರಿನಲ್ಲಿ , 


ಸಹಿ / 


ಎಸ್ . ಇಂದುಮತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಹಕಾರ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೧೫ 


- 


ಸ 


ಅ 


+ 


ಕರ್ನಾಟಕ ಸರ್ಕಾರ 
ಸಂಖ್ಯೆ: ಸಹಕಾರ /10 / ಎಂಇಆರ್‌ 2001, 

ಕರ್ನಾಟಕ ಸರ್ಕಾರ ಸಚಿವಾಲಯ 
ಬಹುಮಹಡಿ ಕಟ್ಟಡಗಳು, 

ಬೆಂಗಳೂರು, ದಿನಾಂಕ: 25.1.2002. 

ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ (1966ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 27 ) 65ನೇ 
ಪ್ರಕರಣದ (3) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಇದೇ ಸಂಖ್ಯೆಯ ದಿನಾಂಕ 2.1. 2002ರ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಿರುವ ಕಾಲಿಕ ಅವಧಿಯನ್ನು 1.2.2002 ರಿಂದ 31.3 . 2002 ರವರೆಗೆ ಈ ಮೂಲಕ ಮತ್ತಷ್ಟು ವಿಸ್ತರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ , 

ಸಹಿ/ 
ಎಸ್ , ಇಂದುಮತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಆಸ್ತಿ ಹಂಚಿಕೆಯ ನಿಯಂತ್ರಣ) ನಿಯಮಗಳು, 2004 

ನಿಯಮಗಳ ಅನುಕ್ರಮಣಿಕೆ 
ನಿಯಮಗಳು: 

ಹೆಸರು ಮತ್ತು ಪ್ರಾರಂಭ 
ಪರಿಭಾಷೆಗಳು 
ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ ಹಂಚಿಕೆಗಾಗಿ ನಿವೇಶನ , ಇತ್ಯಾದಿಗಳ ನೀಡಿಕೆ 
ನಿವೇಶನ, ಇತ್ಯಾದಿಗಳ ಮೌಲ್ಯ ನಿರ್ಧರಣೆ 
ನಿವೇಶನ ಮೌಲ್ಯವನ್ನು ಗೊತ್ತುಪಡಿಸಲು ಮಾನದಂಡಗಳು 
ನೋಂದಣಿ 
ಅರ್ಹತೆ 
ಹಂಚಿಕೆಗಾಗಿ ಅರ್ಜಿದಾರರನ್ನು ಆಯ್ಕೆ ಮಾಡಲು ಸೂತ್ರಗಳು 
ಮೂಲೆ ನಿವೇಶನದ ಹಂಚಿಕೆ . 
ಪೆಟ್ರೋಲಿಯಂ ಚಿಲ್ಲರೆ ವ್ಯಾಪಾರ ಸೌಲಭ್ಯಗಳಿಗಾಗಿ ನಿವೇಶನಗಳ ಅಥವಾ ಖಾಲಿ ಜಾಗದ ಹಂಚಿಕೆ 
ಸಾರ್ವಜನಿಕ ಹರಾಜಿನ ಮೂಲಕ ನಿವೇಶನಗಳ / ಕಟ್ಟಡಗಳ ಹಂಚಿಕೆ 
ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ ನಿವೇಶನ, ಅಂಗಡಿ , ಗೋದಾಮು ಅಥವಾ ಅಂಗಡಿ ಸಹಿತ 
ಗೋದಾಮು ಹಂಚಿಕೆ ಷರತ್ತುಗಳು 
ಹಂಚಿಕೆ ಪಡೆದವನನ್ನು ಗುತ್ತಿಗೆದಾರನೆಂದು ಭಾವಿಸತಕ್ಕದ್ದು 
ವರ್ಗಾವಣೆಗೆ ನಿರ್ಬಂಧ 
ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸಿನ ಆಧಾರದ ಮೇಲೆ ಅಂಗಡಿಯ , ಅಂಗಡಿ ಸಹಿತ ಗೋದಾಮಿನ ಅಥವಾ 
ಗೋದಾಮಿನ ಹಂಚಿಕೆ. 
ತೂಕಮಾಡುವ ಯಂತ್ರಗಳು ( ವೇಬ್ರಿಜ್‌ ) ಇತ್ಯಾದಿಗಳ ಹಂಚಿಕೆ 
ಲೈಸನ್ನು ಶುಲ್ಕವನ್ನು ನಿಗದಿಪಡಿಸುವುದು 
ಕೇಳಿದಾಗ ಬಿಟ್ಟುಕೊಡುವ ಲೈಸನ್ನು ಆಧಾರದ ಮೇಲೆ ಮಾಡುವ ಹಂಚಿಕೆಗಾಗಿ ಇರುವ ಷರತ್ತುಗಳು 
ನಿವೇಶನ, ಇತ್ಯಾದಿಗಳನ್ನು ಮೀಸಲಿಡುವುದು 
ಮಾರುಕಟ್ಟೆ ಸಮಿತಿಯಿಂದ ನಿವೇಶನದ ಅಥವಾ ಇತರ ಕಟ್ಟಡದ ಮುಟ್ಟುಗೋಲು 
ಅರ್ಜಿದಾರನ ಮರಣ 
ಸ್ವಯಿಚ್ಛೆಯಿಂದ ಹಿಂದಿರುಗಿಸುವುದು 
ದಂಡರೂಪದ ಶುಲ್ಕ, ಇತ್ಯಾದಿ 


೧ 


೦ 


೧ 


೧೦೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
21. ಸಂಗತಿಗಳನ್ನು ತಪ್ಪಾಗಿ ನಿರೂಪಿಸುವುದು ಅಥವಾ ಮುಚ್ಚಿಡುವುದು 
21ಎ , ಗೋದಾಮುಗಳ ಅಥವಾ ನಿವೇಶನಗಳ ಬದಲಾವಣೆ 

ದುರ್ಬಳಕೆ , ಸೇರ್ಪಡೆಗಳ ಮತ್ತು ಮಾರ್ಪಾಟುಗಳ ಮೇಲೆ ನಿರ್ಬಂಧಗಳು 
23 . ಮನರೀಕ್ಷಣೆ 
24 . ಸಹಕಾರಿ ಸಂಘಗಳು, ಇತ್ಯಾದಿಗಳಿಗೆ ನಿವೇಶನಗಳ ಹಂಚಿಕೆ 

ನಮೂನೆ 1 ರಿಂದ IX 
ಅಧಿಸೂಚನೆಗಳು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಆಸ್ತಿ ಹಂಚಿಕೆಯ ನಿಯಂತ್ರಣ) ನಿಯಮಗಳು , 2004 

ಸಹಕಾರ ಸಚಿವಾಲಯ 

ಅಧಿಸೂಚನೆ 

ಸಂ . ಸಿಡಿ 58 ಎಂಆರ್‌ಇ 2002 , ಬೆಂಗಳೂರು, ದಿನಾಂಕ ೨ನೇ ಜುಲೈ , 2004 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ [(ನಿಯಂತ್ರಣ ಮತ್ತು ಅಭಿವೃದ್ದಿ) ] ಅಧಿನಿಯಮ, 1966ರ (1966ರ ಕರ್ನಾಟಕ ಅಧಿನಿಯಮ 
27) 146ನೆಯ ಪ್ರಕರಣದ (1) ನೇ ಉಪಪ್ರಕರಣದಿಂದ ಅಗತ್ಯಪಡಿಸಲಾದಂತೆ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ *[(ನಿಯಂತ್ರಣ ಮತ್ತು 
ಅಭಿವೃದ್ಧಿ) ನಿಯಮಗಳು, 1968ನ್ನು 23ನೆಯ ಅಕ್ಟೋಬರ್, 2003ರ ಅಧಿಸೂಚನೆ ಸಂಖ್ಯೆ ಸಿಎಇ/ 58 /ಎಂಆರ್ ಇ/ 2002ನ್ನು 30ನೆಯ ಅಕ್ಟೋಬರ್ 
2003ರ ರಾಜ್ಯಪತ್ರದ ಭಾಗ - iV - ಎ ವಿಶೇಷ ಸಂಚಿಕೆಯಲ್ಲಿ ನಿಯಮಗಳ ಕರಡನ್ನು ಪ್ರಕಟಿಸುವ ಮೂಲಕ , ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟವಾದ 
ದಿನಾಂಕದಿಂದ 30 ದಿನಗಳೊಳಗಾಗಿ ಬಾಧಕವಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿದ್ದುದರಿಂದ. 

ಸದರಿ ರಾಜ್ಯಪತ್ರವನ್ನು 2003ರ ಅಕ್ಟೋಬರ್ 30ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದ್ದುದರಿಂದ; 

ಮತ್ತು ಮೇಲೆ ನಿರ್ದಿಷ್ಟಪಡಿಸಲಾದ ಸದರಿ ಅವಧಿಯೊಳಗಾಗಿ ಸ್ವೀಕರಿಸಿದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು 
ಪರಿಗಣಿಸಿರುವುದರಿಂದ; 

ಆದ್ದರಿಂದ ಈಗ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ [(ನಿಯಂತ್ರಣ ಮತ್ತು ಅಭಿವೃದ್ದಿ)] ಅಧಿನಿಯಮ , 1966ರ (1966ರ 
ಕರ್ನಾಟಕ ಅಧಿನಿಯಮ 27) 146ನೆಯ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಮುಂದಿನ ನಿಯಮಗಳನ್ನು ರಚಿಸುತ್ತದೆ, ಎಂದರೆ: 

1.2007 ರ ಅಧಿನಿಯಮ ಸಂಖ್ಯೆ 23ರ ಮೂಲಕ 16 - 08- 2007ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2 . ಅಧಿಸೂಚನೆ ಸಂಖ್ಯೆ ಸಿಡಿ 229 ಎಂಆರ್‌ಇ 2007 ದಿನಾಂಕ 19 - 03 - 2008ರ ಮೂಲಕ 20 - 03 - 2008ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಆಸ್ತಿ 
ಹಂಚಿಕೆಯ ನಿಯಂತ್ರಣ ) ನಿಯಮಗಳು, 2004 ಎಂದು ಕರೆಯತಕ್ಕದ್ದು. 

( 2) ಇವು, ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 
2 . ಪರಿಭಾಷೆಗಳು. - ಈ ನಿಯಮಗಳಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 

(1) ಅಧಿನಿಯಮ ಎಂದರೆ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ, 1966 
ಎಂದು ಅರ್ಥ. 

( 2) ಹಂಚಿಕೆ ಪಡೆದವನು ಎಂದರೆ, ಈ ನಿಯಮಗಳ ಮೇರೆಗೆ ಯಾವುದೇ ನಿವೇಶನ, ಗೋದಾಮು, ಅಂಗಡಿ, ಅಂಗಡಿ ಸಹಿತ ಗೋದಾಮು, 
ತೂಕದ ಯಂತ್ರ ( ವೇಬ್ರಿಡ್ಜ್‌) , ಚಿಲ್ಲರೆ ಅಂಗಡಿಗಳು, ಕ್ಯಾಂಟೀನು, ಚಹಾದ ಅಂಗಡಿಗಳು, [ ಪೆಟ್ರೋಲ್ ಬಂಕ್ ಸ್ಥಾಪನೆಗಾಗಿ ಪ್ಲಾಟುಗಳ ] ಅಥವಾ ಇತರ 
ಕಟ್ಟಡಗಳ ಹಂಚಿಕೆ ಪಡೆದವನು ಎಂದು ಅರ್ಥ. 

1. 2007ರ ಅಧಿನಿಯಮ ಸಂಖ್ಯೆ . 23ರ ಮೂಲಕ 16.08.2007ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
2. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 - 2007ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 
(3) ಅನುಬಂಧ ಎಂದರೆ, ಈ ನಿಯಮಗಳಿಗೆ ಲಗತ್ತಿಸಿದ ಅನುಬಂಧಗಳು. 

(4) ಮೂಲೆ ನಿವೇಶನ ಎಂದರೆ , ಕಡೆಯ ಪಕ್ಷ ಎರಡು ಬದಿಗೆ ಪರಸ್ಪರ ಲಂಬಕೋನದಲ್ಲಿರುವ, ರಸ್ತೆಗಳಿಂದ ಸುತ್ತುವರೆದಿರುವ ಮತ್ತು 
ಅದನ್ನು ಒಳಗೊಂಡಿರುವ ನಿವೇಶನ ಎಂದು ಅರ್ಥ. 

(5) ಪ್ರಸಕ್ತ ಮೌಲ್ಯ ಎಂದರೆ, ಮಾರುಕಟ್ಟೆ ಸಮಿತಿಯು ಈಗಾಗಲೇ ಹಂಚಿಕೆ ಮಾಡಿದ ನಿವೇಶನದ ಮೌಲ್ಯ ಎಂದು ಅರ್ಥ. 
(6) ಇಲಾಖೆ ಎಂದರೆ, ಕೃಷಿ ಮಾರುಕಟ್ಟೆ ಇಲಾಖೆ ಎಂದು ಅರ್ಥ. 
(7) ನಮೂನೆ ಎಂದರೆ, ಈ ನಿಯಮಗಳಿಗೆ ಲಗತ್ತಿಸಿದ ನಮೂನೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೧೦೧೭ 
(8) ಲೈಸೆನ್ನು ಹೊಂದಿರುವ ಮಾರುಕಟ್ಟೆ ಕಾರ್ಯನಿರ್ವಾಹಕ ಎಂದರೆ , ದಲಾಲನಾಗಿ, ವ್ಯಾಪಾರಿಯಾಗಿ, ದಲ್ಲಾಳಿಯಾಗಿ, ಆಮದು 
ಮಾಡಿಕೊಳ್ಳುವವನಾಗಿ, ಜಿನ್ನರ್‌ನಾಗಿ , ಪ್ರಸ್ತರ್‌ನಾಗಿ, ಕ್ರಶರ್‌ನಾಗಿ , ದಾಸ್ತಾನುದಾರನಾಗಿ, ಉಗ್ರಾಣದಾರನಾಗಿ, ರಫ್ತುದಾರನಾಗಿ ಲೈಸೆನ್ಸ್ ಹೊಂದಿರುವ ವ್ಯಕ್ತಿ 
ಎಂದು ಅರ್ಥ. 

(9) ಸೇವಾ ಸಂಸ್ಥೆಗಳು ಇದು ಅಂಚೆ ಇಲಾಖೆಯನ್ನು, ತಂತಿ ಇಲಾಖೆಯನ್ನು, ಪೊಲೀಸು ಇಲಾಖೆಯನ್ನು , [ ರಾಜ್ಯ ಸರ್ಕಾರದ, ಕೇಂದ್ರ 
ಸರ್ಕಾರದ ಮತ್ತು ಅದರ ಉದ್ಯಮಗಳ ನಿಗಮಗಳ ಕಚೇರಿಗಳನ್ನು, ಅಗ್ನಿಶಾಮಕ ಸೇವೆಯನ್ನು, ಬ್ಯಾಂಕನ್ನು ಮತ್ತು ಆಸ್ಪತ್ರೆಯನ್ನು ಅಥವಾ 
ಪಶುವೈದ್ಯಕೀಯ ಆಸ್ಪತ್ರೆಯನ್ನು ಅಥವಾ ಕಾಲಕಾಲಕ್ಕೆ ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದಂತೆ ಇತರ ಸರ್ಕಾರಿ ಕಚೇರಿಗಳನ್ನು ಒಳಗೊಳ್ಳುತ್ತದೆ. 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 - 10 -2007ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

3 . ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ ಹಂಚಿಕೆಗಾಗಿ ನಿವೇಶನ, ಇತ್ಯಾದಿಗಳ ನೀಡಿಕೆ.- (1) ಮಾರುಕಟ್ಟೆ ಸಮಿತಿಯು, ಈ ನಿಯಮಗಳು 
ಮತ್ತು ರಾಜ್ಯ ಸರ್ಕಾರದ ಸಾಮಾನ್ಯ ಮತ್ತು ವಿಶೇಷ ಆದೇಶಗಳಿಗೊಳಪಟ್ಟು, ಮಾರುಕಟ್ಟೆ ಪ್ರಾಂಗಣದಲ್ಲಿ ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ 
ನಿವೇಶನಗಳನ್ನು, ಅಂಗಡಿಗಳನ್ನು , ಗೋದಾಮುಗಳನ್ನು ಅಥವಾ ಅಂಗಡಿ ಸಹಿತ ಗೋದಾಮುಗಳನ್ನು ಹಂಚಿಕೆಗಾಗಿ ನೀಡಬಹುದು. 

( 2) ಅಂಥ ಹಂಚಿಕೆಗೆ ಸಂಬಂಧಪಟ್ಟಂತೆ ಸ್ಥಳವನ್ನು , ನಿವೇಶನಗಳ ಸಂಖ್ಯೆಯನ್ನು , ಗೋದಾಮುಗಳನ್ನು , ಅಂಗಡಿ ಸಹಿತ ಗೋದಾಮುಗಳು 
ಯಾವುವಾದರೂ ಇದ್ದರೆ ಅವುಗಳನ್ನು ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕವನ್ನು ಮತ್ತು ಅಂಥ ಇತರ ವಿವರಗಳನ್ನು ನಿರ್ದಿಷ್ಟಪಡಿಸಿ ಮಾರುಕಟ್ಟೆ 
ಸಮಿತಿಯ ಕಚೇರಿಯ ಸೂಚನಾ ಫಲಕದಲ್ಲಿ ನೋಟೀಸನ್ನು ಅಂಟಿಸುವ ಮೂಲಕ ಮತ್ತು [ ಅಂಥ ಹಂಚಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಲು 15 ದಿನಗಳ 
ಕಾಲವನ್ನು ನಿರ್ದಿಷ್ಟಪಡಿಸಿ ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಕ ಪ್ರಸಾರವುಳ್ಳ ಎರಡಕ್ಕಿಂತ ಕಡಿಮೆ ಇಲ್ಲದ ಕನ್ನಡ ಸಮಾಚಾರ ಪತ್ರಿಕೆಗಳಲ್ಲಿ ಪ್ರಕಟಿಸುವ 
ಮೂಲಕ] ಸೂಕ್ತ ಪ್ರಚಾರ ನೀಡತಕ್ಕದ್ದು . 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12- 10- 2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

( 3) ಮಾರುಕಟ್ಟೆ ಸಮಿತಿಯು, ನಿವೇಶನಗಳನ್ನು , ಗೋದಾಮುಗಳನ್ನು , ಅಂಗಡಿಗಳನ್ನು ಅಥವಾ ಅಂಗಡಿ ಸಹಿತ ಗೋದಾಮುಗಳನ್ನು ಗುತ್ತಿಗೆ 
ಸಹಿತ ಮಾರಾಟ ಆಧಾರದ ಮೇಲೆ ಹಂಚಿಕೆ ಮಾಡುವ ಸಂಬಂಧದಲ್ಲಿ ಅರ್ಜಿಗಳನ್ನು ಕರೆದಾಗ, 6ನೇ ನಿಯಮದ ಮೇರೆಗೆ ನೋಂದಾಯಿಸಿದ, ಲೈಸೆನ್ನು 
ಪಡೆದ ಯಾರೇ ಮಾರುಕಟ್ಟೆ ಕಾರ್ಯನಿರ್ವಾಹಕನು ನಿವೇಶನದ, ಗೋದಾಮಿನ, ಅಂಗಡಿಯ ಅಥವಾ ಸಂದರ್ಭಾನುಸಾರ ಅಂಗಡಿ ಸಹಿತ ಗೋದಾಮುಗಳ 
ಸಂಬಂಧದಲ್ಲಿ ಅದರ ಮೌಲ್ಯದ ಶೇಕಡಾ ಇಪ್ಪತ್ತೈದಕ್ಕಿಂತ ಕಡಿಮೆಯಲ್ಲದ ಆರಂಭಿಕ ಠೇವಣಿಯೊಂದಿಗೆ, ನಮೂನೆ- III ರಲ್ಲಿ ಮಾರುಕಟ್ಟೆ ಸಮಿತಿಗೆ ಅರ್ಜಿ 
ಸಲ್ಲಿಸತಕ್ಕದ್ದು. 

( 4) ಯಾರೇ ನೋಂದಾಯಿತ ಅರ್ಜಿದಾರನು ಮಾರುಕಟ್ಟೆ ಸಮಿತಿಯಿಂದ ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ ನಿವೇಶನದ, 
ಗೋದಾಮಿನ, ಅಂಗಡಿಯ ಅಥವಾ ಅಂಗಡಿ ಸಹಿತ ಗೋದಾಮಿನ ಹಂಚಿಕೆಯನ್ನು ಪಡೆಯಲು ವಿಫಲವಾದಲ್ಲಿ , ಆ ಅರ್ಜಿದಾರನು ಆ ನೋಂದಣಿ 
ಪ್ರಮಾಣ ಪತ್ರವನ್ನು ಹಿಂದಿರುಗಿಸುವ ಮೂಲಕ ನೋಂದಣಿಯನ್ನು ಹಿಂದಕ್ಕೆ ಪಡೆದ ಹೊರತು , ಆ ನೋಂದಣಿಯು ನಂತರದ ಹಂಚಿಕೆಗಳಿಗೆ ಕೂಡ 
ಸಿಂಧುವಾಗಿರತಕ್ಕದ್ದು . 

(5) ಮಾರುಕಟ್ಟೆ ಸಮಿತಿಯು, 4ನೇ , 5ನೇ , 7ನೇ ಮತ್ತು 8ನೇ ನಿಯಮಗಳ ಉಪಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಗುತ್ತಿಗೆ ಸಹಿತ 
ಮಾರಾಟದ ಆಧಾರದ ಮೇಲೆ ನಿವೇಶನದ, ಅಂಗಡಿಯ , ಅಂಗಡಿ ಸಹಿತ ಗೋದಾಮಿನ ಹಂಚಿಕೆ ಮಾಡಬಹುದು. 

4. ನಿವೇಶನ, ಇತ್ಯಾದಿಗಳ ಮೌಲ್ಯ ನಿರ್ಧರಣೆ.- (1) ಮಾರುಕಟ್ಟೆ ಸಮಿತಿಯು, ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ ಹಂಚಿಕೆ 
ಮಾಡಬೇಕಾದ ನಿವೇಶನದ, ಅಂಗಡಿಯ , ಗೋದಾಮಿನ ಅಥವಾ ಅಂಗಡಿ ಸಹಿತ ಗೋದಾಮಿನ ಮೌಲ್ಯನಿರ್ಧರಣಾ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ 
ಸಹಾಯಕ ಕಾರ್ಯನಿರ್ವಾಹಕ ಇಂಜನಿಯರನಿಂದ ( ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ ) ಪಡೆಯತಕ್ಕದ್ದು. ಅವರು , ( 2) ನೆಯ ಉಪನಿಯಮದ 
ಉಪಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಮೌಲ್ಯನಿರ್ಧರಣಾ ಪ್ರಮಾಣಪತ್ರವನ್ನು ನೀಡತಕ್ಕದ್ದು . ಮಾರುಕಟ್ಟೆ ಸಮಿತಿಯು ಯುಕ್ತ ಕಾರಣಗಳನ್ನು 
ಲಿಖಿತದಲ್ಲಿ ದಾಖಲಿಸಿ, ಸಹಾಯಕ ಕಾರ್ಯನಿರ್ವಾಹಕ ಇಂಜನಿಯರನು ಹಾಗೆ ನಿಗದಿಪಡಿಸಿದ ಮೌಲ್ಯವನ್ನು ಹೆಚ್ಚಿಸಬಹುದು. ಸಹಾಯಕ 
ಕಾರ್ಯನಿರ್ವಾಹಕ ಇಂಜನಿಯರು ಅಥವಾ ಮಾರುಕಟ್ಟೆ ಸಮಿತಿಯು ಹಾಗೆ ನಿಗದಿಪಡಿಸಿದ ಮೌಲ್ಯವು ಕೃಷಿ ಮಾರುಕಟ್ಟೆಯ ನಿರ್ದೇಶಕರ 
ಅನುಮೋದನೆಗೊಳಪಟ್ಟಿರತಕ್ಕದ್ದು . ಅವರು ಕಾರಣಗಳನ್ನು ದಾಖಲಿಸಿದ ನಂತರ ಅಂಥ ಮಾರ್ಪಾಟುಗಳೊಂದಿಗೆ ಅನುಮೋದನೆ ನೀಡಬಹುದು. 

(2) ಗುತ್ತಿಗೆ ಸಹಿತ ಮಾರಾಟದ ಆಧಾರದ ಮೇಲೆ ಹಂಚಿಕೆ ಮಾಡುವ ನಿವೇಶನದ, ಅಂಗಡಿಯ, ಗೋದಾಮಿನ ಅಥವಾ ಅಂಗಡಿ ಸಹಿತ 
ಗೋದಾಮಿನ ಮೌಲ್ಯವನ್ನು ನಿರ್ಧರಿಸುವಾಗ ಈ ಕೆಳಕಂಡ ಸಂಗತಿಗಳನ್ನು ಪರಿಗಣಿಸತಕ್ಕದ್ದು : 

(1) ಹೆಚ್ಚಿನ ಪರಿಹಾರವನ್ನು ಸಂದಾಯ ಮಾಡಿರುವುದನ್ನೂ ಒಳಗೊಂಡಂತೆ ಭೂ ಸ್ವಾಧೀನಕ್ಕಾಗಿ ಮಾಡಿದ ಖರ್ಚು ಮತ್ತು 
ಭೂಸ್ವಾಧೀನದ ದಿನಾಂಕದಿಂದ ವರ್ಷಕ್ಕೆ ಶೇಕಡಾ ಐದರ ಬಡ್ಡಿದರದಲ್ಲಿ ಸಂದಾಯ ಮಾಡಿದ ಬಡ್ಡಿಯ ಮೊಬಲಗು. 

(ii) ರಸ್ತೆಗಳು, ಚರಂಡಿಗಳು, ಅಡಿಗಾಲುವೆಗಳು, ವಿದ್ಯುದ್ದೀಕರಣ, ನೀರು ಪೂರೈಕೆ, ಕಾಂಪೌಂಡು ಗೋಡೆ | ಬೇಲಿ ಹಾಕುವುದು, 
ಹರಾಜು ಕಟ್ಟೆ , ಬ್ಯಾಂಕು , ಅಂಚೆ ಕಚೇರಿ ಕಟ್ಟಡ, ಶ್ರಮಿಕ ಭವನ, ರೈತ ಭವನ, ಸಮುದಾಯ ಭವನ , ಕಚೇರಿ ಕಟ್ಟಡ, ಅತಿಥಿ ಗೃಹ, 
ಒಣಹಾಕುವುದಕ್ಕೆ ಕಟ್ಟೆ, ಸುಂಕದಕಟ್ಟೆ, ತೂಕ ಮಾಡುವ ಯಂತ್ರ ( ವೇಬ್ರಿಜ್‌), ಪಶು ಚಿಕಿತ್ಸಾಲಯ , ಕ್ಯಾಂಟೀನು ಕಟ್ಟಡ ಇತ್ಯಾದಿಗಳಂಥ ಮೂಲ 
ಸೌಕರ್ಯಗಳನ್ನು ಮಾರುಕಟ್ಟೆ ಪ್ರಾಂಗಣದಲ್ಲಿ ಒದಗಿಸುವುದಕ್ಕಾಗಿ ಖರ್ಚು ಮಾಡಲಾದ ಮೊಬಲಗು ಮತ್ತು ಅಂಥ ಮೊತ್ತದ ಮೇಲೆ, ಖರ್ಚು 
ಮಾಡಿದ ವರ್ಷದಿಂದ ವಾರ್ಷಿಕ ಶೇಕಡಾ ಐದರ ದರದಲ್ಲಿ ಲೆಕ್ಕ ಹಾಕಿದ ಬಡ್ಡಿ. 

( iii) ಅಂಗಡಿಯ, ಅಂಗಡಿ ಸಹಿತ ಗೋದಾಮಿನ ಅಥವಾ ಗೋದಾಮಿನ ಸಂಬಂಧದಲ್ಲಿ, ಅಂಗಡಿಯ , ಅಂಗಡಿ ಸಹಿತ 
ಗೋದಾಮಿನ ಅಥವಾ ಗೋದಾಮಿನ ನಿರ್ಮಾಣ ವೆಚ್ಚವನ್ನು ಕೂಡ ಈ ಮೇಲ್ಕಂಡ ಖಂಡಗಳಲ್ಲಿ ನಮೂದಿಸಿದ ಮೊಬಲಗಿನ ಜೊತೆಗೆ 
ಹೆಚ್ಚುವರಿಯಾಗಿ ಸೇರಿಸತಕ್ಕದ್ದು. 

(iv) ಕಟ್ಟಡ ಮೌಲ್ಯದಲ್ಲಿನ ಇಳಿತವನ್ನು , ಲೋಕೋಪಯೋಗಿ ಇಲಾಖಾ ಸಂಹಿತೆಯಂತೆ ಲೆಕ್ಕ ಹಾಕತಕ್ಕದ್ದು . 


& 


೧೦೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
5. ನಿವೇಶನ ಮೌಲ್ಯವನ್ನು ಗೊತ್ತುಪಡಿಸಲು ಮಾನದಂಡಗಳು.- (1) ನಿವೇಶನದ ಮೌಲ್ಯವನ್ನು ನಿರ್ಧರಿಸುವ ಉದ್ದೇಶಕ್ಕಾಗಿ, ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗಳನ್ನು ಹಿಂದಿನ ಹಣಕಾಸು ವರ್ಷದಲ್ಲಿ ಸಂಗ್ರಹಿಸಿದ ಮಾರುಕಟ್ಟೆ ಶುಲ್ಕವನ್ನು ಮತ್ತು ಅನುಬಂಧದಲ್ಲಿ ತೋರಿಸಲಾಗಿರುವಂತೆ 3ನೇ 
ನಿಯಮದ ಮೇರೆಗೆ ಹಂಚಿಕೆಗಾಗಿ ಕನಿಷ್ಠ ಮಾರ್ಗದರ್ಶಿ ಮೌಲ್ಯವನ್ನು ಆಧರಿಸಿ ವರ್ಗೀಕರಿಸಲಾಗಿದೆ. 

(2) 4ನೇ ನಿಯಮದ ಮೇರೆಗೆ ಮೌಲ್ಯವನ್ನು ಅನುಮೋದಿಸುವಾಗ, ಕೃಷಿ ಮಾರುಕಟ್ಟೆ ನಿರ್ದೇಶಕನು ಈ ಕೆಳಕಂಡವುಗಳಲ್ಲಿ ಅತ್ಯಂತ ಹೆಚ್ಚಿನ 
ಮೌಲ್ಯವನ್ನು ಪರಿಗಣಿಸತಕ್ಕದ್ದು, ಎಂದರೆ. 

(1) ನಿವೇಶನದ ಪ್ರಸಕ್ತ ಮೌಲ್ಯ ; 
(ii) ಅನುಬಂಧದಲ್ಲಿ ತೋರಿಸಲಾದಂತೆ ನಿವೇಶನದ ಕನಿಷ್ಠ ಮಾರ್ಗದರ್ಶಿ ಮೌಲ್ಯ ; 
( iii) 4ನೇ ನಿಯಮದ ಮೇರೆಗೆ ನಿರ್ಧರಿಸಲಾದ ಮೌಲ್ಯ: 
[ ಪರಂತು, ಕನಿಷ್ಠ ಮಾರ್ಗದರ್ಶಿ ಮೌಲ್ಯವನ್ನು ಪ್ರತಿ ಐದು ವರ್ಷಗಳಿಗೊಮ್ಮೆ ಪರಿಷ್ಕರಿಸತಕ್ಕದ್ದು.] 
1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ ಪರಂತುಕವನ್ನು 12 - 10 - 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

6. ನೋಂದಣಿ.- (1) ಪ್ರತಿಯೊಬ್ಬ ಲೈಸನ್ನು ಪಡೆದ ಮಾರುಕಟ್ಟೆ ಕಾರ್ಯನಿರ್ವಾಹಕನು, ಗುತ್ತಿಗೆ ಸಹಿತ ಮಾರಾಟದ ಆಧಾರದ ಮೇಲೆ ಅಥವಾ 
ಸಂದರ್ಭಾನುಸಾರ ಅನುಮತಿ ಮತ್ತು ಲೈಸನ್ನು ಆಧಾರದ ಮೇಲೆ, ನಿವೇಶನದ, ಅಂಗಡಿಯ , ಗೋದಾಮಿನ ಅಥವಾ ಅಂಗಡಿ ಸಹಿತ ಗೋದಾಮಿನ 
ಹಂಚಿಕೆಗಾಗಿ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ , ಅನುಬಂಧದಲ್ಲಿ ನಿರ್ದಿಷ್ಟಪಡಿಸಲಾದಂತೆ ಮರುಸಂದಾಯ ಮಾಡಲಾಗದ ನೋಂದಣಿ ಶುಲ್ಕದೊಂದಿಗೆ 
ನಮೂನೆ-1ರಲ್ಲಿ ಮಾರುಕಟ್ಟೆ ಸಮಿತಿಗೆ ನೋಂದಣಿಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. 

( 2) ನೋಂದಣಿಗಾಗಿ ಅರ್ಜಿಯನ್ನು ಸ್ವೀಕರಿಸಿದ ನಂತರ, ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯು ಅದನ್ನು ಪರಿಶೋಧಿಸತಕ್ಕದ್ದು ಮತ್ತು 
ಅರ್ಜಿಯಲ್ಲಿರುವ ಸಂಗತಿಗಳು ಸರಿಯಾಗಿವೆಯೆಂದು ಕಂಡುಬಂದರೆ, ಅವನು ಅರ್ಜಿದಾರನ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು ಹಾಗೂ ನಮೂನೆ- II 
ರಲ್ಲಿ ಸ್ವೀಕೃತಿ ಪತ್ರ ನೀಡತಕ್ಕದ್ದು. 

(3) ಈ ಉದ್ದೇಶಕ್ಕಾಗಿ ಮಾರುಕಟ್ಟೆ ಸಮಿತಿಯ ಕಚೇರಿಯಲ್ಲಿ ಪ್ರತ್ಯೇಕ ರಿಜಿಸ್ಟರನ್ನು ನಿರ್ವಹಿಸತಕ್ಕದ್ದು ಮತ್ತು ಅರ್ಜಿಯನ್ನು ಸ್ವೀಕರಿಸಿದ 
ದಿನಾಂಕಗಳನ್ನು ಆಧರಿಸಿ ಅರ್ಜಿಗಳನ್ನು ಕಾಲಾನುಕ್ರಮದಲ್ಲಿ ನಮೂದಿಸತಕ್ಕದ್ದು ಮತ್ತು ಯಾವ ಕಾರಣಗಳಿಗಾಗಿ ಅರ್ಜಿಯು ಸ್ವೀಕೃತವಾಗಿಲ್ಲವೋ ಅವುಗಳನ್ನು 
ಅರ್ಜಿದಾರನಿಗೆ ಲಿಖಿತದಲ್ಲಿ ತಿಳಿಸಿದ್ದ ಹೊರತು, ಅವುಗಳ ಕ್ರಮಸಂಖ್ಯೆಯೇ ನೋಂದಣಿ ಸಂಖ್ಯೆಯಾಗಿರತಕ್ಕದ್ದು. 

7, ಅರ್ಹತೆ.- (1) ಲೈಸೆನ್ನು ಹೊಂದಿರುವ ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗಿರದ ಮತ್ತು ಮಾರಾಟಗಾರನಿಗೆ ಅಥವಾ ಮಾರುಕಟ್ಟೆ ಸಮಿತಿಗೆ 
ಯಾವುದೇ ಬಾಕಿಗಳನ್ನು ಸಂದಾಯ ಮಾಡದೇ ವಿಫಲವಾಗಿರುವ ಮತ್ತು ಅಧಿಸೂಚಿತ ಕೃಷಿ ಉತ್ಪನ್ನದ ಮಾರುಕಟ್ಟೆ ವ್ಯವಹಾರದಲ್ಲಿ ಅಥವಾ ಕೃಷಿ, 
ತೋಟಗಾರಿಕೆಗೆ ಅಥವಾ ಪಶುಸಂಗೋಪನೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿರದ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಅಥವಾ ಸಂಘಟನೆಗೆ ರಾಜ್ಯ ಅಥವಾ 
ಕೇಂದ್ರ ಉಗ್ರಾಣ ನಿಗಮಕ್ಕೆ, ಸೇವಾ ಸಂಸ್ಥೆಗಳಿಗೆ, ಮಾರುಕಟ್ಟೆ ಕಾರ್ಯನಿರ್ವಾಹಕರುಗಳ ನೋಂದಾಯಿತ ಸಂಘಗಳಿಗೆ ಅಥವಾ ಬ್ಯಾಂಕುಗಳಿಗೆ ಅಥವಾ 
[ ಪೆಟ್ರೋಲ್ ಬಂಕ್‌ನ ಸ್ಥಾಪನೆಗಾಗಿ ಅಥವಾ 10x10 ಅಳತೆಯ ನಿವೇಶನದಲ್ಲಿ ಎಸ್‌ಟಿಡಿ ಬೂತುಗಳ ಅಥವಾ ಮಿಲ್ಸ್ ಪಾರ್ಲ‌್ರ ಗಳ ಸ್ಥಾಪನೆಗಾಗಿ 
ಮಾತ್ರವೇ ] ಅಥವಾ ಮಾರುಕಟ್ಟೆ ಬಳಕೆದಾರರ ಸಾಮಾನ್ಯ ಸೌಕರ್ಯಗಳ ನಿರ್ಮಾಣಕ್ಕಾಗಿ ಮಾತ್ರವೇ ಹೊರತು, ಮಾರುಕಟ್ಟೆ ಪ್ರಾಂಗಣದಲ್ಲಿ ಗುತ್ತಿಗೆ ಸಹಿತ 
ಮಾರಾಟದ ಆಧಾರದ ಮೇಲೆ ಅಥವಾ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸಿನ ಆಧಾರದ ಮೇಲೆ ನಿವೇಶನವನ್ನು , ಅಂಗಡಿಯನ್ನು , ಗೋದಾಮನ್ನು ಅಥವಾ 
ಅಂಗಡಿ ಸಹಿತ ಗೋದಾಮನ್ನು ಹಂಚಿಕೆ ಮಾಡತಕ್ಕದ್ದಲ್ಲ. 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09 .10 . 2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(2) ಲೈಸೆನ್ನು ಹೊಂದಿರುವ ಮಾರುಕಟ್ಟೆ ಕಾರ್ಯನಿರ್ವಾಹಕನು ತನ್ನ ಹೆಸರಿನಲ್ಲಾಗಲಿ ಅಥವಾ ತಾನು ಪಾಲುದಾರನಾಗಿರುವ ಫರ್ಮಿನ 
ಹೆಸರಿನಲ್ಲಾಗಲಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಈಗಾಗಲೇ ಒಂದು ನಿವೇಶನವನ್ನು , ಅಂಗಡಿಯನ್ನು , ಅಥವಾ ಅಂಗಡಿ ಸಹಿತ ಗೋದಾಮನ್ನು ಅಥವಾ ಇತರ 
ಕಟ್ಟಡವನ್ನು ಹೊಂದಿದ್ದರೆ ಅವನಿಗೆ ನಿವೇಶನವನ್ನು ಅಂಗಡಿಯನ್ನು ಅಥವಾ ಅಂಗಡಿ ಸಹಿತ ಗೋದಾಮನ್ನು ಅಥವಾ ಇತರ ಕಟ್ಟಡವನ್ನು ಈ ನಿಯಮಗಳ 
ಮೇರೆಗೆ ಹಂಚಿಕೆ ಮಾಡತಕ್ಕದ್ದಲ್ಲ . 

[(3) ಅಂಗಡಿ, ಅಂಗಡಿ ಸಹಿತ ಗೋದಾಮು ಅಥವಾ ಗೋದಾಮು 13ನೇ ನಿಯಮದ ಅಡಿಯಲ್ಲಿ ಹಂಚಿಕೆ ಪ್ರಕ್ರಿಯೆಯು ಮುಗಿದ ನಂತರವೂ 
ಖಾಲಿಯಿದ್ದರೆ ಮತ್ತು ಖಾಸಗಿ ಸಂಸ್ಥೆಗಳು ಇತ್ಯಾದಿಗಳಿಂದ ಅದರ ಹಂಚಿಕೆಗಾಗಿ ಮಾರುಕಟ್ಟೆ ಸಮಿತಿಗೆ ಯಾವುದೇ ಅರ್ಜಿ ಬಂದಿದ್ದರೆ , ಮಾರುಕಟ್ಟೆ 
ಸಮಿತಿಯು, ಮಾರುಕಟ್ಟೆ ಪ್ರಾಂಗಣ , ಇತ್ಯಾದಿಗಳಲ್ಲಿ ವ್ಯಾಪಾರ ಚಟುವಟಿಕೆಗೆ ಅಂಥ ಹಂಚಿಕೆಯಿಂದ ಬಾಧಕ ಉಂಟಾಗುವುದೇ ಹೇಗೆ ಎಂಬುದನ್ನು 
ಪರಿಗಣಿಸಿದ ನಂತರ, ಅನುಮೋದನೆಗಾಗಿ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ ಪ್ರಸ್ತಾವವನ್ನು ಸಲ್ಲಿಸಬಹುದು. ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಸ್ವತಃ ಮನವರಿಕೆ 
ಮಾಡಿಕೊಂಡ ನಂತರ ಮತ್ತು ಅದಕ್ಕೆ ಕಾರಣಗಳನ್ನು ದಾಖಲಿಸಿದ ನಂತರ ಅಂಥ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬಹುದು.] 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12- 10 -2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

8. ಹಂಚಿಕೆಗಾಗಿ ಅರ್ಜಿದಾರರನ್ನು ಆಯ್ಕೆ ಮಾಡಲು ಸೂತ್ರಗಳು.- (1) ಮಾರುಕಟ್ಟೆ ಸಮಿತಿಯು, 3ನೇ ಅಥವಾ 13ನೇ ನಿಯಮದ ಮೇರೆಗೆ 
ನಿವೇಶನದ, ಅಂಗಡಿಯ , ಗೋದಾಮಿನ ಅಥವಾ ಅಂಗಡಿ ಸಹಿತ ಗೋದಾಮಿನ ಹಂಚಿಕೆಯ ಸಂಬಂಧದಲ್ಲಿ , ಪ್ರತಿಯೊಬ್ಬ ಅರ್ಜಿದಾರನಿಗೆ ಸಂಬಂಧಿಸಿದಂತೆ 
ಆತನ ಅರ್ಹತೆಗಳನ್ನೇ ಪರಿಗಣಿಸತಕ್ಕದ್ದು ಮತ್ತು 3ನೇ ಅಥವಾ 13ನೇ ನಿಯಮದ ಮೇರೆಗೆ ಹಂಚಿಕೆಗೆ ಆಯ್ಕೆ ಮಾಡುವಾಗ ಈ ಕೆಳಗಿನ ಸೂತ್ರಗಳನ್ನು 
ಪರಿಗಣಿಸತಕ್ಕದ್ದು, ಎಂದರೆ , 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೧೦೧೯ 
(i) ಅರ್ಜಿದಾರನ ಸ್ಥಾನಮಾನ, ಎಂದರೆ ವ್ಯಕ್ತಿಯೇ , [ ಅಥವಾ ಪುರುಷನೇ ಯಾ ಸ್ತ್ರೀಯೇ ಅಥವಾ ಕಂಪನಿಯೇ ಅಥವಾ ಒಂದು] 
ಅವಿಭಕ್ತ ಕುಟುಂಬವೇ ಅಥವಾ ಪಾಲುದಾರಿಕೆ ಫರ್ಮೆ ; 
1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 - 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

- ( ii) ಲೈಸೆನ್ನು ಪಡೆದ ಮಾರುಕಟ್ಟೆ ಕಾರ್ಯನಿರ್ವಾಹಕನು ಹಂಚಿಕೆಗಾಗಿ ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದಾನೆ ಮತ್ತು ಈ ಹಿಂದಿನ 
ಪ್ರಯತ್ನಗಳಲ್ಲಿ ಅರ್ಹತೆಯಿದ್ದಾಗಲೂ ಹಂಚಿಕೆ ಪಡೆಯಲು ಅಸಮರ್ಥನಾದುದು ; 

( iii) ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಸಂದಾಯ ಮಾಡಿದ ಒಟ್ಟು ಮಾರುಕಟ್ಟೆ ಶುಲ್ಕ ಮತ್ತು ಒಂದು ವರ್ಷದಲ್ಲಿ 
ಸಂದಾಯ ಮಾಡಿದ ಸರಾಸರಿ ಮಾರುಕಟ್ಟೆ ಶುಲ್ಕ. 

( 2) ಹಂಚಿಕೆ ಮಾಡುವ ಸಮಯದಲ್ಲಿ , ಲೈಸೆನ್ನು ಹೊಂದಿದ ಮಾರುಕಟ್ಟೆ ಕಾರ್ಯನಿರ್ವಾಹಕರಿಂದ ಸಾಕಷ್ಟು ಸಂಖ್ಯೆಯ ಅರ್ಜಿಗಳು 
ಬಾರದಿರುವಲ್ಲಿ , ಮಾರುಕಟ್ಟೆ ಸಮಿತಿಯು ಕೃಷಿ ಮಾರುಕಟ್ಟೆ ನಿರ್ದೇಶಕರ ಪೂರ್ವಾನುಮತಿ ಪಡೆದು ಈ ಮೇಲ್ಕಂಡ ಷರತ್ತುಗಳನ್ನು ಸಡಿಲಿಸಬಹುದು. 

(3) ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯು, ಅರ್ಜಿದಾರರ ಪಟ್ಟಿಯನ್ನು ಸಿದ್ದಪಡಿಸತಕ್ಕದ್ದು ಮತ್ತು ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಅಂಥ ಪಟ್ಟಿಯನ್ನು ಮಾರುಕಟ್ಟೆ ಸಮಿತಿಯ ಸೂಚನಾ ಫಲಕದ ಮೇಲೆ ಪ್ರಕಟಿಸುವಂತೆ ಮಾಡತಕ್ಕದ್ದು. 

(4) ಅರ್ಜಿದಾರರ ಜೇಷ್ಠತಾ ಪಟ್ಟಿಯನ್ನು, ಅರ್ಜಿದಾರರ ಹೆಸರುಗಳು, ಹಂಚಿಕೆಗಾಗಿ ಅವರು ಮಾಡಿದ ಪ್ರಯತ್ನಗಳು, ಅವರು ಸಂದಾಯ 
ಮಾಡಿದ ಮೂರು ವರ್ಷಗಳ ಸರಾಸರಿ ಮಾರುಕಟ್ಟೆ ಶುಲ್ಕ ಒಳಗೊಂಡಂತೆ, ನಮೂನೆ ಸಂಖ್ಯೆ - ix ರಲ್ಲಿ ಸಿದ್ದಪಡಿಸತಕ್ಕದ್ದು ಮತ್ತು ಪಟ್ಟಿಯನ್ನು 
ಸಿದ್ಧಪಡಿಸುವಾಗ ಈ ಕೆಳಕಂಡ ಮಾನದಂಡಗಳನ್ನು ಅನುಸರಿಸತಕ್ಕದ್ದು ಮತ್ತು ಅರ್ಜಿದಾರರು ಗಳಿಸಿದ ಅತ್ಯಧಿಕ ಅಂಕಗಳೇ ಜೇಷ್ಟತಾ ಕ್ರಮಕ್ಕೆ 
ಆಧಾರವಾಗಿರತಕ್ಕದ್ದು . 

(1) ನಿರಂತರವಾಗಿ ಪೂರ್ಣಗೊಳಿಸಿದ ಲೈಸನ್ಸಿನ ಪ್ರತಿಯೊಂದು ವರ್ಷವನ್ನು ಎರಡು ಅಂಕಗಳಾಗಿ ಪರಿಗಣಿಸತಕ್ಕದ್ದು . 
( ii) ಹಂಚಿಕೆಗಾಗಿ ಅರ್ಜಿದಾರನು ಮಾಡಿದ ಪ್ರತಿಯೊಂದು ಪ್ರಯತ್ನವನ್ನು ಎರಡು ಅಂಕಗಳಾಗಿ ಪರಿಗಣಿಸತಕ್ಕದ್ದು . 

( iii ) ಅರ್ಜಿದಾರನು ಸಂದಾಯಮಾಡಿದ ಸರಾಸರಿ ಮಾರುಕಟ್ಟೆ ಶುಲ್ಕದ ಒಂದು ಸಾವಿರ ರೂಪಾಯಿಗಳ ಪ್ರತಿಯೊಂದು ಘಟಕವನ್ನು 
ಒಂದು ಅಂಕವೆಂದು ಪರಿಗಣಿಸತಕ್ಕದ್ದು ಮತ್ತು ಒಂದು ಸಾವಿರ ರೂಪಾಯಿಗಳಿಗಿಂತ ಕಡಿಮೆಯಿರುವುದನ್ನು ಅಂಕಗಳ ಗಣನೆಯಲ್ಲಿ 
ಬಿಟ್ಟುಬಿಡತಕ್ಕದ್ದು. 

9. ಮೂಲೆ ನಿವೇಶನದ ಹಂಚಿಕೆ.- (1) 3ನೆಯ ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ , ಆದರೆ 4ನೇ ಮತ್ತು 5ನೇ ನಿಯಮಗಳಿಗೆ ಮತ್ತು 7ನೇ 
ನಿಯಮದ (1) ನೇ ಉಪನಿಯಮಗಳಿಗೊಳಪಟ್ಟು ಮಾರುಕಟ್ಟೆ ಪ್ರಾಂಗಣದಲ್ಲಿನ ಮೂಲೆ ನಿವೇಶನವನ್ನು , ಲೈಸನ್ನು ಹೊಂದಿರುವ ಮಾರುಕಟ್ಟೆ 
ಕಾರ್ಯನಿರ್ವಾಹಕನಿಗೆ ಗುತ್ತಿಗೆ ಸಹಿತ ಮಾರಾಟದ ಆಧಾರದ ಮೇಲೆ ಸಾರ್ವಜನಿಕ ಹರಾಜಿನಲ್ಲಿ ಹಂಚಿಕೆ ಮಾಡತಕ್ಕದ್ದು . ಅಂಥ ಹಂಚಿಕೆಗೆ 3ನೇ 
ನಿಯಮದ (1) ನೇ ಮತ್ತು (2) ನೇ ಉಪನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿದ ಕಾರ್ಯವಿಧಾನವನ್ನೇ ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯಿಸತಕ್ಕದ್ದು. 

(2) ಈ ನಿಯಮದ ಮೇರೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸುವ ಯಾರೇ ವ್ಯಕ್ತಿಯು ನಿವೇಶನ ಮೌಲ್ಯದ ಶೇಕಡಾ ಇಪ್ಪತ್ತೈದಕ್ಕಿಂತ ಕಡಿಮೆಯಿಲ್ಲದ 
ಆರಂಭಿಕ ಠೇವಣಿಯೊಂದಿಗೆ ನಮೂನೆ- III ರಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 

( 3) ಅತಿ ಹೆಚ್ಚಿನ ಸವಾಲು ಕೂಗಿದವನು, ಅವನು ಕೂಗಿದ ಹರಾಜು ಮೊಬಲಗಿನ ಶೇಕಡಾ ಇಪ್ಪತ್ತೈದರಷ್ಟು ಮೊತ್ತವನ್ನು , ಅದರಲ್ಲಿ ಈಗಾಗಲೇ 
ಠೇವಣಿ ಮಾಡಿದ್ದ ಆರಂಭಿಕ ಠೇವಣಿಯನ್ನು ಕಳೆದು ಉಳಿದ ಮೊತ್ತವನ್ನು ಹರಾಜು ದಿನಾಂಕದಿಂದ ಒಂದು ವಾರದೊಳಗಾಗಿ ಕಟ್ಟತಕ್ಕದ್ದು, ಹಾಗೆ ಮಾಡಲು 
ವಿಫಲನಾದರೆ, ಅತಿ ಹೆಚ್ಚಿನ ಸವಾಲು ಕೂಗಿದವನು ಕಟ್ಟಿದ್ದ ಆರಂಭಿಕ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು ಹಾಗೂ ಎರಡನೆಯ ಅತಿ ಹೆಚ್ಚಿನ 
ಸವಾಲು ಕೂಗಿದವನಿಗೆ ಮೊಬಲಗಿನ ಸಂದಾಯಕ್ಕೆ ಅವಕಾಶ ನೀಡತಕ್ಕದ್ದು . ಎರಡನೆಯ ಅತಿ ಹೆಚ್ಚಿನ ಸವಾಲು ಕೂಗಿದವನೂ ಕೂಡ ಆ ಮೊಬಲಗನ್ನು 
ಸಂದಾಯ ಮಾಡಲು ವಿಫಲನಾದ ಸಂದರ್ಭದಲ್ಲಿ , ಮಾರುಕಟ್ಟೆ ಸಮಿತಿಯು ಮರು ಹರಾಜು ನಡೆಸತಕ್ಕದ್ದು. 

[೨ಎ, ಪೆಟ್ರೋಲಿಯಂ ಚಿಲ್ಲರೆ ವ್ಯಾಪಾರ ಸೌಲಭ್ಯಗಳಿಗಾಗಿ ನಿವೇಶನಗಳ ಅಥವಾ ಖಾಲಿ ಜಾಗದ ಹಂಚಿಕೆ.- (1) 3ನೇ ನಿಯಮದಲ್ಲಿ ಏನೇ 
ಒಳಗೊಂಡಿದ್ದರೂ , ಆದರೆ 4 ಮತ್ತು 5ನೇ ನಿಯಮಗಳಿಗೆ ಮತ್ತು 9ನೇ ನಿಯಮದ (1) ನೇ ಉಪ- ನಿಯಮಕ್ಕೆ ಒಳಪಟ್ಟು, ಮಾರುಕಟ್ಟೆ ಪ್ರಾಂಗಣದಲ್ಲಿ 
ಪೆಟ್ರೋಲಿಯಂ ಚಿಲ್ಲರೆ ವ್ಯಾಪಾರ ಸೌಲಭ್ಯಗಳಿಗಾಗಿ ನಿವೇಶನಗಳನ್ನು ಅಥವಾ ಖಾಲಿ ಜಾಗವನ್ನು ಯಾರೇ ಪೆಟ್ರೋಲಿಯಂ ಚಿಲ್ಲರೆ ವ್ಯಾಪಾರಿಗಳಿಗೆ ಗುತ್ತಿಗೆ 
ಹಾಗೂ ಮಾರಾಟದ ಆಧಾರದ ಮೇಲೆ ಸಾರ್ವಜನಿಕ ಹರಾಜಿನ ಮೂಲಕ ಹಂಚಿಕೆ ಮಾಡತಕ್ಕದ್ದು. 3ನೇ ನಿಯಮದ (1) ಮತ್ತು ( 2) ನೇ ಉಪ 
ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿದ ಪ್ರಕ್ರಿಯೆಯು ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅಂಥ ಹಂಚಿಕೆಗೆ ಅನ್ವಯವಾಗತಕ್ಕದ್ದು. 

( 2) ಈ ನಿಯಮದ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವ ಯಾರೇ ವ್ಯಕ್ತಿಯು ನಿವೇಶನ ಮೌಲ್ಯದ ಶೇಕಡಾ ಇಪ್ಪತ್ತೈದಕ್ಕಿಂತ ಕಡಿಮೆ 
ಇಲ್ಲದಷ್ಟು ಪ್ರಾರಂಭಿಕ ಠೇವಣಿಯೊಂದಿಗೆ ನಮೂನೆ - II ರಲ್ಲಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 

(3) ಅತಿ ಹೆಚ್ಚು ಮೊತಗೆ ಸವಾಲು ಕೂಗಿದವನು ಅವನು ಕೂಗಿದ ಹರಾಜು ಮೊತ್ತದ ಶೇಕಡಾ ಇಪತೆ ದರಷನು ಈಗಾಗಲೇ ಮಾಡಿದ 
ಆರಂಭಿಕ ಠೇವಣಿಯನ್ನು ಮುರಿದುಕೊಂಡ ತರುವಾಯ ಹರಾಜು ದಿನಾಂಕದಿಂದ ಒಂದು ವಾರದೊಳಗಾಗಿ ಕಟ್ಟತಕ್ಕದ್ದು, ಹಾಗೆ ಮಾಡಲು ವಿಫಲನಾದರೆ 
ಅತಿ ಹೆಚ್ಚು ಮೊತ್ತಕ್ಕೆ ಸವಾಲು ಕೂಗಿದವನು ಕಟ್ಟಿದ್ದ ಆರಂಭಿಕ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು ಮತ್ತು ಎರಡನೇ ಅತಿ ಹೆಚ್ಚು ಮೊತ್ತಕ್ಕೆ 
ಸವಾಲು ಕೂಗಿದವನಿಗೆ ಆ ಮೊತ್ತವನ್ನು ಸಂದಾಯ ಮಾಡಲು ಅವಕಾಶ ನೀಡತಕ್ಕದ್ದು. ಎರಡನೇ ಅತಿ ಹೆಚ್ಚು ಮೊತ್ತಕ್ಕೆ ಸವಾಲು ಕೂಗಿದವನೂ ಕೂಡ ಆ 
ಮೊತ್ತವನ್ನು ಸಂದಾಯ ಮಾಡಲು ವಿಫಲನಾದ ಸಂದರ್ಭದಲ್ಲಿ , ಮಾರುಕಟ್ಟೆ ಸಮಿತಿಯು, ಮರು ಹರಾಜು ನಡೆಸತಕ್ಕದ್ದು. 

* ಪೆಟ್ರೋಲ್ ಬಂಕ್‌ನ ಸ್ಥಾಪನೆಗಾಗಿ ನಿವೇಶನಗಳನ್ನು ಅಥವಾ ಖಾಲಿ ಜಾಗವನ್ನು ಹಂಚಿಕೆ ಮಾಡುವಾಗ ಕನಿಷ್ಠ ನಿವೇಶನ ವಿಸ್ತೀರ್ಣವನ್ನು ಭಾರತ 
ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಮಂತ್ರಾಲಯವು ( ರ. ಸಾ. ಮ . ಹೆ. ಮಂ ) ಕಾಲಕಾಲಕ್ಕೆ ಹೊರಡಿಸುವ ಮಾರ್ಗಸೂಚಿಗಳ ಪ್ರಕಾರ 
ಪರಿಗಣಿಸತಕ್ಕದ್ದು.] 


1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09 .10 . 2007ರ ಮೂಲಕ 12 -10 - 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


೧೦೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


[9ಬಿ. ಸಾರ್ವಜನಿಕ ಹರಾಜಿನ ಮೂಲಕ ನಿವೇಶನಗಳ/ ಕಟ್ಟಡಗಳ ಹಂಚಿಕೆ - ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ , ರಾಜ್ಯ ಸರ್ಕಾರವು, 
ಯಾವುದೇ ಕಾಲದಲ್ಲಿ ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೂಲಕ ನಿವೇಶನಗಳನ್ನು , ಅಂಗಡಿಗಳನ್ನು , ಗೋದಾಮುಗಳನ್ನು , ಅಂಗಡಿ ಸಹಿತ 
ಗೋದಾಮುಗಳನ್ನು , ಕಟ್ಟಡಗಳನ್ನು ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ ಆಧಾರದ ಮೇಲೆ ಅಥವಾ ಗುತ್ತಿಗೆ - ಹಾಗೂ - ಮಾರಾಟದ ಆಧಾರದ ಮೇಲೆ 
ನಿರ್ದಿಷ್ಟಪಡಿಸಬಹುದಾದ ನಿಬಂಧನೆಗಳಿಗೆ ಮತ್ತು ಷರತ್ತುಗಳಿಗೆ ಒಳಪಟ್ಟು, ಟೆಂಡರು ಹಾಗೂ ಸಾರ್ವಜನಿಕ ಹರಾಜಿನ ಮೂಲಕ ಯಾರೇ ಲೈಸೆನ್ಸ್ ಪಡೆದ 
ಮಾರುಕಟ್ಟೆ ನಿರ್ವಾಹಕರಿಗೆ ಹಂಚಿಕೆ ಮಾಡಲು ಮಾರುಕಟ್ಟೆ ಸಮಿತಿಗೆ ನಿರ್ದೇಶಿಸಬಹುದು.] 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10 .2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

10. ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ ನಿವೇಶನ, ಅಂಗಡಿ, ಗೋದಾಮು ಅಥವಾ ಅಂಗಡಿ ಸಹಿತ ಗೋದಾಮು ಹಂಚಿಕೆ ಷರತ್ತುಗಳು. - (1) 
[ ಪೆಟ್ರೋಲ್ ಬಂಕಿನ , ಗೋದಾಮಿನ, ಅಂಗಡಿಯ ಅಥವಾ ಅಂಗಡಿ ಸಹಿತ ಗೋದಾಮಿನ ಸ್ಥಾಪನೆಗಾಗಿ ಮೂಲೆ ನಿವೇಶನ , ನಿವೇಶನಗಳು ಅಥವಾ ಖಾಲಿ 
ಜಾಗ] ಸೇರಿದಂತೆ, ನಿವೇಶನವನ್ನು ಮಾರುಕಟ್ಟೆ ಸಮಿತಿಯು ಗುತ್ತಿಗೆ ಸಹಿತ ಮಾರಾಟದ ಮೇಲೆ ಹಂಚಿಕೆ ಮಾಡುವಾಗ, ಆ ಹಂಚಿಕೆಯು ಕೃಷಿ ಮಾರುಕಟ್ಟೆ 
ನಿರ್ದೇಶಕರ ಅನುಮೋದನೆಗೊಳಪಟ್ಟಿರತಕ್ಕದ್ದು ಮತ್ತು ಈ ಕೆಳಕಂಡ ಷರತ್ತುಗಳಿಗೆ ಕೂಡ ಒಳಪಟ್ಟಿರತಕ್ಕದ್ದು, ಎಂದರೆ : 
1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10 .2007ರ ಮೂಲಕ 12 -10- 2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(i) ಹಂಚಿಕೆ ಪಡೆದವನು, 3ನೇ ನಿಯಮದ (3) ನೆಯ ಉಪನಿಯಮದ ಮೇರೆಗೆ ಈಗಾಗಲೇ ಸಂದಾಯ ಮಾಡಿದ ಮೊಬಲಗನ್ನು 
ಕಳೆದು, ಹಂಚಿಕೆ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ 90 ದಿನಗಳ ಅವಧಿಯೊಳಗಾಗಿ ನಿವೇಶನದ, ಗೋದಾಮಿನ, ಅಂಗಡಿಯ ಅಥವಾ 
ಅಂಗಡಿ ಸಹಿತ ಗೋದಾಮಿನ ಮೌಲ್ಯದ ಬಾಕಿ ಮೊಬಲಗನ್ನು ಮಾರುಕಟ್ಟೆ ಸಮಿತಿಗೆ ಸಂದಾಯ ಮಾಡತಕ್ಕದ್ದು. 90 ದಿನಗಳ ಅವಧಿಯೊಳಗಾಗಿ 
ಸದರಿ ಮೌಲ್ಯವನ್ನು ಸಂದಾಯ ಮಾಡದಿರುವಲ್ಲಿ, 60 ದಿನಗಳನ್ನು ಮೀರದ ಅವಧಿಗಾಗಿ ಮತ್ತಷ್ಟು ಸಮಯ ವಿಸ್ತರಣೆಯನ್ನು ಮಾರುಕಟ್ಟೆ 
ಸಮಿತಿ ನೀಡಬಹುದು, ಮತ್ತು ಹಂಚಿಕೆ ಪಡೆದವನು , ಸದರಿ ಮೊಬಲಗಿನ ಮೇಲೆ ಆ ವಿಸ್ತರಿತ ಅವಧಿಗೆ ವರ್ಷಕ್ಕೆ ಶೇಕಡಾ ಹನ್ನೆರಡರ ದರದಲ್ಲಿ 
ಬಡ್ಡಿಯನ್ನು ಹೆಚ್ಚುವರಿಯಾಗಿ ನೀಡತಕ್ಕದ್ದು. 

( ii) (i) ನೇ ಖಂಡದ ಮೇರೆಗೆ ಮೌಲ್ಯವನ್ನು ಸಂದಾಯ ಮಾಡಿದ ನಂತರ, ಮಾರುಕಟ್ಟೆ ಸಮಿತಿಯು, ನಿವೇಶನ ಸಂಬಂಧದಲ್ಲಿ 
ನಮೂನೆ - IV ರಲ್ಲಿ ಮತ್ತು ಅಂಗಡಿಯ ಅಥವಾ ಅಂಗಡಿ ಸಹಿತ ಗೋದಾಮಿನ ಅಥವಾ ಗೋದಾಮಿನ ಸಂಬಂಧದಲ್ಲಿ ನಮೂನೆ- V ರಲ್ಲಿ 
ಒಪ್ಪಂದ ಪತ್ರ ಬರೆದುಕೊಡುವಂತೆ ಮತ್ತು ನೋಂದಣಿ ಮಾಡಿಸಿಕೊಳ್ಳುವಂತೆ ನಿವೇಶನ ಪಡೆದವನಿಗೆ ಲಿಖಿತದಲ್ಲಿ ತಿಳಿಸತಕ್ಕದ್ದು. ಅಂಥ ಒಪ್ಪಂದ 
ಪತ್ರವನ್ನು ಬರೆದುಕೊಡುವಂತೆ ಹಂಚಿಕೆ ಪಡೆದವನಿಗೆ ತಿಳಿಸಿದ ನಂತರ 45 ದಿನಗಳೊಳಗಾಗಿ ಒಪ್ಪಂದ ಪತ್ರವನ್ನು ಬರೆದುಕೊಡದಿದ್ದರೆ ಹಂಚಿಕೆ 
ಪಡೆದವನು ಸಂದಾಯ ಮಾಡಿದ ನೋಂದಣಿ ಶುಲ್ಕವನ್ನು ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು ಮತ್ತು ಹಂಚಿಕೆಯು ರದ್ದಾಗತಕ್ಕದ್ದು ಹಾಗೂ 3ನೇ 
ನಿಯಮದ (3) ನೇ ಉಪನಿಯಮದ ಮೇರೆಗೆ ಹಂಚಿಕೆ ಪಡೆದವನು ಸಂದಾಯ ಮಾಡಿದ್ದ ಮೊಬಲಗನ್ನು , ಮಾರುಕಟ್ಟೆ ಸಮಿತಿಯು 
ಮಾಡಿರಬಹುದಾದ ವೆಚ್ಚವನ್ನು ಮುರಿದುಕೊಂಡು, ಅವನಿಗೆ ಹಿಂದಿರುಗಿಸತಕ್ಕದ್ದು. 

( iii ) ನಿವೇಶನವನ್ನು , ಗೋದಾಮನ್ನು, ಅಂಗಡಿಯನ್ನು ಅಥವಾ ಅಂಗಡಿ ಸಹಿತ ಗೋದಾಮನ್ನು ಹಂಚಿಕೆದಾರನಿಗೆ ಹಸ್ತಾಂತರ 
ಮಾಡಿಕೊಡುವವರೆಗೆ, ಅಂಥ ಹಂಚಿಕೆಗಾಗಿ ಹಂಚಿಕೆದಾರನು ಸಂದಾಯ ಮಾಡಿದ ಮೊಬಲಗನ್ನು ಹಂಚಿಕೆಯ ನಿಬಂಧನೆಗಳ ಮತ್ತು ಷರತ್ತುಗಳ 
ಯುಕ್ತ ನೆರವೇರಿಕೆಗಾಗಿ ಮತ್ತು ಮಾರುಕಟ್ಟೆ ಸಮಿತಿಯ ಹಾಗೂ ಹಂಚಿಕೆ ಪಡೆದವನ ನಡುವೆ ಗುತ್ತಿಗೆ ಸಹಿತ ಮಾರಾಟ ಒಪ್ಪಂದವನ್ನು 
ಮಾಡಿಕೊಳ್ಳುವವರೆಗೆ ಭದ್ರತಾ ಠೇವಣಿಯಾಗಿ ( ಅದರ ಮೇಲೆ ಯಾವುದೇ ಬಡ್ಡಿ ಇಲ್ಲದೆ) ಮಾರುಕಟ್ಟೆ ಸಮಿತಿಯು ಇಟ್ಟುಕೊಂಡಿರತಕ್ಕದ್ದು. 

(iv) ನಿವೇಶನ ಹಂಚಿಕೆಯ ಸಂದರ್ಭದಲ್ಲಿ , ಹಂಚಿಕೆ ಪಡೆದವನು ಒಂದು ವರ್ಷದ ಅವಧಿಯೊಳಗಾಗಿ ಅಥವಾ ಮಾರುಕಟ್ಟೆ 
ಸಮಿತಿಯು ಅನುಮತಿ ನೀಡಬಹುದಾದ ಒಂದು ವರ್ಷ ಮೀರದ ಅಂಥ ವಿಸ್ತರಿಸಿದ ಅವಧಿಯೊಳಗಾಗಿ ಗೋದಾಮನ್ನು ಅಥವಾ 
ಅಂಗಡಿಯನ್ನು ಅಥವಾ ಅಂಗಡಿ ಸಹಿತ ಗೋದಾಮನ್ನು ಕಟ್ಟತಕ್ಕದ್ದು. 

( v) ನಿವೇಶನ ಪಡೆದ ಪ್ರತಿಯೊಬ್ಬ ಹಂಚಿಕೆ ಪಡೆದವನು , ಮಾರುಕಟ್ಟೆ ಸಮಿತಿಯು ಅನುಮೋದಿಸಿದ ನಕ್ಷೆಗಳಿಗೆ ಮತ್ತು ವಿನ್ಯಾಸಗಳಿಗೆ 
ಅನುಸಾರವಾಗಿ ಗೋದಾಮನ್ನು ಅಥವಾ ಅಂಗಡಿಯನ್ನು ಅಥವಾ ಅಂಗಡಿ ಸಹಿತ ಗೋದಾಮನ್ನು ಆ ನಿವೇಶನದಲ್ಲಿ ಕಟ್ಟತಕ್ಕದ್ದು. 

( vi) ಹಂಚಿಕೆ ಪಡೆದವನು ಮಾರುಕಟ್ಟೆ ಸಮಿತಿಯ ಪೂರ್ವಾನುಮತಿಗೆ ಹಾಗೂ ಅದು ವಿಧಿಸುವ ನಿಬಂಧನೆ ಮತ್ತು 
ಷರತ್ತುಗಳಿಗೊಳಪಟ್ಟು ಸಾಲ ಪಡೆಯುವುದಕ್ಕಾಗಿ ನಿವೇಶನವನ್ನು , ಗೋದಾಮನ್ನು ಅಥವಾ ಅಂಗಡಿಯನ್ನು ಅಥವಾ ಅಂಗಡಿ ಸಹಿತ 
ಗೋದಾಮನ್ನು ಭಾರತ ಸರ್ಕಾರಕ್ಕೆ , ಕರ್ನಾಟಕ ಸರ್ಕಾರಕ್ಕೆ ಅಥವಾ ಅದರ ಉದ್ಯಮಗಳಿಗೆ, ಭಾರತ ಜೀವವಿಮಾ ನಿಗಮಕ್ಕೆ, ನಿಗಮಿತ 
ನಿಕಾಯಗಳಿಗೆ ಅಥವಾ ಬ್ಯಾಂಕುಗಳಿಗೆ ಅವುಗಳ ಪರವಾಗಿ ಅಡಮಾನ ಮಾಡುವ ಮೂಲಕ ಹೊರತು, ಹಂಚಿಕೆಯಾದ ದಿನಾಂಕದಿಂದ ಹತ್ತು 
ವರ್ಷಗಳ ಅವಧಿಯೊಳಗಾಗಿ ಪರಭಾರೆ ಮಾಡತಕ್ಕದ್ದಲ್ಲ. 

( vii) ಗುತ್ತಿಗೆ ಸಹಿತ ಮಾರಾಟ ಒಪ್ಪಂದ ಪತ್ರವನ್ನು ಬರೆದುಕೊಟ್ಟ ದಿನಾಂಕದಿಂದ ಹತ್ತು ವರ್ಷಗಳ ಅವಧಿಯು ಮುಕ್ತಾಯವಾದ 
ಮೇಲೆ ಮತ್ತು ಹಂಚಿಕೆಯು ರದ್ದಾಗದಿದ್ದರೆ ಅಥವಾ ಗುತ್ತಿಗೆಯು ಕೊನೆಗೊಳ್ಳದಿದ್ದರೆ ಮಾರುಕಟ್ಟೆ ಸಮಿತಿಯು, ಹಂಚಿಕೆ ಪಡೆದವನಿಗೆ ನೋಟೀಸು 
ನೀಡುವ ಮೂಲಕ, ಸದರಿ ನೋಟೀಸಿನಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯೊಳಗಾಗಿ ಸ್ವಂತ ವೆಚ್ಚದಲ್ಲಿ ಕ್ರಯಪತ್ರವನ್ನು ಬರೆಯಿಸಿಕೊಳ್ಳಲು ಕರೆ 
ನೀಡತಕ್ಕದ್ದು. 

( viii) ಹಂಚಿಕೆಯಾದ ಸ್ವತ್ತನ್ನು ಸ್ವಾಧೀನಕ್ಕೆ ತೆಗೆದುಕೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ, ಹಂಚಿಕೆ ಪಡೆದವನು, ಆ ಸ್ವತ್ತಿನ 
ಸಂಬಂಧದಲ್ಲಿ ಸಂದಾಯ ಮಾಡಬೇಕಾದ ತೆರಿಗೆಗಳನ್ನು , ಶುಲ್ಕಗಳನ್ನು ಮತ್ತು ಉಪಕರಗಳನ್ನು ಸಂದಾಯ ಮಾಡಲು ಬದ್ದನಾಗಿರತಕ್ಕದ್ದು. 


ಸ್ವ 


ತ್ರಿ 


ನ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೦೨೧ 


(ix) ಪಾಲುದಾರಿಕೆ ಫರ್ಮಿನ ಹೆಸರಿಗೆ ಹಂಚಿಕೆ ಮಾಡಿದ್ದರೆ , ಆ ಫರ್ಮಿನ ರಚನೆಯಲ್ಲಿ ಯಾವುದೇ ಬದಲಾವಣೆಯಾದಲ್ಲಿ, ಅದನ್ನು 
ಮಾರುಕಟ್ಟೆ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಮಾರುಕಟ್ಟೆ ಸಮಿತಿಯು, ತಾನು ಸೂಕ್ತವೆಂದು ಭಾವಿಸಿದಂಥ ವಿಚಾರಣೆ ನಡೆಸಿದ ನಂತರ, 
ಫರ್ಮಿನ ರಚನೆಯಲ್ಲಾದ ಬದಲಾವಣೆಯ ಪರಿಣಾಮದಿಂದಾಗಿ ಅಂಗಡಿಯನ್ನು ಅಥವಾ ಗೋದಾಮನ್ನು ಅಥವಾ ಅಂಗಡಿ ಸಹಿತ 
ಗೋದಾಮನ್ನು ಅಥವಾ ಅದರಲ್ಲಿನ ಯಾವುದೇ ಹಿತಾಸಕ್ತಿಯನ್ನು ಎಲ್ಲಾ ಪಾಲುದಾರರು ಅಥವಾ ಅವರಲ್ಲಿ ಯಾರಾದರೊಬ್ಬರು ವರ್ಗಾವಣೆ 
ಮಾಡಬೇಕೆಂದು ಅದು ನಿರ್ಧರಿಸಿದರೆ , 12ನೇ ನಿಯಮವನ್ನು ಪಾಲಿಸದೆ ಅಂಥ ವರ್ಗಾವಣೆಯನ್ನು ಮಾಡತಕ್ಕದ್ದಲ್ಲ. 

ವಿವರಣೆ:- ಈ ಖಂಡದ ಮತ್ತು 16ನೆಯ ನಿಯಮದ (3)ನೆಯ ಉಪನಿಯಮದ ಉದ್ದೇಶಕ್ಕಾಗಿ, ಒಂದು ವೇಳೆ ಫರ್ಮಿನ ರಚನೆಯಲ್ಲಿ 
ಬದಲಾವಣೆಯಾದಲ್ಲಿ, ಒಬ್ಬರು ಅಥವಾ ಹೆಚ್ಚು ಜನ ಪಾಲುದಾರರು ಪಾಲುದಾರರಾಗಿರುವುದು ನಿಂತುಹೋದರೆ ಅಥವಾ ಒಬ್ಬರು ಅಥವಾ ಹೆಚ್ಚು ಜನ 
ಹೊಸ ಪಾಲುದಾರರು ಪ್ರವೇಶ ಪಡೆದರೆ, ಅಂಥ ಸಂದರ್ಭಗಳಲ್ಲಿ ಬದಲಾವಣೆಗೆ ಮೊದಲು ಫರ್ಮಿನ ಪಾಲುದಾರರಾಗಿದ್ದ ವ್ಯಕ್ತಿಗಳು, ಬದಲಾವಣೆಯ 
ನಂತರ ಪಾಲುದಾರನಾಗಿ ಅಥವಾ ಪಾಲುದಾರರಾಗಿ ಮುಂದುವರೆಯತಕ್ಕದ್ದಲ್ಲ. 

- 11 . ಹಂಚಿಕೆ ಪಡೆದವನನ್ನು ಗುತ್ತಿಗೆದಾರನೆಂದು ಭಾವಿಸತಕ್ಕದ್ದು.- ಗುತ್ತಿಗೆ ಸಹಿತ ಮಾರಾಟದ ಆಧಾರದ ಮೇಲೆ ಈ ನಿಯಮಗಳ ಮೇರೆಗೆ ಮೂಲೆ 
ನಿವೇಶನವೂ ಒಳಗೊಂಡಂತೆ, ನಿವೇಶನವನ್ನು , ಗೋದಾಮನ್ನು ಅಥವಾ ಅಂಗಡಿಯನ್ನು ಅಥವಾ ಅಂಗಡಿ ಸಹಿತ ಗೋದಾಮನ್ನು ಹಂಚಿಕೆ 
ಮಾಡಲಾಗಿರುವಲ್ಲಿ , ಗುತ್ತಿಗೆಯು ಕೊನೆಗೊಳ್ಳುವವರೆಗೆ ಅಥವಾ ಆ ನಿವೇಶನದ, ಅಂಗಡಿಯ, ಗೋದಾಮಿನ ಅಥವಾ ಅಂಗಡಿ ಸಹಿತ ಗೋದಾಮಿನ 
ಹಂಚಿಕೆ ಪಡೆದವನಿಗೆ ಹಸ್ತಾಂತರ ಮಾಡುವವರೆಗೆ, ಅಂಥ ಹಂಚಿಕೆ ಪಡೆದವನನ್ನು ಅಂಥ ನಿವೇಶನದ, ಅಂಗಡಿಯ, ಗೋದಾಮಿನ ಅಥವಾ ಅಂಗಡಿ ಸಹಿತ 
ಗೋದಾಮಿನ ಗುತ್ತಿಗೆದಾರನೆಂದೇ ಭಾವಿಸತಕ್ಕದ್ದು. ಆ ಗುತ್ತಿಗೆಯ ಅವಧಿಯಲ್ಲಿ, ಹಂಚಿಕೆ ಪಡೆದವನು ಪ್ರತಿವರ್ಷದ ಆರಂಭಕ್ಕೆ ಮುಂಚೆ ವರ್ಷಕ್ಕೆ ಹತ್ತು 
ರೂಪಾಯಿಗಳ ದರದಲ್ಲಿ ಮಾರುಕಟ್ಟೆ ಸಮಿತಿಗೆ ಬಾಡಿಗೆ ಸಂದಾಯ ಮಾಡತಕ್ಕದ್ದು. 

12 . ವರ್ಗಾವಣೆಗೆ ನಿರ್ಬಂಧ.- (1) ಗೋದಾಮಿನ ಅಥವಾ ಅಂಗಡಿಯ ಅಥವಾ ಅಂಗಡಿ ಸಹಿತ ಗೋದಾಮಿನ ಹಂಚಿಕೆ ಪಡೆದ ಯಾರೇ 
ಆಗಲಿ 10ನೇ ನಿಯಮದ ಮೇರೆಗೆ ಅವನಿಗೆ ಅದನ್ನು ಹಸ್ತಾಂತರ ಮಾಡಿದ ನಂತರ ಅಲ್ಲಿ ಅಥವಾ ಹಾಗೆ ಹಂಚಿಕೆ ಪಡೆವನಿಂದ ವರ್ಗಾವಣೆ ಪಡೆದವನು 
ಅಥವಾ ಅಂಥ ಹಂಚಿಕೆ ಪಡೆದವನು, 10ನೆಯ ನಿಯಮದ ಮೇರೆಗೆ ಅವನಿಗೆ ಅದನ್ನು ಹಸ್ತಾಂತರ ಮಾಡಿದ ನಂತರ ಆ ನಿವೇಶನದಲ್ಲಿ ಕಟ್ಟಲಾಗಿರುವ 
ಗೋದಾಮಿನಲ್ಲಿ ಅಥವಾ ಅಂಗಡಿಯಲ್ಲಿ ಅಥವಾ ಅಂಗಡಿ ಸಹಿತ ಗೋದಾಮಿನಲ್ಲಿ ಯಾವುದೇ ಕಾರಣಕ್ಕೆ ಮಾರುಕಟ್ಟೆ ಕಾರ್ಯಚಟುವಟಿಕೆಗಳನ್ನು ನಡೆಸಲು 
ಅಸಮರ್ಥನಾದಾಗ, ಅವನು, 10ನೇ ನಿಯಮದ 1ನೇ ಉಪನಿಯಮದ ( vi ) ನೇ ಖಂಡದಲ್ಲಿ ನಿರ್ದಿಷ್ಟಪಡಿಸಿದ ಹತ್ತು ವರ್ಷಗಳ ಅವಧಿ 
ಮುಕ್ತಾಯವಾಗಿದ್ದಲ್ಲಿ, ಅನುಬಂಧದಲ್ಲಿ ನಿರ್ದಿಷ್ಟಪಡಿಸಿದ ವರ್ಗಾವಣೆ ಶುಲ್ಕವನ್ನು ಸಂದಾಯ ಮಾಡಿ ಮಾರುಕಟ್ಟೆ ಸಮಿತಿಗೆ ಅರ್ಜಿ ಸಲ್ಲಿಸತಕ್ಕದ್ದು ಮತ್ತು 
ಮಾರುಕಟ್ಟೆ ಸಮಿತಿಯು ಆ ಅರ್ಜಿದಾರನು ಮಾರುಕಟ್ಟೆ ಸಮಿತಿಗಾಗಲಿ, ಮಾರಾಟಗಾರರಿಗಾಗಲಿ ಮತ್ತು ಇತರೆ ಲೈಸನ್ನು ಹೊಂದಿದ ಮಾರುಕಟ್ಟೆ 
ಕಾರ್ಯನಿರ್ವಾಹಕರಿಗಾಗಲಿ ಯಾವುದೇ ಬಾಕಿ ಕೊಡಬೇಕಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ, ಕೃಷಿ ಮಾರುಕಟ್ಟೆ ನಿರ್ದೇಶಕರ 
ಪೂರ್ವಾನುಮೋದನೆ ಪಡೆದು, ಯಾರು ನಿವೇಶನವನ್ನು , ಗೋದಾಮನ್ನು ಅಥವಾ ಅಂಗಡಿಯನ್ನು ಅಥವಾ ಅಂಗಡಿ ಸಹಿತ ಗೋದಾಮನ್ನು 
ಹೊಂದಿಲ್ಲವೋ ಆ ಲೈಸನ್ನು ಪಡೆದ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ ಅಂಥ ಗೋದಾಮಿನ, ಅಂಗಡಿಯ ಅಥವಾ ಅಂಗಡಿ ಸಹಿತ ಗೋದಾಮನ್ನು 
ಪೂರ್ಣವಾಗಿ ಅಥವಾ ಭಾಗಶಃ ವರ್ಗಾವಣೆ ಮಾಡಲು ಅನುಮತಿಸತಕ್ಕದ್ದು : 

ಪರಂತು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ( ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಸ್ವತ್ತಿನ ಹಂಚಿಕೆ ನಿಯಂತ್ರಣ) ನಿಯಮಗಳು, 2004ರ ಪ್ರಾರಂಭಕ್ಕೆ 
ಮೊದಲು ಅಂಥ ವರ್ಗಾವಣೆಗಾಗಿ ಅನುಮತಿ ಕೋರಿ ಸಲ್ಲಿಸಿದ ಯಾವುದೇ ಅರ್ಜಿಯು ಇತ್ಯರ್ಥದಲ್ಲಿರುವಲ್ಲಿ, ಅಂಥ ಅರ್ಜಿಯನ್ನು ಈ ಉಪನಿಯಮದ 
ಮೇರೆಗೆ ಸಲ್ಲಿಸಿದ ಅರ್ಜಿಯೆಂದು ಭಾವಿಸತಕ್ಕದ್ದು ಮತ್ತು ಈ ಉಪನಿಯಮಕ್ಕನುಸಾರವಾಗಿ ಅದನ್ನು ವಿಲೇ ಮಾಡತಕ್ಕದ್ದು . 

(2 ) ಲೈಸನ್ನು ಹೊಂದಿದ ಯಾರೇ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ 13ನೇ ನಿಯಮದ ಮೇರೆಗೆ ಕೇಳಿದಾಗ ಬಿಟ್ಟುಕೊಡುವ ಲೈಸನ್ನು 
ಆಧಾರದ ಮೇಲೆ ಅಂಗಡಿಯನ್ನು ಅಥವಾ ಗೋದಾಮನ್ನು, ಅಂಗಡಿ ಸಹಿತ ಗೋದಾಮನ್ನು ಅಥವಾ ಇತರ ಕಟ್ಟಡವನ್ನು ಹಂಚಿಕೆ ಮಾಡಲಾಗಿದ್ದು ಕನಿಷ್ಠ 
55 ತಿಂಗಳ ಅವಧಿಗೆ ಅವನು ಅದರ ಅಧಿಭೋಗದಲ್ಲಿ ಮುಂದುವರಿದಿದ್ದರೆ ಮತ್ತು ಸದರಿ ಅನುಮತಿ ಮತ್ತು ಲೈಸೆನ್ಸ್ ಆಧಾರದ ಮೇಲಿರುವುದನ್ನು ಗುತ್ತಿಗೆ 
ಸಹಿತ ಮಾರಾಟದ ಆಧಾರದ ಮೇಲೆ ಎಂಬುದಾಗಿ ಪರಿವರ್ತಿಸಬೇಕೆಂದು ಕೋರಿದರೆ , ಕೃಷಿ ಮಾರುಕಟ್ಟೆ ನಿರ್ದೇಶಕರ ಪೂರ್ವಾನುಮೋದನೆಯೊಂದಿಗೆ 
ಅದನ್ನು ಪರಿಶೀಲಿಸಬಹುದು ಮತ್ತು ಆ ನಿವೇಶನದ, ಅಂಗಡಿಯ , ಗೋದಾಮಿನ ಅಥವಾ ಅಂಗಡಿ ಸಹಿತ ಗೋದಾಮಿನ ಮೌಲ್ಯವನ್ನು ಈ ಕೆಳಕಂಡ 
ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಮೂಲಕ ನಿರ್ಧರಿಸತಕ್ಕದ್ದು, ಎಂದರೆ, 

(i) ಕರ್ನಾಟಕ ಸ್ಟಾಂಪ್ ಅಧಿನಿಯಮ , 1957ರ ಮತ್ತು ಅದರ ಮೇರೆಗೆ ರಚಿಸಿದ ನಿಯಮಗಳ ಮೇರೆಗೆ ನಿರ್ಧರಿಸಿದ ಮಾರ್ಗಸೂಚಿ 
ಮೌಲ್ಯದ ಶೇಕಡಾ 40 ರಷ್ಟು ನಿವೇಶನ ಮೌಲ್ಯ ಅಥವಾ 5ನೇ ನಿಯಮದ ಮೇರೆಗೆ ಕೃಷಿ ಮಾರುಕಟ್ಟೆ ನಿರ್ದೇಶಕರಿಂದ ಅನುಮೋದಿತವಾದ 
ನಿವೇಶನದ ಮೌಲ್ಯ, ಇವುಗಳಲ್ಲಿ ಯಾವುದು ಹೆಚ್ಚಿರುತ್ತದೋ ಅದು; 

(ii) ಕಟ್ಟಡದ ಮೌಲ್ಯದಲ್ಲಿ ಇಳಿತವನ್ನು ಪರಿಗಣಿಸಿದ ನಂತರ ಇಲಾಖೆಯ ಇಂಜನಿಯರಿಂಗ್ ಘಟಕವು ನಿಗದಿಪಡಿಸುವ ಕಟ್ಟಡದ 
ಮೌಲ್ಯ 

( ii) ಆ ನಿವೇಶನದ ಅಥವಾ ಕಟ್ಟಡದ ಮೇಲೆ ಮಾರುಕಟ್ಟೆ ಸಮಿತಿಯು ಮಾಡಿದ ಯಾವುದೇ ಇತರ ವೆಚ್ಚ. 
13. ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ನಿನ ಆಧಾರದ ಮೇಲೆ ಅಂಗಡಿಯ , ಅಂಗಡಿ ಸಹಿತ ಗೋದಾಮಿನ ಅಥವಾ ಗೋದಾಮಿನ ಹಂಚಿಕೆ.- (1) 3ನೇ 
ನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ , ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸಿನ ಆಧಾರದ ಮೇಲೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ಅಂಗಡಿಯನ್ನು, ಅಂಗಡಿ ಸಹಿತ 
ಗೋದಾಮನ್ನು ಅಥವಾ ಗೋದಾಮನ್ನು ಮಾರುಕಟ್ಟೆ ಸಮಿತಿಯು ಹಂಚಿಕೆ ಮಾಡಬಹುದು. 

( 2) ಹಂಚಿಕೆ ಮಾಡಬೇಕಾಗಿರುವ ಅಂಗಡಿ , ಅಂಗಡಿ ಸಹಿತ ಗೋದಾಮು ಅಥವಾ ಗೋದಾಮುಗಳು ಯಾವುವಾದರೂ ಇದ್ದರೆ, ಅವು ಇರುವ 
ಸ್ಥಳದ ವಿವರ , ಅದರ ಸಂಖ್ಯೆ , ಅರ್ಜಿ ಸಲ್ಲಿಸುವುದಕ್ಕೆ ಇರುವ ಕೊನೆಯ ದಿನಾಂಕ ಮತ್ತು ಅಂಥ ಇತರ ವಿವರಗಳನ್ನು ನಿರ್ದಿಷ್ಟಪಡಿಸಿ ಮಾರುಕಟ್ಟೆ 
ಸಮಿತಿಯ ಕಚೇರಿಯ ಸೂಚನಾ ಫಲಕದಲ್ಲಿ ನೋಟೀಸನ್ನು ಅಂಟಿಸುವ ಮೂಲಕ ಹಾಗೂ [ ಅಂಥ ಹಂಚಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಲು 15 ದಿನಗಳ 


೧೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
ಕಾಲವನ್ನು ನಿರ್ದಿಷ್ಟಪಡಿಸಿ ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಕ ಪ್ರಸಾರವುಳ್ಳ ಎರಡಕ್ಕಿಂತ ಕಡಿಮೆ ಇಲ್ಲದ ಕನ್ನಡ ಸಮಾಚಾರ ಪತ್ರಿಕೆಗಳಲ್ಲಿ ಪ್ರಕಟಿಸುವ 
ಮೂಲಕ] ಅಂಥ ಹಂಚಿಕೆಯ ಸಂಬಂಧದಲ್ಲಿ ಸೂಕ್ತ ಪ್ರಚಾರ ನೀಡತಕ್ಕದ್ದು. 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

(3) (1) ನೆಯ ಉಪನಿಯಮದ ಮೇರೆಗೆ ಮಾರುಕಟ್ಟೆ ಸಮಿತಿಯು ಹಂಚಿಕೆಗಾಗಿ ಅರ್ಜಿ ಕರೆದಾಗ, 6ನೆಯ ನಿಯಮದ ಮೇರೆಗೆ 
ನೋಂದಾಯಿಸಿಕೊಂಡಿರುವ ಲೈಸನ್ನು ಹೊಂದಿದ ಯಾರೇ ಮಾರುಕಟ್ಟೆ ಕಾರ್ಯನಿರ್ವಾಹಕನು, ಕೇಳಿದಾಗ ಬಿಟ್ಟುಕೊಡುವ ಆಧಾರದ ಮೇಲೆ ಲೈಸನ್ನು 
ಶುಲ್ಕದ ಎರಡು ತಿಂಗಳ ಮೊತ್ತಕ್ಕೆ ಸಮನಾದ ಅಥವಾ ಐದು ಸಾವಿರ ರೂಪಾಯಿಗಳ ಮುಂಗಡ ಹಣ ಇವುಗಳಲ್ಲಿ ಯಾವುದು ಹೆಚ್ಚೇ ಆ ಮೊತ್ತದ 
ಠೇವಣಿಯೊಂದಿಗೆ ನಮೂನೆ- III ರಲ್ಲಿ ಮಾರುಕಟ್ಟೆ ಸಮಿತಿಗೆ ಅರ್ಜಿ ಸಲ್ಲಿಸಬಹುದು. 

( 4) ಮಾರುಕಟ್ಟೆ ಸಮಿತಿಯಲ್ಲಿ ನೋಂದಾಯಿಸಿಕೊಂಡಿರುವ ಯಾರೇ ಅರ್ಜಿದಾರನು, ಈ ನಿಯಮದ ಮೇರೆಗೆ, ಅಂಗಡಿಯ , ಅಂಗಡಿ ಸಹಿತ 
ಗೋದಾಮಿನ ಅಥವಾ ಸಂದರ್ಭಾನುಸಾರ ಗೋದಾಮಿನ ಹಂಚಿಕೆಯನ್ನು ಪಡೆಯುವಲ್ಲಿ ವಿಫಲನಾದಲ್ಲಿ , ನೋಂದಣಿ ಪ್ರಮಾಣಪತ್ರವನ್ನು ಹಿಂದಿರುಗಿಸುವ 
ಮೂಲಕ ಅರ್ಜಿದಾರನು ನೋಂದಣಿಯನ್ನು ಹಿಂದಕ್ಕೆ ಪಡೆದ ಹೊರತು, ಅಂಥ ನೋಂದಣಿಯು, ನಂತರದ ಹಂಚಿಕೆಗಳಿಗೆ ಕೂಡ ಸಿಂಧುವಾಗಿರತಕ್ಕದ್ದು. 

(5) ಕೃಷಿ ಮಾರುಕಟ್ಟೆ ನಿರ್ದೇಶಕನ ಸಾಮಾನ್ಯ ಅಥವಾ ವಿಶೇಷ ಆದೇಶಕ್ಕೊಳಪಟ್ಟು, ಮಾರುಕಟ್ಟೆ ಸಮಿತಿಯು, ಸಂದಾಯ ಮಾಡಬೇಕಾದ 
ಲೈಸನ್ನು ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಎಂಜನಿಯರ್‌ನಿಂದ ( ಮಾರುಕಟ್ಟೆ ಅಭಿವೃದ್ದಿ ಯೋಜನೆ) ಪ್ರಮಾಣಪತ್ರ 
ಪಡೆದ ನಂತರ, ಈ ನಿಯಮದ ಮೇರೆಗೆ ಅಂಗಡಿಯ , ಅಂಗಡಿ ಸಹಿತ ಗೋದಾಮಿನ ಅಥವಾ ಗೋದಾಮಿನ ಹಂಚಿಕೆಗಾಗಿ ಕನಿಷ್ಠ ಲೈಸನ್ನು ಶುಲ್ಕವನ್ನು 
ಗೊತ್ತುಪಡಿಸತಕ್ಕದ್ದು. ಸಹಾಯಕ ಕಾರ್ಯನಿರ್ವಾಹಕ ಇಂಜನಿಯರನು, ಕಟ್ಟಡದ ಮೂಲ ಖರ್ಚನ್ನು ಗಮನದಲ್ಲಿಟ್ಟುಕೊಂಡು ಲೈಸನ್ಸ್ ಶುಲ್ಕವನ್ನು 
ನಿಗದಿಪಡಿಸತಕ್ಕದ್ದು: 

[ ಪರಂತು, ಹಂಚಿಕೆಗಾಗಿ ಅರ್ಜಿದಾರನು ನಮೂದಿಸಿದ ದರಗಳು ಈ ನಿಯಮದ (5) ನೇ ಉಪ- ನಿಯಮದ ಅಡಿಯಲ್ಲಿ ನಿಗದಿಪಡಿಸಿದ ಲೈಸೆನ್ನು 
ಶುಲ್ಕಕ್ಕಿಂತ ಕಡಿಮೆಯಿದ್ದ ಸಂದರ್ಭದಲ್ಲಿ ಮತ್ತು ಮಾರುಕಟ್ಟೆ ಸಮಿತಿಯ ಅಭಿಪ್ರಾಯವನ್ನು ಪಡೆದುಕೊಂಡ ತರುವಾಯ ಮತ್ತು ಅಕ್ಕಪಕ್ಕದ 
ಮಾರುಕಟ್ಟೆಗಳಲ್ಲಿರುವ ಪರಿಸ್ಥಿತಿಯನ್ನು ಮತ್ತು ವ್ಯಾಪಾರದ ಸ್ಥಳಾಂತರವನ್ನು ಗಣನೆಗೆ ತೆಗೆದುಕೊಂಡು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಕಾರಣಗಳನ್ನು 
ದಾಖಲಿಸಿ ತಾವು ಸೂಕ್ತವೆಂದು ಭಾವಿಸಬಹುದಾದಂತೆ ಅನುಮೋದನೆ ನೀಡಬಹುದು.] 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ ಪರಂತುಕವನ್ನು 12 -10 - 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

(6) ಮಾರುಕಟ್ಟೆ ಸಮಿತಿಯು, 7ನೇ ಮತ್ತು 8ನೇ ನಿಯಮಗಳ ಉಪಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಯಾರೇ ಅರ್ಜಿದಾರನಿಗೆ , ಕೇಳಿದಾಗ 
ಬಿಟ್ಟುಕೊಡುವ ಲೈಸನ್ನು ಆಧಾರದ ಮೇಲೆ ಅಂಗಡಿ , ಅಂಗಡಿ ಸಹಿತ ಗೋದಾಮನ್ನು ಅಥವಾ ಗೋದಾಮನ್ನು ಹಂಚಿಕೆ ಮಾಡಬಹುದು. 

(7) ಈ ನಿಯಮದ ಮೇರೆಗೆ ಆರಂಭಿಕ ಹಂಚಿಕೆಯು, 11 ತಿಂಗಳ ಅವಧಿಯದ್ದಾಗಿರತಕ್ಕದ್ದು, ಗರಿಷ್ಠ 55 ತಿಂಗಳಿಗೊಳಪಟ್ಟು ಮಾರುಕಟ್ಟೆ 
ಸಮಿತಿಯು ಅದನ್ನು ಪ್ರತಿ 11 ತಿಂಗಳಿಗೊಮ್ಮೆ ನವೀಕರಿಸಬಹುದು. 

- ಹಂಚಿಕೆಗಾಗಿ ನಮೂದಿಸಿದ ದರಗಳು ಈ ನಿಯಮದ 5ನೇ ಉಪ-ನಿಯಮದ ಅಡಿಯಲ್ಲಿ ನಿಗದಿಪಡಿಸಲಾದ ಲೈಸೆನ್ನು 
ಶುಲ್ಕಕ್ಕಿಂತ ಕಡಿಮೆಯಿರುವ ಸಂದರ್ಭದಲ್ಲಿ , ಅಂಥ ಅಂಗಡಿಯನ್ನು, ಅಂಗಡಿ ಸಹಿತ ಗೋದಾಮನ್ನು ಅಥವಾ ಗೋದಾಮನ್ನು ಅರ್ಹತೆಯನ್ನು ಪರಿಗಣಿಸಿದ 
ನಂತರ, 14ನೇ ನಿಯಮದ ಅಡಿಯಲ್ಲಿ ಗೊತ್ತುಪಡಿಸಿದ ಪ್ರಕ್ರಿಯೆಯನ್ನು ಅನುಸರಿಸಿ ಟೆಂಡರು - ಹಾಗೂ - ಹರಾಜಿನ ಮೂಲಕ ಹಂಚಿಕೆ ಮಾಡತಕ್ಕದ್ದು 
ಮತ್ತು ಕೃಷಿ ಮಾರುಕಟ್ಟೆ ನಿರ್ದೇಶಕರ ಅನುಮೋದನೆಗಾಗಿ ಪ್ರಸ್ತಾವವನ್ನು ಸಲ್ಲಿಸತಕ್ಕದ್ದು . 

ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅದಕ್ಕೆ ಕಾರಣಗಳನ್ನು ದಾಖಲಿಸಿದ ನಂತರ ಅಂಥ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬಹುದು.] 
1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 - 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

14. ತೂಕಮಾಡುವ ಯಂತ್ರಗಳು (ವೇಬ್ರಿಜ್‌ ) ಇತ್ಯಾದಿಗಳ ಹಂಚಿಕೆ.- (1) ಮಾರುಕಟ್ಟೆ ಸಮಿತಿಯು ತೂಕಮಾಡುವ ಯಂತ್ರಗಳನ್ನು , ಚಿಲ್ಲರೆ 
ಅಂಗಡಿಗಳನ್ನು , ಕ್ಯಾಂಟೀನನ್ನು ಮತ್ತು ಚಹಾದ ಅಂಗಡಿಗಳನ್ನು ಟೆಂಡರ್ ಸಹಿತ ಹರಾಜಿನ ಮುಖಾಂತರ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸಿನ ಆಧಾರದ 
ಮೇಲೆ ಹಂಚಿಕೆ ಮಾಡಬಹುದು. 

(2) ಮಾರುಕಟ್ಟೆ ಸಮಿತಿಯು, ಈ ನಿಯಮಗಳ ಉಪಬಂಧಗಳಿಗೊಳಪಟ್ಟು, ಟೆಂಡರ್ ಸಹಿತ ಹರಾಜಿನ ಮೂಲಕ ಕೇಳಿದಾಗ ಬಿಟ್ಟುಕೊಡುವ 
ಲೈಸೆನ್ಸಿನ ಆಧಾರದ ಮೇಲೆ ಮಾರುಕಟ್ಟೆ ಪ್ರಾಂಗಣದಲ್ಲಿ ತೂಕಮಾಡುವ ಯಂತ್ರಗಳನ್ನು (ವೇಬ್ರಿಜ್‌), ಚಿಲ್ಲರೆ ಅಂಗಡಿಗಳನ್ನು , ಕ್ಯಾಂಟೀನುಗಳನ್ನು ಮತ್ತು 
ಚಹಾದ ಅಂಗಡಿಗಳನ್ನು ಹಂಚಿಕೆ ಮಾಡಬಹುದು. 

(3) ಹಂಚಿಕೆ ಮಾಡಬೇಕಾಗಿರುವ ಅಂಗಡಿ, ಅಂಗಡಿ ಸಹಿತ ಗೋದಾಮು ಅಥವಾ ಗೋದಾಮುಗಳು ಯಾವುವಾದರೂ ಇದ್ದರೆ, ಅವು ಇರುವ 
ಸ್ಥಳದ ವಿವರ, ಅದರ ಸಂಖ್ಯೆ, ಅರ್ಜಿ ಸಲ್ಲಿಸುವುದಕ್ಕೆ ಇರುವ ಕೊನೆಯ ದಿನಾಂಕ ಮತ್ತು ಅಂಥ ಇತರ ವಿವರಗಳನ್ನು ನಿರ್ದಿಷ್ಟಪಡಿಸಿ ಮಾರುಕಟ್ಟೆ 
ಸಮಿತಿಯ ಕಚೇರಿಯ ಸೂಚನಾ ಫಲಕದಲ್ಲಿ ನೋಟೀಸನ್ನು ಅಂಟಿಸುವ ಮೂಲಕ ಹಾಗೂ ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಕ ಪ್ರಸಾರವುಳ್ಳ ಎರಡಕ್ಕಿಂತ 
ಕಡಿಮೆಯಿಲ್ಲದ ಕನ್ನಡ ಸಮಾಚಾರ ಪತ್ರಿಕೆಗಳಲ್ಲಿ ಪ್ರಕಟಿಸುವ ಮೂಲಕ ಅಂಥ ಹಂಚಿಕೆಯ ಸಂಬಂಧದಲ್ಲಿ ಸೂಕ್ತ ಪ್ರಚಾರ ನೀಡತಕ್ಕದ್ದು . 

(4) ಈ ನಿಯಮದ ಮೇರೆಗೆ ಹಂಚಿಕೆಗಾಗಿ ಅರ್ಜಿ ಸಲ್ಲಿಸಲು ಇಚ್ಚಿಸುವ ಯಾರೇ ವ್ಯಕ್ತಿಯು, ಕನಿಷ್ಠ ಎರಡು ತಿಂಗಳ ಲೈಸನ್ನು ಶುಲ್ಕಕ್ಕೆ 
ಸಮನಾದ ಅಥವಾ ಐದು ಸಾವಿರ ರೂಪಾಯಿಗಳು ಇವುಗಳಲ್ಲಿ ಯಾವುದು ಹೆಟ್ಟೋ ಅಷ್ಟನ್ನು ಮುಂಗಡ ಹಣದ ಠೇವಣಿಯೊಂದಿಗೆ ನಮೂನೆ- VI ರಲ್ಲಿ 
ಮಾರುಕಟ್ಟೆ ಸಮಿತಿಗೆ ಅರ್ಜಿ ಸಲ್ಲಿಸತಕ್ಕದ್ದು. 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೨೩ 


(5) ಅತಿ ಹೆಚ್ಚಿನ ಸವಾಲು ಕೂಗಿದವನು, ಅವನು ಕೂಗಿದ ಹರಾಜು ಮೊಬಲಗಿನ ಶೇಕಡಾ ಇಪ್ಪತ್ತೈದರಷ್ಟು ಮೊತ್ತವನ್ನು , ಅದರಲ್ಲಿ ಈಗಾಗಲೇ 
ಠೇವಣಿ ಇಟ್ಟಿದ್ದ ಮುಂಗಡ ಹಣವನ್ನು ಅದರಲ್ಲಿ ಕಳೆದು ಉಳಿದ ಮೊತ್ತವನ್ನು ಹರಾಜು ದಿನಾಂಕದಿಂದ ಮೂರು ದಿನಗಳೊಳಗಾಗಿ ಕಟ್ಟತಕ್ಕದ್ದು. ಹಾಗೆ 
ಕಟ್ಟಲು ವಿಫಲನಾದರೆ, ಮುಂಗಡ ಹಣದ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು ಮತ್ತು ಎರಡನೆಯ ಅತಿ ಹೆಚ್ಚಿನ ಸವಾಲು ಕೂಗಿದವನಿಗೆ 
ಅಂಥ ಮೊತ್ತದ ಸಂದಾಯಕ್ಕೆ ಅವಕಾಶ ನೀಡಬೇಕು. ಎರಡನೆಯ ಅತಿ ಹೆಚ್ಚಿನ ಸವಾಲು ಕೂಗಿದವನೂ ಕೂಡ ಆ ಮೊತ್ತ ಸಂದಾಯ ಮಾಡಲು 
ವಿಫಲನಾದ ಸಂದರ್ಭದಲ್ಲಿ , ಮಾರುಕಟ್ಟೆ ಸಮಿತಿಯು ಮರುಹರಾಜು ನಡೆಸತಕ್ಕದ್ದು. 

(6) ಆರಂಭದ ಹಂಚಿಕೆಯು 11 ತಿಂಗಳ ಅವಧಿಯದಾಗಿದ್ದು, ಗರಿಷ್ಠ 55 ತಿಂಗಳಿಗೆ ಒಳಪಟ್ಟು ಮಾರುಕಟ್ಟೆ ಸಮಿತಿಯು ಪ್ರತಿ 11 ತಿಂಗಳಿಗೊಮ್ಮೆ 
ನವೀಕರಿಸಬಹುದು. 

[( 7) ಟೆಂಡರು - ಹಾಗೂ - ಹರಾಜು ಪ್ರಕ್ರಿಯೆಯಲ್ಲಿ ನಮೂದಿಸಿದ ದರವು 15ನೇ ನಿಯಮದ ಅಡಿಯಲ್ಲಿ ನಿಗದಿಪಡಿಸಿದ ಲೈಸೆನ್ನು ಶುಲ್ಕಕ್ಕಿಂತ 
ಕಡಿಮೆಯಿರುವ ಸಂದರ್ಭದಲ್ಲಿ, ಕೃಷಿ ಮಾರುಕಟ್ಟೆ ನಿರ್ದೇಶಕರು, ಅದಕ್ಕೆ ಕಾರಣಗಳನ್ನು ದಾಖಲಿಸಿದ ತರುವಾಯ ಅಂಥ ದರಗಳಿಗೆ ಅನುಮೋದನೆ 
ನೀಡಬಹುದು.] 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

15. ಲೈಸನ್ನು ಶುಲ್ಕವನ್ನು ನಿಗದಿಪಡಿಸುವುದು.- ಕೃಷಿ ಮಾರುಕಟ್ಟೆ ನಿರ್ದೇಶಕರ ಸಾಮಾನ್ಯ ಅಥವಾ ವಿಶೇಷ ಆದೇಶಕ್ಕೊಳಪಟ್ಟು, ಲೈಸನ್ನು ಶುಲ್ಕ 
ಸಂದಾಯ ಮಾಡುವ ಸಂಬಂಧದಲ್ಲಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜನಿಯರ್ ( ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ) ಅವರಿಂದ 
ಪ್ರಮಾಣಪತ್ರ ಪಡೆದ ನಂತರ ಮಾರುಕಟ್ಟೆ ಸಮಿತಿಯು ತನಗೆ ಸೇರಿದ ಯಾವುದೇ ವೇಬ್ರಿಜ್‌ಗಳಿಗೆ, ಚಿಲ್ಲರೆ ಅಂಗಡಿಗಳಿಗೆ, ಕ್ಯಾಂಟೀನಿಗೆ ಅಥವಾ ಚಹಾದ 
ಅಂಗಡಿಗೆ ಹಂಚಿಕೆಯ ಕನಿಷ್ಠ ಲೈಸನ್ನು ಶುಲ್ಕವನ್ನು ನಿಗದಿಪಡಿಸತಕ್ಕದ್ದು. 

16 . ಕೇಳಿದಾಗ ಬಿಟ್ಟುಕೊಡುವ ಲೈಸನ್ನು ಆಧಾರದ ಮೇಲೆ ಮಾಡುವ ಹಂಚಿಕೆಗಾಗಿ ಇರುವ ಷರತ್ತುಗಳು.- 13 ಮತ್ತು 14ನೇ ನಿಯಮಗಳ ಮೇರೆಗೆ, 
ಕೇಳಿದಾಗ ಬಿಟ್ಟುಕೊಡುವ ಲೈಸನ್ಸ್ ಆಧಾರದ ಮೇಲೆ ಅಂಗಡಿ, ಗೋದಾಮು, ಅಂಗಡಿ ಸಹಿತ ಗೋದಾಮು, ವೇಬ್ರಿಜ್‌ಗಳು, ಚಿಲ್ಲರೆ ಅಂಗಡಿಗಳು, ಚಹಾದ 
ಅಂಗಡಿಯ ಮತ್ತು ಕ್ಯಾಂಟೀನಿನ ಹಂಚಿಕೆಯು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟಿರತಕ್ಕದ್ದು , ಎಂದರೆ: 

(1) ಹಂಚಿಕೆ ಪಡೆದವನು , ಹಂಚಿಕೆ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಹದಿನೈದು ದಿನಗಳ ಅವಧಿಯೊಳಗಾಗಿ, ಸಂದಾಯ ಮಾಡಬೇಕಾದ 
ಹತ್ತು ತಿಂಗಳ ಲೈಸನ್ನು ಶುಲ್ಕಕ್ಕೆ ಸಮನಾದ ಮೊಬಲಗನ್ನು ಈಗಾಗಲೇ ಠೇವಣಿ ಇಟ್ಟಿದ್ದ ಮುಂಗಡ ಹಣವನ್ನು ಅದರಲ್ಲಿ ಕಳೆದು ಮಾರುಕಟ್ಟೆ ಸಮಿತಿಯಲ್ಲಿ 
ಠೇವಣಿ ಇಡತಕ್ಕದ್ದು. 

( 2) ಹಂಚಿಕೆ ಪಡೆದವನು, 13ನೇ ಅಥವಾ 14ನೇ ನಿಯಮದ ಮತ್ತು (1)ನೆಯ ಖಂಡದ ಮೇರೆಗೆ ಅಗತ್ಯಪಡಿಸಿದಂತೆ ಸಂದಾಯವನ್ನು ಮಾಡಿದ 
ನಂತರ, ಮಾರುಕಟ್ಟೆ ಸಮಿತಿಯು, ಸಮುಚಿತವಾದ ನಮೂನೆ- VII ರಲ್ಲಿ ಅಥವಾ ನಮೂನೆ - VIII ರಲ್ಲಿ ಒಪ್ಪಂದ ಪತ್ರ ಬರೆದುಕೊಡುವಂತೆ ತಿಳಿಸತಕ್ಕದ್ದು. 

ಹೆಸರಿಗೆ ಹಂಚಿಕೆ ಮಾಡಲಾಗಿರುವಲ್ಲಿ, ಆ ಫರ್ಮಿನ ರಚನೆಯಲ್ಲಿ ಯಾವುದೇ ಬದಲಾವಣೆಯಾದಲ್ಲಿ, ಅದನ್ನು 
ಮಾರುಕಟ್ಟೆ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಮಾರುಕಟ್ಟೆ ಸಮಿತಿಯು ತಾನು ಸೂಕ್ತವೆಂದು ಭಾವಿಸಿದಂಥ ವಿಚಾರಣೆ ನಡೆಸಿದ ನಂತರ, ಫರ್ಮಿನ 

ದ ಬದಲಾವಣೆಯು ಲೈಸನ್ಸನ್ನು ವಹಿಸಿಕೊಟ್ಟಂತಾಗುತ್ತದೆ ಎಂದು ನಿರ್ಧರಿಸಿದರೆ ಅಂಥ ಲೈಸೆನ್ನು ರದ್ದಾಗತಕ್ಕದ್ದು . 
(4) ಲೈಸನ್ಸು ಶುಲ್ಕವನ್ನು , 33 ತಿಂಗಳಿಗೊಮ್ಮೆ, ಲೈಸನ್ಸು ಶುಲ್ಕದ ಶೇಕಡಾ ಐದರ ದರದಲ್ಲಿ ಹೆಚ್ಚಿಸತಕ್ಕದ್ದು. 

(5) ಮಾರುಕಟ್ಟೆ ಸಮಿತಿಯು ಮಾಡಿದ ಎಲ್ಲ ಆರಂಭಿಕ ಹಂಚಿಕೆಗಳು, ಕೃಷಿ ಮಾರುಕಟ್ಟೆ ನಿರ್ದೇಶಕನ ಅಥವಾ ಅವನು ಅಧಿಕೃತಗೊಳಿಸಿದ ಇತರ 
ಅಂಥ ಅಧಿಕಾರಿಯ ಅನುಮೋದನೆ ಗೊಳಪಟ್ಟಿರತಕ್ಕದ್ದು. 
(6) ಈ ನಿಯಮಗಳ ಮೇರೆಗೆ , ಕೇಳಿದಾಗ ಬಿಟ್ಟುಕೊಡುವ ಲೈಸನ್ಸನ್ನು , 

(1) ಲೈಸನ್ನು ಪಡೆದವನು, ಮಾರುಕಟ್ಟೆ ಸಮಿತಿಗೆ ಸಂದಾಯ ಮಾಡಬೇಕಾಗಿದ್ದ ಬಾಕಿಗಳನ್ನು ಸಂದಾಯ ಮಾಡಲು ವಿಫಲನಾದಲ್ಲಿ ; 
ಅಥವಾ 

( ii) ಲೈಸನ್ನು ಪಡೆದವನು, ಒಪ್ಪಂದದ ನಿಬಂಧನೆ ಮತ್ತು ಷರತ್ತುಗಳನ್ನು ಪಾಲಿಸಲು ತಪ್ಪಿದಲ್ಲಿ 
- ನವೀಕರಿಸತಕ್ಕದ್ದಲ್ಲ. 

17. ನಿವೇಶನ, ಇತ್ಯಾದಿಗಳನ್ನು ಮೀಸಲಿಡುವುದು.- [( )] ಮಾರುಕಟ್ಟೆ ಸಮಿತಿಯು ಹಂಚಬೇಕಾಗಿರುವ ನಿವೇಶನಗಳ, ಅಂಗಡಿಗಳ, ಅಂಗಡಿ 
ಸಹಿತ ಗೋದಾಮು ಅಥವಾ ಗೋದಾಮುಗಳ ಪೈಕಿ, ಕಾಲಕಾಲಕ್ಕೆ ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದ ಸಂಖ್ಯೆಯಷ್ಟನ್ನು ಪರಿಶಿಷ್ಟ ಜಾತಿ ಹಾಗೂ 
ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಹಂಚಲು ಪ್ರತಿಯೊಂದು ಪ್ರವರ್ಗಗಳಿಗಾಗಿ ಮೀಸಲಿಡತಕ್ಕದ್ದು. 

1. ಅಧಿಸೂಚನೆ ಸಂ. ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10 .2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಹೊಸದಾಗಿ ಸಂಖ್ಯೆ ನೀಡಲಾಗಿದೆ. 

[(2) ಮಾರುಕಟ್ಟೆ ಸಮಿತಿಯು ಹಂಚಿಕೆ ಮಾಡಬೇಕಾದ ನಿವೇಶನಗಳು, ಅಂಗಡಿಗಳು, ಅಂಗಡಿ ಸಹಿತ ಗೋದಾಮು ಅಥವಾ ಗೋದಾಮಿನ 
ಪೈಕಿ ಸುಮಾರು ಶೇಕಡಾ ಎರಡರಷ್ಟನ್ನು ದೈಹಿಕ ಅಂಗವಿಕಲರಿಗೆ ಮತ್ತು ಮಾಜಿ ಸೈನಿಕರಿಗೆ ಹಂಚಿಕೆ ಮಾಡಲು ಪ್ರತಿಯೊಂದು ಪ್ರವರ್ಗಗಳಲ್ಲಿ 
ಮೀಸಲಿರಿಸಬೇಕು. 

(3) ( 1) ಉಪ- ನಿಯಮ (1) ರ ಅಡಿಯಲ್ಲಿ ಗೊತ್ತುಪಡಿಸಿದ ಮೀಸಲಾತಿಯು ಹಂಚಿಕೆಗಾಗಿ ಮಾರುಕಟ್ಟೆ ಸಮಿತಿಯು ಹೊರಡಿಸಿದ 
ಪ್ರತಿಯೊಂದು ಅಧಿಸೂಚನೆಗೂ ಅನ್ವಯವಾಗತಕ್ಕದ್ದು ಮತ್ತು ಹಂಚಿಕೆಯಾಗದೆ ಬಿಟ್ಟು ಹೋಗಿರುವುದನ್ನು ಮುಂದಿನ ಹಂಚಿಕೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ. 

(i) ಅವಶ್ಯಕ ಸಂಖ್ಯೆಯ ಅರ್ಜಿಗಳು ಬಂದಿರದಿದ್ದರೆ, ಮೀಸಲು ನಿವೇಶನಗಳನ್ನು , ಅಂಗಡಿಗಳನ್ನು , ಅಂಗಡಿ ಸಹಿತ ಗೋದಾಮನ್ನು ಅಥವಾ 
ಗೋದಾಮುಗಳನ್ನು ಸಾಮಾನ್ಯ ಪ್ರವರ್ಗದ ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಮಾರುಕಟ್ಟೆ ನಿರ್ವಾಹಕರಿಗೆ ಹಂಚಿಕೆ ಮಾಡತಕ್ಕದ್ದು. 


೧೦೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(i) ಹಂಚಿಕೆ ಪ್ರಕ್ರಿಯೆಯು ಮೀಸಲು ಪ್ರವರ್ಗದ ಅರ್ಜಿದಾರರಿಗೆ ಹಂಚಿಕೆಯನ್ನು ನಿರಂತರ ರೀತಿಯಲ್ಲಿ ಮಾಡಲಾಗಿದೆ ಎಂಬುದನ್ನು ಸುನಿಶ್ಚಿತ 
ಪಡಿಸುವಂತಿರತಕ್ಕದ್ದು. 

(iv ) ಹಂಚಿಕೆ ಪಡೆದವನು ಮರಣ ಹೊಂದಿದ ಸಂದರ್ಭದಲ್ಲಿ, ಹಕ್ಕುಗಳನ್ನು ಅವನ ಕಾನೂನು ಸಮ್ಮತ ವಾರಸುದಾರರಿಗೆ 
ವರ್ಗಾಯಿಸಬಹುದು. 

( V) ಹಂಚಿಕೆ ಪಡೆದವನು ಲೈಸೆನ್ನು ಪಡೆದ ಮಾರುಕಟ್ಟೆ ನಿರ್ವಾಹಕನಾಗಿ ಮುಂದುವರಿಯದಿದ್ದರೆ ಅಥವಾ ಕರಾರಿನ ಅವಧಿಯಲ್ಲಿ ಹಂಚಿಕೆಯ 
ಯಾವುದೇ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿದರೆ, ಹಂಚಿಕೆ ಮಾಡಲಾದ ನಿವೇಶನಗಳು, ಅಂಗಡಿಗಳು, ಅಂಗಡಿ ಸಹಿತ ಗೋದಾಮು 
ಅಥವಾ ಗೋದಾಮುಗಳು, ಕಟ್ಟಡ, ಇತ್ಯಾದಿಗಳನ್ನು ಮಾರುಕಟ್ಟೆ ಸಮಿತಿಯು ಕಾನೂನಿಗೆ ಅನುಸಾರವಾಗಿ ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು. 

1. ಅಧಿಸೂಚನೆ ಸಂ. ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

[17ಎ. ಮಾರುಕಟ್ಟೆ ಸಮಿತಿಯಿಂದ ನಿವೇಶನದ ಅಥವಾ ಇತರ ಕಟ್ಟಡದ ಮುಟ್ಟುಗೋಲು.- ಮಾರುಕಟ್ಟೆ ಸಮಿತಿಯು, ಸಾರ್ವಜನಿಕ ಬಳಕೆಯ 
ಉದ್ದೇಶಕ್ಕಾಗಿ, ಯಾರೇ ಹಂಚಿಕೆ ಪಡೆದವನಿಂದ ಯಾವುದೇ ನಿವೇಶನವನ್ನು ಅಥವಾ ಕಟ್ಟಡವನ್ನು ಮುಟ್ಟುಗೋಲು ಹಾಕಿಕೊಂಡ ಸಂದರ್ಭದಲ್ಲಿ , ಅಂಥ 
ಹಂಚಿಕೆ ಪಡೆದವನಿಗೆ ಈ ನಿಯಮಗಳ ಅಡಿಯಲ್ಲಿ ನಿರ್ದಿಷ್ಟಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು ಕೃಷಿ ಮಾರುಕಟ್ಟೆ ನಿರ್ದೇಶಕರ 
ಪೂರ್ವಾನುಮೋದನೆ ಪಡೆದು ಬದಲಿ ನಿವೇಶನವನ್ನು ಅಥವಾ ಕಟ್ಟಡವನ್ನು ಹಂಚಿಕೆ ಮಾಡತಕ್ಕದ್ದು.] 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09. 10 .2007ರ ಮೂಲಕ 12 - 10 -2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

18. ಅರ್ಜಿದಾರನ ಮರಣ.- (1) ಹಂಚಿಕೆಗೆ ಮೊದಲು ಅರ್ಜಿದಾರನು ಮೃತನಾದರೆ, ಅವನ ಕಾನೂನುಬದ್ಧ ವಾರಸುದಾರರು, ಅವರ ಆಯ್ಕೆಯ 
ಮೇರೆಗೆ ಠೇವಣಿಯನ್ನು ವಾಪಸ್ಸು ಪಡೆಯಲು ಅಥವಾ ಅವರು ಅಗತ್ಯ ಮಾನದಂಡಗಳನ್ನು ಪೂರೈಸಿದ್ದರೆ ಈ ನಿಯಮಗಳ ಮೇರೆಗೆ ಹಂಚಿಕೆ ಪಡೆಯಲು 
ಹಕ್ಕುಳ್ಳವರಾಗಿರತಕ್ಕದ್ದು. 

( 2 ) ಹಂಚಿಕೆಯಾದ ನಂತರ ಅರ್ಜಿದಾರನು ಮೃತನಾದಲ್ಲಿ , ಅವನ ಕಾನೂನುಬದ್ಧ ವಾರಸುದಾರರು ಅವರ ಆಯ್ಕೆಯ ಮೇರೆಗೆ ಹಂಚಿಕೆಗಾಗಿ 
ಸಂದಾಯ ಮಾಡಿದ್ದ ಮೊಬಲಗನ್ನು ವಾಪಸು ಪಡೆಯಲು ಅಥವಾ ಅವರು ಅಗತ್ಯ ಮಾನದಂಡಗಳನ್ನು ಪೂರೈಸಿದ್ದರೆ ಈ ನಿಯಮಗಳಿಗನುಸಾರವಾಗಿ 
ಒಪ್ಪಂದ ಮಾಡಿಕೊಳ್ಳಲು ಹಕ್ಕುಳ್ಳವರಾಗಿರತಕ್ಕದ್ದು. 

(3) ಕಾನೂನುಬದ್ಧ ವಾರಸುದಾರರು ಮೊಬಲಗನ್ನು ವಾಪಸ್ಸು ಪಡೆಯುವುದನ್ನು ಆಯ್ಕೆ ಮಾಡಿಕೊಂಡರೆ , ಮಾರುಕಟ್ಟೆ ಸಮಿತಿಯು, ಅದಕ್ಕೆ 
ಯಾವುದೇ ಬಡ್ಡಿಯಿಲ್ಲದೆ ಮರುಪವಾವತಿ ಮಾಡತಕ್ಕದ್ದು ಹಾಗೂ ಈ ನಿಯಮಗಳಿಗೊಳಪಟ್ಟು ಅದು ಮರುಹಂಚಿಕೆ ಮಾಡಬಹುದು. 

[19. ಸ್ವಯಿಚ್ಛೆಯಿಂದ ಹಿಂದಿರುಗಿಸುವುದು. 

(1) ಗುತ್ತಿಗೆ - ಹಾಗೂ - ಮಾರಾಟದ ಆಧಾರದ ಮೇಲೆ ಹಂಚಿಕೆ ಮಾಡಲಾದ ನಿವೇಶನ.- ವ್ಯವಹಾರವನ್ನು ಮುಕ್ತಾಯ ಮಾಡಿದ ಸಂದರ್ಭದಲ್ಲಿ, 
ಹಂಚಿಕೆ ಪಡೆದವನು ಹಂಚಿಕೆಯಾದ ದಿನಾಂಕದಿಂದ ಎರಡು ವರ್ಷಗಳೊಳಗೆ ಮಾರುಕಟ್ಟೆ ಸಮಿತಿಗೆ ಹಂಚಿಕೆಯಾದ ಆ ಆಸ್ತಿಯನ್ನು ಹಿಂದಿರುಗಿಸಬಹುದು. 
ಹಾಗೆ ಹಿಂದಿರುಗಿಸಿದ ಮೇಲೆ ಮಾರುಕಟ್ಟೆ ಸಮಿತಿಯು, ಹಂಚಿಕೆ ಪಡೆದವನು ಸಂದಾಯ ಮಾಡಿದ್ದ ಮೊತ್ತದ ಶೇಕಡಾ ಎಂಬತ್ತರಷ್ಟನ್ನು ಮರು ಪಾವತಿ 
ಮಾಡತಕ್ಕದ್ದು ಮತ್ತು ಉಳಿದ ಶೇಕಡಾ 20 ರಷ್ಟನ್ನು ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು. ಹಂಚಿಕೆಯ ದಿನಾಂಕದಿಂದ ಎರಡು ವರ್ಷಗಳ ತರುವಾಯ 
ಸ್ವಇಚ್ಛೆಯಿಂದ ಹಿಂದಿರುಗಿಸುವುದಕ್ಕೆ ಮಾರುಕಟ್ಟೆ ಸಮಿತಿಯು ಅನುಮತಿಸಕ್ಕದ್ದಲ್ಲ. 

(2 ) ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಆಧಾರದ ಮೇಲೆ ಹಂಚಿಕೆ ಮಾಡಲಾದ ಅಂಗಡಿ, ಗೋದಾಮು, ಅಂಗಡಿ ಸಹಿತ ಗೋದಾಮು, 
ವೇಬ್ರಿಜ್‌ಗಳು , ಚಿಲ್ಲರೆ ಅಂಗಡಿಗಳು, ಟೀ ಅಂಗಡಿಗಳು, ಕ್ಯಾಂಟೀನು ಕಟ್ಟಡ:- ಹಂಚಿಕೆ ಪಡೆದವನು, ಹಂಚಿಕೆಯಾದ ನಂತರ ಯಾವುದೇ ಕಾಲದಲ್ಲಿ 
ಹಂಚಿಕೆಯಾದ ಆ ಆಸ್ತಿಯನ್ನು ಮಾರುಕಟ್ಟೆ ಸಮಿತಿಗೆ ಹಿಂದಿರುಗಿಸಬಹುದು. ಹಾಗೆ ಹಿಂದಿರುಗಿಸಿದ ಮೇಲೆ ಮಾರುಕಟ್ಟೆ ಸಮಿತಿಯು, ಹಂಚಿಕೆ ಪಡೆದವನು 
ಸಂದಾಯ ಮಾಡಿದ್ದ ಮೊತ್ತದ ಶೇಕಡಾ ಐವತ್ತರಷ್ಟನ್ನು ಮರುಪಾವತಿ ಮಾಡತಕ್ಕದ್ದು. 

1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

20. ದಂಡರೂಪದ ಶುಲ್ಕ , ಇತ್ಯಾದಿ. - (1) ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ ನಿವೇಶನದ, ಅಂಗಡಿಯ , ಗೋದಾಮಿನ ಅಥವಾ 
ಅಂಗಡಿ ಸಹಿತ ಗೋದಾಮಿನ ಹಂಚಿಕೆ ಪಡೆದವನು, ಈ ನಿಯಮಗಳ ಯಾವುದೇ ನಿಯಮವನ್ನು ಅಥವಾ ಒಪ್ಪಂದದ ನಿಬಂಧನೆಗಳನ್ನು ಉಲ್ಲಂಘಿಸಿದಲ್ಲಿ, 
ಮಾರುಕಟ್ಟೆ ಸಮಿತಿಯು ಹಂಚಿಕೆಯನ್ನು ರದ್ದು ಮಾಡಬಹುದು ಮತ್ತು ಗುತ್ತಿಗೆ ಅವಧಿಯು ಮುಕ್ತಾಯಗೊಳ್ಳುವ ಮೊದಲೇ ಈ ನಿಯಮಗಳಿಗನುಸಾರವಾಗಿ 
ಅಥವಾ ಒಪ್ಪಂದದ ನಿಬಂಧನೆಗಳಿಗನುಸಾರವಾಗಿ ಗುತ್ತಿಗೆಯನ್ನು ಕೊನೆಗೊಳಿಸತಕ್ಕದ್ದು ಮತ್ತು ಠೇವಣಿ ಹಣವನ್ನು ಮತ್ತು ಸ್ವತ್ತನ್ನು ಮತ್ತು ಆ ನಿವೇಶನದಲ್ಲಿ 
ಕಟ್ಟಲಾಗಿದ್ದ ಕಟ್ಟಡವನ್ನು ಯಾವುದೇ ಪರಿಹಾರ ನೀಡದೆ ಮುಟ್ಟುಗೋಲು ಹಾಕಿಕೊಳ್ಳಬಹುದು: 

ಪರಂತು, ಅದರಿಂದ ಬಾಧಿತನಾಗುವ ಸಂಭವವಿರುವ ವ್ಯಕ್ತಿಗೆ ತನ್ನ ಅಹವಾಲು ಹೇಳಿಕೊಳ್ಳಲು ಅವಕಾಶ ಕೊಟ್ಟ ಹೊರತು, ಯಾವುದೇ 
ತೀರ್ಮಾನವನ್ನು ಅಥವಾ ಆದೇಶವನ್ನು ಮಾಡತಕ್ಕದ್ದಲ್ಲ . 

ಮತ್ತೂ ಪರಂತು, (1) ನೆಯ ಉಪನಿಯಮದ ಮೇರೆಗೆ ಮುಟ್ಟುಗೋಲು ಹಾಕಿಕೊಳ್ಳುವ ಯಾವುದೇ ಆದೇಶವನ್ನು ಜಾರಿಗೊಳಿಸುವ ಮೊದಲು, 
ಸಂದಾಯ ಮಾಡಿರುವ ಹಣವನ್ನು ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂಬ ಬಗ್ಗೆ ಕಾರಣ ತೋರಿಸುವಂತೆ ಹಂಚಿಕೆ ಪಡೆದವನಿಗೆ ಒಂದು ಅವಕಾಶ 
ನೀಡತಕ್ಕದ್ದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೨೫ 


( 2) 13ನೇ ಮತ್ತು 14ನೇ ನಿಯಮಗಳ ಮೇರೆಗೆ ಹಂಚಿಕೆ ಪಡೆದವನು, ಕೇಳಿದಾಗ ಬಿಟ್ಟುಕೊಡುವ ಲೈಸನ್ಸಿನ ಶುಲ್ಕವನ್ನು ಯಾವುದೇ ತಿಂಗಳಿಗಾಗಿ 
ತರುವಾಯದ ತಿಂಗಳ ಹತ್ತನೇ ದಿನಕ್ಕೆ ಮುಂಚೆ ಸಂದಾಯ ಮಾಡಲು ವಿಫಲನಾದಲ್ಲಿ, ಆ ತಿಂಗಳಿಗೆ ಸಂದಾಯ ಮಾಡಬೇಕಾದ ಲೈಸನ್ನು ಶುಲ್ಕದ ಶೇಕಡಾ 
ಹತ್ತರ ದರದಲ್ಲಿ ದಂಡರೂಪದ ಶುಲ್ಕವನ್ನು ವಿಧಿಸತಕ್ಕದ್ದು ಮತ್ತು ಹಂಚಿಕೆ ಪಡೆದವನಿಂದ ವಸೂಲು ಮಾಡತಕ್ಕದ್ದು. 

21 . ಸಂಗತಿಗಳನ್ನು ತಪ್ಪಾಗಿ ನಿರೂಪಿಸುವುದು ಅಥವಾ ಮುಚ್ಚಿಡುವುದು.- 3ನೇ , 9ನೇ , 13ನೇ ಅಥವಾ 14ನೇ ನಿಯಮಗಳ ಮೇರೆಗೆ ಹಂಚಿಕೆ 
ಕೋರುವ ಅರ್ಜಿದಾರನು, ಸುಳ್ಳು ಮಾಹಿತಿಯನ್ನು ಒದಗಿಸಿದರೆ ಅಥವಾ ಯಾವುದೇ ಮಹತ್ವದ ಸಂಗತಿಯನ್ನು ಮುಚ್ಚಿಟ್ಟರೆ ಆ ಹಂಚಿಕೆಗಾಗಿನ ಅರ್ಜಿಯನ್ನು 
ತಿರಸ್ಕರಿಸತಕ್ಕದ್ದು ಮತ್ತು ಯಾವುದೇ ಹಂಚಿಕೆ ಮಾಡಿದ್ದರೆ ಕ್ಷಿಪ್ರ ರೀತಿಯಲ್ಲಿ ರದ್ದುಪಡಿಸತಕ್ಕದ್ದು , ಮತ್ತು ನಿವೇಶನವನ್ನು , ಅಂಗಡಿಯನ್ನು, ಅಂಗಡಿ ಸಹಿತ 
ಗೋದಾಮನ್ನು ಅಥವಾ ಗೋದಾಮನ್ನು , ವೇಬ್ರಿಜ್‌ಗಳನ್ನು , ಚಹಾದ ಅಂಗಡಿಗಳನ್ನು , ಚಿಲ್ಲರೆ ಅಂಗಡಿಯನ್ನು ಅಥವಾ ಇತರ ಕಟ್ಟಡವನ್ನು ಮಾರುಕಟ್ಟೆ 
ಸಮಿತಿಯು ತನ್ನ ವಶಕ್ಕೆ ತೆಗೆದುಕೊಳ್ಳತಕ್ಕದ್ದು. ಈ ಸಂದರ್ಭಗಳ ಮೇರೆಗಿನ ತಿರಸ್ಕರಣೆ ಅಥವಾ ರದ್ದಿಯಾತಿಯು ಅರ್ಜಿದಾರನನ್ನು ಭವಿಷ್ಯದಲ್ಲಿಯೂ ಕೂಡ 
ಹಂಚಿಕೆಗಾಗಿ ಅನರ್ಹನನ್ನಾಗಿಸತಕ್ಕದ್ದು . ಅಂಥ ಅರ್ಜಿದಾರನು ಸಂದಾಯ ಮಾಡಿದ ಎಲ್ಲ ಮೊಬಲಗುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು . 
ಅರ್ಜಿದಾರನು ಅಪರಾಧಿಕ ಪ್ರಾಸಿಕ್ಯೂಷನ್‌ಗೆ ಸಹ ಗುರಿಯಾಗತಕ್ಕದ್ದು: 

ಪರಂತು, ಅದರಿಂದ ಬಾಧಿತನಾಗುವ ಸಂಭವವಿರುವ ವ್ಯಕ್ತಿಗೆ ತನ್ನ ಅಹವಾಲು ಹೇಳಿಕೊಳ್ಳಲು ಅವಕಾಶವನ್ನು ಕೊಟ್ಟ ಹೊರತು ಯಾವುದೇ 
ತೀರ್ಮಾನವನ್ನು ಅಥವಾ ಆದೇಶವನ್ನು ಮಾಡತಕ್ಕದ್ದಲ್ಲ. 

- [ 21ಎ. ಗೋದಾಮುಗಳ ಅಥವಾ ನಿವೇಶನಗಳ ಬದಲಾವಣೆ - ಸಕಾರಣಗಳಿಗಾಗಿ ಮಾತ್ರ ಮಾರುಕಟ್ಟೆ ಸಮಿತಿಯು, [ಕೃಷಿ ಮಾರುಕಟ್ಟೆ 
ನಿರ್ದೇಶಕರ ] ಪೂರ್ವ ಅನುಮೋದನೆ ಪಡೆದು ಹಂಚಿಕೆ ಪಡೆದವನಿಗೆ ಗೋದಾಮುಗಳನ್ನು ಅಥವಾ ನಿವೇಶನಗಳನ್ನು ಬದಲಾವಣೆ ಮಾಡಿ ಹಂಚಿಕೆ 
ಮಾಡಬಹುದು.] 


1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 - 10 - 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


2. ಅಧಿಸೂಚನೆ ಸಂ . ಸಿಡಿ 321 ಎಂಆರ್‌ಇ 2007 ದಿನಾಂಕ 28.01.2008ರ ಮೂಲಕ 25- 02 - 2008 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

22. ದುರ್ಬಳಕೆ, ಸೇರ್ಪಡೆಗಳ ಮತ್ತು ಮಾರ್ಪಾಟುಗಳ ಮೇಲೆ ನಿರ್ಬಂಧಗಳು.- ಮಾರುಕಟ್ಟೆ ಪ್ರಾಂಗಣದಲ್ಲಿ ಲೈಸನ್ನು ಹೊಂದಿದ ಮಾರುಕಟ್ಟೆ 
ಕಾರ್ಯನಿರ್ವಾಹಕನಾಗಲಿ ಅಥವಾ ಮಾರುಕಟ್ಟೆ ಸಮಿತಿಯಾಗಲಿ ನಿರ್ಮಿಸಿದ ಕಟ್ಟಡಗಳನ್ನು ಅಧಿಸೂಚಿತ ಕೃಷಿ ಉತ್ಪನ್ನಗಳ ಕ್ರಯವಿಕ್ರಯಕ್ಕಾಗಿ ಹೊರತು 

ಶಕ್ಕೆ ಬಳಸತಕ್ಕದ್ದಲ್ಲ. ಹಂಚಿಕೆ ಪಡೆದವನು, ಹಂಚಿಕೆಯಾದ ಯಾವುದೇ ನಿವೇಶನವನ್ನು ಅಥವಾ ಯಾವುದೇ ಕಟ್ಟಡವನ್ನು ಪುನಃ 
ವಿಭಜಿಸಲು ಅಥವಾ ಮಾರುಕಟ್ಟೆ ಸಮಿತಿಯ ಲಿಖಿತ ಪೂರ್ವಾನುಮತಿ ಪಡೆಯದೆ ಹಂಚಿಕೆಯಾದ ಯಾವುದೇ ಇತರ ಕಟ್ಟಡ ಘಟಕದೊಂದಿಗೆ ಅಥವಾ 
ನಿವೇಶನದೊಂದಿಗೆ ಸಂಯೋಜಿಸಲು ಅಥವಾ ಯಾವುದೇ ಹೆಚ್ಚುವರಿ ರಚನೆ ಅಥವಾ ಮಾರ್ಪಾಟುಗಳನ್ನು ಮಾಡಲು ಹಕ್ಕುಳ್ಳವನಾಗಿರತಕ್ಕದ್ದಲ್ಲ. 

- 23 , ಪುನರೀಕ್ಷಣೆ - (1) Tಕೃಷಿ ಮಾರುಕಟ್ಟೆ ನಿರ್ದೇಶಕರು/ ಆಯುಕ್ತರು] , ಈ ನಿಯಮಗಳ ಮೇರೆಗೆ ಮಾರುಕಟ್ಟೆ ಸಮಿತಿಯ ಯಾವುದೇ 
ತೀರ್ಮಾನದ, ಆದೇಶದ ಅಥವಾ ನಡವಳಿಯ ದಾಖಲೆಯನ್ನು , ಅಂಥ ತೀರ್ಮಾನದ, ಆದೇಶದ ಅಥವಾ ನಡವಳಿಗಳ ಕಾನೂನು ಸಮ್ಮತತೆಯ ಅಥವಾ 
ಔಚಿತ್ಯತೆಯ ಬಗೆಗೆ ತಾನು ಮನದಟ್ಟು ಮಾಡಿಕೊಳ್ಳಲು ತಾನಾಗಿಯೇ ಅಥವಾ ಅನ್ಯಥಾ ಅವುಗಳ ದಾಖಲೆಗಳನ್ನು ತರಿಸಿಕೊಳ್ಳಬಹುದು. 

(2 ) ಯಾವುದೇ ಸಂದರ್ಭದಲ್ಲಿ, ಹಾಗೆ ತರಿಸಿಕೊಂಡ ಯಾವುದೇ ತೀರ್ಮಾನವನ್ನು , ಆದೇಶವನ್ನು ಅಥವಾ ನಡವಳಿಯನ್ನು ಮಾರ್ಪಾಟು 
ಮಾಡಬೇಕೆಂದು ಅಥವಾ ರದ್ದು ಮಾಡಬೇಕೆಂದು ಅಥವಾ ವಿಪರ್ಯಯಗೊಳಿಸಬೇಕೆಂದು [ಕೃಷಿ ಮಾರುಕಟ್ಟೆ ನಿರ್ದೇಶಕರಿಗೆ / ಆಯುಕ್ತರಿಗೆ] 
ಕಂಡುಬಂದರೆ, ಅದು ಸೂಕ್ತವೆಂದು ಭಾವಿಸಬಹುದಾದಂಥ ಆದೇಶವನ್ನು ಮಾಡಬಹುದು: 

ಪರಂತು, ಅದರಿಂದ ಬಾಧಿತನಾಗುವ ಸಂಭವವಿರುವ ವ್ಯಕ್ತಿಗೆ ತನ್ನ ಅಹವಾಲು ಹೇಳಿಕೊಳ್ಳಲು ಒಂದು ಅವಕಾಶವನ್ನು ಕೊಟ್ಟ ಹೊರತು, 
ಯಾವುದೇ ಅಂಥ ತೀರ್ಮಾನವನ್ನು ಅಥವಾ ಆದೇಶವನ್ನು ಮಾರ್ಪಾಟು ಮಾಡತಕ್ಕದ್ದಲ್ಲ, ರದ್ದು ಮಾಡತಕ್ಕದ್ದಲ್ಲ ಅಥವಾ ವಿಪರ್ಯಯಗೊಳಿಸತಕ್ಕದ್ದಲ್ಲ. 

1. ಅಧಿಸೂಚನೆ ಸಂ. ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12- 10 -2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

24 . ಸಹಕಾರಿ ಸಂಘಗಳು , ಇತ್ಯಾದಿಗಳಿಗೆ ನಿವೇಶನಗಳ ಹಂಚಿಕೆ - ಈ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ , ಮಾರುಕಟ್ಟೆ ಸಮಿತಿಯು, 
ಅಧಿಸೂಚಿತ ಮಾರುಕಟ್ಟೆ ಉತ್ಪನ್ನಗಳ ಸಂಬಂಧದಲ್ಲಿ ವ್ಯವಹರಿಸುವ ಮತ್ತು ಮಾರುಕಟ್ಟೆ ಪ್ರದೇಶದಲ್ಲಿ ಲೈಸೆನ್ಸ್ ಕೂಡ ಹೊಂದಿರುವ ಸಹಕಾರ ಸಂಘಕ್ಕೆ 
ಅಥವಾ [ಉಗ್ರಾಣ ನಿಗಮಕ್ಕೆ, ಲೈಸೆನ್ಸ್‌ಯುಕ್ತ ಸಂಸ್ಕರಣಾ ಘಟಕಗಳಿಗೆ, ಶೈತ್ಯಾಗಾರಗಳಿಗೆ ಅಥವಾ ಯಾವುದೇ ಸೇವಾ ಸಂಸ್ಥೆಗೆ 5ನೇ ನಿಯಮದ ಅಡಿಯಲ್ಲಿ 
ನಿಗದಿಪಡಿಸಿದ ನಿವೇಶನ ಮೌಲ್ಯದ ಶೇಕಡಾ ಐವತ್ತರಷ್ಟಕ್ಕಿಂತ ಕಡಿಮೆ ಇಲ್ಲದಂಥ ಬಾಡಿಗೆ ಅಥವಾ ಶುಲ್ಕದ ಆಧಾರದ ಮೇಲೆ] ಮತ್ತು ಸಮಿತಿಯು 
ನಿರ್ದಿಷ್ಟಪಡಿಸಬಹುದಾದಂಥ ಷರತ್ತುಗಳಿಗೊಳಪಟ್ಟು, ಗುತ್ತಿಗೆ ಸಹಿತ ಮಾರಾಟದ ಆಧಾರದ ಮೇಲೆ ಅಥವಾ ಕೇಳಿದಾಗ ಬಿಟ್ಟುಕೊಡುವ ಲೈಸನ್ನು ಆಧಾರದ 
ಮೇಲೆ ನಿವೇಶನಗಳನ್ನು , ಅಂಗಡಿಗಳನ್ನು , ಗೋದಾಮನ್ನು, ಅಂಗಡಿ ಸಹಿತ ಗೋದಾಮನ್ನು ಅಥವಾ ಚಿಲ್ಲರೆ ಅಂಗಡಿಯನ್ನು ಹಂಚಿಕೆ ಮಾಡಬಹುದು. 
1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಬಿ.ಎನ್, ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಕೆ 


ಉಪ 


ಶುಲ್ಕ 


( 2) 


೧೦೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ಭಾಗ ೪ಎ 
ಅಧಿಸೂಚನೆ ಸಂಖ್ಯೆ ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007 

ಅನುಬಂಧ 
[ 5ನೇ ನಿಯಮ ನೋಡಿ] 

ಕನಿಷ್ಠ ಮಾರ್ಗದರ್ಶಿ ಮೌಲ್ಯ 
- ( ರೂ . ಗಳಲ್ಲಿ ) 

ನೋಂದಣಿ 
ವಸೂಲಾದ ಮಾರುಕಟ್ಟೆ ಶುಲ್ಕ 

ವರ್ಗಾವಣೆ 
ಪ್ರವರ್ಗ 

ಮುಖ್ಯ 

ಶುಲ್ಕ 
( ಲಕ್ಷ ರೂ .ಗಳಲ್ಲಿ) 

ಮಾರುಕಟ್ಟೆ ಮಾರುಕಟ್ಟೆ ( ರೂ . ಗಳಲ್ಲಿ) 
ಪ್ರಾಂಗಣ 

ಪ್ರಾಂಗಣ 
(1) | 10ಕ್ಕಿಂತ ಕಡಿಮೆ 

100 

5000 
10ಕ್ಕಿಂತ ಹೆಚ್ಚು ಆದರೆ 25 ಕ್ಕಿಂತ ಕಡಿಮೆ 

150 

10000 
25ಕ್ಕಿಂತ ಹೆಚ್ಚು ಆದರೆ 50 ಕ್ಕಿಂತ ಕಡಿಮೆ 

200 

15000 
( 4) [ 50ಕ್ಕಿಂತ ಹೆಚ್ಚು ಆದರೆ 100ಕ್ಕಿಂತ ಕಡಿಮೆ 

300 

20000 
(5) | 100ಕ್ಕಿಂತ ಹೆಚ್ಚು ಆದರೆ 250ಕ್ಕಿಂತ ಕಡಿಮೆ 

500 

25000 
( 6) | 250ಕ್ಕಿಂತ ಹೆಚ್ಚು ಆದರೆ 500ಕ್ಕಿಂತ ಕಡಿಮೆ 

500 30000 
500 ಕ್ಕಿಂತ ಹೆಚ್ಚು 

60 _ 30 

500 

35000 | 
ನಮೂನೆಸಂಖ್ಯೆ - I 
[ 6 (1) ನೇ ನಿಯಮ ನೋಡಿ] 

ಫರ್ಮು, 
ಕಾರ್ಯದರ್ಶಿ, 

ಇತ್ಯಾದಿಯನ್ನು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 

ಪ್ರತಿನಿಧಿಸುವ ವ್ಯಕ್ತಿಯ 
ಭಾವಚಿತ್ರವನ್ನು ಇಲ್ಲಿ 

ಅಂಟಿಸಿ 
ನೋಂದಣಿಗಾಗಿ ಅರ್ಜಿ 
( 1) ಅರ್ಜಿದಾರನ ಹೆಸರು, ಫರ್ಮು ಅಥವಾ ಕಂಪನಿಯ 
ಸಂದರ್ಭದಲ್ಲಿ, ವಿವರಗಳು 
(2) ( ಎ) ಲೈಸನ್ಸಿನ ವಿವರಗಳು 

ಕಮೀಷನ್ ಏಜೆಂಟ್ 

ವ್ಯಾಪಾರಿ 

ಸಂಸ್ಕರಣೆದಾರ 
( ಬಿ) ಲೈಸನ್ಸಿನ ಸಂಕೇತ ಸಂಖ್ಯೆ 

ಇತರರು 


(3) ಫರ್ಮು, ಇತ್ಯಾದಿಗಳ ಸಂದರ್ಭದಲ್ಲಿ ರುಜುಹಾಕಲು 
ಅಧಿಕೃತಗೊಂಡ ವ್ಯಕ್ತಿಯ ಹೆಸರು, ( ದಪ್ಪ ಅಕ್ಷರಗಳಲ್ಲಿ ವಾಸಸ್ಥಳದ 
ವಿಳಾಸ ಮತ್ತು ದೂರವಾಣಿ ಸಂಖ್ಯೆ 
(4) ಫರ್ಮಿನ ಮತ್ತು ವಾಸಸ್ಥಳದ ದೂರವಾಣಿ ಸಂಖ್ಯೆ ಸಮೇತ 
ವಿಳಾಸ 
( 5) ನೋಂದಣಿ ಶುಲ್ಕದ ವಿವರಗಳು 
( ಎ) ಮೊಬಲಗು 
( ಬಿ) ಡಿಡಿ/ ಚೆಕ್ / ಪಿಓ ಸಂಖ್ಯೆ 
( ಸಿ) ದಿನಾಂಕ 
( ಡಿ) ಬ್ಯಾಂಕಿನ ಹೆಸರು 

ಸೂಚನೆ: ಫರ್ಮು ಅಥವಾ ಕಂಪನಿ, ಇತ್ಯಾದಿಯನ್ನು ಪ್ರತಿನಿಧಿಸುವ ವ್ಯಕ್ತಿಯ ಭಾವಚಿತ್ರದ ಒಂದು ಪ್ರತಿಯನ್ನು ಲಗತ್ತಿಸಿ. 
ಸ್ಥಳ: ರುಜು ಮಾಡಲು ಅಧಿಕೃತಗೊಂಡ ವ್ಯಕ್ತಿಯ ಸಹಿ 
ದಿನಾಂಕ: 

( ಲೈಸನ್ನು ಹೊಂದಿದ ಮಾರುಕಟ್ಟೆ ಕಾರ್ಯನಿರ್ವಾಹಕ ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೦೨೭ 


ಕಚೇರಿ ಬಳಕೆಗೆ ಮಾತ್ರ 
ಗುತ್ತಿಗೆ ಸಹಿತ ಮಾರಾಟ ಆಧಾರದ ಮೇಲೆ ನಿವೇಶನದ/ ಕಟ್ಟಡದ/ ಗೋದಾಮಿನ ಹಂಚಿಕೆಗೆ ನೋಂದಣಿಗಾಗಿ ಅರ್ಜಿಯನ್ನು ದಿನಾಂಕ - - - - - - 
ರಂದು - - - - - - - - ರೂಪಾಯಿಗಳ ಡಿಡಿ/ ಚೆಕ್ / ಪಿಓದೊಂದಿಗೆ ಸ್ವೀಕರಿಸಲಾಗಿದೆ. 
ನೋಂದಣಿ ಸಂಖ್ಯೆ ಕಾರ್ಯದರ್ಶಿ . 

ನಮೂನೆ - II 
[ನಿಯಮ 6 ( 2) ನ್ನು ನೋಡಿ] 


ಸ್ವೀಕೃತಿ 


- - - - - - - - ರವರಿಂದ ಅರ್ಜಿ ಸ್ವೀಕರಿಸಲಾಗಿದೆ. 
ನೋಂದಣಿಯ ರಿಜಿಸ್ಟರಿನಲ್ಲಿ ನಿಮ್ಮ ಹೆಸರನ್ನು -- -- - - - -- - - - -- - - - -- ಸಂಖ್ಯೆಯಲ್ಲಿ ನೋಂದಾಯಿಸಲಾಗಿದೆ. 


ದಿನಾಂಕ: 


ಕಾರ್ಯದರ್ಶಿ , 


ನಮೂನೆ - III 
[ನಿಯಮ 3( 3), 9 ಮತ್ತು 13ನೇ ನಿಯಮವನ್ನು ನೋಡಿ] 

ಹಂಚಿಕೆಗಾಗಿ ಅರ್ಜಿ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ - - - - - - - - - - - - - - 


ಅರ್ಜಿದಾರನ ಹೆಸರು 


(l - ಎ) 


( 2) 


( 3 ) 


( 4 ) 


ಫರ್ಮ್ ಇತ್ಯಾದಿ ಸಂದರ್ಭದಲ್ಲಿ, ಫರ್ಮ್ನ್ನು ಪ್ರತಿನಿಧಿಸುವ ವ್ಯಕ್ತಿಯ ಹೆಸರು 
ಪೂರ್ಣ ವಿಳಾಸ, ದೂರವಾಣಿ / ಟೆಲೆಕ್ಸ್ / ಫ್ಯಾಕ್ಸ್ ಸಂಖ್ಯೆಗಳ ಸಹಿತ ಫರ್ಮ್/ ಕಂಪನಿಯ ಹೆಸರು 
ಅದು ಪಾಲುದಾರಿಕೆ ಫರ್ಮ್ ಆಗಿದ್ದರೆ ಪಾಲುದಾರಿಕೆ ಪತ್ರದ ಪ್ರತಿಯನ್ನು ಲಗತ್ತಿಸಿ 
ಅರ್ಜಿದಾರನು ಈ ಕೃಷಿ ಉತ್ಪನ್ನ ಮಾರುಟ್ಟೆ ಸಮಿತಿಯ ಲೈಸನ್ಸ್ ಹೊಂದಿರುವ ಮಾರುಕಟ್ಟೆ 
ಕಾರ್ಯನಿರ್ವಾಹಕನಾಗಿದ್ದರೆ ಲೈಸೆನ್ಸ್‌ನ ಪ್ರವರ್ಗವನ್ನು ಮತ್ತು ವಿವರಗಳನ್ನು ತಿಳಿಸಿರಿ ಮತ್ತು ಲೈಸೆನ್ಸಿನ ಪ್ರತಿಯನ್ನು 
ಲಗತ್ತಿಸಿರಿ 
ಅರ್ಜಿದಾರನು ವ್ಯಾಪಾರಿ/ ಕಮೀಷನ್ ಏಜೆಂಟ್‌ನಾಗಿರುವ ಸಂದರ್ಭದಲ್ಲಿ ಅಧಿಸೂಚಿತ ಕೃಷಿ ಉತ್ಪನ್ನಗಳ 
ವಹಿವಾಟು, ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಟ್ಟಿದ ಮಾರುಕಟ್ಟೆ ಶುಲ್ಕದ ವಿವರ ಒದಗಿಸಿ. 


( 6 ) 


ಯಾವ ಆವರಣಗಳಿಗೆ ಲೈಸೆನ್ಸ್‌ನ್ನು ಮಂಜೂರು ಮಾಡಲಾಗಿತ್ತೋ ಆ ಆವರಣಗಳ ವಿಳಾಸ 


( 7 ) 


( 8) 


( 9 ) 


(10 ) 


( 11 ) 


ಕ. ಮಾ ... / ಕೇಂ . ಮಾ . ತೆ. ಸಂಖ್ಯೆ 
ಅರ್ಜಿದಾರನು ವಾಣಿಜ್ಯ ತೆರಿಗೆ ಅಧಿನಿಯಮದ ಅಡಿಯಲ್ಲಿ ತೆರಿಗೆದಾರನಾಗಿದ್ದಾನೆಯೇ ( ವಿವರ ಒದಗಿಸಿ) 
ಅರ್ಜಿದಾರನು ಆದಾಯ ತೆರಿಗೆ ಅಧಿನಿಯಮದ ಅಡಿಯಲ್ಲಿ ತೆರಿಗೆದಾರ ನಾಗಿದ್ದಾನೆಯೇ ( ಖಾಯಂ ಖಾತೆ 
ಸಂಖ್ಯೆ ಮೊದಲಾದವುಗಳ ವಿವರ ಒದಗಿಸಿ) 
ಅರ್ಜಿದಾರನಿಗೆ ನಿವೇಶನ / ಅಂಗಡಿ/ ಗೋದಾಮು/ ಅಂಗಡಿ ಸಹಿತ ಗೋದಾಮು ಹಂಚಿಕೆ ಮಾಡಿರದಿದ್ದರೆ ಆ 
ಬಗ್ಗೆ ಆತ ಅಫಿಡವಿಟ್ ಒದಗಿಸಿರುವನೆ? 
ಅರ್ಜಿದಾರನ ಪಾಲುದಾರರೂ ಸಹ ಈ ಅಧಿಸೂಚನೆಗನುಸಾರವಾಗಿ ನಿವೇಶನ ಹಂಚಿಕೆ ಮಾಡುವಂತೆ ಕೋರಿ 
ಅರ್ಜಿ ಸಲ್ಲಿಸಿರುವರೆ , ಹಾಗಿದ್ದರೆ ವಿವರ ಒದಗಿಸಿ 
ನಿವೇಶನಕ್ಕಾಗಿ/ ಅಂಗಡಿ ಸಹಿತ ಗೋದಾಮುಗಳಿಗಾಗಿ / ಗೋದಾಮುಗಳಿಗಾಗಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆಯೇ 
ಮತ್ತು ಅವುಗಳ ಸಂಖ್ಯೆ 
ನೋಂದಣಿ ಸಂಖ್ಯೆ 
ಅರ್ಜಿ ಸಂಖ್ಯೆ 
ಹಿಂದೆ ಅರ್ಜಿಗಳನ್ನೇನಾದರೂ ಸಲ್ಲಿಸಿದ್ದರೆ ಅವುಗಳ ವಿವರಗಳು 
| ಅರ್ಜಿಯೊಂದಿಗೆ ಮಾಡಿರುವ ಠೇವಣಿಗಳ ವಿವರಗಳು 


(12 ) 


( 13 ) 


(14) 


(15 ) 


( 16) 


| ಯಾವುದೇ ಇತರ ಮಾಹಿತಿ 


೧೦೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಅಫಿಡಾವಿಟ್ 
ಶ್ರೀ -- -- --- - - -- - -- ಎಂಬ ನಾನು ಅರ್ಜಿಯಲ್ಲಿ ಒದಗಿಸಿರುವ ವಿವರಗಳು ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು ನಾನು ನಂಬುವಷ್ಟರ ಮಟ್ಟಿಗೆ 
ಸತ್ಯವಾದವುಗಳೆಂದು ಈ ಮೂಲಕ ಘೋಷಿಸುತ್ತೇನೆ. ಮೇಲೆ ಒದಗಿಸಿದ ಯಾವುದೇ ಮಾಹಿತಿ ತಪ್ಪೆಂದು ಕಂಡುಬಂದರೆ ನನ್ನ ಅರ್ಜಿಯನ್ನು 
ತಿರಸ್ಕರಿಸುವುದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. 

ಅರ್ಜಿದಾರನ ಸಹಿ 
ದಿನಾಂಕ 

ಹೆಸರು 

ಮೊಹರು. 
ನಮೂನೆಸಂಖ್ಯೆ - IV 
[ನಿಯಮ 10 (ii) ನ್ನು ನೋಡಿ] 

ಗುತ್ತಿಗೆ ಸಹಿತ ಮಾರಾಟ ಒಪ್ಪಂದ 
ಈ ಒಪ್ಪಂದವನ್ನು , ಒಂದು ಪಕ್ಷವಾಗಿರುವ - - - - - - - - - - - ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಪ್ರದೇಶದಲ್ಲಿ ಅಧಿಸೂಚಿತ ಕೃಷಿ 
ಉತ್ಪನ್ನ ವ್ಯವಹಾರ ನಡೆಸುತ್ತಿರುವ - - - - - - - - - - ರವರ ಮಗನಾದ - - - - - - - - - - - ರಲ್ಲಿ ವಾಸವಾಗಿರುವ, - - - - - - - - - ವಯಸ್ಸಿನ, - - - - - - - 
ಲೈಸೆನ್ದಾರನಾದ ಶ್ರೀ - - - - - - - - - - - - ರವರು ( ಇಲ್ಲಿ ಇನ್ನು ಮುಂದೆ ಹಂಚಿಕೆದಾರ ಎಂದು ಕರೆಯಲಾಗಿದ್ದು , ಈ ಪದವು ಅದರ ಸಂದರ್ಭಕ್ಕೆ ಅಥವಾ 
ಅರ್ಥಕ್ಕೆ ವಿರುದ್ಧವಾದುದು ಏನಾದರೂ ಇದ್ದ ಹೊರತು ಆತನ ಆ ಪದದಲ್ಲಿರುವ ಉತ್ತರಾಧಿಕಾರಿಗಳನ್ನು ಮತ್ತು ಆತನ ಹಸ್ತಾಂತರಿತರನ್ನು ಒಳಗೊಳ್ಳತಕ್ಕದ್ದು) 
ಮತ್ತು ಇನ್ನೊಂದು ಪಕ್ಷವಾಗಿರುವ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 (1966ರ ಕರ್ನಾಟಕ ಅಧಿನಿಯಮ 
27) ರ ಮೇರೆಗೆ ರಚಿಸಿರುವ ನಿಯಮಗಳೊಂದಿಗೆ ಓದಿಕೊಂಡ ಸದರಿ ಅಧಿನಿಯಮದ ಮೇರೆಗೆ ರಚಿಸಿದ ಮತ್ತು ಸ್ಥಾಪಿಸಿದ ಒಂದು ಸಂಸ್ಥೆಯಾಗಿರುವ - - - - - - 
- - - ರಲ್ಲಿ ತನ್ನ ಕಚೇರಿ ಹೊಂದಿರುವ - - - - - - - - - - - ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ( ಇನ್ನು ಮುಂದೆ ಸಮಿತಿ ಎಂದು ಕರೆಯಲಾಗಿದ್ದು ಈ 
ಪದವು ಅದರ ಸಂದರ್ಭಕ್ಕೆ ಅಥವಾ ಅರ್ಥಕ್ಕೆ ವಿರುದ್ಧವಾದುದು ಏನಾದರೂ ಇದ್ದ ಹೊರತು ಅಧಿಕಾರದಲ್ಲಿರುವ ಅದರ ಉತ್ತರಾಧಿಕಾರಿಗಳು ಮತ್ತು 
ಹಸ್ತಾಂತರಿತರನ್ನು ಒಳಗೊಳ್ಳತಕ್ಕದ್ದು ) ಪ್ರತಿನಿಧಿಸುವ ಅದರ ಕಾರ್ಯದರ್ಶಿಯಾಗಿರುವ, - - - - - - - - ರವರ ಮಗನಾದ - ---- - --- ವಯಸ್ಸಿನ - - - - - - 
ನಿವಾಸಿಯಾದ ಶ್ರೀ - - - -- - - -- ಇವರನ್ನು ಮತ್ತು ಅದರ ಅಧ್ಯಕ್ಷರಾಗಿರುವ - - - - - -- - ರವರ ಮಗನಾದ - - - - -- -- ವಯಸ್ಸಿನ -- - - - - -- - 
ನಿವಾಸಿಯಾದ ಶ್ರೀ - - - - - - - - - ನಡುವೆ - - - - - - - -- ರಂದು ( ಪದಗಳಲ್ಲಿ) ಮಾಡಿಕೊಳ್ಳಲಾಗಿರುತ್ತದೆ. 

ಸಮಿತಿಯು ಈ ಒಪ್ಪಂದದ ಅನುಸೂಚಿಯಲ್ಲಿ ವರ್ಣಿಸಿರುವ ನಿವೇಶನದ ಮಾಲೀಕ ಆಗಿರುವುದರಿಂದ ಮತ್ತು ಹಂಚಿಕೆದಾರನು, ಅಧಿಸೂಚಿತ 
ಕೃಷಿ ಉತ್ಪನ್ನದ - - - - - - -- - ಆಗಿ ವ್ಯವಹಾರ ನಡೆಸುತ್ತಿರುವುದರಿಂದ ಮತ್ತು ಲೈಸೆನ್ಸ್ ಪಡೆದ ವ್ಯಾಪಾರಿ/ ಕಮೀಷನ್ ಏಜೆಂಟ್/ ಆಮದುದಾರ / 
ರಫ್ತುದಾರ ಇತ್ಯಾದಿಯಾಗಿ ತನ್ನ ವ್ಯಾಪಾರ ನಡೆಸಲು ಮಾರುಕಟ್ಟೆ ಪ್ರಾಂಗಣದಲ್ಲಿ ನಿವೇಶನ ಮಂಜೂರು ಮಾಡುವಂತೆ ಸಮಿತಿಯನ್ನು ಕೋರಿರುವುದರಿಂದ, 
1) ಹಂಚಿಕೆದಾರನು ಲೈಸೆನ್ಸ್ ಪಡೆದ ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗಿರತಕ್ಕದ್ದು ಮತ್ತು ಅಧಿಸೂಚಿತ ಸರಕುಗಳ ಬಗ್ಗೆ ವ್ಯವಹರಿಸುವುದಕ್ಕಾಗಿ ಆತ 

ಮಾರುಕಟ್ಟೆ ಸಮಿತಿಯು ಮಂಜೂರು ಮಾಡಿರುವ ಸದರಿ ಲೈಸೆನ್ನನ್ನು ಕಕೃಉಮಾ( ನಿ) ಅಧಿನಿಯಮ, 1966ರ ಮತ್ತು ಅದರ ಮೇರೆಗೆ ರಚಿಸಿದ 
ನಿಯಮಗಳು, 1968ರ ಉಪಬಂಧಗಳ ಮತ್ತು ಮಾರುಕಟ್ಟೆ ಸಮಿತಿಯ ಉಪವಿಧಿಗಳ ಮೇರೆಗೆ ಅಗತ್ಯಪಡಿಸಲಾದಂತೆ ಕಾಲಕಾಲಕ್ಕೆ 
ನವೀಕರಿಸತಕ್ಕದ್ದು . 
ಹಂಚಿಕೆದಾರನಿಗೆ ಹಂಚಿಕೆ ಮಾಡಿದ ನಿವೇಶನವು ಯಾವುದೇ ಅಥವಾ ಎಲ್ಲಾ ಸನ್ನಿವೇಶಗಳಲ್ಲೂ ವಿಭಾಗ ಮಾಡಲಾಗದ್ದು (ವಿಭಜಿಸಲಾಗದ್ದು) 
ಆಗಿರತಕ್ಕದ್ದು ಮತ್ತು ಹಾಗೆ ಅದು ಯಾವಾಗಲೂ ಅಖಂಡವಾಗಿರತಕ್ಕದ್ದು. ಹಂಚಿಕೆದಾರನು ಮಾರುಕಟ್ಟೆ ಸಮಿತಿಯು ಅನುಮೋದಿಸಿದ 
ವಿನ್ಯಾಸಗಳಿಗನುಸಾರವಾಗಿ ಇಲ್ಲಿ ಇನ್ನುಮುಂದೆ ಗೊತ್ತುಪಡಿಸಿರುವ ಕಾಲಕ್ಕಿಂತ ಮುಂಚೆ ನಿವೇಶನದಲ್ಲಿ ಅಂಗಡಿಯನ್ನು ಅಂಗಡಿ ಸಹಿತ 
ಗೋದಾಮನ್ನು / ಗೋದಾಮನ್ನು ನಿರ್ಮಿಸುವ ಕಾರ್ಯವನ್ನು ಆರಂಭಿಸತಕ್ಕದ್ದು ಮತ್ತು ಪೂರ್ಣಗೊಳಿಸತಕ್ಕದ್ದು . 
ಹಂಚಿಕೆದಾರನು ನಿವೇಶನದಲ್ಲಿ ಕಟ್ಟಡವನ್ನು ನಿರ್ಮಿಸುವುದಕ್ಕಾಗಿ ಮಂಜೂರಾದ ನಕ್ಷೆಯನ್ನು ಮತ್ತು ಲೈಸೆನ್ಸ್ನ್ನು ಪಡೆಯುವುದಕ್ಕಾಗಿ - - - -- - - 

.ಸ.ಗೆ ಈ ಒಪ್ಪಂದವಾದ ದಿನಾಂಕದಿಂದ 1 ತಿಂಗಳೊಳಗೆ ಸಾಧ್ಯವಾದಷ್ಟು ಬೇಗನೆ ಅರ್ಜಿ ಸಲ್ಲಿಸತಕ್ಕದ್ದು, ಮತ್ತು ಒಪ್ಪಂದದ 
ದಿನಾಂಕದಿಂದ 1 ವರ್ಷದೊಳಗೆ ಅಥವಾ ಸಮಿತಿಯು ವಿಸ್ತರಿಸಿದ ಕಾಲಾವಧಿಯೊಳಗೆ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸತಕ್ಕದ್ದು. 
ಮೇಲಿನ ಸಂಖ್ಯೆ 1 ರಿಂದ 3ರವರೆಗಿನ ಯಾವುದೇ ಖಂಡವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಪಾಲಿಸದಿದ್ದರೆ ಹಂಚಿಕೆದಾರನಿಗೆ ಹಂಚಿಕೆ 
ಮಾಡಿರುವ ನಿವೇಶನವು ತನ್ನಷ್ಟಕ್ಕೇನೇ ರದ್ದಾಗುತ್ತದೆ ಮತ್ತು ಆನಂತರ ಅಪೂರ್ಣಗೊಂಡ ಕಟ್ಟಡದೊಂದಿಗೆ ನಿವೇಶನದ ಸ್ವಾಧೀನತೆಯು, ಈ 
ಸಂಬಂಧದಲ್ಲಿ ಯಾವುದೇ ಔಪಚಾರಿಕತೆಗಳಿಲ್ಲದೆ ಅಥವಾ ತಪ್ಪಿತಸ್ಥ ಹಂಚಿಕೆದಾರನ ಒಪ್ಪಿಗೆಯಿಲ್ಲದೆ ಮಾರುಕಟ್ಟೆ ಸಮಿತಿಯ ವಶಕ್ಕೆ ಹೋಗುತ್ತದೆ. 
ಹಂಚಿಕೆದಾರನು ನಿವೇಶನದ ಬೆಲೆಯ ಬಾಯ್ತು ಮಾರುಕಟ್ಟೆ ಸಮಿತಿಗೆ ಈಗಾಗಲೇ ಸಂದಾಯ ಮಾಡಿರುವ ಮೊತ್ತವು ಸಹ ಮಾರುಕಟ್ಟೆ ಸಮಿತಿಗೆ 
ಮುಟ್ಟುಗೋಲಾಗುತ್ತದೆ. 
ನಿವೇಶನದ ಅನುಮೋದನೆಯನ್ನು ಅಥವಾ ಹಂಚಿಕೆಯನ್ನು ಕೃಷಿ ಮಾರುಕಟ್ಟೆ ನಿರ್ದೇಶಕರು ಅಧಿನಿಯಮದ ೨(2) ನೇ ಪ್ರಕರಣದ ಪ್ರಕಾರ 
ಅದರಲ್ಲಿ ನಿರ್ದಿಷ್ಟಪಡಿಸಿದ ಷರತ್ತುಗಳಿಗೆ ಒಳಪಟ್ಟು ಆದೇಶ ಸಂಖ್ಯೆ - - - -- -- - -- - ದಿನಾಂಕ - - - - - - - --- - - ರ ಮೂಲಕ - - - - - - - - 
- - - - - - - - - ರೂ . ಗಳಿಗೆ ಅನುಮೋದಿಸಿದ್ದಾರೆ.] 


3) 


[4ಎ) 


1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09.10.2007ರ ಮೂಲಕ 12 -10 - 2007 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೨೯ 


5) . 


8) 


9) 


10) 


ಅಂಥ ರದ್ದಿಯಾತಿಯು ಘಟಿಸಿದ ಮೇಲೆ, ಮಾರುಕಟ್ಟೆ ಸಮಿತಿಯು, ಅಪೂರ್ಣ ಕಟ್ಟಡದೊಂದಿಗೆ ನಿವೇಶನವನ್ನು ತನ್ನ ಸ್ವಂತ ಉಪಯೋಗಕ್ಕೆ 
ಇಟ್ಟುಕೊಳ್ಳುವುದಕ್ಕೆ ಅಥವಾ ಯಾರೇ ಇತರ ಲೈಸೆನ್ಸ್ ಪಡೆದ ಮಾರುಕಟ್ಟೆ ಕಾರ್ಯನಿರ್ವಾಹಕರಿಗೆ ಅದನ್ನು ಹಂಚಿಕೆ ಮಾಡುವುದಕ್ಕೆ ಅಥವಾ 
ಮಾರುಕಟ್ಟೆ ಸಮಿತಿಯು ಸೂಕ್ತವೆಂದು ಭಾವಿಸುವಂಥ ಯಾವುದೇ ಪ್ರತಿಫಲಕ್ಕಾಗಿ ಅದರ ಸಂಪೂರ್ಣ ವಿವೇಚನಾನುಸಾರ ಅದನ್ನು ಯಾವುದೇ 
ಇತರ ರೀತಿಯಲ್ಲಿ ವಿಲೆ ಮಾಡುವುದಕ್ಕೆ ಸ್ವಾತಂತ್ರ್ಯ ಹೊಂದಿರತಕ್ಕದ್ದು. ಮೇಲೆ ಹೇಳಿದ ಕಾರಣಗಳಿಗಾಗಿ, ಸಂದರ್ಭಾನುಸಾರ ಮಾರುಕಟ್ಟೆ 
ಸಮಿತಿಯಾಗಲೀ ಅಥವಾ ಮಾರುಕಟ್ಟೆ ಸಮಿತಿಯು ಯಾವ ವ್ಯಕ್ತಿಯ ಉಪಯೋಗಕ್ಕಾಗಿ ನಿವೇಶನವನ್ನು ಹಂಚಿಕೆ ಮಾಡಿದೆಯೋ ಆ ಇತರ 
ವ್ಯಕ್ತಿಯಾಗಲೀ ಮರುಪ್ರವೇಶ ಮಾಡಿದರೆ ಅದನ್ನು ಸಂಬಂಧಪಟ್ಟ ವ್ಯಕ್ತಿಗಳು ಮಾಡಿದ ಅತಿಕ್ರಮಣ ಪ್ರವೇಶವೆಂದು ಅರ್ಥೈಸತಕ್ಕದ್ದಲ್ಲ. 
ಅಲ್ಲದೆ , ಯಾವುದೇ ನಿವೇಶನದ ಹಂಚಿಕೆ ಅಥವಾ ಅಪೂರ್ಣ ಕಟ್ಟಡ ಯಾವುದಾದರೂ ಇದ್ದರೆ ಅದರ ಸಹಿತ ನಿವೇಶನದ ಹಂಚಿಕೆಯು ಹಾಗೆ 
ರದ್ದಾದಾಗ, ಮಾರುಕಟ್ಟೆ ಸಮಿತಿಯು ತನ್ನ ವಿವೇಚನಾನುಸಾರ, ಮೇಲಣ 4ನೇ ಖಂಡದ ಮೇರೆಗೆ ಮುಟ್ಟುಗೋಲಾದ ನಿವೇಶನದ ಬೆಲೆಯನ್ನು 
ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಮಾಡಿರುವ ಎಲ್ಲಾ ವೆಚ್ಚಗಳನ್ನು ಕಳೆದ ತರುವಾಯ ಬಂದ, ಹಿಂದಿನ ಖಂಡದಲ್ಲಿ ಹೇಳಿರುವಂತೆ ಮಾರುಕಟ್ಟೆ 
ಸಮಿತಿಯು ಸಂಗ್ರಹಿಸಿದ ನಿವ್ವಳ ಉತ್ಪತ್ತಿಗಳ 3/4ಕ್ಕಿಂತ ಹೆಚ್ಚಾಗದಷ್ಟು ಮೊತ್ತವನ್ನು ತಪ್ಪಿತಸ್ಥ ಹಂಚಿಕೆದಾರನಿಗೆ ಮರುಪಾವತಿಸತಕ್ಕದ್ದು. 

ದಾರನು ಮಾರುಕಟ್ಟೆ ಸಮಿತಿಯ ಲೈಸೆನ್ ಪಡೆದ ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗುವಲ್ಲಿ ವಿಫಲನಾದಾಗ 4ನೇ ಖಂಡದಲ್ಲಿ 
ನಮೂದಿಸಿರುವಂತೆ ನಿವೇಶನ, ಇತ್ಯಾದಿಗಳು ರದ್ದಾದಾಗ, ಆತನಿಗೆ ಹಾಗೆ ನಿವೇಶನ ಇತ್ಯಾದಿಯು ರದ್ದಾದ ವಿಷಯವನ್ನು ತಿಳಿಸಿದ ದಿನಾಂಕದಿಂದ 
ಒಂದು ವರ್ಷದೊಳಗೆ ಆತ ಮಾರುಕಟ್ಟೆ ಸಮಿತಿಯ ಲೈಸೆನ್ಸ್ದಾರನಾದರೆ , ಮಾರುಕಟ್ಟೆ ಸಮಿತಿಗೆ ವಾಪಸು ವಶಕ್ಕೆ ಬಂದಿದ್ದಂಥ ಆ ನಿವೇಶನದ 
ಸ್ವಾಧೀನತೆಯನ್ನು ಅದರಲ್ಲಿ ಮಾಡಿರುವ ನಿರ್ಮಾಣದ ಸಹಿತ ಮಾರುಕಟ್ಟೆ ಸಮಿತಿಯು ತನ್ನ ವಿವೇಚಾನುಸಾರ ಅವನಿಗೆ 
ಹಿಂದಿರುಗಿಸಬಹುದಾಗಿದೆ. 
ಮಾರುಕಟ್ಟೆ ಸಮಿತಿಯು, ಹಂಚಿಕೆದಾರನಿಗೆ ಯಾವುದೇ ಕಟ್ಟಡವನ್ನು ನಿರ್ಮಿಸಲು ಅಥವಾ ಅದರ ವಿಸ್ತರಣೆಗಾಗಿ ಮಾತ್ರ ಅಗತ್ಯವಿರುವ 
ಸಾಲಗಳನ್ನು ಪಡೆಯುವುದಕ್ಕಾಗಿ ಬ್ಯಾಂಕಿಗೆ ಅಥವಾ ಯಾವುದೇ ಹಣಕಾಸು ಸಂಸ್ಥೆಗೆ ಆ ನಿವೇಶನವನ್ನು ಅಥವಾ ಅದರಲ್ಲಿ ಯಾವುದೇ 
ಕಟ್ಟಡವನ್ನು ನಿರ್ಮಿಸಿದ್ದರೆ ಅದರ ಸಹಿತ ಪರಭಾರೆ ಮಾಡುವುದಕ್ಕೆ ಸಿಂಧುವಾದ ಕಾರಣಗಳಿದ್ದರೆ ಮಾತ್ರ ಅನುಮತಿ ನೀಡಬಹುದು, ಆದರೆ 
ಇತರ ಯಾವುದೇ ಉದ್ದೇಶಗಳಿಗಾಗಿ ಅಲ್ಲ. 
ನಿವೇಶನವನ್ನು ಅಥವಾ ಅದರಲ್ಲಿ ಯಾವುದೇ ಕಟ್ಟಡವಿದ್ದರೆ ಆ ಕಟ್ಟಡ ಸಹಿತ ಆ ನಿವೇಶನವನ್ನು ಈ ಒಪ್ಪಂದವನ್ನು ಬರೆದುಕೊಟ್ಟ 
ದಿನಾಂಕದಿಂದ 10 ( ಹತ್ತು) ವರ್ಷದೊಳಗೆ ವರ್ಗಾವಣೆ ಅಥವಾ ಮಾರಾಟ ಮಾಡತಕ್ಕದ್ದಲ್ಲ. 
ಹಂಚಿಕೆದಾರನಿಗೆ ನಿವೇಶನವು ಹಂಚಿಕೆಯಾದ ತರುವಾಯ ಅದನ್ನು ಆತ ವರ್ಗಾವಣೆ ಮಾಡಲು ಬಯಸಿದರೆ, ಅದರಲ್ಲಿ ನಿರ್ಮಿಸಿರುವ ಕಟ್ಟಡ 
ಸಹಿತ, ನಿವೇಶನವನ್ನು , ಲೈಸೆನ್ನು ಪಡೆದ ಯಾರೇ ಇತರ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ ವರ್ಗಾವಣೆ ಅಥವಾ ಮಾರಾಟ ಮಾಡುವುದಕ್ಕಾಗಿ 
ಅನುಮತಿ ನೀಡುವಂತೆ ಕೋರಿರುವ ತನ್ನ ಅರ್ಜಿಯೊಂದಿಗೆ ಕ.ಕೃ .ಉ . ಮಾ . ( ನಿ) ( ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಆಸ್ತಿ ಹಂಚಿಕೆ ನಿಯಂತ್ರಣ ) 
ನಿಯಮಗಳು , 2004ರಲ್ಲಿ ನಿರ್ದಿಷ್ಟಪಡಿಸಿರುವ ಶುಲ್ಕವನ್ನು ಮಾರುಕಟ್ಟೆ ಸಮಿತಿಗೆ ಸಂದಾಯ ಮಾಡತಕ್ಕದ್ದು ಮತ್ತು ಮಾರುಕಟ್ಟೆ ಸಮಿತಿಯು, 
ಮಾರುಕಟ್ಟೆ ಸಮಿತಿಯ ಬ್ಯಾಂಕಿನ ಮತ್ತು ಇತರ ಸಂಸ್ಥೆಗಳ ಸಾಲಗಳನ್ನು ಮತ್ತು ಇತರ ಬಾಕಿಗಳನ್ನು ಸಂದಾಯ ಮಾಡಿದ ತರುವಾಯ , ಅದರಲ್ಲಿ 
ನಿರ್ಮಿಸಿರುವ ಕಟ್ಟಡ ಸಹಿತ ನಿವೇಶನವನ್ನು ಆ ಹಂಚಿಕೆದಾರನು ಮಾರುಕಟ್ಟೆ ಸಮಿತಿಯ ಲೈಸನ್ನು ಹೊಂದಿರುವ ಇನ್ನೊಬ್ಬ ಮಾರುಕಟ್ಟೆ 
ಕಾರ್ಯನಿರ್ವಾಹಕನಿಗೆ ವರ್ಗಾವಣೆ ಅಥವಾ ಮಾರಾಟ ಮಾಡುವುದಕ್ಕೆ ಇರುವ ಸಿಂಧುವಾದ ಕಾರಣಗಳಿಗಾಗಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ , 
ತನ್ನ ವಿವೇಚನಾನುಸಾರ ಅನುಮತಿ ನೀಡಬಹುದು. 
ಹಂಚಿಕೆದಾರನು, ನಿವೇಶನವನ್ನು ಮತ್ತು / ಅಥವಾ ಅದರಲ್ಲಿ ನಿರ್ಮಿಸಿರುವ ಕಟ್ಟಡವನ್ನು ಮಾರುಕಟ್ಟೆ ಸಮಿತಿಯು ಕಾಲಕಾಲಕ್ಕೆ ನಿಗದಿಪಡಿಸಿದ 
ಅಧಿಸೂಚಿತ ಸರಕುಗಳನ್ನು ಅಥವಾ ನಿರ್ದಿಷ್ಟಪಡಿಸಿದ ಸರಕಿನ ಸಗಟು ವ್ಯವಹಾರವನ್ನು ಹೊರತುಪಡಿಸಿ ಇನ್ನಿತರ ಉದ್ದೇಶಕ್ಕಾಗಿ 
ಬಳಸಿಕೊಳ್ಳತಕ್ಕದ್ದಲ್ಲ. 
ಹಂಚಿಕೆದಾರನು , ನಿವೇಶನವನ್ನು ಮತ್ತು / ಅಥವಾ ಅದರಲ್ಲಿ ನಿರ್ಮಿಸಿರುವ ಕಟ್ಟಡವನ್ನು ಹೊಂದಿರುವುದಕ್ಕೆ , ಮಂಜೂರು ಮಾಡುವುದಕ್ಕೆ , 
ಉಪಯೋಗಿಸುವುದಕ್ಕೆ ಮತ್ತು/ ಅಥವಾ ಸುಸ್ಥಿತಿಯಲ್ಲಿಟ್ಟುಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಮಾರುಕಟ್ಟೆ 
ಪ್ರಾಂಗಣದಲ್ಲಿ ಶಿಸ್ತನ್ನು ಮತ್ತು ನೈರ್ಮಲ್ಯ ಸುಸ್ಥಿತಿಗಳನ್ನು ಕಾಪಾಡಿಕೊಂಡು ಬರುವ ದೃಷ್ಟಿಯಿಂದ ಸಹ ಮಾರುಕಟ್ಟೆ ಸಮಿತಿಯು ಕಾಲಕಾಲಕ್ಕೆ 
ವಿಧಿಸಬಹುದಾದ ಎಲ್ಲಾ ಷರತ್ತುಗಳನ್ನು ಮತ್ತು ಸ್ಥಾಯೀ ಆದೇಶಗಳನ್ನು ಯಾವುದೇ ವಾದಕ್ಕೆ ಆಸ್ಪದಕೊಡದೆ ಸೂಕ್ತವಾಗಿ ಪಾಲಿಸತಕ್ಕದ್ದು ಮತ್ತು 
ಅವುಗಳಿಗೆ ಬದ್ಧವಾಗಿರತಕ್ಕದ್ದು. 
ಹಂಚಿಕೆದಾರನು, ಇಲ್ಲಿ ಹೇಳಿರುವ ಯಾವುದೇ ಷರತ್ತುಗಳನ್ನು ಮತ್ತು ಸ್ಥಾಯೀ ಆದೇಶ, ಇತ್ಯಾದಿಗಳನ್ನು ಪಾಲಿಸಲು ಅಥವಾ ಅವುಗಳಿಗೆ 
ಬದ್ಧವಾಗಿರಲು ತಪ್ಪಿದರೆ ಅವನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಮಾರುಕಟ್ಟೆ ಸಮಿತಿಯು ಪೂರ್ಣ ಸ್ವಾತಂತ್ರ್ಯವನ್ನು , ಹಕ್ಕನ್ನು ಮತ್ತು 
ಅಧಿಕಾರವನ್ನು ಹೊಂದಿರುತ್ತದೆ ಎಂಬುದನ್ನು ಈ ಮೂಲಕ ಒಪ್ಪಿಕೊಳ್ಳತಕ್ಕದ್ದು. 
ಹಂಚಿಕೆದಾರನು, ಫರ್ಮು ಆಗಿರುವ ಸಂದರ್ಭದಲ್ಲಿ , ಫರ್ಮಿನ ಪಾಲುದಾರರು ಫರ್ಮು ಬದ್ಧವಾಗಿರುವಂತೆ ಮಾಡಲು ಮಾರುಕಟ್ಟೆ ಸಮಿತಿಯ 
ಹೆಸರಿನಲ್ಲಿ ಸದರಿ ಫರ್ಮಿನ ಪರವಾಗಿ ಈ ಒಪ್ಪಂದವನ್ನು ಬರೆದುಕೊಡುವುದಕ್ಕೆ ಮತ್ತು ಅದಕ್ಕೆ ಸಹಿ ಹಾಕುವುದಕ್ಕೆ ಅಧಿಕಾರವನ್ನು 
ಮುಂಚಿತವಾಗಿಯೇ ಅದನ್ನು ಬರೆದುಕೊಡುವವವರಿಗೆ ನೀಡತಕ್ಕದ್ದು. 
ಅನುಸೂಚಿತ ಆಸ್ತಿಯಲ್ಲಿ ಹಂಚಿಕೆದಾರನು ಮಾಡುವ ವ್ಯಾಪಾರವು ಅಥವಾ ವ್ಯವಹಾರವು ಅಧಿಸೂಚಿತ ಕೃಷಿ ಸರಕುಗಳಿಗೆ ಮಾತ್ರವೇ 
ಸೀಮಿತವಾಗಿರತಕ್ಕದ್ದು ಮತ್ತು ನಿರ್ಬಂಧಿತವಾಗಿರತಕ್ಕದ್ದು . ಹಂಚಿಕೆದಾರನು ಒಪ್ಪಂದದ ಈ ಅಂಶವನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ , 
ಸಮಿತಿಯು, ಆತನಿಗೆ ನೋಟೀಸು ನೀಡುವ ಮತ್ತು ಆತ ಅಧಿಸೂಚಿತ ಕೃಷಿ ಸರಕುಗಳನ್ನು ಮಾತ್ರವೇ ವ್ಯಾಪಾರ ಮಾಡುವಂತೆ ನಿರ್ದೇಶಿಸುವ 
ಹಕ್ಕನ್ನು ಹೊಂದಿರತಕ್ಕದ್ದು ಮತ್ತು ಆತ ಹಾಗೆ ಮಾಡುವುದಕ್ಕೆ ತಪ್ಪಿದರೆ, ಸಮಿತಿಯು, ಕಟ್ಟಡವನ್ನು ಮತ್ತು ನಿವೇಶನವನ್ನು ಸ್ವಾಧೀನಪಡಿಸಿಕೊಂಡು 
ಅವುಗಳನ್ನು ಯಾರೇ ಇತರ ಲೈಸೆನ್ಸ್ ಹೊಂದಿರುವ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ ಹಂಚಿಕೆ ಮಾಡುವ ಹಕ್ಕನ್ನು ಚಲಾಯಿಸಲು 


ರ್ಲಾ 


೧೦೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

ಭಾಗ ೪ಎ 
ಹಕ್ಕುಳ್ಳದ್ದಾಗಿರತಕ್ಕದ್ದು ಮತ್ತು ಅಂಥ ಸಂದರ್ಭದಲ್ಲಿ ಹಂಚಿಕೆದಾರನು ನಿವೇಶನಕ್ಕೆ ಸಂದಾಯ ಮಾಡಿರುವ ಮೊತ್ತವನ್ನು ಮಾತ್ರ ಪಡೆಯಲು 

ಹಕ್ಕುಳ್ಳವನಾಗಿರತಕ್ಕದ್ದೇ ಹೊರತು ಯಾವುದೇ ಇತರ ಪರಿಹಾರಕ್ಕೆ ಅಲ್ಲ. 
16) ಹಂಚಿಕೆದಾರನು, ಸಮಿತಿಯ ಲಿಖಿತ ಅನುಮತಿ ಪಡೆದುಕೊಳ್ಳದೆ, ಆವರಣದ ಹೊರಗೆ ಅಥವಾ ಒಳಗೆ ಯಾವುದೇ ಮಾರ್ಪಾಟುಗಳನ್ನು ಅಥವಾ 

ಸೇರ್ಪಡೆಗಳನ್ನು ಮಾಡತಕ್ಕದ್ದಲ್ಲ. 
ಈ ಒಪ್ಪಂದದಲ್ಲಿ ಹೇಳಿರುವ ಹತ್ತು ವರ್ಷಗಳ ಅವಧಿ ಮುಕ್ತಾಯಗೊಂಡ ತರುವಾಯ ಗುತ್ತಿಗೆದಾರನು ಈ ಒಪ್ಪಂದದಲ್ಲಿ ಹೇಳಿರುವ ಎಲ್ಲಾ 
ಷರತ್ತುಗಳನ್ನು ನೆರವೇರಿಸಿದರೆ ಮತ್ತು ಅವುಗಳಲ್ಲಿ ಯಾವೊಂದನ್ನೂ ಉಲ್ಲಂಘಿಸಿರದಿದ್ದರೆ , ಸದರಿ ಹತ್ತು ವರ್ಷಗಳ ಅವಧಿಯು 
ಮುಕ್ತಾಯಗೊಂಡಾಗ ಸಮಿತಿಯು, ಗುತ್ತಿಗೆದಾರನಿಗೆ ನಿವೇಶನವನ್ನು ಮಾರಾಟ ಮಾಡತಕ್ಕದ್ದು ಮತ್ತು ಅಂಥ ಮಾರಾಟದ ಬಗೆಗಿನ ಸ್ಟಾಂಪ್ 
ಶುಲ್ಕ, ನೋಂದಣಿ ವೆಚ್ಚ ಮೊದಲಾದಂಥ ಸಂಬಂಧಿಸಿದ ಎಲ್ಲಾ ವೆಚ್ಚಗಳನ್ನು ಗುತ್ತಿಗೆದಾರನೇ ಭರಿಸತಕ್ಕದ್ದು . 
ಕಟ್ಟಡಕ್ಕೆ ಉಂಟಾಗಿರುವ ಎಲ್ಲಾ ರೀತಿಯ ಹಾನಿಗಳಿಗೆ ಹಂಚಿಕೆದಾರನೇ ಹೊಣೆಗಾರನಾಗಿರುತ್ತಾನೆ, ಇದಕ್ಕೆ ಸಂಬಂಧಿಸಿದ ಮೊತ್ತವನ್ನು ಸಮಿತಿಯು 
ಆತನಿಂದ ಮೂಲಧನ ಹೂಡಿಕೆಯ ಭಾಗವೆಂಬಂತೆ ವಸೂಲು ಮಾಡುತ್ತದೆ. ಸಮಿತಿಯು, ದುರಸ್ತಿಗಳ ಎಲ್ಲಾ ವೆಚ್ಚಗಳನ್ನು ಮೂಲಧನ 
ಹೂಡಿಕೆಯ ಭಾಗವೆಂಬಂತೆ ವಸೂಲು ಮಾಡುವ ಹಕ್ಕನ್ನು ಹೊಂದಿರುತ್ತದೆ. 
ಸಮಿತಿಯ ಅಧ್ಯಕ್ಷನು ಅಥವಾ ಕಾರ್ಯದರ್ಶಿಯು ಅಥವಾ ಯಾರೇ ಅಧಿಕೃತ ವ್ಯಕ್ತಿಯು, ಕಟ್ಟಡದ ಸ್ಥಿತಿ ಮತ್ತು ಬಳಕೆಯನ್ನು ಕುರಿತು ಶೋಧನೆ, 
ತಪಾಸಣೆ ಮಾಡುವುದಕ್ಕಾಗಿ ಆವರಣವನ್ನು ಪ್ರವೇಶಿಸುವ ಹಕ್ಕನ್ನು ಹೊಂದಿರುತ್ತಾನೆ. ಈ ಒಪ್ಪಂದದ ಮೇರೆಗೆ ಅಥವಾ ಅದರ ಪರಿಣಾಮವಾಗಿ 
ಯಾವುದೇ ವಿವಾದ ಅಥವಾ ಕ್ಲೀಮು ಉಂಟಾದ ಸಂದರ್ಭದಲ್ಲಿ , ಅಂಥ ವಿವಾದ ಅಥವಾ ಕ್ಲಮನ್ನು ಅಂಥ ದಿನದಂದು ಹಾಗೆಂದು 
ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ನಿರ್ದೇಶಕರು ಏಕಮಾತ್ರ ಮಧ್ಯಸ್ಥಿಕೆದಾರ ನಾಗಿ ತೀರ್ಮಾನಿಸತಕ್ಕದ್ದು ಮತ್ತು 
ಅಂಥ ವಿವಾದ ಕುರಿತು ಭಾರತದ ಮಧ್ಯಸ್ಥಿಕೆ ಅಧಿನಿಯಮದ ಉಪಬಂಧಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುತ್ತಿರುವ ಏಕಮಾತ್ರ 
ಮಧ್ಯಸ್ಥಿಕೆದಾರನು ನೀಡುವ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ಪಕ್ಷಕಾರರು ಬದ್ಧರಾಗಿರತಕ್ಕದ್ದು ಎಂದು ಪಕ್ಷಕಾರರ ನಡುವೆ 
ಒಪ್ಪಿಕೊಳ್ಳಲಾಗಿದೆ. 

ಅನುಸೂಚಿ 
- - - -- ಅಡಿ / ಮೀಟರುಗಳಷ್ಟು ಅಳತೆಯನ್ನುಳ್ಳ ಈ ನಿವೇಶನವು - - - - - - - - ತಹಶಿಲ್‌ನ - -- -- -- - ಮಾರುಕಟ್ಟೆ ಪ್ರಾಂಗಣದಲ್ಲಿರುತ್ತದೆ. 
ಇದರ ಚಕ್ಕುಬಂದಿಗಳು ಈ ಕೆಳಕಂಡಂತಿವೆ: 
ಉತ್ತರಕ್ಕೆ - - - - 
ಪೂರ್ವಕ್ಕೆ - - - - - - - - - - 
ದಕ್ಷಿಣಕ್ಕೆ - 
ಪಶ್ಚಿಮಕ್ಕೆ - -- 

ಹಂಚಿಕೆದಾರ 
ಸಾಕ್ಷಿದಾರರು 


( 2) 


ಈ ಕೆಳಗಿನವರ ಸಮ್ಮುಖದಲ್ಲಿ ಸದರಿ ಹಂಚಿಕೆದಾರನು ಸಹಿ 

ಮಾಡಿ ವಶಕ್ಕೆ ಕೊಟ್ಟಿರುತ್ತಾನೆ. 
ಕಾರ್ಯದರ್ಶಿ 

ಅಧ್ಯಕ್ಷರು 
- - - - - - - - - ಕೃ . ಉ . ಮಾ . ಸ . 

- - - - - - - - - ಕೃ . ಉ . ಮಾ . ಸ. 

ನಮೂನೆ ಸಂಖ್ಯೆ - V 
ಗುತ್ತಿಗೆ ಸಹಿತ ಮಾರಾಟ ಒಪ್ಪಂದ 

[ ನಿಯಮ - 10 ನೋಡಿ] 
ಈ ಗುತ್ತಿಗೆ ಒಪ್ಪಂದವನ್ನು ಒಂದು ಪಕ್ಷವಾಗಿರುವ - - - - - - - - - - - - - ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಯಾಗಿರುವ , - - - -- - - - ರವರ 
ಮಗನಾದ ಶ್ರೀ -- - - - - ರವರು ಮತ್ತು ಅಧ್ಯಕ್ಷ ( ಅಥವಾ ಆಡಳಿತಗಾರರಾಗಿರುವ, - - - - - ರವರ ಮಗನಾದ - - - - - - - - ರವರಿಂದ ಪ್ರತಿನಿಧಿಸಲ್ಪಟ್ಟಿರುವ 
- - - - - - - - - ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ( ಇನ್ನುಮುಂದೆ ಗುತ್ತಿಗೆ ಕೊಡುವವನು ಎಂದು ಕರೆಯಲಾಗುವ ಈ ಪದಾವಳಿಯು ಸಂದರ್ಭವು ಹಾಗೆ 
ಅಗತ್ಯಪಡಿಸಿದಾಗಲೆಲ್ಲಾ ಅದರ ಉತ್ತರಾಧಿಕಾರಿಗಳನ್ನು , ಹಸ್ತಾಂತರಿತರನ್ನು ಒಳಗೊಳ್ಳತಕ್ಕದ್ದು) ಮತ್ತು ಇನ್ನೊಂದು ಪಕ್ಷವಾಗಿರುವ, - - - - - - ರವರ ಮಗನಾದ, 
- - - - - - ರಲ್ಲಿ ವಾಸಿಸುತ್ತಿರುವ ಸುಮಾರು - - - - - ವರ್ಷದ ಶ್ರೀ - - - - - ರವರನ್ನು ತನ್ನ ಮಾಲೀಕನೆಂದು ಅಥವಾ ವ್ಯವಸ್ಥಾಪಕ ಪಾಲುದಾರನೆಂದು 
ಪ್ರತಿನಿಧಿಸಿದ ( ಇನ್ನು ಮುಂದೆ ಗುತ್ತಿಗೆದಾರ ಎಂದು ಕರೆಯಲಾಗುವ) ಮೆಸರ್ಸ್ - - -- - - - ಎಂಬ ಹೆಸರಿನ ಮಾಲೀಕತ್ವದ/ ನೋಂದಾಯಿತ ಪಾಲುದಾರಿಕೆ 
ಫರ್ಮಿನ ನಡುವೆ ಈ ಮುಂದಿನಂತೆ - -- - - - - ದಿನದಂದು ಕರಾರು ಮಾಡಿಕೊಳ್ಳಲಾಗಿದೆ. 

ಗುತ್ತಿಗೆ ಕೊಡುವವನು ಮಾರುಕಟ್ಟೆ ಪ್ರಾಂಗಣದಲ್ಲಿರುವ ಮತ್ತು ಈ ಮುಂದಿನ ಅನುಸೂಚಿಯಲ್ಲಿ ಸವಿವರವಾಗಿ ಹೇಳಿರುವ 
ಸಂಖ್ಯೆಯನ್ನು ಹೊಂದಿರುವ ಅಂಗಡಿಯ / ಅಂಗಡಿ ಸಹಿತ ಗೋದಾಮಿನ / ಗೋದಾಮಿನ ಒಡೆಯನಾಗಿರುತ್ತಾನೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೩೧ 


M 


ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗಿರುವ ಮತ್ತು ಗುತ್ತಿಗೆ ಕೊಡುವವನು ನೀಡಿರುವ ಲೈಸೆನ್ಸನ್ನು ಹೊಂದಿರುವ ಗುತ್ತಿಗೆದಾರನು ಅಧಿಸೂಚಿತ ಕೃಷಿ 
ಉತ್ಪನ್ನದ ಮಾರಾಟದ ವ್ಯವಹಾರ ಮಾಡುವುದಕ್ಕಾಗಿ ಅಂಗಡಿಯನ್ನು / ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು ಹಂಚಿಕೆ ಮಾಡುವಂತೆ 
ಕೋರಿ ಅರ್ಜಿ ಸಲ್ಲಿಸಿರುವುದರಿಂದ . 
ಗುತ್ತಿಗೆದಾರನು, - - - - - - - - - - ರೂಪಾಯಿಗಳಿಗಾಗಿ - - - - - - - - - - ದಿನಾಂಕದ - - - - - ಸಂಖ್ಯೆಯ ಚೆಕ್ / ಪೋ . ಆ./ ಡಿ. ಡಿ . ಮೂಲಕ ಶೇ . 
25 ರಷ್ಟು ಗುತ್ತಿಗೆ ಮೊಬಲಗನ್ನು ಸಂದಾಯ ಮಾಡಿರುವುದರಿಂದ. 
ಗುತ್ತಿಗೆ ಕೊಡುವವನು - -- - --- - - ರಂದು ನಡೆದ ಮಾರುಕಟ್ಟೆ ಸಮಿತಿಯ ಸಭೆಯಲ್ಲಿ ಹಂಚಿಕೆದಾರನಿಗೆ ಅನುಸೂಚಿತ ಸ್ವತ್ತನ್ನು ಹಂಚಿಕೆ 
ಮಾಡಲು ಗೊತ್ತುವಳಿ ಸಂಖ್ಯೆ - -- - -- ರಲ್ಲಿ ನಿರ್ಣಯಿಸಿರುವುದರಿಂದ. 
ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ದೇಶಕರು - - - - - - ದಿನಾಂಕದ ಅವರ ಆದೇಶ ಸಂಖ್ಯೆ - - - - -ಮೂಲಕ ಅಂಗಡಿಯ / ಅಂಗಡಿ ಸಹಿತ 
ಗೋದಾಮನ್ನು / ಗೋದಾಮಿನ ಹಂಚಿಕೆಯನ್ನು ಅನುಮೋದಿಸಿರುವುದರಿಂದ. 
ಗುತ್ತಿಗೆ ಕೊಡುವವನು, ಈ ಮುಂದೆ ಹೇಳಿರುವ ನಿಬಂಧನೆಗಳು ಮತ್ತು ಷರತ್ತುಗಳ ಮೇಲೆ ಅನುಸೂಚಿತ ಅಂಗಡಿಯನ್ನು / ಅಂಗಡಿ ಸಹಿತ 
ಗೋದಾಮನ್ನು / ಗೋದಾಮನ್ನು ಹಂಚಿಕೆ ಮಾಡಲು ಒಪ್ಪಿಕೊಂಡಿರುವುದರಿಂದ. 
ಈಗ, ಈ ಪತ್ರ ಈ ಕೆಳಗಿನವುಗಳಿಗೆ ಸಾಕ್ಷಿಯಾಗಿರುತ್ತದೆ, ಎಂದರೆ : 
ಗುತ್ತಿಗೆ ಕೊಡುವವನು ತನ್ನ ವೆಚ್ಚದಲ್ಲಿ ಅಂಗಡಿಯನ್ನು / ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು ನಿರ್ಮಿಸಿದ್ದಾನೆ ಮತ್ತು ಅದನ್ನು 
10 ( ಹತ್ತು) ವರ್ಷಗಳ ಅವಧಿಗೆ ಗುತ್ತಿಗೆಗೆ ನೀಡಲು ಒಪ್ಪಿಕೊಂಡಿರುತ್ತಾನೆ. 
ಗುತ್ತಿಗೆ ಕೊಡುವವನು - - - - - - ರೂಪಾಯಿಗಳಷ್ಟು ( ಮಾಡಿದೆಯೆಂದು ಅಂದಾಜಿಸಲಾದ ವೆಚ್ಚ) ಗುತ್ತಿಗೆ ಮೊತ್ತವನ್ನು ನಿಗದಿಪಡಿಸಿರುತ್ತಾನೆ. 
ಗುತ್ತಿಗೆದಾರನು ಹಂಚಿಕೆ ಪತ್ರವನ್ನು ಸ್ವೀಕರಿಸಿದ ದಿನಾಂಕದಿಂದ 90 ( ತೊಂಬತ್ತು) ದಿನಗಳೊಳಗೆ ಅಂಗಡಿಯ / ಅಂಗಡಿ ಸಹಿತ ಗೋದಾಮಿನ | 
ಗೋದಾಮಿನ ಪ್ರಾರಂಭಿಕ ಠೇವಣಿ [( ಎ. ಇ. ಇ.) ( ಎಂ . ಡಿ. ಪಿ ) ನಿಗದಿಪಡಿಸಿದ] ಮೊತ್ತವನ್ನು ಕಳೆದ ನಂತರ ಉಳಿದ ಮೊತ್ತವನ್ನು ಮಾರುಕಟ್ಟೆ 
ಸಮಿತಿಗೆ ಸಂದಾಯ ಮಾಡತಕ್ಕದ್ದು ಮತ್ತು ರಸೀದಿ ಪಡೆಯತಕ್ಕದ್ದು. ಈ ಅವಧಿಯನ್ನು ಶೇಕಡಾ 12 ರಷ್ಟು ಬಡ್ಡಿ ಸಂದಾಯ ಮಾಡುವುದಕ್ಕೆ 
ಒಳಪಟ್ಟು ಅರವತ್ತು ದಿನಗಳವರೆಗೆ ವಿಸ್ತರಿಸಬಹುದು. 
ಗುತ್ತಿಗೆದಾರನು ಒಂದು ಅವಿಭಕ್ತ ಕುಟುಂಬವಾಗಿದ್ದರೆ, ಅವಿಭಕ್ತ ಕುಟುಂಬದ ಯಾರೇ ಸದಸ್ಯನು ಮತ್ತು ಪಾಲುದಾರಿಕೆ ಫರ್ಮಿನ ಸಂದರ್ಭದಲ್ಲಿ 
ಫರ್ಮ್ನ ಯಾರೇ ಪಾಲುದಾರನು ಮಾರುಕಟ್ಟೆ ಪ್ರಾಂಗಣದಲ್ಲಿ ಒಂದಕ್ಕಿಂತ ಹೆಚ್ಚು ಅಂಗಡಿಯ / ಅಂಗಡಿ ಸಹಿತ ಗೋದಾಮಿನ | 
ಗೋದಾಮಿನ ಹಂಚಿಕೆ ಪಡೆಯುವುದಕ್ಕೆ ಹಕ್ಕುಳ್ಳವವನಾಗಿರತಕ್ಕದ್ದಲ್ಲ ಮತ್ತು ಅಂಗಡಿಯನ್ನು / ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು 
ಆತ / ಅವರು ಈಗಾಗಲೇ ಹಂಚಿಕೆ ಪಡೆದಿರುವರೆಂದು ಕಂಡುಬಂದ ಸಂದರ್ಭದಲ್ಲಿ , ಗುತ್ತಿಗೆ ಕೊಟ್ಟವನು, ಗುತ್ತಿಗೆಯನ್ನು ರದ್ದುಪಡಿಸುವುದಕ್ಕೆ 
ಮತ್ತು ಅಲ್ಲಿಯವರೆಗೆ ಗುತ್ತಿಗೆದಾರನು ಅಂಗಡಿಯ / ಅಂಗಡಿ ಸಹಿತ ಗೋದಾಮಿನ / ಗೋದಾಮಿನ ಯಾವುದೇ ಗುತ್ತಿಗೆ ಹಣವನ್ನು ಠೇವಣಿ 
ಇಟ್ಟಿದ್ದರೆ ಆ ಗುತ್ತಿಗೆ ಹಣದ ಸಹಿತ ಅಂಗಡಿಯನ್ನು / ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು ಮುಟ್ಟುಗೋಲು ಹಾಕಿಕೊಳ್ಳಲು 
ಸ್ವಾತಂತ್ರ್ಯ ಹೊಂದಿರುತ್ತಾನೆ. 
ಗುತ್ತಿಗೆಯ ಅವಧಿಯಲ್ಲಿ ಗುತ್ತಿಗೆದಾರನು, ಅಧಿಸೂಚಿತ ಕೃಷಿ ಉತ್ಪನ್ನದಲ್ಲಿ ಮಾತ್ರವೇ ವ್ಯಾಪಾರ ಮಾಡತಕ್ಕದ್ದು ಮತ್ತು ಗುತ್ತಿಗೆ ಕೊಡುವವನು 
ನೀಡಿರುವ ಲೈಸೆನ್ಸಿನ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಪಾಲಿಸತಕ್ಕದ್ದು. ಅಲ್ಲದೆ, ಗುತ್ತಿಗೆದಾರನು, ಕ.ಕೃ . ಉ . ಮಾ ( ನಿ) ಅಧಿನಿಯಮ , 
1966ರ ಉಪಬಂಧಗಳನ್ನು ಮತ್ತು ಅದರ ಮೇರೆಗೆ ರಚಿಸಿರುವ ನಿಯಮಗಳನ್ನು ಮತ್ತು ಉಪವಿಧಿಗಳನ್ನು ಪಾಲಿಸಲು ಬದ್ದನಾಗಿರತಕ್ಕದ್ದು, ಈ 
ಷರತ್ತುಗಳ ಪೈಕಿ ಯಾವುದೇ ಒಂದನ್ನು ಉಲ್ಲಂಘಿಸಿದರೂ ಗುತ್ತಿಗೆ ಕೊಡುವವನು ಗುತ್ತಿಗೆ ಒಪ್ಪಂದವನ್ನು ರದ್ದುಪಡಿಸುವುದಕ್ಕೆ ಮತ್ತು 
ಗುತ್ತಿಗೆದಾರನಿಗೆ ನೋಟೀಸು ನೀಡಿದ ತರುವಾಯ ಅಂಗಡಿಯ / ಅಂಗಡಿ ಸಹಿತ ಗೋದಾಮಿನ / ಗೋದಾಮಿನ ಹಂಚಿಕೆಯನ್ನು 
ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಹಕ್ಕುಳ್ಳವನಾಗಿರತಕ್ಕದ್ದು . 
ಗುತ್ತಿಗೆಯ ಅವಧಿಯಲ್ಲಿ ಗುತ್ತಿಗೆದಾರನು ತನಗೆ ಹಂಚಿಕೆಯಾದ ಅಂಗಡಿಯನ್ನು / ಅಂಗಡಿ ಸಹಿತ ಗೋದಾಮು / ಗೋದಾಮನ್ನು ಯಾರೇ 
ಇತರ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಪರಭಾರೆ ಮಾಡತಕ್ಕದ್ದಲ್ಲ. 
ಗುತ್ತಿಗೆಯ ಅವಧಿಯಲ್ಲಿ ಗುತ್ತಿಗೆದಾರನು, ತನಗೆ ಹಂಚಿಕೆಯಾಗಿರುವ ಅಂಗಡಿಯನ್ನು / ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು 
ವಿಭಾಗ ಮಾಡತಕ್ಕದ್ದಲ್ಲ ಅಥವಾ ಯಾರೇ ಇತರ ವ್ಯಕ್ತಿಗೆ ಪರಭಾರೆ ಮಾಡತಕ್ಕದ್ದಲ್ಲ. 
ಗುತ್ತಿಗೆದಾರನು, ತನಗೆ ಹಂಚಿಕೆಯಾಗಿರುವ ಅಂಗಡಿಯ | ಅಂಗಡಿ ಸಹಿತ ಗೋದಾಮಿನ / ಗೋದಾಮಿನ ಕಟ್ಟಡಕ್ಕೆ ಹಾನಿ , ಮಾರ್ಪಾಟು 
ಅಥವಾ ಬದಲಾವಣೆ ಮಾಡತಕ್ಕದ್ದಲ್ಲ. ಯಾವುದೇ ಹಾನಿ ಮಾಡಿದರೆ ಗುತ್ತಿಗೆದಾರನು ಆ ಆವರಣವನ್ನು ಸುಸ್ಥಿತಿಯಲ್ಲಿಡುವುದಕ್ಕೆ ಅಗತ್ಯವಿರುವ 
ದುರಸ್ತಿಗಳನ್ನು ಮಾಡಲು ಬದ್ಧನಾಗಿರತಕ್ಕದ್ದು. 
ಗುತ್ತಿಗೆದಾರನು ಪಾಲುದಾರಿಕೆ ಫರ್ಮ್ ಆಗಿದ್ದರೆ , ಪಾಲುದಾರಿಕೆ ಫರ್ಮಿನ ರಚನೆಯಲ್ಲಿ ಯಾವುದೇ ಬದಲಾವಣೆಯಾದರೆ ಅದನ್ನು ಮಾರುಕಟ್ಟೆ 
ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಪಾಲುದಾರಿಕೆ ಫರ್ಮಿನ ರಚನೆಯಲ್ಲಿನ ಅಂಥ ಬದಲಾವಣೆಯು ಅಂಗಡಿಯ , ಗೋದಾಮಿನ, ಅಂಗಡಿ ಸಹಿತ 
ಗೋದಾಮಿನ ಅಥವಾ ಅದರಲ್ಲಿನ ಹಿತಾಸಕ್ತಿಯ ವರ್ಗಾವಣೆಯಲ್ಲಿ ಪರಿಣಮಿಸಿದರೆ 12ನೇ ನಿಯಮದ ಉಪಬಂಧಗಳನ್ನು ಪಾಲಿಸಲು 
ಗುತ್ತಿಗೆದಾರನು ಒಪ್ಪುತ್ತಾನೆ. 
ಗುತ್ತಿಗೆಯ ಅವಧಿಯಲ್ಲಿ ಗುತ್ತಿಗೆದಾರನು, ಅವನಿಗೆ ಹಂಚಿಕೆಯಾದ ಅಂಗಡಿಗೆ / ಅಂಗಡಿ ಸಹಿತ ಗೋದಾಮಿಗೆ / ಗೋದಾಮಿಗೆ ಸಂಬಂಧಪಟ್ಟ 
ವಿದ್ಯುಚ್ಛಕ್ತಿ ಶುಲ್ಕಗಳನ್ನು , ನೀರಿನ ಶುಲ್ಕಗಳನ್ನು ಮತ್ತು ಎಲ್ಲಾ ಇತರ ಶುಲ್ಕಗಳನ್ನು ಪಾವತಿಸತಕ್ಕದ್ದು. 
ಗುತ್ತಿಗೆಯ ಅವಧಿಯಲ್ಲಿ, ಗುತ್ತಿಗೆದಾರನು , ಲೈಸೆನ್ಸ್ ಹೊಂದಿದ್ದ ಮಾರುಕಟ್ಟೆ ಕಾರ್ಯ ನಿರ್ವಾಹಕನಾಗಿರುವುದು ನಿಂತುಹೋದರೆ, ಗುತ್ತಿಗೆ 
ಕೊಡುವವನು ಮುಟ್ಟುಗೋಲು ಹಾಕಿಕೊಳ್ಳುವ ದಿನಾಂಕದವರೆಗೆ, ಗುತ್ತಿಗೆದಾರನು ಠೇವಣಿಯಾಗಿಟ್ಟಿರುವ ಗುತ್ತಿಗೆ ಮೊತ್ತದ ಸಹಿತ ಅಂಗಡಿಯನ್ನು 
/ ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಹಕ್ಕುಳ್ಳವನಾಗಿರತಕ್ಕದ್ದು . 


೧೦೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


ಆವರಣಗಳನ್ನು , 1966ರ ಕ.ಕೃ . ಉ . ಮಾ ( ನಿ) ಅಧಿನಿಯಮದಲ್ಲಿ, ನಿಯಮಗಳಲ್ಲಿ ಮತ್ತು ಉಪವಿಧಿಗಳಲ್ಲಿ ತಿಳಿಸಿರುವ ಉದ್ದೇಶಗಳ ಹೊರತು 

ಇತರ ಉದ್ದೇಶಗಳಿಗೆ ಬಳಸಿಕೊಳ್ಳತಕ್ಕದ್ದಲ್ಲ ಮತ್ತು ಅಧಿಸೂಚಿತ ಕೃಷಿ ಉತ್ಪನ್ನದ ಕ್ರಯವಿಕ್ರಯದ ಉದ್ದೇಶಕ್ಕಾಗಿ ಮಾತ್ರವೇ ಬಳಸಿಕೊಳ್ಳತಕ್ಕದ್ದು . 
13 . ಗುತ್ತಿಗೆದಾರನು, ಆಸ್ತಿಯ ಮೇಲೆ ಯಾವುದೇ ರೀತಿಯಲ್ಲೂ ಋಣಭಾರ ಹೊರಿಸತಕ್ಕದ್ದಲ್ಲ. ಹಾಗೆ ಮಾಡಿದ್ದೇ ಆದರೆ ಗುತ್ತಿಗೆ ನೀಡಿದವನು ಅದಕ್ಕೆ 

ಬದ್ಧನಾಗಿರತಕ್ಕದ್ದಲ್ಲ. 
ಗುತ್ತಿಗೆದಾರನು, ಲೈಸೆನ್ಸ್ ಹೊಂದಿದ ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗಿರುವುದನ್ನು ಮುಂದುವರೆಸದೇ ಇರಲು ಇಚ್ಚಿಸಿದರೆ ಆತ, ಒಂದು 
ತಿಂಗಳು ಮುಂಚಿತವಾಗಿ ನೋಟೀಸು ನೀಡುವ ಮೂಲಕ ಅಂಗಡಿಯನ್ನು / ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು ಮಾರುಕಟ್ಟೆ 
ಸಮಿತಿಗೆ ಹಿಂದಿರುಗಿಸತಕ್ಕದ್ದು ಮತ್ತು ಅದರ ಖಾಲಿ ಸ್ವಾಧೀನತೆಯನ್ನು ಒಪ್ಪಿಸತಕ್ಕದ್ದು ಮತ್ತು ಆ ನಂತರ ಗುತ್ತಿಗೆ ನೀಡಿದವನು ಸದರಿ 
ಆವರಣವನ್ನು ಇನ್ನೊಬ್ಬ ಮಾರುಕಟ್ಟೆ ಕಾರ್ಯನಿರ್ವಾಹಕನಿಗೆ ಮರುಹಂಚಿಕೆ ಮಾಡುವ ಅಧಿಕಾರ ಹೊಂದಿರತಕ್ಕದ್ದು. 
ಈ ಒಪ್ಪಂದದಲ್ಲಿ ಹೇಳಿರುವ ಹತ್ತು ವರ್ಷಗಳ ಅವಧಿ ಮುಕ್ತಾಯಗೊಂಡ ತರುವಾಯ ಗುತ್ತಿಗೆದಾರನು ಈ ಒಪ್ಪಂದದಲ್ಲಿ ಹೇಳಿರುವ ಎಲ್ಲಾ 
ಷರತ್ತುಗಳನ್ನು ನೆರವೇರಿಸಿದರೆ ಮತ್ತು ಅವುಗಳಲ್ಲಿ ಯಾವುದನ್ನೂ ಉಲ್ಲಂಘಿಸಿಲ್ಲದಿದ್ದರೆ , ಸದರಿ ಹತ್ತು ವರ್ಷಗಳ ಅವಧಿಯ ಅಂತ್ಯದಲ್ಲಿ 
ಸಮಿತಿಯು ಗುತ್ತಿಗೆದಾರನಿಗೆ ನಿವೇಶನವನ್ನು ಮಾರಾಟ ಮಾಡತಕ್ಕದ್ದು ಮತ್ತು ಅಂಥ ಮಾರಾಟದ ಬಗೆಗಿನ ಸ್ಟಾಂಪ್ ಶುಲ್ಕ , ನೋಂದಣಿ ಶುಲ್ಕ 
ಮುಂತಾದಂಥ ಸಂಬಂಧಿಸಿದ ಎಲ್ಲಾ ವೆಚ್ಚಗಳನ್ನು ಗುತ್ತಿಗೆದಾರನೇ ಭರಿಸತಕ್ಕದ್ದು. 
ಈ ಅಧಿನಿಯಮದ ಉದ್ದೇಶ ಈಡೇರುವಂತೆ ನೋಡಿಕೊಳ್ಳುವ ದೃಷ್ಟಿಯಿಂದ ಅಂಗಡಿಯ | ಅಂಗಡಿ ಸಹಿತ ಗೋದಾಮಿನ / ಗೋದಾಮಿನ 
ಸಂಬಂಧದಲ್ಲಿ ಗುತ್ತಿಗೆ ನೀಡುವವನು ಗುತ್ತಿಗೆದಾರನಿಗೆ ಕ್ರಯಪತ್ರ ಮಾಡಿಕೊಡುವ ಸಮಯದಲ್ಲಿ ವಿಧಿಸಬಹುದಾದಂಥ ನಿಬಂಧನೆಗಳು ಮತ್ತು 
ಷರತ್ತುಗಳನ್ನು ಪಾಲಿಸಲು ಈ ಮೂಲಕ ಗುತ್ತಿಗೆದಾರನು ಬದ್ದನಾಗಿರುತ್ತಾನೆ. 
ಗುತ್ತಿಗೆದಾರನು, ಮೇಲೆ ಹೇಳಿರುವ ನಿಬಂಧನೆಗಳಲ್ಲಿ ಮತ್ತು ಷರತ್ತುಗಳಲ್ಲಿ ಯಾವುದೇ ಒಂದನ್ನು ಉಲ್ಲಂಘಿಸಿದರೆ, ಗುತ್ತಿಗೆ ಕೊಡುವವನು 
ಅಂಗಡಿಯ / ಅಂಗಡಿ ಸಹಿತ ಗೋದಾಮಿನ / ಗೋದಾಮಿನ ಹಂಚಿಕೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಮತ್ತು ಮುಟ್ಟುಗೋಲು 
ಹಾಕಿಕೊಳ್ಳುವ ದಿನಾಂಕದವರೆಗೆ ಗುತ್ತಿಗೆದಾರನು ಠೇವಣಿ ಇಟ್ಟ ಅಂಗಡಿಯ / ಅಂಗಡಿ ಸಹಿತ ಗೋದಾಮಿನ / ಗೋದಾಮಿನ ಬೆಲೆಯನ್ನು 
ಮುಟ್ಟುಗೋಲು ಹಾಕಿಕೊಳ್ಳಲು ಸ್ವಾತಂತ್ರ್ಯ ಹೊಂದಿರುತ್ತಾನೆ. 
ಆಸ್ತಿಯಲ್ಲಿನ ಯಾವುದೇ ರಚನಾ ದೋಷಕ್ಕೆ ಅಥವಾ ಇನ್ನಾವುದೇ ದೋಷಕ್ಕೆ ಗುತ್ತಿಗೆ ಕೊಡುವವನು ಹೊಣೆಗಾರನಾಗಿರತಕ್ಕದ್ದಲ್ಲ ಮತ್ತು 
ಗುತ್ತಿಗೆದಾರನು ಯಾವುದೇ ವಿಧವಾದ ದೋಷಗಳಿಗೆ ಗುತ್ತಿಗೆ ಕೊಡುವವನಿಂದ ಪರಿಹಾರಕ್ಕಾಗಿ ಯಾವುದೇ ಕ್ಷೇಮನ್ನು ಮಾಡತಕ್ಕದ್ದಲ್ಲ. 
ದೊಂಬಿಗಳ, ಕನ್ನಗಳ್ಳತನದ ಅಥವಾ ಪ್ರಜಾಕೋಭೆಯ ಸಂಬಂಧದಲ್ಲಿ ಸದರಿ ಸ್ವತ್ತಿನ ಮೇಲೆ ವಿಮೆ ಮಾಡಿಸಲು ಗುತ್ತಿಗೆದಾರನು ಒಪ್ಪಿರುತ್ತಾನೆ. 
ಗುತ್ತಿಗೆ ಕೊಡುವವನು ಅಥವಾ ಅದು ಅಧಿಕೃತಗೊಳಿಸಿದ ಯಾರೇ ವ್ಯಕ್ತಿಯು ಸ್ವತ್ತನ್ನು ತಪಾಸಣೆ ಮಾಡುವ ಸಲುವಾಗಿ ಯಾವುದೇ 

ಸಮಯದಲ್ಲಾದರೂ ಸದರಿ ಸ್ವತ್ತಿನೊಳಗೆ ಪ್ರವೇಶಿಸುವ ಹಕ್ಕು ಹೊಂದಿರತಕ್ಕದ್ದು . 
21. ಮೇಲೆ ಹೇಳಿರುವ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಅರ್ಥೈಸುವುದಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿವಾದ ಉಂಟಾದರೆ ಕೃಷಿ 
ಮಾರುಕಟ್ಟೆ ನಿರ್ದೇಶಕರ ನಿರ್ಣಯವೇ ಅಂತಿಮ ವಾಗಿರತಕ್ಕದ್ದು ಮತ್ತು ಅದಕ್ಕೆ ಉಭಯಪಕ್ಷಕಾರರೂ ಬದ್ದರಾಗಿರತಕ್ಕದ್ದು. 

ಅನುಸೂಚಿ 
( ಸ್ವತ್ತಿನ ವಿವರ) 
ಉತ್ತರ - - - - - - - - - - - 
ದಕ್ಷಿಣ - - - - - - 
ಪೂರ್ವ - - - - - 


ಪಶ್ಚಿಮ - - - - - . 


ಇದನ್ನು ದೃಢೀಕರಿಸಿದ ಸಾಕ್ಷಿದಾರರ ಸಮ್ಮುಖದಲ್ಲಿ ಸಾಕ್ಷಿಯಾಗಿ ಗುತ್ತಿಗೆ ಕೊಡುವವನು ಮತ್ತು ಗುತ್ತಿಗೆದಾರನು ಈ ಗುತ್ತಿಗೆ ಪತ್ರಕ್ಕೆ ಸಹಿ ಮಾಡಿರುತ್ತಾರೆ. 
ಸಾಕ್ಷಿದಾರರು: 
1. ಗುತ್ತಿಗೆ ಕೊಡುವವನು 
2. ಗುತ್ತಿಗೆದಾರ 

ನಮೂನೆ - VI 

[ನಿಯಮ 14ನ್ನು ನೋಡಿ] 
ತೂಕ ಮಾಡುವ ಯಂತ್ರ (ವೇಬ್ರಿಜ್‌) ಮುಂತಾದವುಗಳನ್ನು ಹಂಚಿಕೆ ಮಾಡುವುದಕ್ಕಾಗಿ ಅರ್ಜಿ 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಅರ್ಜಿದಾರನ ಹೆಸರು 
(2) | ಚಿಲ್ಲರೆ ಅಂಗಡಿ, ತೂಕಮಾಡುವ ಯಂತ್ರ (ವೇಬ್ರಿಜ್), ಕ್ಯಾಂಟೀನು, ಚಹಾದ ಅಂಗಡಿಗಳು ಇವುಗಳಲ್ಲಿ 

ಯಾವುದಕ್ಕೆ ಅರ್ಜಿ ಸಲ್ಲಿಸಲಾಗಿದೆ 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೩೩ 


( 3 ) 


ಪೂರ್ಣ ವಿಳಾಸ, ದೂರವಾಣಿ / ಟೆಲೆಕ್ಸ್ / ಫ್ಯಾಕ್ಸ್ ಸಂಖ್ಯೆ 


( 4 ) 


( 6 ) 
( 7) 


ಅರ್ಜಿ ಸಂಖ್ಯೆ 
ಅರ್ಜಿದಾರನು, ಆದಾಯ ತೆರಿಗೆ ಅಧಿನಿಯಮದ ಅಡಿಯಲ್ಲಿ ತೆರಿಗೆದಾರನೇ ( ಖಾಯಂ ಖಾತೆ ಸಂಖ್ಯೆ, 
ಮುಂತಾದ ವಿವರಗಳನ್ನು ಒದಗಿಸಿ) 
ಈ ಮೊದಲು ಯಾವುದಾದರೂ ಅರ್ಜಿ ಸಲ್ಲಿಸಿದ್ದರೆ ಅದರ ವಿವರಗಳು 
ಅರ್ಜಿ ಜೊತೆಯಲ್ಲಿ ಮಾಡಿರುವ ಠೇವಣಿಗಳ ವಿವರಗಳು 
ಲೈಸೆನ್ಸಿನ ವಿವರಗಳು, ಯಾವುದಾದರೂ ಇದ್ದರೆ 
| ಅರ್ಜಿದಾರನು, ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಲೈಸೆನ್ಸ್ ಹೊಂದಿರುವ ಮಾರುಕಟ್ಟೆ 
ಕಾರ್ಯನಿರ್ವಾಹಕನೆ? ಹಾಗಿದ್ದರೆ ಲೈಸೆನ್ಸ್‌ನ ಪ್ರವರ್ಗವನ್ನು ತಿಳಿಸಿ ಮತ್ತು ಲೈಸೆನ್ಸ್‌ನ ಒಂದು ಪ್ರತಿ ಲಗತ್ತಿಸಿ. 
ಯಾವುದೇ ಇತರ ಮಾಹಿತಿ 


( 9 ) 


(10 ) 


ಅಫಿಡವಿಟ್ 


ಶ್ರೀ -- - - - -- - -- ಎಂಬ ನಾನು, ಅರ್ಜಿಯಲ್ಲಿ ಒದಗಿಸಿರುವ ವಿವರಗಳು ನನಗೆ ತಿಳಿದಿರುವಷ್ಟರ ಮಟ್ಟಿಗೆ ಮತ್ತು ನಾನು ನಂಬುವಷ್ಟರ ಮಟ್ಟಿಗೆ 
ಸತ್ಯವಾದವುಗಳೆಂದು ಈ ಮೂಲಕ ಘೋಷಿಸುತ್ತೇನೆ. ಈ ಮೇಲೆ ಒದಗಿಸಿರುವ ಯಾವುದೇ ಮಾಹಿತಿ ತಪ್ಪೆಂದು ಕಂಡುಬಂದರೆ ನನ್ನ ಅರ್ಜಿಯನ್ನು 
ತಿರಸ್ಕರಿಸುವುದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. 

ಅರ್ಜಿದಾರನ ಸಹಿ 


ಹೆಸರು 


ದಿನಾಂಕ: 

ಮೊಹರು 
ನಮೂನೆ - VII 
[ನಿಯಮ 16 ( 2) ನ್ನು ನೋಡಿ] 

ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ - ಒಪ್ಪಂದ 

( ಅಂಗಡಿಗಾಗಿ, ಗೋದಾಮಿಗಾಗಿ, ಅಂಗಡಿ ಸಹಿತ ಗೋದಾಮಿಗಾಗಿ) 
ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸಿನ ಈ ಒಪ್ಪಂದವನ್ನು , ಒಂದು ಪಕ್ಷ -- - - -- - -- ರಲ್ಲಿ ಕಾರ್ಯದರ್ಶಿಯಾಗಿರುವ ಶ್ರೀ - - -- - - --- -- 
ರವರು ಮತ್ತು -- - - - - - - - - ರಲ್ಲಿ ವಾಸಿಸುತ್ತಿರುವ ಶ್ರೀ - - - - - - - - - ರವರ ಮಗನಾದ ಸುಮಾರು - - - - - - - - - ವರ್ಷ ವಯಸ್ಸಿನ ಅಧ್ಯಕ್ಷರಾಗಿರುವ 
( ಅಥವಾ ಆಡಳಿತಗಾರ) ಶ್ರೀ - - -- - - -- - ರವರು ಪ್ರತಿನಿಧಿಸಿದ - -- - - - - -- ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ( ಇಲ್ಲಿ ಇನ್ನುಮುಂದೆ ಲೈಸೆನ್ನು 
ಕೊಡುವವನು ಎಂದು ಕರೆಯಲಾಗಿದ್ದು, ಈ ಪದಾವಳಿಯು ಸಂದರ್ಭವು ಹಾಗೆ ಅಗತ್ಯಪಡಿಸಿರುವಲ್ಲೆಲ್ಲಾ ಅದರ ಉತ್ತರಾಧಿಕಾರಿಗಳನ್ನು , ಹಸ್ತಾಂತರಿತರನ್ನು 
ಒಳಗೊಳ್ಳುತ್ತದೆ) ಮತ್ತು - - - - - - - - ರಲ್ಲಿ ವಾಸಿಸುತ್ತಿರುವ ಶ್ರೀ - - - - - - - - - ರವರ ಮಗನಾದ ಸುಮಾರು - - - - - - - - - ವರ್ಷ ವಯಸ್ಸಿನ ಶ್ರೀ - - - - - 
- - - ರವರು ಅದರ ಮಾಲೀಕ / ವ್ಯವಸ್ಥಾಪಕ ಪಾಲುದಾರನಾಗಿದ್ದು, ಅವರ ಮೂಲಕ ಪ್ರತಿನಿಧಿಸಿದ - - - - - - - - - ಹೆಸರಿನ ನೋಂದಾಯಿತ ಪಾಲುದಾರಿಕೆ 
ಫರ್ಮು ( ಇದರಲ್ಲಿ ಇನ್ನುಮುಂದೆ ಲೈಸೆನ್ನುದಾರ ಎಂದು ಕರೆಯಲಾಗಿದೆ) ಇವರ ನಡುವೆ ಮಾಡಿಕೊಳ್ಳಲಾಗಿದ್ದು, ಅದನ್ನು ಈ ಕೆಳಕಂಡಂತೆ ಸಾಕ್ಷೀಕರಿಸಲಾಗಿದೆ: 

ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗಿರುವ ಮತ್ತು ಲೈಸೆನ್ಸ್ ಕೊಡುವವನಿಂದ ಲೈಸೆನ್ಸ್ ಪಡೆದಿರುವ ಲೈಸೆನ್ಸ್ದಾರನು ಅಧಿಸೂಚಿತ ಕೃಷಿ 
ಉತ್ಪನ್ನಗಳಲ್ಲಿ ವ್ಯವಹಾರ ಮಾಡುವುದಕ್ಕಾಗಿ ಅಂಗಡಿಯನ್ನು / ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು ಹಂಚಿಕೆ ಮಾಡುವಂತೆ ಅರ್ಜಿ 
ಸಲ್ಲಿಸಿರುವುದರಿಂದ; 

ಲೈಸೆನ್ಸ್ ಕೊಡುವವನು, ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಕಾರ್ಯನಿರ್ವಾಹಕರಿಗೆ ಸೌಲಭ್ಯಗಳನ್ನು ಕಲ್ಪಿಸುವ 
ಉದ್ದೇಶದಿಂದ - - -- --- ಇಲ್ಲಿ ಮಾರುಕಟ್ಟೆ ಪ್ರಾಂಗಣವನ್ನು ಸ್ಥಾಪಿಸಿರುವುದರಿಂದ. 

ಲೈಸೆನ್ನು ಕೊಡುವವನು, ಮಾರುಕಟ್ಟೆ ಪ್ರಾಂಗಣದಲ್ಲಿರುವ, - -- - - - - - ಸಂಖ್ಯೆಯನ್ನು ಹೊಂದಿರುವ ಹಾಗೂ ಈ ಮುಂದೆ ಹೇಳಿರುವ 
ಅನುಸೂಚಿಯಲ್ಲಿ ಹೆಚ್ಚು ಸಂಪೂರ್ಣವಾಗಿ ವರ್ಣಿಸಿರುವ ಅಂಗಡಿಯ / ಅಂಗಡಿ ಸಹಿತ ಗೋದಾಮಿನ / ಗೋದಾಮಿನ ಮಾಲೀಕನಾಗಿರುವುದರಿಂದ, 

ಲೈಸೆನ್ಸ್ದಾರನು, ಅಧಿಸೂಚಿತ ಕೃಷಿ ಉತ್ಪನ್ನ - - - - - - - - ( ಸರಕು/ ಸರಕುಗಳು ) ವ್ಯಾಪಾರ ಮಾಡುತ್ತಿರುವುದರಿಂದ ಮತ್ತು ಅಧಿಸೂಚಿತ ಕೃಷಿ 
ಉತ್ಪನ್ನದ ವ್ಯಾಪಾರ ಮಾಡುವುದಕ್ಕಾಗಿ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಆಧಾರದ ಮೇಲೆ ಗೋದಾಮನ್ನು / ಅಂಗಡಿ ಸಹಿತ ಗೋದಾಮನ್ನು ಹಂಚಿಕೆ 
ಮಾಡುವಂತೆ ಅರ್ಜಿ ಸಲ್ಲಿಸಿರುವುದರಿಂದ ಮತ್ತು ಲೈಸೆನ್ಸ್ ಕೊಡುವವನು ಅನುಸೂಚಿತ ಸ್ವತ್ತನ್ನು ಹಂಚಿಕೆ ಮಾಡಲು ಒಪ್ಪಿಕೊಂಡಿರುವುದರಿಂದ; 

ಲೈಸೆನ್ ಕೊಡುವವನು, 200 -- - - - - -- - - - ರಂದು ನಡೆದ ತನ್ನ ಸಭೆಯ ಗೊತ್ತುವಳಿ ಸಂಖ್ಯೆ - - - ರಲ್ಲಿ ಹಂಚಿಕೆದಾರನಿಗೆ ಕೇಳಿದಾಗ 
ಬಿಟ್ಟುಕೊಡುವ ಲೈಸೆನ್ಸ್ ಆಧಾರದ ಮೇಲೆ ಅನುಸೂಚಿತ ಸ್ವತ್ತನ್ನು ಹಂಚಿಕೆ ಮಾಡಲು ಒಪ್ಪಿಕೊಂಡಿರುವುದರಿಂದ; 

ಕೃಷಿ ಮಾರುಕಟ್ಟೆ ನಿರ್ದೇಶಕರು / - - - - - - - ಜಿಲ್ಲೆಯ ಸಹಾಯಕ ನಿರ್ದೇಶಕರು / ಉಪನಿರ್ದೇಶಕರು 200 - - ರ ದಿನಾಂಕ - - - - - ಆದೇಶ 
ಸಂಖ್ಯೆ - -- - - - ಮೂಲಕ ತಮ್ಮ ಅನುಮತಿ ನೀಡಿರುವುದರಿಂದ; 


C 


G 


೧೦೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
ಉಭಯ ಪಕ್ಷಕಾರರು ಈ ಕೆಳಗೆ ಹೇಳಿರುವ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಪಾಲಿಸುವುದಕ್ಕೆ ಲಿಖಿತ ರೂಪದಲ್ಲಿ ಒಪ್ಪಂದ ಮಾಡಿಕೊಳ್ಳಲು 
ಇಚ್ಚಿಸಿರುವುದರಿಂದ. 
ನಿಬಂಧನೆಗಳು ಮತ್ತು ಷರತ್ತುಗಳು: 

ಲೈಸೆನ್ಸ್ ಕೊಡುವವನು, ಲೈಸೆನ್ಸ್ದಾರನಿಗೆ ನೀಡಿರುವ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ನು 11 ತಿಂಗಳ ಅವಧಿಯದು ಮಾತ್ರವಾದುದಾಗಿದ್ದು 
ಇದನ್ನು ಗರಿಷ್ಠ 55 ತಿಂಗಳ ಅವಧಿಗೆ ಒಳಪಟ್ಟು ಈ ಒಪ್ಪಂದದ ದಿನಾಂಕದಿಂದ ಪ್ರತಿ 11 ( ಹನ್ನೊಂದು) ತಿಂಗಳಿಗೊಮ್ಮೆ 
ನವೀಕರಿಸುವಂಥದ್ದಾಗಿರತಕ್ಕದ್ದು. 
ಈ ಲೈಸೆನ್ಸ್‌ನ ಅವಧಿ ಮುಕ್ತಾಯವಾದ ನಂತರ ಲೈಸೆನ್ಸ್ದಾರನು ಸದರಿ ಆವರಣವನ್ನು ಯಾವುದೇ ಹೆಚ್ಚಿನ ಅವಧಿಗಾಗಿ ( ಒಂದು ಬಾರಿಗೆ 11 
ತಿಂಗಳಿಗಿಂತ ಹೆಚ್ಚಿಲ್ಲದಂತೆ) ಬಳಸಲು ಲೈಸೆನ್ಸಿನ ನವೀಕರಣಕ್ಕಾಗಿ ಆತನಿಗೆ ಮೊದಲ ಆದ್ಯತೆ ನೀಡತಕ್ಕದ್ದು . ಆದರೆ ಸದರಿ ಆವರಣಗಳನ್ನು 
ಅಧಿಭೋಗಕ್ಕೆ ತೆಗೆದುಕೊಳ್ಳುವುದಕ್ಕೂ ಮುಂಚೆ, ಆ ಬಗ್ಗೆ ಗೊತ್ತುಪಡಿಸಿದ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಮತ್ತು ನಿಯಮಗಳನ್ನು 
ಪಾಲಿಸಿರಬೇಕು. 
ಲೈಸೆನ್ಸ್ದಾರನು 11 ತಿಂಗಳ ಮತ್ತೊಂದು ಅವಧಿಗೆ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ನ್ನು ನವೀಕರಿಸಿಕೊಳ್ಳುವ ಇಚ್ಛೆ ಹೊಂದಿದ್ದರೆ, ಆ ಕೇಳಿದಾಗ 
ಬಿಟ್ಟುಕೊಡುವ ಲೈಸೆನ್ಸ್ ಮುಕ್ತಾಯ ವಾಗುವುದಕ್ಕೆ 2 ( ಎರಡು) ತಿಂಗಳಿಗಿಂತ ಕಡಿಮೆಯಿಲ್ಲದಷ್ಟು ಮುಂಚಿತವಾಗಿ ತನ್ನ ಅರ್ಜಿಯನ್ನು ಲೈಸೆನ್ಸ್ 
ಕೊಡುವವನಿಗೆ ಸಲ್ಲಿಸತಕ್ಕದ್ದು. 
ಲೈಸೆನ್ಸ್ದಾರನು, ಅನುಸೂಚಿತ ಆವರಣಕ್ಕೆ ಸಂಬಂಧಪಟ್ಟಂತೆ ಲೈಸೆನ್ ಕೊಡುವವನಿಗೆ ಭದ್ರತಾ ಠೇವಣಿಯಾಗಿ ಕೇಳಿದಾಗ ಬಿಟ್ಟುಕೊಡುವ 
ಲೈಸೆನ್ಸಿನ 10 ( ಹತ್ತು ) ತಿಂಗಳ ಶುಲ್ಕಕ್ಕೆ ಸಮನಾದಷ್ಟು ಮೊತ್ತವನ್ನು ಠೇವಣಿಯಾಗಿಡತಕ್ಕದ್ದು. ಸದರಿ ಭದ್ರತಾ ಠೇವಣಿಗೆ ಯಾವುದೇ ಬಡ್ಡಿ 
ಇರುವುದಿಲ್ಲ. 
ಲೈಸೆನ್ದಾರನು, ಖಚಿತವಾದ ಒಂದು ತಿಂಗಳ ಲಿಖಿತ ನೋಟೀಸನ್ನು ನೀಡುವ ಮೂಲಕ, ಆತನು ಅನುಸೂಚಿತ ಆವರಣವನ್ನು ತೆರವು 
ಮಾಡುವ ಮತ್ತು ಸ್ವಾಧೀನತೆಯನ್ನು ಒಪ್ಪಿಸಿಕೊಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದರೆ , ಸದರಿ ಭದ್ರತಾ ಮೊತ್ತವನ್ನು ಮರುಪಾವತಿ ಮಾಡುವಂತೆ 
ಕೋರಲು ಹಕ್ಕುಳ್ಳವನಾಗಿರತಕ್ಕದ್ದು. 
ಲೈಸೆನ್ಸ್ದಾರನು ಹಿಂದಿನ ತಿಂಗಳ ಲೈಸೆನ್ಸ್ ಶುಲ್ಕವನ್ನು ಅದರ ನಂತರದ ತಿಂಗಳ 10ನೇ ( ಹತ್ತನೇ ) ದಿನಾಂಕದೊಳಗೆ ಪಾವತಿ ಮಾಡತಕ್ಕದ್ದು. 
ಹಾಗೆ ಪಾವತಿ ಮಾಡಲು ತಪ್ಪಿದರೆ ಲೈಸೆನ್ಸ್ ಕೊಟ್ಟವನು [ ಆ ತಿಂಗಳಿಗೆ ಸಂದಾಯ ಮಾಡಬೇಕಾದ ಲೈಸೆನ್ನು ಶುಲ್ಕದ ಶೇಕಡಾ ಹತ್ತರಷ್ಟನ್ನು 
ವಿಧಿಸತಕ್ಕದ್ದು ಮತ್ತು ಹಂಚಿಕೆ ಪಡೆದವನಿಂದ ವಸೂಲಿ ಮಾಡತಕ್ಕದ್ದು.] 
1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09 .10.2007ರ ಮೂಲಕ 12 -10 -2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
ಲೈಸೆನ್ದಾರನು , ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಶುಲ್ಕ ಸಲ್ಲಿಸುವುದರಲ್ಲಿ ಸತತ ಮೂರು ತಿಂಗಳು ವಿಫಲನಾದರೆ , ಲೈಸೆನ್ಸ್ ಠೇವಣಿಯಲ್ಲಿ 
ಹೊಂದಾಣಿಕೆ ಮಾಡಿಕೊಳ್ಳುವ ಮತ್ತು ಅನುಸೂಚಿತ ಸ್ವತ್ತನ್ನು ಮರು ಸ್ವಾಧೀನಪಡಿಸಿಕೊಳ್ಳುವ ಕೊಡುವವನು ಬಾಕಿ ಮೊತ್ತವನ್ನು ವಸೂಲು 
ಮಾಡುವ ತನ್ನ ಹಕ್ಕನ್ನು ಕಾಯ್ದಿರಿಸಿಕೊಳ್ಳುವುದರ ಜೊತೆಗೆ ಭದ್ರತಾ ಹಕ್ಕನ್ನು ಹೊಂದಿರತಕ್ಕದ್ದು . 
ಲೈಸೆನ್ಸ್ದಾರನು ಯಾವ ಉದ್ದೇಶಕ್ಕಾಗಿ ಆವರಣವನ್ನು ಹಂಚಿಕೆ ಮಾಡಲಾಗಿದೆಯೋ ಆ ಯಾವುದೇ ಉದ್ದೇಶದ ಹೊರತಾಗಿ ಇತರ 
ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ . ಹಂಚಿಕೆ ಮಾಡಿರುವ ಆವರಣವನ್ನು , ಅದನ್ನು ಹಂಚಿಕೆ ಮಾಡಿರುವ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿಲ್ಲವೆಂದು 
ಕಾರ್ಯದರ್ಶಿಗೆ ಮನದಟ್ಟಾದರೆ , ಲೈಸೆನ್ಸ್ ಕೊಡುವವನು ಲೈಸೆನ್ಸ್ದಾರನಿಗೆ, ಒಂದು ತಿಂಗಳ ನೋಟೀಸು ನೀಡುವ ಮೂಲಕ ಲೈಸೆನ್ಸ್ನ್ನು 
ರದ್ದುಪಡಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತಾನೆ. 
ಲೈಸೆನ್ಸ್ ಶುಲ್ಕವನ್ನು ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಶುಲ್ಕದ ಶೇಕಡಾ 5ರ ದರದಲ್ಲಿ ಹೆಚ್ಚಿಸುವ ಮೂಲಕ ಪ್ರತಿ 33 ತಿಂಗಳಿಗೊಮ್ಮೆ 
ಪರಿಷ್ಕರಿಸಲಾಗುವುದು. ಇದಕ್ಕೆ ಲೈಸೆನ್ಸ್ದಾರನು ಬದ್ಧನಾಗಿರತಕ್ಕದ್ದು . 
ಲೈಸೆನ್ಸ್ ಕೊಡುವವನು, ಲೈಸೆನ್ನನ್ನು ರದ್ದುಪಡಿಸಿ ಅನುಸೂಚಿತ ಆವರಣವನ್ನು ಮರುಸ್ವಾಧೀನ ಪಡಿಸಿಕೊಳ್ಳಬೇಕೆಂದು ಇಚ್ಚಿಸಿದಲ್ಲಿ, ಲೈಸೆನ್ಸ್ 
ಕೊಡುವವನು ಲೈಸೆನ್ದಾರನಿಗೆ ಹೊರಹಾಕುವ ನೋಟೀಸನ್ನು ಜಾರಿಮಾಡಿದ ಮೇಲೆ ಲೈಸೆನ್ನುದಾರನು ಈ ನೋಟೀಸನ್ನು ಜಾರಿಮಾಡಿದ 
ದಿನಾಂಕದಿಂದ 15 ( ಹದಿನೈದು) ದಿನಗಳೊಳಗೆ ಅನುಸೂಚಿತ ಆವರಣದ ಖಾಲಿ ಸ್ವಾಧೀನವನ್ನು ಲೈಸೆನ್ಸ್ ನೀಡುವವನಿಗೆ ವಹಿಸಿಕೊಡತಕ್ಕದ್ದು. 
ಲೈಸೆನ್ಸ್ದಾರನು ಹಾಗೆ ಮಾಡಲು ವಿಫಲನಾದರೆ , ಲೈಸೆನ್ಸ್ ಕೊಡುವವನು ಸಮುಚಿತ ಕಾನೂನಿನ ಉಪಬಂಧಗಳ ಮೇರೆಗೆ ಲೈಸೆನ್ಸ್ದಾರನನ್ನು 
ಹೊರಹಾಕಲು ಸೂಕ್ತ ಕಾನೂನು ವ್ಯವಹರಣೆಗಳನ್ನು ಜರುಗಿಸುವ ಹಕ್ಕನ್ನು ಕಾಯ್ದಿರಿಸಿ ಕೊಂಡಿರುವುದರ ಜೊತೆಗೆ , ಸದರಿ ಭದ್ರತಾ ಠೇವಣಿಗಳನ್ನು 

ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಆತನು ಹಕ್ಕುಳ್ಳವನಾಗಿರತಕ್ಕದ್ದು. 
11 ) ಲೈಸೆನ್ದಾರನು, ಲೈಸೆನ್ಸ್ ಕೊಡುವವನ ಲಿಖಿತ ಒಪ್ಪಿಗೆ ಇಲ್ಲದೆ ಅನುಸೂಚಿತ ಆವರಣದ ಇಡೀ ಅಥವಾ ಯಾವುದೇ ಒಂದು ಭಾಗವನ್ನು 

ವಹಿಸಿಕೊಡುವುದಾಗಲೀ ಅಥವಾ ಯಾರೇ ಮೂರನೇ ಪಕ್ಷಕಾರನಿಗೆ / ಪಕ್ಷಕಾರರಿಗೆ ಅನುಸೂಚಿತ ಆವರಣದಲ್ಲಿ ಅಧಿಭೋಗ ಹೊಂದುವುದಕ್ಕೆ 
ಅಥವಾ ಯಾವುದೇ ತೆರನಾದ ವ್ಯಾಪಾರ ವ್ಯವಹಾರ ಮಾಡುವುದಕ್ಕೆ ಅನುಮತಿ ನೀಡತಕ್ಕದ್ದಲ್ಲ ; 
ಲೈಸೆನ್ದಾರನು, ಪಾಲುದಾರಿಕೆ ಫರ್ಮ್ ಆಗಿರುವ ಸಂದರ್ಭದಲ್ಲಿ, ಪಾಲುದಾರಿಕೆ ಫರ್ಮಿನ ರಚನೆಯಲ್ಲಿ ಯಾವುದೇ ಬದಲಾವಣೆಯಾದರೆ, 
ಅದನ್ನು ಮಾರುಕಟ್ಟೆ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಲೈಸೆನ್ಸ್ದಾರನು, ಬದಲಾವಣೆಯಾಗುವುದಕ್ಕೆ ಮೊದಲು ಇದ್ದ ಫರ್ಮ್ನ 
ಪಾಲುದಾರರಾಗಿದ್ದ ವ್ಯಕ್ತಿಗಳೇ ಬದಲಾವಣೆಯಾದ ನಂತರವೂ ಅವರೇ ಮುಂದುವರೆಯದ ಹೊರತು, ಪುನರಚಿತ ಪಾಲುದಾರಿಕೆಯ 
ಪಾಲುದಾರರಿಗೆ ಆವರಣವನ್ನು ವಹಿಸಿಕೊಡುವುದಕ್ಕೆ ಒಪ್ಪತಕ್ಕದ್ದಲ್ಲ. 
ಲೈಸೆನ್ಸ್ದಾರನು, ಲೈಸೆನ್ಸ್ ಕೊಡುವವನ ಲಿಖಿತ ಒಪ್ಪಿಗೆಯಿಲ್ಲದೆ ಅನುಸೂಚಿತ ಆವರಣದ ಕಟ್ಟಡದ ಒಳಭಾಗ ಅಥವಾ ಹೊರಭಾಗದಲ್ಲಿ 
ಖಾಯಂ ಅಥವಾ ತಾತ್ಕಾಲಿಕವಾದಂಥ ಯಾವುದೇ ಬದಲಾವಣೆಗಳನ್ನು ಮಾಡತಕ್ಕದ್ದಲ್ಲ. 


12 ) 


14 ) 


17 ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೧೦೩೫ 
13) ಲೈಸೆನ್ಸ್ದಾರನು ತಾನು ಬಳಸಿದ ವಿದ್ಯುಚ್ಛಕ್ತಿ ಮತ್ತು ನೀರಿಗೆ ಸಂಬಂಧಿಸಿದಂತೆ, ಈ ಸಂಬಂಧ ಲೈಸೆನ್ಸ್ ಕೊಡುವವನು ಕಾಲಕಾಲಕ್ಕೆ ಹೊರಡಿಸುವ 

ನಿರ್ದೇಶನಗಳಿಗನುಸಾರವಾಗಿ ವಿದ್ಯುಚ್ಛಕ್ತಿ ಮತ್ತು ನೀರಿನ ವೆಚ್ಚಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಂದಾಯ ಮಾಡತಕ್ಕದ್ದು. 
ಲೈಸೆನ್ಸ್ದಾರನು, ಅನುಸೂಚಿತ ಆವರಣವನ್ನು , ಯಾವುದೇ ಕಾನೂನುಬಾಹಿರ ಉದ್ದೇಶಗಳಾಗಿ ಎಂದರೆ, ಜೂಜು, ಮದ್ಯ / ಸ್ಫೋಟಕಗಳು | 
ಪಟಾಕಿಗಳು / ಯಾವುದೇ ಇತರ ಸ್ಫೋಟಕಗಳು / ದಹನ ಸರಕುಗಳನ್ನು / ಸಾಮಗ್ರಿಗಳನ್ನು ಮಾರಾಟಮಾಡುವ / ದಾಸ್ತಾನು ಮಾಡುವ 
ಯಾವುದೇ ವ್ಯಾಪಾರವನ್ನು ಮಾಡತಕ್ಕದ್ದಲ್ಲ ಅಥವಾ ಅದಕ್ಕಾಗಿ ಅವುಗಳನ್ನು ಬಳಸತಕ್ಕದ್ದಲ್ಲ ಅಥವಾ ಲೈಸೆನ್ಸ್ ಕೊಡುವವನ ಸ್ವತ್ತಿಗೆ ಅಥವಾ 
ನೆರೆಹೊರೆಯ ಅಧಿಭೋಗದಾರರ ಪ್ರಾಣ ಮತ್ತು ಆಸ್ತಿಗೆ ಅಪಾಯವುಂಟುಮಾಡಬಹುದಾದ ಯಾವುದನ್ನೂ ಮಾಡತಕ್ಕದ್ದಲ್ಲ . 
ಲೈಸೆನ್ಸ್ದಾರನು, ಅನುಸೂಚಿತ ಆವರಣವನ್ನು ಯಾವುದೇ ನಷ್ಟಕ್ಕೆ ಭದ್ರತೆಯಾಗಿ ನೀಡಲು ಆಥವಾ ಯಾವುದೇ ಹೊಣೆಗಾರಿಕೆಯನ್ನು ಅಥವಾ 
ಋಣಭಾರವನ್ನು ಯಾವುದೇ ರೀತಿಯಲ್ಲಿ ಸೃಜಿಸಲು ಹಕ್ಕು ಪಡೆಯತಕ್ಕದ್ದಲ್ಲ. 
ಲೈಸೆನ್ಸ್ದಾರನು, ಈ ಲೈಸೆನ್ಸಿನ ಯಾವುದೇ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿದರೆ, ಲೈಸೆನ್ಸ್ ಕೊಡುವವನು ಆತನ ಲೈಸೆನ್ಸನ್ನು 
ರದ್ದುಪಡಿಸುವ ಒಂದು ತಿಂಗಳ ನೋಟೀಸು ನೀಡಿದಾಗ ಆ ಒಂದು ತಿಂಗಳೊಳಗೆ ಆವರಣವನ್ನು ಖಾಲಿ ಮಾಡುವುದಕ್ಕೆ ಲೈಸೆನ್ನುದಾರನು 
ಬದ್ಧನಾಗಿರತಕ್ಕದ್ದು. ಅಥವಾ ಇಲ್ಲಿ ನಿರ್ದಿಷ್ಟಪಡಿಸಿದ, ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಶುಲ್ಕಗಳನ್ನು ಸಂದಾಯ ಮಾಡುವುದಕ್ಕೆ 
ಸಂಬಂಧಿಸಿದಂತೆ ಲೈಸೆನ್ಸ್ದಾರನು ಮೂರು ತಿಂಗಳುಗಳವರೆಗೆ ಸುಸ್ತಿದಾರನಾಗಿದ್ದರೆ , ಲೈಸೆನ್ಸ್ದಾರನ ಕಾನೂನುಬದ್ದ ಉತ್ತರಾಧಿಕಾರಿಗಳು, 
ನಿರ್ವಾಹಕರು ಮಾರುಕಟ್ಟೆ ಸಮಿತಿಗೆ ಲೈಸೆನ್ಸ್ ಶುಲ್ಕದ ಬಾಕಿಯನ್ನು ಪಾವತಿ ಮಾಡುವುದಕ್ಕೆ ಹೊಣೆಯಾಗಿರತಕ್ಕದ್ದು. 
ಸದರಿ ಆವರಣದ ಸಮಗ್ರ ಮೇಲ್ವಿಚಾರಣೆಯು ಮಾರುಕಟ್ಟೆ ಸಮಿತಿಯಲ್ಲಿ ನಿಹಿತವಾಗಿರತಕ್ಕದ್ದು. ಅದರ ಅಧಿಕಾರಿಗಳು/ ಸಿಬ್ಬಂದಿಯು, ಎಲ್ಲ 
ಸಮಂಜಸ ವೇಳೆಗಳಲ್ಲಿ ಸದರಿ ಆವರಣದ ದುರಸ್ತಿ ಸ್ಥಿತಿಗತಿಯ ಬಗ್ಗೆ ತಪಾಸಣೆ ಮಾಡುವುದಕ್ಕೆ ಹಕ್ಕುಳ್ಳವರಾಗಿರತಕ್ಕದ್ದು; ಲೈಸೆನ್ಸ್ದಾರನು, 
ಆವರಣವನ್ನು ಸುಸ್ಥಿತಿಯಲ್ಲಿ ಮತ್ತು ಆರೋಗ್ಯಕರ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಮತ್ತು ಲೈಸೆನ್ಸ್ ಅವಧಿ ಮುಕ್ತಾಯಗೊಂಡ ತರುವಾಯ ಅಥವಾ 
ಲೈಸನ್ಸ್ ಕೊಡುವವನು ಸದರಿ ಆವರಣವನ್ನು ಖಾಲಿ ಮಾಡುವಂತೆ ಕೇಳಿದಾಗ ಅವನಿಗೆ ಅಂಗಡಿಯನ್ನು ಸುಸ್ಥಿತಿಯಲ್ಲಿ ವಹಿಸಿಕೊಡುವುದಕ್ಕೆ 

ಬದ್ಧನಾಗಿರತಕ್ಕದ್ದು. 
18) ಲೈಸೆನ್ಸ್ದಾರನೂ ಸಹ ಲೈಸೆನ್ಸ್ ಕೊಡುವವನಿಗೆ ಒಂದು ತಿಂಗಳ ನೋಟೀಸು ನೀಡುವ ಮೂಲಕ ಲೈಸೆನ್ನನ್ನು ರದ್ದುಗೊಳಿಸಬಹುದು. ಲೈಸೆನ್ಸಿನ 
ಅವಧಿ ಮುಗಿದ ತರುವಾಯ ತನ್ನಷ್ಟಕ್ಕೇನೇ ಲೈಸೆನ್ಸ್ ರದ್ದಾಗಿದೆಯೆಂದು ಭಾವಿಸತಕ್ಕದ್ದು. 

ಅನುಸೂಚಿ 
ಅಂಗಡಿ ಸಂಖ್ಯೆ ಅಳತೆ: 
ಚಕ್ಕುಬಂದಿ 

ಪೂರ್ವಕ್ಕೆ : 
ಪಶ್ಚಿಮಕ್ಕೆ : 
ಉತ್ತರಕ್ಕೆ : 
ದಕ್ಷಿಣಕ್ಕೆ : 

ಇದಕ್ಕೆ ಸಾಕ್ಷಿಯಾಗಿ ಲೈಸೆನ್ಸ್ ಕೊಡುವವನು ಮತ್ತು ಲೈಸೆನ್ಸ್‌ದಾರ ಇಬ್ಬರೂ -- --- - -- ರಲ್ಲಿ 200- --- - --- -- - ದಿನದಂದು ಈ 
ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಒಪ್ಪಂದಕ್ಕೆ ಸಹಿ ಮಾಡಿರುತ್ತಾರೆ . 
ಸಾಕ್ಷಿಗಳು 

ಲೈಸೆನ್ಸ್‌ದಾರ 


(1) 


ಲೈಸೆನ್ಸ್ ಕೊಡುವವನು 
ನಮೂನೆ - VIII 
[ನಿಯಮ 16 ( 2) ನ್ನು ನೋಡಿ] 

ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸಿನ ಒಪ್ಪಂದ 

( ಚಿಲ್ಲರೆ ಅಂಗಡಿ, ಕ್ಯಾಂಟೀನು, ತೂಕಮಾಡುವ ಯಂತ್ರ ( ವೇಬ್ರಿಜ್‌), ಚಹಾದ ಅಂಗಡಿಗಳಿಗಾಗಿ) 
ಈ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸಿನ ಒಪ್ಪಂದವನ್ನು , ಒಂದು ಪಕ್ಷವಾಗಿರುವ -- - - - -- -- ರಲ್ಲಿ ವಾಸಿಸುತ್ತಿರುವ ಶ್ರೀ -- - - - - -- - - ರವರ ಮಗನಾದ, 
ಸುಮಾರು - - - - - ವರ್ಷ ವಯಸ್ಸಿನ, ಕಾರ್ಯದರ್ಶಿಯಾಗಿರುವ ಶ್ರೀ - - - - - - - - - - - ರವರು ಮತ್ತು - - - - - - - - - - ರಲ್ಲಿ ವಾಸಿಸುತ್ತಿರುವ ಶ್ರೀ - - - - - 
- - --- ರವರ ಮಗನಾದ ಸುಮಾರು - - - - - - - -- ವರ್ಷ ವಯಸ್ಸಿನ ಅಧ್ಯಕ್ಷರಾಗಿರುವ ( ಅಥವಾ ಆಡಳಿತಗಾರ) ಶ್ರೀ - - - - - - - - - ರವರು ಪ್ರತಿನಿಧಿಸಿದ - 
-- - -- - - - ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ( ಇಲ್ಲಿ ಇನ್ನುಮುಂದೆ ಲೈಸೆನ್ನು ಕೊಡುವವನು ಎಂದು ಕರೆಯಲಾಗಿದ್ದು, ಈ ಪದಾವಳಿಯು ಸಂದರ್ಭವು ಹಾಗೆ 
ಅಗತ್ಯಪಡಿಸಿರುವಲ್ಲೆಲ್ಲಾ ಅದರ ಉತ್ತರಾಧಿಕಾರಿಗಳನ್ನು , ಹಸ್ತಾಂತರಿತರನ್ನು ಒಳಗೊಳ್ಳುತ್ತದೆ) ಮತ್ತು -- -- -- -- ರಲ್ಲಿ ವಾಸಿಸುತ್ತಿರುವ ಶ್ರೀ -- --- - --- ರವರ 
ಮಗನಾದ ಸುಮಾರು - - - - - - - - - ವರ್ಷ ವಯಸ್ಸಿನ ಶ್ರೀ - - - - -- - - ರವರು ( ಇದರಲ್ಲಿ ಇನ್ನುಮುಂದೆ ಲೈಸೆನ್ನುದಾರ ಎಂದು ಕರೆಯಲಾಗಿದೆ) ಇವರ 
ನಡುವೆ ಮಾಡಿಕೊಳ್ಳಲಾಗಿದ್ದು, ಅದನ್ನು ಈ ಕೆಳಕಂಡಂತೆ ಸಾಕ್ಷೀಕರಿಸಲಾಗಿದೆ: 

ಮಾರುಕಟ್ಟೆ ಕಾರ್ಯನಿರ್ವಾಹಕನಾಗಿರುವ ಮತ್ತು ಲೈಸೆನ್ಸ್ ಕೊಡುವವನಿಂದ ಲೈಸೆನ್ಸ್ ಪಡೆದಿರುವ ಲೈಸೆನ್ಸ್ದಾರನು ಅಧಿಸೂಚಿತ ಕೃಷಿ 
ಉತ್ಪನ್ನಗಳಲ್ಲಿ ವ್ಯವಹಾರ ಮಾಡುವುದಕ್ಕಾಗಿ ಅಂಗಡಿಯನ್ನು ಅಂಗಡಿ ಸಹಿತ ಗೋದಾಮನ್ನು / ಗೋದಾಮನ್ನು ಹಂಚಿಕೆ ಮಾಡುವಂತೆ ಅರ್ಜಿ 
ಸಲ್ಲಿಸಿರುವುದರಿಂದ; 


೧೦೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
ಲೈಸೆನ್ಸ್ ಕೊಡುವವನು, ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಮಾರುಕಟ್ಟೆ ಕಾರ್ಯನಿರ್ವಾಹಕರಿಗೆ ಸೌಲಭ್ಯಗಳನ್ನು ಕಲ್ಪಿಸುವ 
ಉದ್ದೇಶದಿಂದ - -- - - - - ಇಲ್ಲಿ ಮಾರುಕಟ್ಟೆ ಪ್ರಾಂಗಣವನ್ನು ಸ್ಥಾಪಿಸಿರುವುದರಿಂದ. 
ಲೈಸೆನ್ಸ್ದಾರನು ಅಧಿಸೂಚಿತ ಕೃಷಿ ಉತ್ಪನ್ನದ ವ್ಯಾಪಾರ ಮಾಡುವುದಕ್ಕಾಗಿ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸಿನ ಆಧಾರದ ಮೇಲೆ ಚಿಲ್ಲರೆ ಅಂಗಡಿಯನ್ನು, 
ಕ್ಯಾಂಟೀನನ್ನು , ತೂಕಮಾಡುವ ಯಂತ್ರವನ್ನು (ವೇಬ್ರಿಜ್‌ ), ಚಹಾದ ಅಂಗಡಿಯನ್ನು ಹಂಚಿಕೆ ಮಾಡುವಂತೆ ಅರ್ಜಿ ಸಲ್ಲಿಸಿರುವುದರಿಂದ ಮತ್ತು ಲೈಸೆನ್ಸ್ 
ಕೊಡುವವನು ಅನುಸೂಚಿತ ಸ್ವತ್ತನ್ನು ಹಂಚಿಕೆ ಮಾಡಲು ಒಪ್ಪಿರುವುದರಿಂದ; 
ಲೈಸೆನ್ಸ್ ಕೊಡುವವನು 20 - - - ರ - - -- ರಂದು ನಡೆದ ತನ್ನ ಸಭೆಯ ಗೊತ್ತುವಳಿ ಸಂಖ್ಯೆ - - - ರಲ್ಲಿ ಹಂಚಿಕೆದಾರನಿಗೆ ಕೇಳಿದಾಗ ಬಿಟ್ಟುಕೊಡುವ 
ಲೈಸೆನ್ಸಿನ ಆಧಾರದ ಮೇಲೆ ಅನುಸೂಚಿತ ಸ್ವತ್ತನ್ನು ಹಂಚಿಕೆ ಮಾಡಲು ಒಪ್ಪಿಕೊಂಡಿರುವುದರಿಂದ; 

ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಿರ್ದೇಶಕರು - - - - - ಜಿಲ್ಲೆಯ ಸಹಾಯಕ ನಿರ್ದೇಶಕರು / ಉಪ ನಿರ್ದೇಶಕರು ದಿನಾಂಕ - - - - 200 - - 
- - - ರ ಆದೇಶ ಸಂಖ್ಯೆ - - - - - ಮೂಲಕ ತಮ್ಮ ಅನುಮತಿ ನೀಡಿರುವುದರಿಂದ; 
ಉಭಯ ಪಕ್ಷಕಾರರೂ ಈ ಮುಂದೆ ಹೇಳಿರುವ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಪಾಲಿಸುವುದಕ್ಕೆ ಲಿಖಿತ ರೂಪದಲ್ಲಿ ಒಪ್ಪಂದ ಮಾಡಿಕೊಳ್ಳಲು 
ಇಚ್ಚಿಸಿರುವುದರಿಂದ: 
ನಿಬಂಧನೆಗಳು ಮತ್ತು ಷರತ್ತುಗಳು: 

ಲೈಸೆನ್ಸ್ ಕೊಡುವವನು, ಲೈಸೆನ್ಸ್ದಾರನಿಗೆ ನೀಡಿರುವ ಈ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ನು 11 ತಿಂಗಳ ಅವಧಿಯದು ಮಾತ್ರವಾದುದಾಗಿದ್ದು 
ಇದನ್ನು ಗರಿಷ್ಠ 55 ತಿಂಗಳ ಅವಧಿಗೆ ಒಳಪಟ್ಟು ಈ ಒಪ್ಪಂದದ ದಿನಾಂಕದಿಂದ ಪ್ರತಿ 11 ( ಹನ್ನೊಂದು) ತಿಂಗಳಿಗೊಮ್ಮೆ 
ನವೀಕರಿಸುವಂಥದ್ದಾಗಿರತಕ್ಕದ್ದು . 
ಈ ಲೈಸೆನ್ಸ್‌ನ ಅವಧಿ ಮುಕ್ತಾಯವಾದ ನಂತರ ಲೈಸೆನ್ಸ್ದಾರನು ಸದರಿ ಆವರಣವನ್ನು ಯಾವುದೇ ಹೆಚ್ಚಿನ ಅವಧಿಗಾಗಿ (ಒಂದು ಬಾರಿಗೆ 11 
ತಿಂಗಳಿಗಿಂತ ಹೆಚ್ಚಿಲ್ಲದಂತೆ) ಬಳಸಲು ಲೈಸೆನ್ಸಿನ ನವೀಕರಣಕ್ಕಾಗಿ ಆತನಿಗೆ ಮೊದಲ ಆದ್ಯತೆ ನೀಡತಕ್ಕದ್ದು , ಆದರೆ ಸದರಿ ಆವರಣಗಳನ್ನು 
ಅಧಿಭೋಗಕ್ಕೆ ತೆಗೆದುಕೊಳ್ಳುವುದಕ್ಕೂ ಮುಂಚೆ ಆ ಬಗ್ಗೆ ಗೊತ್ತುಪಡಿಸಿದ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಮತ್ತು ನಿಯಮಗಳನ್ನು 
ಪಾಲಿಸಿರಬೇಕು. 
ಲೈಸೆನ್ಸ್ದಾರನು 11 ತಿಂಗಳ ಮತ್ತೊಂದು ಅವಧಿಗೆ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ನ್ನು ನವೀಕರಿಸಿಕೊಳ್ಳುವ ಇಚ್ಛೆ ಹೊಂದಿದ್ದರೆ , ಆ ಕೇಳಿದಾಗ 
ಬಿಟ್ಟುಕೊಡುವ ಲೈಸೆನ್ಸ್ ಮುಕ್ತಾಯ ವಾಗುವುದಕ್ಕೆ 2 ( ಎರಡು) ತಿಂಗಳಿಗಿಂತ ಕಡಿಮೆಯಿಲ್ಲದಷ್ಟು ಮುಂಚಿತವಾಗಿ ತನ್ನ ಅರ್ಜಿಯನ್ನು ಲೈಸೆನ್ಸ್ 
ಕೊಡುವವನಿಗೆ ಸಲ್ಲಿಸತಕ್ಕದ್ದು. 
ಲೈಸೆನ್ಸ್ದಾರನು, ಅನುಸೂಚಿತ ಆವರಣಕ್ಕೆ ಸಂಬಂಧಪಟ್ಟಂತೆ ಲೈಸೆನ್ಸ್ ಕೊಡುವವನಿಗೆ ಭದ್ರತಾ ಠೇವಣಿಯಾಗಿ ಕೇಳಿದಾಗ ಬಿಟ್ಟುಕೊಡುವ 
ಲೈಸೆನ್ನಿನ 10 ( ಹತ್ತು ) ತಿಂಗಳ ಶುಲ್ಕಕ್ಕೆ ಸಮನಾದಷ್ಟು ಮೊತ್ತವನ್ನು ಠೇವಣಿಯಾಗಿಡತಕ್ಕದ್ದು. ಸದರಿ ಭದ್ರತಾ ಠೇವಣಿಗೆ ಯಾವುದೇ ಬಡ್ಡಿ 
ಇರುವುದಿಲ್ಲ. 
ಲೈಸೆನ್ದಾರನು , ಖಚಿತವಾದ ಒಂದು ತಿಂಗಳ ಲಿಖಿತ ನೋಟೀಸನ್ನು ನೀಡುವ ಮೂಲಕ, ಆತನು ಅನುಸೂಚಿತ ಆವರಣವನ್ನು ತೆರವು 
ಮಾಡುವ ಮತ್ತು ಸ್ವಾಧೀನತೆಯನ್ನು ಒಪ್ಪಿಸಿಕೊಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದರೆ, ಸದರಿ ಭದ್ರತಾ ಮೊತ್ತವನ್ನು ಮರುಪಾವತಿ ಮಾಡುವಂತೆ 
ಕೋರಲು ಹಕ್ಕುಳ್ಳವನಾಗಿರತಕ್ಕದ್ದು. 
ಲೈಸೆನ್ಸ್ದಾರನು ಹಿಂದಿನ ತಿಂಗಳ ಲೈಸೆನ್ಸ್ ಶುಲ್ಕವನ್ನು ಅದರ ನಂತರದ ತಿಂಗಳ 10ನೇ ( ಹತ್ತನೇ ) ದಿನಾಂಕದೊಳಗೆ ಪಾವತಿ ಮಾಡತಕ್ಕದ್ದು. ಹಾಗೆ 
ಪಾವತಿ ಮಾಡಲು ತಪ್ಪಿದರೆ, ಲೈಸೆನ್ಸ್ ಕೊಟ್ಟವನು [ ಆ ತಿಂಗಳಿಗೆ ಸಂದಾಯ ಮಾಡಬೇಕಾದ ಲೈಸೆನ್ನು ಶುಲ್ಕದ ಶೇಕಡಾ ಹತ್ತರಷ್ಟನ್ನು 
ವಿಧಿಸತಕ್ಕದ್ದು ಮತ್ತು ಹಂಚಿಕೆ ಪಡೆದವನಿಂದ ವಸೂಲಿ ಮಾಡತಕ್ಕದ್ದು .] 
1. ಅಧಿಸೂಚನೆ ಸಂ . ಸಿಡಿ 522 ಎಂಆರ್‌ಇ 2006 ದಿನಾಂಕ 09 .10 .2007ರ ಮೂಲಕ 12 - 10 -2007 ರಿಂದ ಜಾರಿಗೆ ಬರುವಂತೆ ಪ್ರತಿಯೋಜಿಸಲಾಗಿದೆ. 
ಲೈಸೆನ್ಸ್ದಾರನು , ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಶುಲ್ಕ ಸಲ್ಲಿಸುವುದರಲ್ಲಿ ಸತತ ಮೂರು ತಿಂಗಳು ವಿಫಲನಾದರೆ, ಲೈಸೆನ್ಸ್ ಕೊಡುವವನು 
ಬಾಕಿ ಮೊತ್ತವನ್ನು ವಸೂಲು ಮಾಡುವ ತನ್ನ ಹಕ್ಕನ್ನು ಕಾಯ್ದಿರಿಸಿಕೊಳ್ಳುವುದರ ಜೊತೆಗೆ ಭದ್ರತಾ ಠೇವಣಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ 
ಮತ್ತು ಅನುಸೂಚಿತ ಸ್ವತ್ತನ್ನು ಮರು ಸ್ವಾಧೀನಪಡಿಸಿಕೊಳ್ಳುವ ಹಕ್ಕನ್ನು ಹೊಂದಿರತಕ್ಕದ್ದು . 
ಲೈಸೆನ್ಸ್ದಾರನು ಯಾವ ಉದ್ದೇಶಕ್ಕಾಗಿ ಆವರಣವನ್ನು ಹಂಚಿಕೆ ಮಾಡಲಾಗಿದೆಯೋ ಆ ಯಾವುದೇ ಉದ್ದೇಶದ ಹೊರತಾಗಿ ಇತರ 
ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ. ಹಂಚಿಕೆ ಮಾಡಿರುವ ಆವರಣವನ್ನು , ಅದನ್ನು ಹಂಚಿಕೆ ಮಾಡಿರುವ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿಲ್ಲವೆಂದು 
ಕಾರ್ಯದರ್ಶಿಗೆ ಮನದಟ್ಟಾದರೆ, ಲೈಸೆನ್ಸ್ ಕೊಡುವವನು ಲೈಸೆನ್ಸ್ದಾರನಿಗೆ, ಒಂದು ತಿಂಗಳ ನೋಟೀಸು ನೀಡುವ ಮೂಲಕ ಲೈಸೆನ್ಸ್ನ್ನು 
ರದ್ದುಪಡಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತಾನೆ. 
ಲೈಸೆನ್ಸ್ ಶುಲ್ಕವನ್ನು ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಶುಲ್ಕದ ಶೇಕಡಾ 5ರ ದರದಲ್ಲಿ ಹೆಚ್ಚಿಸುವ ಮೂಲಕ ಪ್ರತಿ 33 ತಿಂಗಳಿಗೊಮ್ಮೆ 
ಪರಿಷ್ಕರಿಸಲಾಗುವುದು. ಇದಕ್ಕೆ ಲೈಸೆನ್ಸ್ದಾರನು ಬದ್ಧನಾಗಿರತಕ್ಕದ್ದು. 
ಲೈಸೆನ್ಸ್ ಕೊಡುವವನು, ಲೈಸೆನ್ನನ್ನು ರದ್ದುಪಡಿಸಿ ಅನುಸೂಚಿತ ಆವರಣವನ್ನು ಮರುಸ್ವಾಧೀನ ಪಡಿಸಿಕೊಳ್ಳಬೇಕೆಂದು ಇಚ್ಛಿಸಿದಲ್ಲಿ, ಲೈಸೆನ್ಸ್ 
ಕೊಡುವವನು ಲೈಸೆನ್ಸ್ದಾರನಿಗೆ ಹೊರಹಾಕುವ ನೋಟೀಸನ್ನು ಜಾರಿಮಾಡಿದ ಮೇಲೆ ಲೈಸೆನ್ಸುದಾರನು ಈ ನೋಟೀಸನ್ನು ಜಾರಿಮಾಡಿದ 
ದಿನಾಂಕದಿಂದ 15 ( ಹದಿನೈದು) ದಿನಗಳೊಳಗೆ ಅನುಸೂಚಿತ ಆವರಣದ ಖಾಲಿ ಸ್ವಾಧೀನವನ್ನು ಲೈಸೆನ್ಸ್ ನೀಡುವವನಿಗೆ ವಹಿಸಿಕೊಡತಕ್ಕದ್ದು. 
ಲೈಸೆನ್ದಾರನು ಹಾಗೆ ಮಾಡಲು ವಿಫಲನಾದರೆ , ಲೈಸೆನ್ ಕೊಡುವವನು ಸಮುಚಿತ ಕಾನೂನಿನ ಉಪಬಂಧಗಳ ಮೇರೆಗೆ ಲೈಸೆನ್ದಾರನನ್ನು 


ಭಾಗ ೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೧೦೩೭ 
ಹೊರಹಾಕಲು ಸೂಕ್ತ ಕಾನೂನು ವ್ಯವಹರಣೆಗಳನ್ನು ಜರುಗಿಸುವ ಹಕ್ಕನ್ನು ಕಾಯ್ದಿರಿಸಿ ಕೊಂಡಿರುವುದರ ಜೊತೆಗೆ, ಸದರಿ ಭದ್ರತಾ ಠೇವಣಿಗಳನ್ನು 

ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಆತನು ಹಕ್ಕುಳ್ಳವನಾಗಿರತಕ್ಕದ್ದು . 
11) ಲೈಸೆನ್ದಾರನು , ಲೈಸೆನ್ಸ್ ಕೊಡುವವನ ಲಿಖಿತ ಒಪ್ಪಿಗೆ ಇಲ್ಲದೆ ಅನುಸೂಚಿತ ಆವರಣದ ಇಡೀ ಅಥವಾ ಯಾವುದೇ ಒಂದು ಭಾಗವನ್ನು 

ವಹಿಸಿಕೊಡುವುದಾಗಲೀ ಅಥವಾ ಯಾರೇ ಮೂರನೇ ಪಕ್ಷಕಾರನಿಗೆ/ ಪಕ್ಷಕಾರರಿಗೆ ಅನುಸೂಚಿತ ಆವರಣದಲ್ಲಿ ಅಧಿಭೋಗ ಹೊಂದುವುದಕ್ಕೆ 
ಅಥವಾ ಯಾವುದೇ ತೆರನಾದ ವ್ಯಾಪಾರ ವ್ಯವಹಾರ ಮಾಡುವುದಕ್ಕೆ ಅನುಮತಿ ನೀಡತಕ್ಕದ್ದಲ್ಲ ; 
ಲೈಸೆನ್ಸ್ದಾರನು, ಪಾಲುದಾರಿಕೆ ಫರ್ಮ್ ಆಗಿರುವ ಸಂದರ್ಭದಲ್ಲಿ, ಪಾಲುದಾರಿಕೆ ಫರ್ಮಿನ ರಚನೆಯಲ್ಲಿ ಯಾವುದೇ ಬದಲಾವಣೆಯಾದರೆ 
ಅದನ್ನು ಮಾರುಕಟ್ಟೆ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಲೈಸೆನ್ಸ್ದಾರನು, ಬದಲಾವಣೆಯಾಗುವುದಕ್ಕೆ ಮೊದಲು ಇದ್ದ ಫರ್ಮ್ನ 
ಪಾಲುದಾರರಾಗಿದ್ದ ವ್ಯಕ್ತಿಗಳೇ ಬದಲಾವಣೆಯಾದ ನಂತರವೂ ಅವರೇ ಮುಂದುವರೆದ ಹೊರತು, ಪುನರಚಿತ ಪಾಲುದಾರಿಕೆಯ ಪಾಲುದಾರರಿಗೆ 
ಆವರಣವನ್ನು ವಹಿಸಿಕೊಡುವುದಕ್ಕೆ ಒಪ್ಪತಕ್ಕದ್ದಲ್ಲ. 
ಲೈಸೆನ್ದಾರನು, ಲೈಸೆನ್ಸ್ ಕೊಡುವವನ ಲಿಖಿತ ಒಪ್ಪಿಗೆಯಿಲ್ಲದೆ ಅನುಸೂಚಿತ ಆವರಣದ ಕಟ್ಟಡದ ಒಳಭಾಗ ಅಥವಾ ಹೊರಭಾಗದಲ್ಲಿ 
ಖಾಯಂ ಅಥವಾ ತಾತ್ಕಾಲಿಕವಾದಂಥ ಯಾವುದೇ ಬದಲಾವಣೆಗಳನ್ನು ಮಾಡತಕ್ಕದ್ದಲ್ಲ. 
ಲೈಸೆನ್ಸ್ದಾರನು ತಾನು ಬಳಸಿದ ವಿದ್ಯುಚ್ಛಕ್ತಿ ಮತ್ತು ನೀರಿಗೆ ಸಂಬಂಧಿಸಿದಂತೆ, ಈ ಸಂಬಂಧ ಲೈಸೆನ್ ಕೊಡುವವನು ಕಾಲಕಾಲಕ್ಕೆ ಹೊರಡಿಸುವ 
ನಿರ್ದೇಶನಗಳಿಗನುಸಾರವಾಗಿ ವಿದ್ಯುಚ್ಛಕ್ತಿ ಮತ್ತು ನೀರಿನ ವೆಚ್ಚಗಳನ್ನು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಂದಾಯ ಮಾಡತಕ್ಕದ್ದು. 
ಲೈಸೆನ್ಸ್ದಾರನು, ಅನುಸೂಚಿತ ಆವರಣವನ್ನು , ಯಾವುದೇ ಕಾನೂನುಬಾಹಿರ ಉದ್ದೇಶಗಳಿಗಾಗಿ ಎಂದರೆ ಜೂಜು, ಮದ್ಯ / ಸ್ಫೋಟಕಗಳು | 
ಪಟಾಕಿಗಳು / ಯಾವುದೇ ಇತರ ಸ್ಫೋಟಕಗಳು / ದಹನ ಸರಕುಗಳನ್ನು / ಸಾಮಗ್ರಿಗಳನ್ನು ಮಾರಾಟಮಾಡುವ / ದಾಸ್ತಾನು ಮಾಡುವ 
ಯಾವುದೇ ವ್ಯಾಪಾರ ಮಾಡತಕ್ಕದ್ದಲ್ಲ ಅಥವಾ ಅದಕ್ಕಾಗಿ ಅವುಗಳನ್ನು ಬಳಸತಕ್ಕದ್ದಲ್ಲ ಅಥವಾ ಲೈಸೆನ್ಸ್ ಕೊಡುವವನ ಸ್ವತ್ತಿಗೆ ಅಥವಾ 
ನೆರೆಹೊರೆಯ ಅಧಿಭೋಗದಾರರ ಪ್ರಾಣ ಮತ್ತು ಆಸ್ತಿಗೆ ಅಪಾಯವುಂಟು ಮಾಡಬಹುದಾದ ಯಾವುದನ್ನೂ ಮಾಡತಕ್ಕದ್ದಲ್ಲ. 

ಚಿತ ಆವರಣವನ್ನು ಯಾವುದೇ ನಷ್ಟಕ್ಕೆ ಭದ್ರತೆಯಾಗಿ ನೀಡಲು ಆಥವಾ ಯಾವುದೇ ಹೊಣೆಗಾರಿಕೆಯನ್ನು ಅಥವಾ 
ಋಣಭಾರವನ್ನು ಯಾವುದೇ ರೀತಿಯಲ್ಲಿ ಸೃಜಿಸಲು ಹಕ್ಕು ಪಡೆಯತಕ್ಕದ್ದಲ್ಲ. 
ಲೈಸೆನ್ಸ್ದಾರನು, ಈ ಲೈಸೆನ್ಸ್‌ನ ಯಾವುದೇ ನಿಬಂಧನೆಗಳನ್ನು ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿದರೆ ಲೈಸೆನ್ಸ್ ಕೊಡುವವನು ಆತನ ಲೈಸೆನ್ಸನ್ನು 
ರದ್ದುಪಡಿಸುವ ಒಂದು ತಿಂಗಳ ನೋಟೀಸು ನೀಡಿದಾಗ ಆ ಒಂದು ತಿಂಗಳೊಳಗೆ ಆವರಣವನ್ನು ಖಾಲಿ ಮಾಡುವುದಕ್ಕೆ ಲೈಸೆನ್ಸುದಾರನು 
ಬದ್ಧನಾಗಿರತಕ್ಕದ್ದು ಅಥವಾ ಇಲ್ಲಿ ನಿರ್ದಿಷ್ಟಪಡಿಸಿದ ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಶುಲ್ಕಗಳನ್ನು ಸಂದಾಯ ಮಾಡುವುದಕ್ಕೆ ಸಂಬಂಧಿಸಿದಂತೆ 
ಲೈಸೆನ್ಸ್ದಾರನು ಮೂರು ತಿಂಗಳುಗಳವರೆಗೆ ಸುಸ್ತಿದಾರನಾಗಿದ್ದರೆ, ಲೈಸೆನ್ಸ್ದಾರನ ಕಾನೂನುಬದ್ಧ ಉತ್ತರಾಧಿಕಾರಿಗಳು, ನಿರ್ವಾಹಕರು ಮಾರುಕಟ್ಟೆ 

ಸಮಿತಿಗೆ ಲೈಸೆನ್ಸ್ ಶುಲ್ಕದ ಬಾಕಿಯನ್ನು ಪಾವತಿ ಮಾಡುವುದಕ್ಕೆ ಹೊಣೆಯಾಗಿರತಕ್ಕದ್ದು. 
17) ಸದರಿ ಆವರಣದ ಸಮಗ್ರ ಮೇಲ್ವಿಚಾರಣೆಯು ಮಾರುಕಟ್ಟೆ ಸಮಿತಿಯಲ್ಲಿ ನಿಹಿತವಾಗಿರತಕ್ಕದ್ದು . ಅದರ ಅಧಿಕಾರಿಗಳು/ ಸಿಬ್ಬಂದಿಯು, ಎಲ್ಲ 

ಸಮಂಜಸ ವೇಳೆಗಳಲ್ಲಿ ಸದರಿ ಆವರಣದ ದುರಸ್ತಿ ಸ್ಥಿತಿಗತಿಯ ಬಗ್ಗೆ ತಪಾಸಣೆ ಮಾಡುವುದಕ್ಕೆ ಹಕ್ಕುಳ್ಳವರಾಗಿರತಕ್ಕದ್ದು; ಲೈಸೆನ್ಸ್ದಾರನು, 
ಆವರಣವನ್ನು ಸುಸ್ಥಿತಿಯಲ್ಲಿ ಮತ್ತು ಆರೋಗ್ಯಕರ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಮತ್ತು ಲೈಸೆನ್ಸ್ ಅವಧಿ ಮುಕ್ತಾಯಗೊಂಡ ತರುವಾಯ ಅಥವಾ 
ಲೈಸನ್ಸ್ ಕೊಡುವವನು ಸದರಿ ಆವರಣವನ್ನು ಖಾಲಿ ಮಾಡುವಂತೆ ಕೇಳಿದಾಗ ಅವನಿಗೆ ಅಂಗಡಿಯನ್ನು ಸುಸ್ಥಿತಿಯಲ್ಲಿ ವಹಿಸಿಕೊಡುವುದಕ್ಕೆ 

ಬದ್ಧನಾಗಿರತಕ್ಕದ್ದು . 
18) 

ಲೈಸೆನ್ಸ್ದಾರನೂ ಸಹ ಲೈಸೆನ್ಸ್ ಕೊಡುವವನಿಗೆ ಒಂದು ತಿಂಗಳ ನೋಟೀಸು ನೀಡುವ ಮೂಲಕ ಲೈಸೆನ್ಸನ್ನು ರದ್ದುಗೊಳಿಸಬಹುದು. ಲೈಸೆನ್ಸಿನ 
ಅವಧಿ ಮುಗಿದ ತರುವಾಯ ತನ್ನಷ್ಟಕ್ಕೇನೇ ಲೈಸೆನ್ಸ್ ರದ್ದಾಗಿದೆಯೆಂದು ಭಾವಿಸತಕ್ಕದ್ದು. 


ಅನುಸೂಚಿ 


ಅಂಗಡಿ ಸಂಖ್ಯೆ : ಅಳತೆ: 
ಚಕ್ಕುಬಂದಿ 
ಪೂರ್ವಕ್ಕೆ : 
ಪಶ್ಚಿಮಕ್ಕೆ : 
ಉತ್ತರಕ್ಕೆ : 
ದಕ್ಷಿಣಕ್ಕೆ : 

ಇದಕ್ಕೆ ಸಾಕ್ಷಿಯಾಗಿ ಲೈಸೆನ್ಸ್ ಕೊಡುವವನು ಮತ್ತು ಲೈಸೆನ್ಸ್‌ದಾರ ಇಬ್ಬರೂ - - - - - - ರಲ್ಲಿ 200 - - 
ಕೇಳಿದಾಗ ಬಿಟ್ಟುಕೊಡುವ ಲೈಸೆನ್ಸ್ ಒಪ್ಪಂದಕ್ಕೆ ಸಹಿ ಮಾಡಿರುತ್ತಾರೆ. 
ಸಾಕ್ಷಿಗಳು 

ಲೈಸೆನ್ಸ್‌ದಾರ 


- - - - - - - - ದಿನದಂದು ಈ 


ಲೈಸೆನ್ಸ್ ಕೊಡುವವನು 


ಭಾಗ ೪ಎ 


೧೦೩೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

ನಮೂನೆಸಂಖ್ಯೆ - IX 
[ನಿಯಮ 8( 3) ನ್ನು ನೋಡಿ] 

ಅರ್ಜಿದಾರರ ಜೇಷ್ಠತಾ ಪಟ್ಟಿ 

--- - - - -- ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಅರ್ಜಿದಾರನ | ನೋಂದಣಿ | ಲೈಸೆನ್ಸ್ | ಅರ್ಜಿದಾರನ ಎಷ್ಟು ಹಂಚಿಕೆಗಾಗಿ ಕಳೆದ ಮೂರು 

ಚೀಟಿ 

ಸಂಖ್ಯೆ | ಸ್ಥಾನಮಾನ ವರ್ಷಗಳಿಂದ ಮಾಡಲಾ ವರ್ಷಗಳಿಗಾಗಿ ಸಂದಾಯ 
ಮತ್ತು ಸಂಖ್ಯೆ 

ಆತನು ಲೈಸೆನ್ಸ್ ಗಿರುವ ಮಾಡಿರುವ ಮಾರುಕಟ್ಟೆ 
ಪೂರ್ಣ ದಿನಾಂಕ ದಾರನಾಗಿರುವನು ಪ್ರಯತ್ನಗಳ 

ಶುಲ್ಕ 
ವಿಳಾಸ 

ಸಂಖ್ಯೆ 


- - - - - - - - - 


ಗಳಿಸಿದ 


. 


ಹೆಸರು 


ఒట్టు 


ಮತ್ತು 


ವರ್ಷದ 
ಸರಾಸರಿ 
ಮಾರುಕಟ್ಟೆ 


ಅಂಕಗಳು 


ಶುಲ್ಕ 


200 . 


200 . 


200. 


200 .- | 200 .- 


200. 


5 


9 


10 | 


11 


| 


12 


| 13 


ಕಾರ್ಯದರ್ಶಿ . 


ಅಧಿಸೂಚನೆಗಳು 

ಕರ್ನಾಟಕ ಸರ್ಕಾರ 
ಸಂಖ್ಯೆ : ಎಸ್ಎವೈಐ/205 / ಎಂಆರ್‌ಇ 2002 

ಕರ್ನಾಟಕ ಸರ್ಕಾರದ ಸಚಿವಾಲಯ , 

ಬಹುಮಹಡಿ ಕಟ್ಟಡ, 

ಬೆಂಗಳೂರು, ದಿನಾಂಕ 01.01.2003. 

ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ( 1966ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 27) ರ 2ನೇ ಪ್ರಕರಣದ 
(2ಬಿ) ಖಂಡದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಈ ಮೂಲಕ ಕರ್ನಾಟಕ ಮಾರುಕಟ್ಟೆ ಸಮಿತಿಯಲ್ಲಿ ಸ್ಥಾನ 
ಮೀಸಲಾತಿಯ ಉದ್ದೇಶಕ್ಕಾಗಿ ಅನುಬಂಧದಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಈ ಮುಂದಿನ ನಾಗರಿಕರ ವರ್ಗಗಳನ್ನು ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮತ್ತು 
ಪ್ರವರ್ಗ ಬಿ ಎಂದು ನಿರ್ದಿಷ್ಟಪಡಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

( ಬಿ .ಎನ್, ಜಾಪಾಲಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅನುಬಂಧ 
ಅಧಿಸೂಚನೆ ಸಂಖ್ಯೆ ಎಸ್‌ಎವೈಐ / 205 / ಎಂಆರ್ ಇ /2002 , ದಿನಾಂಕ 01. 01. 2003 

ಪ್ರವರ್ಗ - ಎ 
ಕ್ರಮ ಸಂಖ್ಯೆ 

ಜಾತಿಯ ಹೆಸರು 
ಅಗಮುಡಿ 


ಅಂಬಲಕಾರನ್ 


ಅಂಬಲಕರ್ಮ 


ಬವಂಧಿ 


ಬಾವಾಜಿ 


( ಬಿ) 


ಅತಿತ್ 


( ಡಿ ) 


ಬೈರಾಗಿ 
ಡೌರಿಗೋಸಾಯಿ 
ಡವರಿ 
ಗೋಸಾಯಿ 
| ಗುಸಾಯ್ 


(ಎಫ್) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೩೯ 


( ಹೆಚ್ ) 
( ಐ ) 
( ಜೆ) 


ಹೆಳವ | 
ಹೆಳವ 
| ಹೋಲೆವ 
ನಂದಿವಾಲ 
ನಾಥಪಂಥಿ 
ಪಿಚಿಗುಂಟ 


ಪಿಚ್‌ಗುಂಟಲ 


( ಎಲ್) 
( ಎಂ ) 
(ಎನ್) 
( ಒ ) 
( ಪಿ) 
(ಕ್ಯೂ ) . 


ಪಿಚಿಗುಂಟಲ 


ಬಾವ 


ಬ್ಯಾರಗಿ 
ಬೆಸ್ತ 
ಅಂಬಿಗ 


( ಬಿ ) 


( ಸಿ) | 


( ಎಫ್) 

( ಜಿ) 
( ಹೆಚ್ ) 
( ಐ ) 
( ಜೆ) 


(ಎಲ್) 
( ಎಂ ) 


ಬಾರಿ 
ಬೆಸ್ತರ್ 
ಭೋಯಿ 
ಬುಂಡೆ - ಬೆಡ್ಕರ್ 
ದಾಲ್ಲಿ 
ದಾವತ್ 
ಗಬಿಟ್ 
ಗಲಾಡ ಕೊಂಕಣಿ 
ಗಂಗೆಮಕ್ಕಳು 
ಗಂಗಾಕುಲ 
ಗಂಗಾಮತ 
ಗಂಗಾಮತಸ್ಥ 
ಗಂಗಾಪುತ್ರ 
ಗೌರಿಮತ 
ಬುಂಡೆ- ಬೆಸ್ತ / ಗುಂಡೆ ಬೆಸ್ತ 
ಹರಕಂತ್ರ 
ಜಲಗಾರ 
ಕಬ್ಬೇರ / ಕಬ್ಬೇರ್ 
ಕಬ್ಬಲಿಗ 


( ಎನ್ ) . 


( ಒ ) 


( ಪಿ) 


( ಕ್ಯೂ ) 
( ಆರ್) 
( ಎಸ್) 


( ಯು ) 


( ವಿ ) 


ಕಬ್ಬಿಲಿ 


ಕಹರ್‌ 
ಖಾರ್ವಿ 


ಕೋಳಿ 


ಕೋಳಿಮಹದೇವ್ 


( ಡಬ್ಲೂ 
( ಎಕ್ಸ್ ) . 

( ವೈ ) 
(ಝಡ್) 
( ಎಎ) 
( ಎಬಿ) 
(ಎಸಿ) 
( ಎಡಿ) 
(ಎಇ) 
( ಎಎಫ್ ) 


ಮಡ್ಡರ್ 
ಮೀನಗಾರ್ 
| ಮೊಗವೀರ 
ಮೊಗೇರ್ 
ಮುಕ್ಕವಾನ್ 
| ಪರಿವಾರ 


೧೦೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಸಿವಿಯರ್‌ 
ಸುಣಗಾರ 


( ಎಜಿ) 
( ಎಹೆಚ್ ) 
( ಎಐ) 
( ಎ ) 
( ಬಿ) 


ತೊರೆಯ 


ಭಾಮ 
ಭೋಂಪ್ಪ 
ಪರದೇಶಿ - ಭಾಂಪ್ಪ 


( ಡಿ) 


ಟಕರಿ 


( ಎಫ್) 


ಭೋಂಪ್ತ 
ಉಚ್ಚಿಲಿಯನ್ 
ಭಾಮ್ರಾಜು 
ಬೊಗಡ್ 


( ಬಿ ) 


ಬೇಗಾಡಿ 


ಬಗಲಿ | 


ಬೊಗಾಡಿ 
ಬುಡಬುಡುಕಿ 
ಬಡೂಡ್ಲಿ 
ಚೇಟಿ 
ದೇವರಿ 


( ಡಿ) 


ಗರಡಿ 


(ಎಫ್) 


ಗಿಡ್ಡಿ 


ಜೋಷಿ 


( ಹೆಚ್) 


ಕಿಚಗಾರ 


(ಕೆ) 
( ಎಲ್) 
( ಎಂ ) 
(ಎನ್) 
( ಒ ) 


ಕಿಲ್ಲಿ ಕ್ಯಾತ 
ಮೋದಿಗ 
ಪನ್ನ 
ಪನಸ 
ಪಿಂಗಳೆ 
ಸಾದಜೋಷಿ 
ಬುಡ್ಬುಡಕಾಲ 


ಚುಂಚರ್‌ 


( ಬಿ ) 


ದಾಸರಿ 
ಚಕ್ರವಾದ್ಯ - ದಾಸ 
ದಂಗ್ - ದಾಸರ್ 
ದೊಂಬಿದಾಸರು 
ದೇವದಾಸಿ 


( ಎ) 


ಬಸವಿ 


ಭಾವಿನ್ 
ಬೋಗಮ್ 
ಗಣಿಕ 


( ಇ ) 


( ಎಫ್ ) | 


ಕಲಾವಂತ್ 


ನಟ್ 
ನಟುವ 


( ಹೆಚ್ ) 


ಭಾಗ ೪ಎ 


೧೦೪೧ 


( ಬಿ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

( ಐ) ಪತ್ರಮೇಳ 
( ಎ) | ಫಿಸಾಡೆ 
( ಬಿ) | ಫಿಸಾಡ್ 

ಗೋಣಿಗ ಮನೆ 
24 ಮನೆ ತೆಲುಗು ಶೆಟ್ಟಿ 
ಗೋಣಿಚೆಟ್ಟಿ 

ಸಾದುಸೆಟ್ಟಿ 
( ಇ) ಸಲಪರು 

ಗುರವ್ 
( ಬಿ) ತಾಂಬಲ್ಲ 

ತಾಂಬ್ಲಿ 
ಗುರ್ಗಾ 
ಹಾಲವಕ್ಕಿ ಒಕ್ಕಲ್ 

ಹಾಲವಕ್ಕಿ ವಕ್ಕಲ್ 
( ಸಿ) ಅಟ್ಟೆ ಒಕ್ಕಲು 

ಗಾಮ್ ಗವಡ 

ಗಾಮ್ ಒಕ್ಕಲ್ 
( ಎಫ್) 

ಗ್ರಾಮ ಒಕ್ಕಲು 

ಹಾಲಕ್ಕಿ ಒಕ್ಕಲು 
( ಹೆಚ್ ) ಕರೆ ಒಕ್ಕಲು 

ಕುಂಚ ಒಕ್ಕಲು 
ಶಿಲ್ಪಕ್ಕಲ್ 

ವಕ್ಕಲ್ 
( ಎಲ್) ಗವಡ 

ಗಾಮ್ ಗೌಡ 
(ಎನ್) ಗ್ರಾಮವಕ್ಕಲ್ 

ಹಾವಾಡಿಗ 
( ಬಿ ) 

ಹಾವ್ ಗಾರ್ 
ಹೌಗಾರ್ 


( ಬಿ) 


( ಐ ) 


( ಎಂ ) 


ಜೋಗಿ 


( ಡಿ) 


(ಎಫ್) 
( ಜಿ) | 
( ಹೆಚ್ ) 


ಬ್ರಹ್ಮ ಕಪಾಲಿ 
ಜೋಗಾರ್ 
ಜೋಗಿನ್ 
ಕಪಾಲಿ 
ರಾವಳ್ 
ರವಳಿಯ 
ಸಂಜೋಗಿ 
ಸಂನ್ಯಾಸಿ 
ಜೋಗರ್‌ 
ಖಂಜಿರ್ ಭಾಟ್ 


( ಐ ) 


ಕಂಜರ್ 


ಖಂಜರ್ ಭಾಟ್ 


೧೦೪೨ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

| ( ಎ) ಕಾಶಿಕಪಾಡಿ 
( ಬಿ ) ಕಾಶಿಕಟ್ಟಿ 

ತಿರುಮಲಿ 


21 


ಕಟಬರ್ 


( ಬಿ) 


ಕಟಬು 


23 


( ಎ ) 


| 


ಕಾಟಿಕ್ 


ಅರೇಮ್ 
ಅರೆ ಕಸಾಯ್ 


ಅರಿಕಾಟಿಕೇಲು 


( ಇ) 


ಕಲಾಲ್ ಖಾಟಿಕ್ 


( ಎಫ್ ) | 


( ಹೆಚ್ ) 


ಕಸಾಬ್ 
ಕಸಾಯ್ 
ಮರಟ್ಟಿ 
ಸೂರ್ಯವಂಶ ಕ್ಷತ್ರಿಯ 
ಕೋಲಾರಿ 


( ಬಿ) 


ಕಲಾಯಿರಿ 


ಕೋಲೇರಿ 


ಕೋಲ್ಲ. 
ಕೊಲ್ಲಾಲ 
ಕೊಟಾರಿ 


ಕುಡುಬಿ 


( ಎ ) 


ಕುರ್ಮ 


ಕುರ್ಮಿ 


ಲಾಡರು | ಲಾಡರ | 
ಲಾಡರ್‌ 


( ಬಿ ) 


ಲಾಡ್ 


( ಎ) 
( ಎ ) 


ಎಲೆಗಾರ್ 
| ಮಲಯ 
ಮೇದರ 
ಬಟ್ಟರ್‌ 
ಬರ್ನೆಡ್ 


ಗೌರಿಗ. 


( ಇ) 
(ಎಫ್) 


ಗೌವ್ ರಿಗ 
| ಗೌರಿ 


ಗೌರಿ ಮರಾಠ 


( ಹೆಚ್ ) 


ಗೌರಿಗ. 


ಮೇದರಿ 


( ಜೆ ) 


ಬುರುಡ್ 


ಮುದರ್‌ 


ಒಟರಿ 
ಪಾನ್ಲೋರ್‌ 


ಭಾಗ ೪ಎ 


೧೦೪೩ 


( ಬಿ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

(ಎ) ಪಾಂಗ್ಯುಯಲ್ 

ಪಾಂಗ್ಯುಸಲ್ 

ಪಣಿಕ 
37 | 

ರಾಯ ರಾವತ್‌ 
( ಬಿ ) ರಾಯತ್ 

ರೈನುದಾಸ್ 
ಸಾನ್ಸಿಯ 
ಸತಾರ್ ಕರ್ 


ಸಿದ್ದಿ 


43 


( ಎ) 


ಆರ್ಯ 


ಸಿಕ್ಕಲಿಗಾರ 
ಶಿಕಾಲಗಾರ್ 
ಶಿಕ್ಕಲಿಗರ್ 
ಸೋಮವಂಶ 
ಕ್ಷತ್ರಿಯ 
ಚಿತಾರ 
ಚಿತ್ರಗಾರ 
ದಿಗ್ವಾನ್ 
ಜೀರಗಾರ 
| ನಾಜಬಂಧ 


( ಬಿ) 


( ಇ ) 
(ಎಫ್) 


ನಾಲಬಂಧ 


( ಹೆಚ್ ) 


ತಾಂಬಟ್ 
ತಕನ್ ಕರ 


44 


ತೇವರ್ 


( ಬಿ) 


ಕಲರಿ 


ಕಲ್ಲರ್ 


ಮರವರ್‌ 


46 


( ಡಿ ) 
( ಎ) 
( ಬಿ) 


ತಿಲಾರಿ 


ತೆರಳಿ 


ಉಪ್ಪಾರ 
ಬೆಲ್ಲರ್‌ 
ಚುನಾರ್ 
ಗಯಾಡಿ 

ಗೌಂದಿ 
(ಎಫ್) | ಕಲ್ಲುಕುಟಿಗ ಉಪ್ಪಾರ 

ಲೋನಾರಿ 
( ಹೆಚ್ ) ಮೇಲು ಸಕ್ಕರೆಯವರು 
( ಐ ) ಮೆಲುಸಕ್ಕರೆ 

ನಾಮದ ಉಪ್ಪಾರ 
( ಕೆ) ಪಡಿತ್ / ಪಡ್ತಿ 
( ಎಲ್) ಸಾಗರ 
( ಎಂ ) ಪಾಡಿ 
( ಎನ್) ಸಗರ 
- ( ಒ) ಸುಣ್ಣಗಾರ 


୦୦୫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


( ಪಿ ) 
( ಕ್ಯೂ ) 
( ಆರ್) 
( ಎಸ್) 


( ಟಿ) 
( ಯು ) 


ಸುಣ್ಣ ಉಪ್ಪಾರ 
| ಉಪ್ಪಳಿಗ 
| ಉಪ್ಪಳಿಗಶೆಟ್ಟಿ 
| ಉಪ್ಪಳಿಯನ್ 
ಉಪ್ಪರ 
ಯಕಲಾರ 
ಯಕ್ಕಲಿ 
ವಾಯ್ತು 
ವಾಸುದೇವ್ 


ವೀರ್‌ 


( ಬಿ ) 


ವೀರಮಸ್ತಿ 


ವಿರ್ 


ಏರಾಲು 


ಎರ್‌ಕಲ 


ಇರಕಲ 


( ಸಿ) | 


ಕೈಕಡಿ 


ಕೊರಗಾರ್ 
ಕೊರ್‌ಮ ಶೆಟ್ಟಿ 
ಕುಂಚಿ 


(ಎಫ್) 


ಕೊರ್ವಾರಿ 


( ಹೆಚ್ ) 


ಎರುಕಲ 


53 


ಬೈಲ್ ಪತರ್‌ 


( ಬಿ) 


ಬೈಲಪತರ್ 
ಬಿಲಪತರ್‌ 


ಬಜನಿಯ 
ಬಜೆನಿಯ 
ಬಾಲಸಂತೋಷಿ 
ಬಾಜಿಗಾರ್ 
ಡೇರಿಯ 
ಭಾರ್‌ಡಿ 
ರ್ಭಾಗಿ 


( ಬಿ) 


ಚಾರ 


( ಎ ) 


ಚಾರ್ 


ಚ್ಚಾರ 


( ಸಿ) 


ಚಾಹರ್ 


60 . 


ಚಪ್ಪರ್ ಬಂದ್ ( ಮುಸ್ಲಿಂ) 
ಚಪ್ಪರ್‌ ಬಂದ 
ಚಿತ್ರಕಥಿ ಜೋಷಿ 
ದರ್ವೇಸು 
ಧೋಲಿ 
ದುರ್ಗಾಮುರ್ಗ 


62 . 
63. 


64. 


ಬುರ್‌ಬುರ್‌ಚ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೪೫ 


65 . 


( ಎ ) 


( ಬಿ) 


66 . 


- ( ಎ) 

( ಬಿ) 
( ಸಿ) 
( ಡಿ ) 


ಮೋಡಿಕಾರ 
ಮೋಡಿಕರ್ 
| ಗೋಂದಲಿ 
ಘೋಂದಲಿ 
ಗೊಂದಲಿಗ 
ಗೋಂಧಲಿ 
ಗೊಂದಲ್ಲಿ 


67 . 


ವಾಗ್ರಿ 


68 . 


ಜವೇರಿ 


ಜವರಿ 


69 . 


70. 


( ಬಿ) 


( ಎ ) 


72 . 


ಜೋಹರಿ 
ಕಾಮಟ್ಟಿ 
ಕಮನ್ 
ಕಂಜರಿ 
ಕಂಜಿರ್ 
ಕಲ್ಯಾರಿ, ಕೇಲ್ಕರಿ 
ಖೇಲ್ಕರಿ 
ಕೋಟಿ 
ಕೋಟಿಗಿ 
ಮಸಣಿಯ ಯೋಗಿ 
ಫುಲ್ ಮಾಲಿ 
ಸಾರನಿಯ 
ಸರೋಡಿ 
ಸರೋಡ 


13 . 


( ೭೦ 


74. 


16. 


77. 


( ಬಿ) 


ವಾಡಿ 


( ಎ ) 


( ಬಿ) 


( ಡಿ) 


ಬೇಡರು 
ಗೊಲ್ಲ 
ಯಾದವ್ 
ಆಸ್ಥಾನಗೊಲ್ಲ 
ಯಾದವ 
ಅಡವಿಗೋಲ್ಲ 
ಗೋಪಾಲ 
ಗೋಪಾಲಿ 
ಗೌಳಿ 


(ಎಫ್) 


( ಹೆಚ್ ) 
( ಐ) 
( ಜೆ) 


ಗಾವ್ಳಿ 


ಗಾವಳಿ 


ಗಾಬ್ಲಿ 
ಅನುಬರು 


ಅಟನಬರು 


( ಎಲ್) 
( ಎಂ ) 
( ಎನ್ ) . 
( ಒ) . 
( ಪಿ) 


ಹಣಬರ್ 


ಕಾವಡಿ 


ಕೋಲಯನ್ 


೧೦೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


( ಕ್ಯೂ ) 
ಆರ್ ) 


ಕೊನಾರ್ 
ಕೊನ್ನೂರ್ 
ಕೃಷ್ಣ ಗೊಲ್ಲ 
ಮಣಿಯಾನಿ 


( ಎಸ್) 

( ಟಿ ) 
( ಯು ) 
( ಎ) 
( ಬಿ ) 


ಉರಳಿ 


8 ) 


ಬಂಜರಿ 


ಬ್ರಿಂಜಾರಿ 


ವಂಜಾರ 


ವಂಜಾರಿ 


( ಇ ) 
(ಎಫ್) 


ಲಂಬೈಡ್ 
ಗೋರೆ ಅಥವಾ ಗೋರಿಯ 
ಬೆಂಡರ್ 


( ಬಿ) 


ಬೆರಾಡ್ 


ಬೋಯ 


(ಎಫ್) 


( ಹೆಚ್ ) 


ನಾಯಕಮಕ್ಕಳು 
ನಾಯಕ್ ವಾಡಿ 
ಪಾಳೇಗಾರ 
ರೆಮೋಶಿ 
ತಳವಾರ/ ತಳವಾರ್ 
ಬೋಯ 
ವಾಲ್ಮೀಕಿ ಮಕ್ಕಳು 
ವೇದನ್‌ 
ಪರಿವಾರ ನಾಯಕ್ 
ಮ್ಯಾಸ ನಾಯಕ 
ಅರಸ್ ನಾಯಕ 
ಬ್ಯಾಡ 
ಹರನ್ ಶಿಕಾರಿ 
ಚಿಗರಿ ಬೇಟಗಾರ್ 


( ಐ ) 


( ಎಲ್) 


( ಎಂ ) 


(ಎನ್) 
( ಒ ) 


ವಾಟ್ರಿ 


ನಾಗರಿ 


ನಿರ್ಶ್ಯಕಾರಿ 


( ಪಿ) 
( ಕ್ಯೂ ) 
( ಆರ್‌) 
( ಎಸ್ ) . 

( ಟಿ) 
( ಯು ) 


ಬಾರ್ಗಿ 
ಬೋವರಿ 
| ಫಸಾಚಾರಿ 
ಹಿರ್ಶಿಕಾರಿ 


83 


ಡವೇರಿ 


84 


ಗಾರುಡಿ 


( ಬಿ) | 


ಗಾರುಡಿಗ 


ಗಾರಡಿಗ 


ಪರಧೀಸ್ 
ಗಿರಣಿವಡ್ಡರ್ 
ತುಡುಗ್ ವೊಡ್ಕರ್‌ 


( ಬಿ ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೪೭ 


ಕಲ್ಲು ವಡ್ಡರ್ 
ಮಣ್ಣು ವೊಡ್ಕರ್‌ 
ಭಾಂದಿ ವೊಡ್ಕರ್‌ 
ಭೋಯಿ 


( ಬಿ ) 


ಬೊಯಿ 
ಹರಿಕಂತ 


ಪಿಂಜಾರ 
ಕ್ರೈಸ್ತ ಧರ್ಮಕ್ಕೆ ಮತಾಂತರ 
ಹೊಂದಿರುವ ಪರಿಶಿಷ್ಟ ಜಾತಿ 
ಅಗಸ 


90 


| 


( ಬಿ) 


ಚಕಲ 
ಧೋಬಿ 


ಮಡಿವಾಳ 


( ಇ) . 
( ಎಫ್ ) 


ಮನ್ನನ್ 
ಪರಿತ್ 


ರಾಜಕ 


( ಹೆಚ್) 


ಸಾಕಲ 


( ಜೆ) 


ನನ್ನನ್ 
ವೆಲ್ಲುತೋಡನ್ 
ಸಾಕಲವಾಡು 
ದೇವಾಡಿಗ 
ದೇವಲಿ 


( ಬಿ ) 


( ಡಿ) 


ಮೊಯಿಲಿ 
ಪಡಿಯಾರ್ 
ಸೇರೆಗಾರ 
ಸರ್ವೇಗಾರ 
ಶೇರಗಾರ 


(ಎಫ್) 


( ಹೆಚ್ ) 


| 


ಸಪಲಿಗ. 


ಈಡಿಗ. 


( ಎ ) 
( ಬಿ) 


( ಡಿ ) 


( ಎಫ್) 


ಬಂಧಾರಿ 
ಬೆಲ್ಬದ್ 
ಬಿಲ್ಲವ 
ದೀವರ 
ದೇಶ ಭಂಡಾರಿ 
ದೇವರ 
ದೇವರ ಮಕ್ಕಳು/ ದೀವರ 
ಮಕ್ಕಳು 
ಈಡಿಗ. 
ಎಳಿಗ. 
ಎಳವ 
ಗಾಮಲ್ಲ 


( ಹೆಚ್) 


(ಎಲ್) 
( ಎಂ ) 
(ಎನ್) 


ಗೌಂಡ್ಡ 


| 


ಹಳೇ ಪೈಕರು 


೧೦೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


( ಒ ) 


( ಪಿ) 


( ಕ್ಯೂ ) 


( ಆರ್) 


( ಟಿ) 
( ಯು ) 


ಹಳೇ ಪೈಕ್ 
ಇಲ್ಲಾವನ್ 
ಕಲಾಲ್ 
ಮಲಯಾಳಿ ಬಿಲ್ಲವ 
ನಾಡರ್ 
ನಾಮಧಾರಿ 
ಥಿಯಾನ್ 
ಇಳಿಗ. 
ಗೂಂಡ್ಡ 
ತಿಯನ್ 
ಕುಂಬಾರ 
ಚಕ್ರಸಾಲಿ 


( ಡಬ್ಲೂ ) 


( ಬಿ) 


ಗುಣಗ. 


( ಡಿ ) 


ಗಣಗಿ. 


ಕೊಯವ 


ಕುಲ 


ಕುಲಾಲ 


(ಎಫ್) 

( ಜಿ ) 
( ಹೆಚ್ ) 
( ಐ ) 


( ಎಲ್) 


( ಎಂ ) 


ಕುಂಬಾರ್ 
ಕುಂಬಾರ್ಡ್ 
ಕುಮಾರ 
ಕುಸವನ್ 
ಮೂಲ್ಯ 
ಸಜ್ಜನ ಕುಂಬಾರ 
ಖಮಾರ 
ಕುಂಭಾರ 
ಖುಂಭಾರ 
ಕುಲಾಲರ್ 


( ಎನ್) 


( ಒ ) 


( ಪಿ ) 
( ಕ್ಯೂ ) 


94 


( ಸಿ) 


ಕುರುಬ 
ಭಾರವಾಡ್ 
ಧನಗರ್ಭ 
ಗೊರಯ 
ಹಾಲುಮತ 


( ಎಫ್ ) | 


ಕುರಬಂದ್ 
ಕುರುವನ್ 
ಕುರುಂಬ 


( ಹೆಚ್ ) 
( ಐ ) 


ಕುರುಬ್ 


ಕುರುಬನ್ 


ನಾಯಿಂದ 


( ಬಿ ) 
( ಸಿ) . 


ಅಂಬಟ್ಟನ್ 
ಬಜಂತ್ರಿ 
ಬಂಡಾರಿ 
ಚೌರಿಯ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೪೯ 


( ಎಫ್) 


( ಹೆಚ್) 


ಹಡಪದ 
ಹಜಾಮ 
| ಕವುಟಿಯನ್ 
ಕೆಲಸಿ 
ಕ್ಷಣ್ಮುಖ 
| ಕ್ಷೌರದ್ 
ಮಹಾಲೆ 
ಮಂಗಳ 
ಮೇಲಗಾರ 


ನಾಡಿಗ. 


(ಎಲ್) 
( ಎಂ ) 
( ಎನ್) . 
( ಒ) 
( ಪಿ ) 
( ಕ್ಯೂ ) 
( ಆರ್ ) 
( ಎಸ್) 


ನಾಪಿತ 
ನವಲಿಗ್ 


ನಾವಿ 


( ಯು ) 

( ವಿ) 
( ಡಬ್ದು) 
( ಎಕ್ಸ್ ) 


96 


97 


( ಬಿ) 


ನಯನಜ ಕ್ಷತ್ರಿಯ 
ನಾವಿ 
ಸವಿತ 
ನಯನಜ ಕ್ಷತ್ರಿ 
ನಾಡಿಗ್ 
ಕ್ಷೌರಿಕ್ 
ಬೌದ್ಧರು 
ತಿಗಲ 
ಅಗ್ನಿವಂಶ ಕ್ಷತ್ರಿಯ 
ಅವನ್ನಿ 
ಅಗ್ನಿಕುಲ ಕ್ಷತ್ರಿಯ 
ಧರ್ಮರಾಜ ಕಾಪು 
| 
ಶಂಭುಕುಲ ಕ್ಷತ್ರಿಯ 
ತಿಗಳ 
ವನ್ನಿಯರ್ 
ವಕುಲಕ್ಷತ್ರಿಯ 
ತಿಗ್ಲರ್‌ 
ಕುರೋವನ್ 


( ಎಫ್ ) 


( ಹೆಚ್ ) 


(ಎಲ್) 


( ಬಿ) 
( ಸಿ) 


ವಿಶ್ವಕರ್ಮ 
ಆಚಾರಿ 
ಅಕ್ಕಸಾಲಿ 
ಔಸಾಲ 
ಬಡಿಗರ್‌ 
ಬಡಿವಾಗ್ಧ 


( ಇ) 
(ಎಫ್) 


( ಹೆಚ್) | ಬೈಲು ಅಕ್ಕಸಾಲಿ 
- ( ಐ ) ಬೈಲು ಕಮ್ಮಾರ 


೧೦೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


( ಟಿ) 


ಬೋಗಾರ 

ಚಪ್ಪೇಗಾರ್ 
( ಎಲ್) 

ಚಾರೋಡಿ 
( ಎಂ ) | 

ದೈವಜ್ಞ ಬ್ರಾಹ್ಮಣ 
( ಎನ್) 

ಗೆಜ್ಜೆಗಾರ 
( ಒ) ಕಂಬಾರ್ 
( ಪಿ) ಕಮಾಲನ್ 
( ಕ್ಯೂ ) ಕಮ್ಮಾರ 
( ಆರ್‌) ಕಂಸಾಳ 
( ಎಸ್ ) ಕಂಸನ್ 

ಕಂಚಗಾರ್ 
( ಯು ) . ಕಂಚೋರ 
( ವಿ ) . ಕಂಚೂರಿ 
( ಡಬ್ದು) ಕಂಚುಗಾರ 

ಕಂಸಾರ್ 

ಕಸಾರ್ 
( ಜೆಡ್) ಲುಹಾರ್ 
( ಎಎ) 
(ಎಬಿ) ಪಂಚಾಲ್ 
(ಎಸಿ) 

ಪತ್ತರ್ 
(ಎಡಿ) 
( ಎಇ) ಸೋಹಗಾರ್ 
( ಎಎಫ್ ) | ಸೋನಾರ್ 
( ಎಜಿ) ಸೋನಿ 
(ಎಹೆಚ್ ) ಸತಾರ್ 
( ಎಐ) . ತಸಹಾನ್ 
( ಎಜೆ) ವಿಶ್ವಬ್ರಾಹ್ಮಣ 
( ಎಕೆ) ಥಟ್ಟನ್ 
( ಎಎಲ್ ) ಅಕ್ವಾಲಿ 
( ಎಎಂ) ಬಡಗಿ 

ಅಘೋರಿ 
ಕರ್‌ಕರ್ ಮುಂಡಾ 
ಅಜ್ಞಾನಿ 
ಅಂಬಲವಾಸಿ 
ಅಂಡೂರನ್ 


ಮೆಸ್ತ 


100 


101 . 


102 


103 


ಅಟರಿ 


ಅಥರಿ 
ಬಹುರೂಪಿ 


104 


ಬಕದ 


105 


ಬತಾಲ್ 


( ಬಿ) 


ಬಟ್ಟಲ್ 
ಬಟ್ಟರ್‌ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೫೧ 


106 


( ಎ ) 


107 


( ಎ ) 


ಬಾರ್ 
ಭಾಟ್ 
ಬೊಕ್ರೋಟ್ 
ಬಿನ್ನಪಟ್ಟ 
ಬಿಂಗಿ 


108 


109 


110 


ಬಗಡಿ 


ಬಗಾಡಿ 


ಬಗ್ಗಿ 
ಚಲಿಯನ್ 
ತೆರುವನ್ 
ಚೆಲ್ಲಿಯ 
ಚಂಬೋಟಿ 
ಚಂಬುಕುಟ್ಟಿ 
ಮೆಸ್ತಾ 
ಜಿಂಗಾರ್ 


112 


113 


114 


115 


116 


ಘಾಡಿ 


117 


| 


118 


119 


ఖార్జి 
ಪಿಂಗೈ 
ಗೋಸಾವಿ 
ಗೋಸಾಯನ್ 
ಗುಜಾರ್ 


120 


( ಬಿ) . 
( ಎ) 
( ಬಿ ) 


ಗುಜಾರ್ 


121 


ಗುರವ 


( ಬಿ) 


122 


ಗುರೊವ್ 
ಗಬ್ಬಿಟ್ 
ಗಪಿಟ್ 
ಗಾಬಿಟ್ 
ದಾಲಿಜ 
ಮಾರಯನ್ 
ಹೆಂಡೀವಟ್ಟಿ 
ಹಂಡೇವಜೀರ್ 
ಹಂಡೇಲ್ವತ್ 
ಹೊನ್ನಿಯರ್ 
ಹೂವಾಡಿಗ 


( ಬಿ) 


124 


125 


126 


127 


( ಬಿ ) 


ಹುಗಾರ್ 


( ಇ) 


ಹೂಗಾರ್ 
ಮಾಲಗಾರ್ 
| ಮಾಲಿ 
ಫೂಲ್ ಮಾಲಿ 
ಫುಲ್ ಮಾಲಿ 
ಫುಲಾರಿ 


( ಎಫ್ ) 


( ಹೆಚ್ ) 


೧೦೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


( ಐ) 


( ಜೆ ) 


128 | 


ಮೂಲಾರಿ 
| ಜೀರ್ 
ಕಾಡುಕೊಂಕಣಿ 
ಕರಿಕುಡುಂಬಿ 
ಕರುವ 


129 | 


130 


131 


ಖಾಟಿಕ್ 


ಕಟುಕ 


( ಬಿ) 
( ಸಿ) 


ಕಟುಗ. 
ಬೊಗಾರ್ 


132 


133 


ಕಸ್ಟಿನ್ 
ಕೋಲಾಯಿರಿ 


134 


( ಬಿ) 


ಕೋಯಿರಿ 


135 


ಕಣಿಸನ್ 


ಕಣಿಯರ್‌ 


( ಬಿ) 
( ಸಿ) 
( ಡಿ) 
( ಇ ) 


ಕಣಿಯರು 
ಕಣಿಯ 
ಕಣಿಯನ್ ( ಮೈಸೂರು 
ಜಿಲ್ಲೆಯ ಕೊಳ್ಳೇಗಾಲ 
ತಾಲ್ಲೂಕು ಹೊರತುಪಡಿಸಿ) 
ಕಣ್ಯನ್ 
ಕಣಬಿ 


( ಎಫ್ ) 


136 


( ಬಿ) 


ಕುಲವಾದಿ 


ಕುಣಬಿ 


ಕುಟುಮ 


137 
138 


ಮರ 


139 


ಮರಯನ್ 


ಮರವನ್ 


140 | 


141 


( ಬಿ) 


ಮುರಾರಿ 
ನಾಡೋರ 
ಉಪ್ಪು ನಾಡರ್ 
ತೊರ್ಕೆ ನಾಡೋರ್ 
ನಾಡೋರ್ 


( ಡಿ) 
( ಇ ) 
(ಎಫ್) 


ನಾಡವರ್ 


ನಾಡವ 


ಉಪ್ಪು ನಾಡೋರ 


142 


ನಾಲ್ಕಿ 


143 
144 


( ಎ ) 
( ಬಿ ) 


ಓಸ್ತನ್ 
ಪಂಡರಂ 
ಪಂಡಾರ್ 
ಪಂಡಾರ 
ಪನಬ 
ಪನ್ನೇಕರ ಕೊಂಕಣಿ 


145 


146 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೫೩ 


147 


ಪತ್ರ 


148 


ಪಿಚಾಟಿ 


149 | 


ಪಲ್ಲವನ್ 
ರಾಜಪುರಿ 


150 


( ಬಿ) 


ರಾಜಪುರ್ 


151 


152 


153 


ಬಾಲವಾಲಿಕರ್ 
ಸನಿಯಾರ್ 
ಶಾನನ್ 
ಸುದಿರ್ 
ಸೂದ್ರ 
ಸುಟ್ಟಾಲಿ 
ತಚಾಯಿರಿ 


154 


155 


156 


ತಿ 


157 


ಗವಂಡಿ 


( ಬಿ) 


158 


159 


| 


( ಬಿ ) 


( ಸಿ) 


ಗೋವಂಡಿ 
ವೆಟ್ಟುವನ್ 
ಎಕ್ಲರ್ 
ಯಕ್ಲರ್‌ 
ಈಗಳಿಕ 
ಗಟ್ಟಿ / ಗಟ್ಟಿಯವರು 
ಮೊಲೆದವ : ಪೋಲದವರು 
ಗುಡಿಗಾರ 
ದರ್ಜಿ 
ಭಾವಸಾರ ಕ್ಷತ್ರಿಯ 


160 


( ಬಿ) 


161 


162 


ಚಿಪ್ಪಿ 


( ಡಿ) 
( ಇ) 
(ಎಫ್) 


| ಚಿಪ್ಪಿಗ 
| ಸಿಂಪಿ 


ಶಿಂಪಿ 


( ಜಿ) 


ಸಾಯಿ 


( ಹೆಚ್ ) 


ಮಿರಾಜ್ 


( ಐ ) . 


ರಂಗಾರಿ 


ರಂಗೇಜ್ 


ನಿಲಾರಿ | 


ನಾಮದೇವ 


( ಎಲ್) 
( ಎಂ ) 


ನಾಮದೇವ ಸಿಂಪಿ 
ರಂಗಾರೆ 


( ಎನ್ ) . 
( ಒ ) 


163 


( ಬಿ) 


ನೀಲಗಾರ್ 
ದೇವಾಂಗ 
ದೇವಾಂಗ್ 
ಕೋಷ್ಠಿ 
ಹಟಗಾರ್ : ಹಟಕಾರ್ 
ಜೇಡ್ 


( ಇ ) 


೧೦೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


( ಎಫ್ ) 

( ಜಿ ) 
( ಹೆಚ್ ) 
( ಐ ) 


ವಿಂಕಾರ್ 
ಜುಲೋಹಿ 
ಹಲ್ಕಾರ್ 
ಹಟಗಾರ್ 


164 


( ಸಿ) 


ನೇಯ್ದಿ 
ಕುರುಹಿನ ಶೆಟ್ಟಿ 
ಬಿಳಿಮಗ್ಗ 
ತೊಗಟ 
ಸೋಣಿಗ 


(ಎಫ್) . 


ಜಂಖಾನ 


ಐರಿ 


ಅವಿರ್ 


( ಹೆಚ್ ) 
( ಐ ) 


ಸಲೆ 


ಪದ್ಮಸಾಲೆ 


ಸಾಲೆ 


ಕೈಕೋಳನ್‌ 


(ಎಲ್) 
( ಎಂ ) 
( ಎನ್) 


( ಒ) 


165 


ನೇಯ್ತಾರ್ 
ಜಾಡರ್ 
ಜಾಂದ್ರ 
ಸ್ವಕುಳಸಾಳೆ 
ಪಟೇಗಾರ್ 
ಪಟೇಕಾರಿ 
ಸೋಮವಂಶ ಸಹಸ್ರಾರ್ಜುನ 
ಕ್ಷತ್ರಿಯ 
ಗಾಣಿಗ 


( ಬಿ) 


166 


( ಎ ) 
( ಬಿ ) 


ತೇಲಿ 


( ಡಿ) 


167 


168 


ಗಾಂಡ್ಲ 
ವನಿಯನ್ 
ರಜಪೂತ್ 
ಅಮ್ಮ ಕೊಡವ 
ಅನಪ್ಪನ್ 
ಆಚಿಡಿ 
ಅಂಡಿಪಂಡಾರಂ 


169 


170 | 


( ಬಿ) 


171 


172 


( ಬಿ) 


173 


ಬಾಂಧಿ 
ಬೋಲಬಳ್ಳಾಲ 
ಬಲ್ಲಾಳ 
ಭಟಿಯಾಲ್ 
ಭಟ್ಟಿಯಾ 
ಚಕ್ಕನ್ 
ಡೋಗ್ರ 


( ಬಿ) 


174 


175 
176 
177 


ಗುಳ್ಳಿ 


ಹಿಂದೂ ಸಾದರು / ಸಾದರು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೫೫ 


178 


| 


( ಎ) 
( ಬಿ) 


ಜೆಟ್ಟಿ | ಜಟ್ಟಿ 
ಮಲ್ಲಾರು/ ಮಲ್ಲ ಕ್ಷತ್ರೀಯ 
ಮುಷ್ಟಿಗ 
ಕಲಾವಂತಿ 
ಭೋಗಂ / ತೆಲುಗ 


179 


( ಬಿ ) 


180 


ಕನಕನ್ 


ಕನಕರ್ 


ಕೊಟೆಗಾರ 


( ಇ) . 


( ಎಫ್ ) 


( ಹೆಚ್ ) 
( ಐ ) 


ಕೊಟೆಯಾರ 
ಕೊಥಾಟಿ 
ಕೊಳ್ಳೇಗಾರ 
ಕೊಟ್ಟೆಯಾರ 
ಕುಮಾರ ಕ್ಷತ್ರಿಯ 
ಕುಮಾರ ಪಂಥ್ / ಕೊಮಾರ 
ಪಂಥ್ 
ರಾಮ ಕ್ಷತ್ರಿಯ 
ರಾಮರಾಜ ಕ್ಷತ್ರಿಯ 
ಸೇರುಗಾರ (ಉತ್ತರ ಕನ್ನಡ) 
ಸರ್ವ್‌ಗಾರ್ ( ದಕ್ಷಿಣ ಕನ್ನಡ) 
ಕೋಟೆ ಕ್ಷತ್ರಿಯ 
ಕ್ಷತ್ರಿಯ / ಕ್ಷತ್ರಿ 
ಮಲವ 
ಮಲೆಯ 
ಆರೈನ್ 
ರಾಜು ಕ್ಷತ್ರಿಯ 
ರಾಜು - ರಾಜು 
ರಾಜುವರ್ / ರಾಜವರ್ / 
ರಾಚೀವಾರ್ 
ಸೋಮವಂಶ ಕ್ಷತ್ರಿಯ 


(ಎಲ್) . 


182 


183 


184 


185 


186 


( ಬಿ ) 


187 


188 


ಸ್ಥಾನಿಕ 


189 


( ಎ ) 


| ತುಳು 


( ಬಿ ) 


ತುಳುವ 


190 

ಮುಸ್ಲಿಂ 

ಪ್ರವರ್ಗ - ( ಬಿ ) 
ಕ್ರಮ ಸಂಖ್ಯೆ 

ಜಾತಿಯ ಹೆಸರು 
ಒಕ್ಕಲಿಗ 
( ಬಿ) ವಕ್ಕಲಿಗ 

ಸರ್ಪ ಒಕ್ಕಲಿಗ 
ಹಳ್ಳಿಕಾರ್‌ ಒಕ್ಕಲಿಗ 

ನಾಮಧಾರಿ ಒಕ್ಕಲಿಗ 
( ಎಫ್) | ಗಂಗಡ್ಕಾರ್ ಒಕ್ಕಲಿಗ 

ದಾಸ್‌ ಒಕ್ಕಲಿಗ 
(ಹೆಚ್) | ರೆಡ್ಡಿ ಒಕ್ಕಲಿಗ 


೧೦೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ಎ 


( ಐ ) 


ಮರಸು ಒಕ್ಕಲಿಗ 


ರೆಡಿ 


ಹಳ್ಳಿಕಾರ್ 
( ಎಲ್ ) | ಕುಂಚಿಟಿಗ. 


( ಎಂ ) ಗೌಡ 
( ಎನ್ ) . ಕಾಪು 
( ಒ ) | 
( ಪಿ ) 

ಕಮ್ಮ 


ಹೆಗ್ಗಡೆ 


( ಕ್ಯೂ ) . 


ರಡ್ಡಿ 


( ಆರ್‌) 


ಗೌಂಡರ್ 


ಕೊಡಗರು 


ಬಲಿಜ 


( ಬಿ) . 


ಬಲಜಿಗ / ಬಣಜಿಗ 


( ಎಫ್ ) 


ನಾಯ್ತು 
ಬೋಗಂ ತೆಲುಗು 
ತೆಲಗ ಬಲಿಜ 
ಶೆಟ್ಟಿ ಬಲಿಜ 
ಕಸ್ಟನ್ 
ಮನ್ನಾರ್ / ಮುನ್ನಾರ್ 
ಮುತ್ರಾಸಿ 


( ಹೆಚ್ ) 
( ಐ ) 


( ಜೆ) 


ಮರಾಚ 


ಜನಪ್ಪನ್ 
( ಎಲ್ ) ಬಳೆಗಾರ 
( ಎಂ ) ಬಣಕಾರ 

ವೀರಶೈವ ಲಿಂಗಾಯತ 
ಲಿಂಗಾಯತ ಉಪ ಜಾತಿಗಳಾದ 
ಹೆಳವ, ಅಂಬಿಗ, ಭೋಯಿ, 
ಗಂಗಮತ, ಸುಣಗಾರ , ಅಗಸ, 
ಮಡಿವಾಳ, ಕುಂಬಾರ, ಕುರುಬ , 
ಬಜಂತ್ರಿ, ಬಂಡಾರಿ , ಹಡಪದ, 
ಕ್ಷೌರಿಕ , ನವಲಿಗ , ನಾವಿ , ಅಕ್ಕಸಾಲಿ, 
ಬಡಿಗಾರ್, ಕಮ್ಮಾರ, ಕಂಸಾಳ, 

ಪಂಚಾಳ, ಮೇದರ ಉಪ್ಪಾರ 
( ಎ ) ಮರಾತ, ಮರಾಠ 

ಅರೆ ಕ್ಷತ್ರಿ, ಅರೆ ಮರಾಠ, ಆರ್ 

ಮರಾಠ 
( ಸಿ) ಆರ್ಯ, ಆರ್ಯರು 

ಕೊಂಕಣ ಮರಾಠ 
( ಇ) | ಕ್ಷತ್ರಿಯ ಮರಾಠ 
( ಎಫ್) ಕುಳವಾಡಿ 

ಕ್ರಿಶ್ಚಿಯನ್ 
( ಎ) | ಬಂಟ್‌ | ಬಂಟ್ 
( ಬಿ) | ಪರಿವಾರ ಬಂಟ್ 


( ಬಿ) 


( ಡಿ ) 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೧೦೫೭ 
ಜೈನರು ( ದಿಗಂಬರರು) 
ಸಾತಾನಿ 
| ಚಟ್ಟದ ಶ್ರೀವೈಷ್ಣವ 
ಕಾದ್ರಿ ವೈಷ್ಣವ 

ಸಮೆರವ 
( ಇ) ಸಾತ್ತದವಲ್ 
(ಎಫ್) | ಸಾತ್ತದವನ್ 

ವೈಷ್ಣವ 
ಟಿಪ್ಪಣಿ: 
ಬಿ ಪ್ರವರ್ಗದ ಅಡಿಯಲ್ಲಿ ಬರುವ ಯಾರೇ ವ್ಯಕ್ತಿಯು, 
1) ಅವನು / ಅವಳು , ಆತನ | ಆಕೆಯ , ಹೆಂಡತಿ ಅಥವಾ ಗಂಡ, ಆತನ | ಆಕೆಯ ತಂದೆ ತಾಯಿ ಅಥವಾ ಪೋಷಕರು, ಸರ್ಕಾರಿ 

ಸೇವೆಯಲ್ಲಿ 1ನೇ ದರ್ಜೆಯ ಅಥವಾ IIನೇ ದರ್ಜೆಯ ಅಧಿಕಾರಿಯಾಗಿದ್ದರೆ ಅಥವಾ ಸಾರ್ವಜನಿಕ ವಲಯದ ಉದ್ದಿಮೆಯಲ್ಲಿ 
ಸಮಾನವಾದ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಖಾಸಗಿ ಉದ್ಯೋಗದಾತನ ಅಧೀನ ಉದ್ಯೋಗಿಯಾಗಿದ್ದರೆ ಮತ್ತು 11ನೇ ದರ್ಜೆ 
ಅಧಿಕಾರಿಗಿಂತ ಕಡಿಮೆಯಿರದ ಸಂಬಳವನ್ನು (6000 - 11,200 ರೂ .ಗಳ ಪ್ರಾರಂಭಿಕ ಹಂತದ ವೇತನ ಶ್ರೇಣಿ) ಪಡೆಯುತ್ತಿದ್ದರೆ ; 
ಅವನು/ ಅವಳು, ಆತ / ಆಕೆಯ ಗಂಡ, ಹೆಂಡತಿ, ಆತನ | ಆಕೆಯ ತಂದೆತಾಯಿ / ಪೋಷಕರು ಆದಾಯ ತೆರಿಗೆದಾರರಾಗಿದ್ದರೆ | 
ಸಂಪತ್ತು ತೆರಿಗೆದಾರರಾಗಿದ್ದರೆ; 
ಅವನು/ ಅವಳು, ಆತ/ ಆಕೆಯ ಗಂಡ, ಹೆಂಡತಿ, ಆತನ | ಆಕೆಯ ತಂದೆತಾಯಿ / ಪೋಷಕರು ಮಾರಾಟ ತೆರಿಗೆ 
ನಿರ್ಧರಣೆಗೊಳಪಟ್ಟಿದ್ದರೆ; 
ಅವನು / ಅವಳು , ಆತನ | ಆಕೆಯ ಗಂಡ ಅಥವಾ ಹೆಂಡತಿ ಅಥವಾ ಆತನ / ಆಕೆಯ ತಂದೆತಾಯಿ / ಪೋಷಕರು ಅಥವಾ 

ಇಬ್ಬರೂ 8 ಹೆಕ್ಟೇರುಗಳಿಗಿಂತ ಹೆಚ್ಚಿನ ಮಳೆಯಾಧಾರಿತ ಅಥವಾ ಖುಷಿ ಅಥವಾ ಅದಕ್ಕೆ ಸಮಾನವಾದ ಜಮೀನನ್ನು ಹೊಂದಿದ್ದರೆ 
- ಈ ಮಾರುಕಟ್ಟೆ ಸಮಿತಿಯಲ್ಲಿ ಮೀಸಲಾತಿ ಸೌಲಭ್ಯಕ್ಕೆ ಹಕ್ಕುಳ್ಳವರಾಗಿರತಕ್ಕದ್ದಲ್ಲ. 

( ಬಿ .ಎಸ್, ಜಾಪಾಲಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14 
(1990ರ ಮೇ ಹದಿಮೂರನೇ ದಿನದಂದು ಕರ್ನಾಟಕ ವಿಶೇಷ ರಾಜ್ಯಪತ್ರದಲ್ಲಿ ಮೊದಲ ಬಾರಿಗೆ ಪ್ರಕಟವಾಯಿತು) 

ಕರ್ನಾಟಕ ಸಿವಿಲ್ ಸೇವೆಗಳ ಅಧಿನಿಯಮ , 1978 
(1985ರ ಜುಲೈ ಹನ್ನೆರಡನೇ ದಿನಾಂಕದಂದು ರಾಷ್ಟ್ರಪತಿಯವರ ಅನುಮತಿ ಪಡೆದಿದೆ). 

ಕರ್ನಾಟಕ ಸಿವಿಲ್ ಸೇವೆಗಳ ಅಧಿನಿಯಮ, 1978 
ಕರ್ನಾಟಕ ರಾಜ್ಯದ ಸಿವಿಲ್ ಸೇವೆಗಳಿಗೆ ನೇಮಕಗೊಂಡ ವ್ಯಕ್ತಿಗಳ ಮತ್ತು ಕರ್ನಾಟಕ ರಾಜ್ಯ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹುದ್ದೆಗಳ 
ನೇಮಕಾತಿ ಮತ್ತು ಸೇವಾ ಷರತ್ತುಗಳನ್ನು ನಿಯಂತ್ರಿಸುವ ಅಧಿನಿಯಮ. 

ಭಾರತ ಸಂವಿಧಾನದ 187ನೇ ಅನುಚ್ಛೇದದ (2) ನೇ ಖಂಡದ 229ನೇ ಅನುಚ್ಛೇದದ ( 2) ನೇ ಖಂಡದ ಮತ್ತು 309ನೇ ಅನುಚ್ಛೇದದ ಮತ್ತು 
ಏಳನೇ ಅನುಸೂಚಿಯ 11ನೇ ಪಟ್ಟಿಯ 3 ಮತ್ತು 41ನೇ ನಮೂದುಗಳ ಮೇರೆಗೆ, ರಾಜ್ಯ ವಿಧಾನ ಮಂಡಲವು, ಕಾನೂನಿನ ಮೂಲಕ, ಸಾರ್ವಜನಿಕ 
ಸೇವೆಗಳಿಗೆ ನೇಮಕಗೊಂಡ ವ್ಯಕ್ತಿಗಳ ಮತ್ತು ಕರ್ನಾಟಕ ರಾಜ್ಯದ ವ್ಯವಹಾರಗಳಿಗೆ ಸಂಬಂಧಿಸಿದ ಹುದ್ದೆಗಳ ಮತ್ತು ಕರ್ನಾಟಕ ರಾಜ್ಯ ವಿಧಾನ ಮಂಡಲದ 
ಸದನಗಳ ಸಚಿವಾಲಯ ಸಿಬ್ಬಂದಿಯ ನೇಮಕಾತಿ ಮತ್ತು ಸೇವಾ ಷರತ್ತುಗಳನ್ನು ; ಮತ್ತು ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಕಾರಿಗಳು ಮತ್ತು 
ನೌಕರರ ಸೇವಾ ಷರತ್ತುಗಳನ್ನು ನಿಯಂತ್ರಿಸಬೇಕಾಗಿರುವುದರಿಂದ; 

ಮತ್ತು ಮೇಲೆ ಹೇಳಿದ ವಿಷಯಗಳಿಗಾಗಿ ಮತ್ತು ಇದರಲ್ಲಿ ಇನ್ನು ಮುಂದೆ ಕಂಡುಬರುವ ಇತರೆ ವಿಷಯಗಳಿಗಾಗಿ ಕಾನೂನು ರಚಿಸುವುದು 
ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಇಪ್ಪತ್ತೊಂಬತ್ತನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ 
ಅಧಿನಿಯಮಿತವಾಗತಕ್ಕದ್ದು , ಎಂದರೆ : 

1. ಚಿಕ್ಕ ಹೆಸರು.- ಈ ಅಧಿನಿಯಮವನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ, 1978 ಎಂದು ಕರೆಯತಕ್ಕದ್ದು . 
1. ಕರ್ನಾಟಕ ಅಧಿನಿಯಮಗಳ ತಿದ್ದುಪಡಿ. 
(1) [ XXXX] 
(2) ಕರ್ನಾಟಕ ಪೋಲೀಸ್ ಅಧಿನಿಯಮ, 1963ರಲ್ಲಿ ( 1964ರ ಕರ್ನಾಟಕ ಅಧಿನಿಯಮ 4) 
( 3) ಕರ್ನಾಟಕ ಪೌರಸಭೆಗಳ ಅಧಿನಿಯಮ, 1964ರಲ್ಲಿ (1964ರ ಕರ್ನಾಟಕ ಅಧಿನಿಯಮ22) 


ಒ6 


೧೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
(4) ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966 ರಲ್ಲಿ ( 1966ರ ಕರ್ನಾಟಕ ಅಧಿನಿಯಮ 22), 59ನೇ 
ಪ್ರಕರಣದ ( 2) ನೇ ಉಪಪ್ರಕರಣದಲ್ಲಿ ಸಂವಿಧಾನದ 309ನೇ ಅನುಚ್ಛೇದದ ಮೇರೆಗೆ ” ಎಂಬ ಪದಗಳಿಗೆ ಬದಲಾಗಿ “ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ 
ಅಧಿನಿಯಮ, 1978 ” ಎಂಬ ಪದಗಳು ಮತ್ತು ಅಂಕಿಗಳನ್ನು ಪ್ರತಿಯೋಜಿಸತಕ್ಕದ್ದು. 

(5) ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 ರಲ್ಲಿ (1976ರ ಕರ್ನಾಟಕ ಅಧಿನಿಯಮ 14). 

1966ರ ಕರ್ನಾಟಕ ತಿದ್ದುಪಡಿ ಅಧಿನಿಯಮ 22 - ಕರ್ನಾಟಕ ಬಾಡಿಗೆ ನಿಯಂತ್ರಣ ಅಧಿನಿಯಮ, 1961ರ (1961ರ ಕರ್ನಾಟಕ ಅಧಿನಿಯಮ 
22) 2ನೇ ಪ್ರಕರಣದ ( 7) ನೇ ಉಪ ಪ್ರಕರಣದಲ್ಲಿ ( ಬಿಸಿ) ಖಂಡದ ತರುವಾಯ ಈ ಮುಂದಿನ ಖಂಡವನ್ನು ಸೇರಿಸತಕ್ಕದ್ದು, ಎಂದರೆ: 

( ಬಿಡಿ) ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ, 1966 (1966ರ ಕರ್ನಾಟಕ ಅಧಿನಿಯಮ 27) ರ 
ಮೇರೆಗೆ ಸ್ಥಾಪಿತವಾದ ಒಂದು ಮಾರುಕಟ್ಟೆ ಸಮಿತಿಗೆ ಸೇರಿದ ಯಾವುದೇ ಆವರಣಗಳಿಗೆ. 

_ 1974ರ ಕರ್ನಾಟಕ ತಿದ್ದುಪಡಿ ಅಧಿನಿಯಮ 32.- ಸಾರ್ವಜನಿಕ ಆವರಣಗಳ ( ಅನಧಿಕೃತ ಅಧಿಭೋಗದಾರರನ್ನು ಹೊರಹಾಕುವ) 
ಅಧಿನಿಯಮ, 1974ರ (1974ರ ಕರ್ನಾಟಕ ಅಧಿನಿಯಮ 32 ) 2ನೇ ಪ್ರಕರಣದ ( ) ನೇ ಉಪಖಂಡದ ವಿವರಣೆಯಲ್ಲಿ ( ಇ) ಖಂಡದಲ್ಲಿ ( ಬಿ) ಬಾಬಿನ 
ತರುವಾಯ ಈ ಮುಂದಿನ ಬಾಬುಗಳನ್ನು ಸೇರಿಸತಕ್ಕದ್ದು , ಎಂದರೆ: 

( ಬಿ) ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ, 1966ರ (1966ರ ಕರ್ನಾಟಕ ಅಧಿನಿಯಮ 27) ಮೇರೆಗೆ 
ಸ್ಥಾಪಿತವಾದ ಒಂದು ಮಾರುಕಟ್ಟೆ ಸಮಿತಿ. 

ಕರ್ನಾಟಕ ಸರ್ಕಾರ 
ಸಂಖ್ಯೆ: ಸಿಡಿ 370 ಎಂಆರ್‌ಇ 2003 

ಕರ್ನಾಟಕ ಸರ್ಕಾರದ ಸಚಿವಾಲಯ , 

ಬಹುಮಹಡಿ ಕಟ್ಟಡ, 

ಬೆಂಗಳೂರು, ದಿನಾಂಕ 22. 07. 2004. 

ಅಧಿಸೂಚನೆ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ಅಧಿನಿಯಮ , 1966 ( 1966ರ ಕರ್ನಾಟಕ ಅಧಿನಿಯಮ 27) ರ 146ನೇ 
ಪ್ರಕರಣದ (1) ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ಅಧಿಸೂಚನೆ ಸಂಖ್ಯೆ ಸಿಡಿ 370 ಎಂಆರ್‌ಇ 2003, ದಿನಾಂಕ 23. 02 .2004ರಲ್ಲಿ 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ) ನಿಯಮಗಳು , 1968ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಾಗಿ ನಿಯಮಗಳ ಕರಡನ್ನು 
ಕರ್ನಾಟಕ ವಿಶೇಷ ರಾಜ್ಯಪತ್ರ ದಿನಾಂಕ 26 .02.2004ರಲ್ಲಿ ಪ್ರಕಟಿಸಿ, ಅದರಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು 
ಆಹ್ವಾನಿಸಿರುವುದರಿಂದ ಮತ್ತು ಸದರಿ ಕರಡನ್ನು , ಅದು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 30 ದಿನಗಳ ತರುವಾಯ ಅದನ್ನು ಪರಿಗಣನೆಗೆ 
ತೆಗೆದುಕೊಳ್ಳಲಾಗುವುದೆಂದು ಸೂಚನೆ ನೀಡಲಾಗಿರುವುದರಿಂದ; 

ಮತ್ತು ಸದರಿ ರಾಜ್ಯಪತ್ರವನ್ನು 26.02.2004ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು ಯಾರೇ ವ್ಯಕ್ತಿಯಿಂದ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿಲ್ಲದಿರುವುದರಿಂದ; 

ಆದುದರಿಂದ ಈಗ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ) ಅಧಿನಿಯಮ , 1966ರ (1966ರ ಕರ್ನಾಟಕ ಅಧಿನಿಯಮ 
27) 146ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮುಂದಿನ ನಿಯಮಗಳನ್ನು ರಚಿಸುತ್ತದೆ, 
ಎಂದರೆ: 

1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ( ತಿದ್ದುಪಡಿ) 
ನಿಯಮಗಳು , 2004 ಎಂದು ಕರೆಯತಕ್ಕದ್ದು. 

(2) ಅವು, ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. 91ನೇ ನಿಯಮದ ತಿದ್ದುಪಡಿ.- ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ) ನಿಯಮಗಳು, 1968ರ 91ನೇ ನಿಯಮದ 
(1) ನೇ ಉಪನಿಯಮದಲ್ಲಿ "ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿಯಮಿತ" ಎಂಬ ಪದಗಳ ತರುವಾಯ " ಅಥವಾ ಯಾವುದೇ ರಾಷ್ಟ್ರೀಕೃತ 
ಬ್ಯಾಂಕುಗಳಲ್ಲಿ " ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಎನ್ , ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 
The above translation of the Karnataka Agricultural produce marketing (Regulation and development) Act 1966 , the Karnataka 
Agricultural produce marketing (Regulation and development) Rules, 1968 and the Karnataka Agricultural produce marketing 
(Regulation of Allotment of Property in Market Yards ) Rules , 2004 (with upto date amendments) shall be authoritative text in the 
Kannada Language under section 5A of the Karnataka Official Language Act, 1963. 

GOVERNOR OF KARNATAKA 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ . ಗುಂಜಿಗಾವಿ 
PR186 

ಸರ್ಕಾರದ ಕಾರ್ಯದರ್ಶಿ 
SC .100 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೦೫೯ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂ : ಹೆಚ್‌ಡಿ 203 ಎಸ್ ಎಸ್ಟಿ 2014, ಬೆಂಗಳೂರು, ದಿನಾಂಕ: 27 / 03 / 2014 , 
2014ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ, ಅನುಬಂಧದಲ್ಲಿ ಲಗತ್ತಿಸಿರುವ ಸೆಕ್ಟರ್ ಅಧಿಕಾರಿಗಳ ತಂಡಗಳಿಗೆ ವಿಶೇಷ 
ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಧಿಕಾರವನ್ನು ನಿರಂತರವಾಗಿ ಚುನಾವಣಾ ಅವಧಿಯು ಮುಕ್ತಾಯವಾಗುವವರೆಗೆ ನಿಗಾವಹಿಸಿ ಪರಿಶೀಲಿಸಲು ಮತ್ತು 
ನಿಯಮಗಳನ್ನು ಅನುಸರಿಸಿ ಕ್ರಮ ಕೈಗೊಳ್ಳಲು ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯ್ದೆ ಸಂಖ್ಯೆ : 2:1974) ರ ಕಲಂ 21ರ ಅಡಿಯಲ್ಲಿ ತಕ್ಷಣದಿಂದ 
ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ ) 
ಕೋಷ್ಟಕ 

193 - ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ 
ಅಧಿಕಾರಿಗಳ ಹೆಸರು ಪದನಾಮ ಮತ್ತು ವಿಳಾಸ 

ನಿಯೋಜಿಸಿರುವ ಮತಗಟ್ಟೆಗಳು ಮೊಬೈಲ್ ನಂ 
ಉಮೇಶಗೌಡ ಎಂ . ಎಂ . ಮುಖ್ಯ ಶಿಕ್ಷಕರು , ಜಿ .ಹೆಚ್.ಎಸ್. 

1,2 ,3,4,5,6,7,12,14,16 9945958325 
ಬೈರಾಪುರ | 

ಮುಖ್ಯ ಶಿಕ್ಷಕರು, ಜಿ.ಹೆಚ್ .ಎಸ್. 
ರಮೇಶ 

13,1,17,18,19,20,21,42,43 , 9449580419 
ಗುರುಮಾರನಹಳ್ಳಿ 

ಮುಖ್ಯ ಶಿಕ್ಷಕರು , ಜಿ .ಹೆಚ್.ಎಸ್. 
ನಂಜೇಗೌಡ 

8,9 ,10,11, 22 ,23,24,41 

9663782613 
ಸಾತೇನಹಳ್ಳಿ 

ಇ .ಸಿ . ಓ , ಬಿ . ಇ. ಓ ಕಚೇರಿ 
ಬಿ . ಆರ್‌. ನಾಗೇಶ್ 

25 ,26 ,36,37 ,38,39,40,57 ,59 9481594173 
- ಚನ್ನರಾಯಪಟ್ಟಣ 
ಲಕ್ಷ್ಮೀಕಾಂತ್ 

ಮುಖ್ಯ ಶಿಕ್ಷಕರು, ಜಿ. ಹೆಚ್ .ಎಸ್ . ಕಾಳೇಕೆರೆ 31,32 ,33 ,34 ,35 , 60 , 61,62 ,64 9482966894 

ಸಿ. ಆರ್. ಪಿ . ಬಿ.ಆರ್. ಸಿ. ಕೇಂದ್ರ 
ಪುರುಷೋತ್ತಮ್ 

27 ,28,29 ,30 ,65, 66 , 67 ,68, 69 8453422178 
ಚನ್ನರಾಯಪಟ್ಟಣ 

ಮುಖ್ಯ ಶಿಕ್ಷಕರು, ಜಿ. ಹೆಚ್ .ಎಸ್ . 
ಸಿದ್ದಲಿಂಗಪ್ಪ 

70, 71 ,72 ,74,110 ,111,112 ,113 | 9242148345 
ಮೇಘಲಕೇರಿ 


ಕ್ರ. ಸಂ . 


ಯೋಗನಂದ 


ಮುಖ್ಯ ಶಿಕ್ಷಕರು, ಜಿ . ಹೆಚ್ .ಎಸ್ . 

ಬಾಳಗಂಚಿ 


114 ,115 ,116,117,118,119,120,121, 

122123124 


9448731960 


ಶಂಕರೇಗೌಡ ಬಿ. ಎನ್. 


8105059545 


ಮುಖ್ಯ ಶಿಕ್ಷಕರು, ಜಿ. ಜಿ. ಹೆಚ್.ಎಸ್. 

ಶ್ರವಣಬೆಳಗೊಳ 
ಮುಖ್ಯ ಶಿಕ್ಷಕರು , ಜಿ. ಹೆಚ್.ಎಸ್. 
ಕುಂದೂರು ಮಠ ದಂಡಿಗನಹಳ್ಳಿ 


63 , 73,75 ,76 ,78,108 ,109,128, 

129,130 
125,126 ,127,131,132,151 ,152, 


ರಾಮಚಂದ್ರ 


9972831653 


153 ,154 


ತಿಮ್ಮೇಗೌಡ 


155, 156 ,157 ,158 ,159 ,160 ,231, 

232 ,233 


9880767972 


ಸೋಮನಾಥ 


ಮುಖ್ಯ ಶಿಕ್ಷಕರು, ಜಿ . ಹೆಚ್ .ಎಸ್ . ಎ . 

ಚೋಳೇನಹಳ್ಳಿ 

ಮುಖ್ಯ ಶಿಕ್ಷಕರು, 
ಜಿ. ಹೆಚ್.ಎಸ್. ಜುಟ್ಟನಹಳ್ಳಿ 
ಮುಖ್ಯ ಶಿಕ್ಷಕರು , ಜಿ. ಹೆಚ್.ಎಸ್. 

ತಗಡೂರು 


228,229,230, 234,235, 236, 

237, 238,239 


9731613132 


ಸಂಗಮೇಶ ಬಿ.ಕೆ. 


161,162,163,164,165,166,226, 

- 227,241 ) 


9611760155 


ಲೋಕೇಶ್, 


242 , 243, 244,245 , 246, 247 ,248, 

249 , 250, 251 


9480164101 


ಸಿ.ಆರ್.ಪಿ . ಅಕ್ಕನಹಳ್ಳಿ ಕ್ಲಸ್ಟರ್, 
ಚನ್ನರಾಯಪಟ್ಟಣ ತಾಲ್ಲೂಕು 
ಸಿ.ಆರ್. ಪಿ ., ಬಿ. ಆರ್‌. ಸಿ. ಸೆಂಟರ್‌, 

ಚನ್ನರಾಯಪಟ್ಟಣ 


ಡಿ.ಬಿ . ನಾಗೇಂದ್ರಕುಮಾರ್ 


240,262 ,263,264 ,266 , 267 ,268 , 

269 , 270 


9449318697 


೧೦೬೦ 


ಭಾಗ ೪ಎ 


ಕ್ರಸಂ. 


ಕ್ರಸಂ. 


ಅಧಿಕಾರಿಗಳ ಹೆಸರು 


ಅಧಿಕಾರಿಗಳ ಹೆಸರು 


ಮೊಬೈಲ್ ನಂ 


16 . 


ಲಿಂಗರಾಜು 


8150817990 


ಬಿ . ಎನ್. ಚಿಕ್ಕೇಗೌಡ 


9844384865 


ಸಣ್ಣಲಿಂಗೇಗೌಡ 


9591568942 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 
| 
ಪದನಾಮ ಮತ್ತು ವಿಳಾಸ 

ನಿಯೋಜಿಸಿರುವ ಮತಗಟ್ಟೆಗಳು 
ಬಿ.ಆರ್. ಪಿ, ಬಿ. ಆರ್‌. ಸಿ. ಸೆಂಟರ್ 

219, 222 ,252 , 253, 254 , 
ಚನ್ನರಾಯಪಟ್ಟಣ 

255 , 256, 265 
ಬಿ. ಆರ್. ಪಿ , ಬಿ . ಆರ್‌. ಸಿ . ಸೆಂಟರ್ 169 ,174175,176,177 , 218,220 , 
ಚನ್ನರಾಯಪಟ್ಟಣ 

223 ,224 ,225, 221 
ಸಿ . ಆರ್ . ಪಿ . 

134, 137 ,146,147,148,149,150 , 
ಸೆಂಟ‌, ಚನ್ನರಾಯಪಟ್ಟಣ 

167 ,168,170 
ಮುಖ್ಯ ಶಿಕ್ಷಕರು , ಜಿ. ಹೆಚ್ . ಎಸ್. 

56,58,79,80 ,77 ,82, 83 , 81 ,84,107 
ಮಟ್ಟನವಿಲೆ 
ಮುಖ್ಯ ಶಿಕ್ಷಕರು, ಜಿ . ಹೆಚ್ .ಎಸ್ . 

102,103 ,104,105 ,106 ,133,135 , 
ಕುಂಬೇನಹಳ್ಳಿ 

136 ,138 ,139 
ಉಪನ್ಯಾಸಕರು, ಸರ್ಕಾರಿ ಪಿ . ಯು . 

144 ,145,171,172 ,173, 206 , 
ಕಾಲೇಜು ಶ್ರೀರಾಮನಗರ 

207,205 ,208 
ಬಿ.ಆರ್.ಸಿ., ಬಿ.ಆರ್. ಸಿ. ಕಚೇರಿ 

213 ,214 ,215, 216, 217,257, 

258, 259 ,260, 261 , 


ತಿಪ್ಪೇಸ್ವಾಮಿ 


9535128856 


ರಮೇಶ್ 


9686467469 


ಎಸ್.ಹಿರಿಯಣ್ಣ 


97387535268 


22 . 


ಎ .ಎಸ್.ಕಾಳೇಗೌಡ 


9902633867 


ತಿಮ್ಮಯ್ಯ 


9902633867 


24 . 


ಡಿ. ಜಿ. ಪ್ರಕಾಶ್ 


9964452270 


25 . 


ಕೃಷ್ಣಗೌಡ 


9036179056 


26. 


ಜಿ.ಕೆ.ಶಿವಣ್ಣ 


9481118020 


27. 


ದೇವರಾಜೇಗೌಡ 


ಮುಖ್ಯ ಶಿಕ್ಷಕರು , ಜಿ . ಹೆಚ್ .ಎಸ್. 

44 ,45 ,46,47,48,49,50, 51,52, 96 
ಹೊರಸೋಮನಹಳ್ಳಿ 
ಬಿ .ಆರ್.ಸಿ. ಚನ್ನರಾಯಪಟ್ಟಣ 

53 ,54 ,55 , 85 ,86, 87,88,89 ,90 | 
ಬಿ.ಆರ್. ಪಿ., ಬಿ .ಆರ್. ಸಿ. ಚನ್ನರಾಯಪಟ್ಟಣ | 91 ,92,93,94,95,97,98, 100 ,101 ,178 | 
ಮುಖ್ಯ ಶಿಕ್ಷಕರು , ಜಿ .ಹೆಚ್.ಎಸ್. 

99 ,140 141,142 ,143179 , 
ಶ್ರವಣಬೆಳಗೊಳ 

180 ,181,182,183 
ಇ. ಸಿ. ಓ , ಬಿ. ಇ . ಓ ಕಚೇರಿ 

184, 185,186 ,187,188 ,189 ,190 ,191 , 
ಚನ್ನರಾಯಪಟ್ಟಣ 

192 ,193,194195196 
ಮುಖ್ಯ ಶಿಕ್ಷಕರು, ಜಿ . ಹೆಚ್. ಎಸ್ . 

197 ,198,199 ,200,201,202 ,203 , 
* ಕಾಂತರಾಜಪುರ | 

204 , 209 ,210,211, 212 
ಮುಖ್ಯ ಶಿಕ್ಷಕರು, ಜಿ . ಹೆಚ್.ಎಸ್. 

ಮೀಸಲು 
ಶ್ರವಣಬೆಳಗೊಳ 
ಮುಖ್ಯ ಶಿಕ್ಷಕರು, ಜಿ .ಹೆಚ್.ಎಸ್ . 

ಮೀಸಲು 
ಹಿರೀಸಾವೆ 


9964244170 


28. 


ಸತೀಶ್ ಹೆಚ್ .ಹೆಚ್ 


9449910016 


29 


ಸುಧಾ ಎಂ .ಎನ್. 


9164339688 


ವರಲಕ್ಷ್ಮೀ 


9448334599 


194 - ಅರಸೀಕೆರೆ ವಿಧಾನಸಭಾ ಕ್ಷೇತ್ರ 


) 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ 


ಉದಯ ಕುಮಾರ್ ಎಚ್ .ಕೆ 


9480417668 


ಕರಿಯಪ್ಪ 


9980953456 


ಉಪನ್ಯಾಸಕರು, ಸ. ಪ. ಪೂ .ಕಾಲೇಜು 9 , 10 , 11 , 12 , 13, 14 , 19 , 
ಜಾವಗಲ್ 

23 , 20, 21 , 32 
ಉಪನ್ಯಾಸಕರು, ಸ. ಪ. ಪೂ .ಕಾಲೇಜು | 42 , 43 , 40, 46, 41, 39 , 38, 37 , 
( ಬಾಲಕಿಯರ) ಅರಸೀಕೆರೆ 

_ 35 , 33 , 34 , 36 
ಮುಖ್ಯೋಪಾಧ್ಯಾಯರು, ಸ. ಪ್ರೌ . ಶಾಲೆ | 53 , 54, 55, 56 , 58 , 57 , 27, 29 , 
ಕರಗುಂದ 

28 , 44 , 45 
ಉಪನ್ಯಾಸಕರು, ಸ.ಪ. ಪೂ .ಕಾಲೇಜು 16 , 15 , 17 , 26 , 18, 25 , 
ಬಾಳೇನಹಳ್ಳಿ 

24 , 30, 31, 22 


ಗಂಗಾಧರಸ್ವಾಮಿ 


9945660246 


ಶಿವಮುರ್ತಿ ಎ .ಎಸ್ 


9845234101 


ಬಿ .ಎಮ್. ನಾಗರಾಜು 


ಉಪನ್ಯಾಸಕರು, ಸ . ಪ . ಪೂ .ಕಾಲೇಜು 

ಜಾವಗಲ್ 


| 111 , 109, 110 , 108, 107 , 52 , 51, 49 , 

_ 50, 48, 47 


9901225622 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೬೧ 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ 


ಸನವುಲ್ಲಾ ಎಮ್. ಎ 


9945457265 


219 , 220 , 221, 222 , 223 , 224, 
225, 259, 260, 261, 262 , 263 
236 , 237 , 238, 239 , 240 , 241, 
242, 243 , 244, 245 , 246 , 211 


ಸೊಮಶೇಕರಯ್ಯ 


9620417214 


ಡಿ.ಎಸ್.ಕುಮಾರಸ್ವಾಮಿ 


234, 235, 233 , 231 , 230, 229, 
250 , 251, 252 , 253 , 247 , 232 


9980609187 


ಮಿಥುನಾ ಪಿ 


248 , 273, 274, 275 , 270, 271, 
266, 267 , 268 , 258 , 264, 265 


9620417214 


ಉಪನ್ಯಾಸಕರು, ಸ. ಪ. ಪೂ .ಕಾಲೇಜು 

ಗಂಡಸಿ ಸಂತೇ ಮೈದಾನ 
ಸಹಾಯಕ ಕೃಷಿ ಅಧಿಕಾರಿಗಳು 

ಕೃಷಿ ಇಲಾಖೆ, ಅರಸೀಕೆರೆ 
ಸಹಾಯಕ ಕೃಷಿ ಅಧಿಕಾರಿಗಳು, 

ಕೃಷಿ ಇಲಾಖೆ, ಅರಸೀಕೆರೆ | 
ಸಹಾಯಕ ಕೃಷಿ ಅಧಿಕಾರಿಗಳು, 
ಕೃಷಿ ಇಲಾಖೆ ಅರಸೀಕೆರೆ 
ಸಹಾಯಕ ಕಾರ್ಯಪಾಲಕ 

ಅಭಿಯಂತರರು 
ಕಾರ್ಯಪಾಲಕ ಅಭಿಯಂತರರ ಕಛೇರಿ 

- ಅರಸೀಕೆರೆ 
ಸಹಾಯಕ ಪ್ರದ್ಯಾಪಕರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 

ಬಾಣವಾರ 
ಉಪನ್ಯಾಸಕರು , ಸ. ಪ. ಪೂ .ಕಾಲೇಜು 

( ಬಾಲಕರ ) ಅರಸೀಕೆರೆ 


254 , 256 , 257 , 228 , 255 , 226, 

227, 249 , 269 , 272 


ತಿಮ್ಮರಾಯಪ್ಪ 


9972532968 


164 , 65 , 66 , 169 , 170 , 171, 172 , 

_ 173 , 93 , 94 , 89, 90 | 


ಮಹೇಂದ್ರ ಎ .ಆರ್. 


9448654754 


| 79 , 80 , 81 , 82, 2 , 1, 3 , 4 , 5 , 6, 


ಎ . ರಮೇಶ 


9980953456 


7 , 8 


| 


ಸಿ.ಎನ್. ಚಿಕ್ಕೆಗೌಡ 


ಮುಖ್ಯೋಪಾಧ್ಯಾಯರು, ಸ. ಪ್ರೌ . ಶಾಲೆ 

ಚಗಚಗೆರೆ 


70 , 91, 68 , 92 , 99 , 67 , 95 , 96, 

97, 101, 98 , 62 


9743707462 


ಯು . ಹೆಚ್. ಮಂಜುನಾಥ್ 


9632443856 


ಗೋವಿಂದರಾಜ್. ಎಂ . ಎಸ್ . 


9964438882 


ಶಿವಕುಮಾರ ಬಿ . ಆರ್ 


9632745241 


ಮಂಜುನಾಥ್ 


9449857689 


ಸಂತೋಷ ಕೆ ,ಎಮ್ 


9880104040 


ಉಪನ್ಯಾಸಕರು, ಸರ್ಕಾರಿ ಪದವಿ 64 , 65 , 59 , 60, 63, 61, 100, 102 , 
ಪೂರ್ವ ಕಾಲೇಜು, ಜಾವಗಲ್ಲು 

103 , 104 , 66 , 105 
ಉಪನ್ಯಾಸಕರು, ಸರ್ಕಾರಿ ಬಾಲಕೀಯರ | 88, 87 , 86, 69, 71, 72 , 73 , 74 , 

ಪ. ಪೂ .ಕಾಲೇಜು, ಅರಸೀಕೆರೆ . 75 , 76, 77 , 83 , 84, 85, 78 
ಸಹಾಯಕ ತೋಟಗಾರಿಕಾ 124, 125, 126, 127, 128, 129 , 130, 
ಅಧಿಕಾರಿಗಳು , 

131, 132 , 133 , 134, 135 , 136, 137 
ತೋಟಗಾರಿಕಾ ಇಲಾಖೆ, ಅರಸೀಕೆರೆ 
ಕಾರ್ಯ ದರ್ಶಿಗಳು ಗ್ರೇಡ್ - 2 , ಕೃಷಿ | 138, 139, 140, 141, 142 , 143, 144 , 
ಉತ್ಪನ್ನ ಮಾರುಕಟ್ಟೆ ಸಮಿತಿ, ಅರಸೀಕೆರೆ | 145 , 146, 147 , 148 , 149, 150 

ಸಹಾಯಕ ಕಾರ್ಯಪಾಲಕ 151, 152 , 153 , 154, 155, 156, 157, 
ಅಭಿಯಂತರರು , (ಸಿವಿಲ್) 

158, 159 , 160 , 161 162 , 
ಕಾರ್ಯಪಾಲಕ ಅಭಿಯಂತರರ ಕಛೇರಿ, 

ಅರಸೀಕೆರೆ 
ಮುಖ್ಯೋಪಾಧ್ಯಾಯರು, ಸ. ಪ್ರೌ .ಶಾಲೆ 106 , 112 , 113, 114 , 116 , 117, 118 , 
ಬೆಲವತ್ತಹಳ್ಳಿ 

119, 120, 121, 122 , 123 
ಅಕ್ಷರ ದಾಸೋಹ, ತಾಲ್ಲೂಕ 163 , 167 , 168, 174, 175, 176, 177 , 
ಪಂಚಾಯತ್ ಅರಸೀಕೆರೆ 

178, 179 , 182 , 183 , 184 
ಉಪನ್ಯಾಸಕರು, ಸ. ಪ. ಪೂ .ಕಾಲೇಜು 180, 181 , 185, 187 , 188, 204, 205, 
ಬಾಳೇನಹಳ್ಳಿ 

206, 207 , 208, 209, 212 
ಮುಖ್ಯೋಪಾಧ್ಯಾಯರು, ಸ. ಪ್ರೌ .ಶಾಲೆ 115, 186 , 189, 190, 191, 192 , 193 , 
ಡಿ ಎಂ .ಕುರ್ಕೆ 

194 , 195 , 96 , 197, 199 
ಉಪನ್ಯಾಸಕರು, ಸ. ಪ. ಪೂ .ಕಾಲೇಜು 198, 200 , 201, 202 , 203 , 210 , 
ಬಾಣಾವರ 

213 , 214 , 215 , 216 , 217, 218 


ಶಂಕರ 


8861545690 


ಪ್ರಕಾಶ 


08174315728 


ಸಂತೋಷಕುಮಾರ 


9845234101 


ಆರ್ . ರಂಗಪ್ಪ 


9972834528 


ಪಾಲಾಕ್ಷಯ್ಯ ಯು . ಬಿ 


9886120765 


೧೦೬೨ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

195- ಬೇಲೂರು ವಿಧಾನಸಭಾ ಕ್ಷೇತ್ರ 


*) 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ . 


2|- 


| 


36 ,37 ,38,39 ,40 ,41, 42 , 43, 44 ,45 ,46 


9480857304 


ಕುಮಾರ ಬಿ . ವಿ., 
ಸಿದ್ದಲಿಂಗಸೂರೂರ 


ಪಿ . ಡಿ . ಓ , ಹನಿಕೆ ಗ್ರಾಮ ಪಂಚಾಯಿತಿ, 
ಪಿ. ಡಿ. ಓ , ರಜನಶಿರಿಯೂರು ಗ್ರಾಮ 

- ಪಂಚಾಯಿತಿ 


47 , 48 , 49 ,50 , 51,52 ,53 ,54 , 55 


9480867319 


9480867289 


ಕೃಷ್ಣಪ್ಪ ಪೂಜಾರಿ 
ಎಂ . ಬಿ. ಮಂಜೇಗೌಡ 


ಎನ್.ಸಿ. ಈರಯ್ಯ , 


ಪಿ . ಡಿ. ಓ , ಅಡಗೂರು ಗ್ರಾಮ ಪಂಚಾಯಿತಿ 56,57,58 ,59, 60 . 61 , 62 ,63, 64,65 ,66,79 | 
ಸಹಾಯಕ ಕಾರ್ಯ ಪಾಲಕ ಅಭಿಯಂತರರು , | 77, 78, 80 , 81, 82 , 83, 84 , 85 , 86 , 
ಪಿ . ಡಬ್ಲೂಡಿ, ಬೇಲೂರು 

87 , 88, 153 
ಜೂನಿಯರ್ ಇಂಜಿನಿಯರ್, ಜಿಲ್ಲಾ 

8990 ,91 ,92,93,95,147,148 | 
ಪಂಚಾಯತ್ ಇಂ . ಉ .ವಿಭಾಗ, ಬೇಲೂರು 
ಪಿ. ಡಿ.ಓ , ಅನುಘಟ್ಟ ಗ್ರಾಮ ಪಂಚಾಯಿತಿ 117, 118, 119,132 ,133,140,141,135 , 

138,120 ,128,129 


8762849772 


6 | ಶಾಂತಕುಮಾರ್ ಪಿ . ಎಂ . 


9480867291 


ಹರ್ಷ ಕೆ . 


ಪಿ . ಡಿ . ಓ , ಯಮಸಂಧಿ ಗ್ರಾಮ ಪಂಚಾಯಿತಿ 


9480867325 


99 ,100 ,101,102 ,103,104 ,105 , 

106108107109 


8 | ತಾರಾನಾಥ್ ನಾಯಕ್ 


175 ,176 ,177,178,179 ,180 , 181,182 ,183 


1 9480867292 


ಪಿ. ಡಿ. ಓ , ಅರೇಹಳ್ಳಿ ಗ್ರಾಮ ಪಂಚಾಯಿತಿ 

ಪಿ . ಡಿ . ಓ , ಹಗರೆ ಗ್ರಾಮ ಪಂಚಾಯಿತಿ 
- ಪಿ . ಡಿ. ಓ , ಮದಘಟ್ಟ ಗ್ರಾಮ ಪಂಚಾಯಿತಿ 


112 ,113 ,114 ,115 ,137 ,136,195 ,194,206 | 


ಅಶ್ವತ್ ಕುಮಾರ್ 
ಗುರುಪ್ರಸಾದ್ 


9480867302 


10 


9480867315 


126127122123,124 ,130 , 

131121125, 139 ,134 


ನವೀನ್‌ಕುಮಾರ್‌ 


ಪಿ . ಡಿ . ಓ , ಕೆಸಗೋಡು ಗ್ರಾಮ ಪಂಚಾಯತಿ 


9480867310 


187,188, 186 ,146,185 ,212 ,213 ,184 , 

225 ,223, 224, 214 , 222 


ಧರ್ಮೇಗೌಡ 


924206115 


149 ,150,151152 ,154155156, 

169 ,170 ,171 ,172173174 , 


ಉಪನ್ಯಾಸಕರು, ಸ. ಪ . ಪೂ .ಕಾಲೇಜು 

ಹಳೇಬೀಡು 
ಉಪನ್ಯಾಸಕರು, ಸ. ಪ. ಪೂ ಕಾಲೇಜು 

ಹಳೇಬೀಡು 


13 | ಕೆ. ಎಂ . ಪಾಪೇಗೌಡ 


9481967758 


215 , 221, 216 , 217, 218 , 252 , 219, 
220, 251, 250, 248, 249, 247 , 253 


14 | 


ಡಿ . ಜೆ . ಮಹೇಶ್ ಎ . ಇ . 


ಜಿಲ್ಲಾ ಪಂಚಾಯತ್ , ಬೇಲೂರು 


9945627870 


193,189 ,192,190 ,191, 211 ,209 , 

210 , 228,226, 227 


ಗವಿರಂಗಪ್ಪ 


9141834799 


207 , 229 , 231,208,230 ,245 , 

246, 255, 254 


16 | 


ಬಿ .ಎಲ್. ಧರ್ಮೇಶ್ 


ಸಹಾಯಕ ಅಭಿಯಂತರರು, ಯಗಚಿ, 

ಬೇಲೂರು 
ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ, 

ಬಿಕ್ಕೋಡು. 
ಎ. ಇ. ಪಿ.ಡಬ್ಲೂಡಿ, ಬೇಲೂರು. 


9480867294 


243 ,244 , 257 ,256 ,266 ,267 , 

265 ,259 ,258 


17 | 


ಸೋಮಶೇಖರೇಗೌಡ 


9141810068 


201, 232 ,242 ,235 , 236 ,237, 238 , 

239 ,241,260,240 


18 | 


ವಾಸು, 


233 ,234 ,262 ,263 ,264,268, 261 


9591144101 


ಪಿ. ಡಿ. ಓ. ತುಂಬದೇವನಹಳ್ಳಿ ಪಂಚಾಯಿತಿ, 

ಬೇಲೂರು 
ಪಿ. ಡಿ.ಓ, ದಬ್ಬೆ , ಗ್ರಾಮ ಪಂಚಾಯಿತಿ 


19 | 


ಶಿವಕುಮಾರ್ ಬಿ . ಸಿ . 


110111 ,198,197,199, 200 ,202, 


9480867298 


203 , 205196,204 


20 || 


ಗಂಗೇಗೌಡ 


9480135742 


ಮುಖ್ಯ ಶಿಕ್ಷಕರು, ವಿವೇಕಾನಂದ ಪ್ರೌಡಶಾಲೆ, 

ಬೇಲೂರು 


ಶಂಕರಲಿಂಗೇಗೌಡ 


14,15, 23 ,22 , 24, 25 , 26,27,28 


9141650975 


ಸಹಾಯಕ ಪ್ರಾಧ್ಯಾಪಕರು , ಪ್ರ . ದ. ಕಾಲೇಜು 

ಜಾವಗಲ್ 


22 | 


31,32 ,33 ,69,70,162,163,164,165 


9886669522 


.ಶಿವಶಂಕರ ಮೂರ್ತಿ 

ಎಸ್ . ಎನ್ . 


ಉಪನ್ಯಾಸಕರು, ಪ್ರಥಮ ದರ್ಜೆ ಕಾಲೇಜು 

ಜಾವಗಲ್ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೬೩ 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ . 


೫)೩|ಇ 


ಶಿವಶಂಕರಪ್ಪ ಕೆ.ಆರ್‌. 


29,30, 68 ,34,35 , 67,76,157 


9972769228 


24 | ಎಸ್ . ಈ ವಿರೂಪಾಕ್ಷ 


ಮುಖ್ಯೋಪಾಧ್ಯಾಯರು, ಸಾಣೇನಹಳ್ಳಿ, 

ಹಳೇಬೀಡು 
ಪಿ. ಡಿ. ಓ , ಜಾವಗಲ್ ಗ್ರಾಮ ಪಂಚಾಯಿತಿ 
ಉಪನ್ಯಾಸಕರು, ಪ್ರ . ದ. ಕಾಲೇಜು ಜಾವಗಲ್ 


6 , 7 ,8 ,9 ,16 ,17 ,18 ,19 , 20, 21 


9480867235 


ಕೆ .ಬಾಷಾ 


7353920178 


71,72 ,73,74 ,75 ,158,159 ,161, 

160 ,166,168,167 


26 | ಹಪೀಜ್ ರೆಹಮಾನ್ 


94,96 , 97,98 ,116 ,142 ,143 ,145 ,144 


9480867499 


ಜೂನಿಯರ್ ಇಂಜಿನಿಯರ್, ಜಿಲ್ಲಾ 
ಪಂಚಾಯತ್, ಬೇಲೂರು 

ಮೀಸಲು 


27 


ಡಿ .ಎಸ್.ಗಣೇಶ್ 


9449305191 


ಎನ್.ಕೆ. ನಾಗರಾಜ್ 


9448409008 


ಕ್ರಸಂ. 


ಅಧಿಕಾರಿಯ ಹೆಸರು 


ಮೊಬೈಲ್ ನಂ . 
8746903965 


1. 


| 


ಡಾ|| ಎಂ . ಕುಮಾರಸ್ವಾಮಿ 


2. | 


ಡಾ|| ಪುಟ್ಟಸ್ವಾಮಿ 


9845134719 


ಡಾ|| ಪಿ. ಶರಣಪ್ಪ 


9945242161 


ಜೂನಿಯರ್ ಇಂಜಿನಿಯರ್, 

ಮೀಸಲು 
ಜಿ . ಪಂ . ಇಂ .ವಿಭಾಗ ಬೇಲೂರು 
ಜೂನಿಯರ್ ಇಂಜಿನಿಯರ್ 

ಮೀಸಲು 
ಜಿ . ಪಂ . ಇಂ .ವಿಭಾಗ, ಬೇಲೂರು 

196 - ಹಾಸನ ವಿಧಾನಸಭಾ ಕ್ಷೇತ್ರ 
ಪದನಾಮ ಮತ್ತು ವಿಳಾಸ 

ನಿಯೋಜಿಸಿರುವ ಮತಗಟ್ಟೆಗಳು 
ಅಸಿಸ್ಟೆಂಟ್ ಪ್ರೊಫೆಸರ್‌, 

27 , 12 , 13 , 10 , 11 , 9 , 7, 
ಹೇಮಗಂಗೋತ್ರಿ ಹಾಸನ . 

8, 6 , 28 , 14 
ಅಸಿಸ್ಟೆಂಟ್ ಪ್ರೊಫೆಸರ್‌, 5, 4, 3, 2, 25, 22, 18 , 15, 1, 16 
ಹೇಮಗಂಗೋತ್ರಿ ಹಾಸನ. 
ಅಸಿಸ್ಟೆಂಟ್ ಪ್ರೊಫೆಸರ್ , 

17, 31, 29 , 30 , 26 , 24, 
ಹೇಮಗಂಗೋತ್ರಿ ಹಾಸನ. 

23 , 33 , 32 , 46, 45 
ಸಹಾಯಕ ಅಭಿಯಂತರರು , 

43, 44, 35 , 21, 19 , 20 , 
ಲೋಕೋಪಯೋಗಿ ಇಲಾಖೆ, ಹಾಸನ 

36, 37, 38, 34 
ಅಸಿಸ್ಟೆಂಟ್ ಪ್ರೊಫೆಸರ್, 

42 , 40 , 41, 71, 70 , 72 , 
ಹೇಮಗಂಗೋತ್ರಿ ಹಾಸನ. 

246, 247, 249, 39 
ಅಸಿಸ್ಟೆಂಟ್ ಪ್ರೊಫೆಸರ್ , 

68, 69 , 67 , 73, 74 , 76 , 77 , 78, 
ಹೇಮಗಂಗೋತ್ರಿ ಹಾಸನ . 

79, 80, 75 
ಉಪನ್ಯಾಸಕರು, ಎಂ . ಕೃಷ್ಣ ಪದವಿ 265, 264, 263, 259 , 260 , 261 , 
ಪೂರ್ವ ಕಾಲೇಜು, ಹಾಸನ 

262 , 257 , 58, 239 , 241 
ಉಪನ್ಯಾಸಕರು, ವಾಣಿವಿಲಾಸ | 250 , 251, 252 , 253, 254, 255 , 
ಬಾಲಕಿಯರ ಪದವಿ ಪೂರ್ವ ಕಾಲೇಜು, 256, 238 , 240, 236 

ಹಾಸನ 


4 . 


| 


ಎಂ . ವಿ .ಶ್ರೀನಿವಾಸ ಮೂರ್ತಿ 


| 9448912969 


ಎಂ . ಮಹದೇವ್ ಪ್ರಸಾದ್ 


9448411435 


6 . 


| 


ಎ .ಎಸ್ . ರವೀಂದ್ರ ಬಾಬು | 


9535643594 


ಟಿ. ಎಂ . ಶಿವಶಂಕರಪ್ಪ 


9986057594 


ಉಪೇಂದ್ರ ಪ್ರಕಾಶ್ 


9448246013 


9 , 


| 


ಟಿ. ಹೆಚ್. ಅಪ್ಪಾಜಿಗೌಡ 


9448957524 


237 , 231, 232 , 233, 245 , 242, 

243, 244 , 248, 82 


10 . | 


- ಎಂ . ಶೇಖರ್‌ಶೆಟ್ಟಿ , 


ಉಪನ್ಯಾಸಕರು, ಎಂ . ಕೃಷ್ಣ ಪದವಿ 

ಪೂರ್ವ ಕಾಲೇಜು, ಹಾಸನ 
ಉಪನ್ಯಾಸಕರು Biforcated 
ಬಾಲಕಿಯರ ಕಿರಿಯ ಪದವಿ ಪೂರ್ವ 
ಕಾಲೇಜು, ಗಂಧದ ಕೋಟಿ, ಹಾಸನ 


9886691807 


99 , 100, 101, 102 , 105 , 106 , 107 , 

108 , 109 , 110, 103 


11 . 


| 


ಹೆಚ್. ಎಂ . ಉಮೇಶ್ 


9972339041 


ಉಪನ್ಯಾಸಕರು, ಎಂ . ಕೃಷ್ಣ ಪದವಿ 
ಪೂರ್ವ ಕಾಲೇಜು, ಹಾಸನ 


_ 53 , 52 , 104, 51 , 54, 94, 95, 96 , 

97, 98 
48, 49 , 47, 61, 62 , 66, 83, 63, 

64 , 65 


ಶಾಂತಕುಮಾರ್ ವಿ . ಎಸ್. 


9481339616 


ಉಪನ್ಯಾಸಕರು, ಎಂ . ಕೃಷ್ಣ ಪದವಿ 

ಪೂರ್ವ ಕಾಲೇಜು, ಹಾಸನ 


೧೦೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಅಧಿಕಾರಿಯ ಹೆಸರು 


ಕ್ರ. ಸಂ . 
_ 13. 


ನಿಯೋಜಿಸಿರುವ ಮತಗಟ್ಟೆಗಳು 
50 , 55 , 56 , 57 , 58 , 60 , 59 , 113 , 

_ 114 , 115 


ಮೊಬೈಲ್ ನಂ . 
9731931020 


ಶ್ರೀನಿವಾಸ್ ಹೆಚ್ . ಎಸ್. 


ರವಿಕುಮಾರ್ 


ಪದನಾಮ ಮತ್ತು ವಿಳಾಸ 
ಉಪನ್ಯಾಸಕರು, ಎಂ . ಕೃಷ್ಣ ಪದವಿ 

ಪೂರ್ವ ಕಾಲೇಜು, ಹಾಸನ 
ಉಪನ್ಯಾಸಕರು , ಎಂ . ಕೃಷ್ಣ ಪದವಿ 
ಪೂರ್ವ ಕಾಲೇಜು, ಹಾಸನ 

ಸಹಾಯಕ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಹಾಸನ 
ಹಿರಿಯ ಉಪನ್ಯಾಸಕರು, ಎಂ . ಕೃಷ್ಣ 
ಪದವಿ ಪೂರ್ವ ಕಾಲೇಜು, ಹಾಸನ 


111 , 112 , 234 , 195 , 144 , 145 , 146, | 9972792720 

147, 194, 235 


ರಾಯಚಂದ್ರ, 


151, 152 , 149 , 150, 198, 199, 197, 9964182644 

196 , 192 , 193 
200 , 190, 191, 201, 189, 158, 157, | 9449211821 

156 , 153 , 152 


ಕೃಷ್ಣಸ್ವಾಮಿ 


Le 


ಸುಭಾಶೆಟ್ಟಿ 


9481115074 


ಉಪನ್ಯಾಸಕರು , ಬಾಲಕಿಯರ ಪದವಿ 
ಪೂರ್ವ ಕಾಲೇಜು, ಗಂಧದಕೋಟಿ, 

ಹಾಸನ 


84 , 85 , 86 , 87 , 88 , 89, 90, 91, 

92. 93 


18 . 


| 


ರಾಮಚಂದ್ರ ಎಸ್.ಎಸ್ . 


| 9535165021 


116 , 117, 118, 119 , 120 , 121, 122 , 

123 , 124 , 125 


ಜೂನಿಯರ್ ಇಂಜಿನಿಯರ್, O/ o 
ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. 
ನಂ .2 ಹೇಮಾವತಿ ಎಡದಂಡೆ ನಾಲಾ 

ವಿಭಾಗ, ಹಳೆಕೋಟೆ 
ಪ್ರಾಧ್ಯಾಪಕರು, ಎಂ . ಸಿ. ಇ., ಹಾಸನ . 


19 . | 


ಹೆಚ್.ಎಸ್. ನರಸಿಂಹನ್ 


125 , 127 , 128 , 130 , 131, 132 , 133 , 

134 , 135 , 129 
136, 137, 138 , 139 , 140, 141 , 142, 

143 , 153 , 154 


20. 


ಎಸ್ .ಎನ್. ನಾಗೇಶ್ 


9483985019 


21. 


ಬಾಷಬಿ ತಮ್ಬತ್ 


159, 160, 161, 62 , 163 , 164, 165 , | 9900544555 

166, 167, 168 


ಅಸಿಸ್ಟೆಂಟ್ ಪ್ರೊಫೆಸರ್ , 
ಬಯೋಟೆಕ್ನಾಲಜಿ , ಕೃಷಿ 
ವಿಶ್ವವಿದ್ಯಾನಿಲಯ , ಸಾರಾಪುರ 
ಅಸಿಸ್ಟೆಂಟ್ ಪ್ರೊಫೆಸರ್‌, 
ಬಯೋಟೆಕ್ನಾಲಜಿ, ಕೃಷಿ 
ವಿಶ್ವವಿದ್ಯಾನಿಲಯ , ಸಾರಾಪುರ. 
ಅಸಿಸ್ಟೆಂಟ್ ಪ್ರೊಫೆಸರ್‌, 
ಬಯೋಟೆಕ್ನಾಲಜಿ , ಕೃಷಿ 
ವಿಶ್ವವಿದ್ಯಾನಿಲಯ , ಸಾರಾಮರ. 
ಕೃಷಿ ಕಾಲೇಜು, ಕಾರೇಕೆರೆ 


ಡಾ || ಜಿ. ಜಿ. ಕಡಳ್ಳಿ 


170 , 171 , 172 , 173, 174 , 175, 176 , | 9480302552 

177, 178, 169 


ಡಾ : ನಾಗೇಶ್ ಜಿ. 


179 , 180 , 181, 182 , 183 , 184, 185 , | 9986500489 

186 , 187 , 188 


24 . 


ಉಮೇಶ್ 


| 8123267588 


202 , 203 , 204 , 205 , 206 , 207 , 

208, 209 , 210, 211 


25 . 


ಮಂಜುನಾಥ್ 


ಅಸಿಸ್ಟೆಂಟ್ ಪ್ರೊಫೆಸರ್ , 
ಬಯೋಟೆಕ್ನಾಲಜಿ, ಕೃಷಿ ಕಾಲೇಜು, 

ಕಾರೇಕೆರೆ 
ಅಸಿಸ್ಟೆಂಟ್ ಪ್ರೊಫೆಸರ್ , 
ಬಯೋಟೆಕ್ನಾಲಜಿ, ಕೃಷಿ ಕಾಲೇಜು, 

ಕಾರೇಕೆರೆ 
ಸಹಾಯಕ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಹಾಸನ 


212, 213, 214 , 215 , 216 , 217, 218, | 9739996724 

219 , 220, 221, 222 


26. 


ಜೆ . ಬಿ . ರಮೇಶ್ 


8722526214 


223, 224 , 225 , 226 , 227, 228, 

229 , 230, 81 


ಮೀಸಲು 


27. 


ಮೀಸಲು 


9916220730 


28 . 


ಮೀಸಲು 


9449462399 


29 . 


ಮೀಸಲು 


9611138618 


| ವಿಜಯ್‌ಕುಮಾರ್ ಜಿ, ತಿಲೆ ಪ್ರಾಧ್ಯಾಪಕರು, ಎಂ . ಸಿ . ಇ . ಹಾಸನ 
- ಎಂ . ಎನ್ .ರವಿಕುಮಾರ್ | ಸಹ ಪ್ರಾಧ್ಯಾಪಕರು, ಎಂ .ಸಿ.ಇ, ಹಾಸನ 
ಕೀರ್ತಿ ಡಿ . ಎಸ್ . ಸಹಾಯಕ ಪ್ರಾಧ್ಯಾಪಕರು, ಎಂ .ಸಿ. ಇ. 

- ಹಾಸನ 
ಡಾ : ಮೋಹನ್ ಕುಮಾರ್ ಪ್ರಾಧ್ಯಾಪಕರು, ಎಂ . ಸಿ. ಇ, ಹಾಸನ 

ಚೌಹಾನ್ 


30 . 


ಮೀಸಲು 


9481966596 


ಭಾಗ ೪ಎ 


೧೦೬೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

197 - ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ 


೫) 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ 


ಕುಮಾರ್ 


261,233,232,253, 254 , 255, 260, 

313 , 314, 315 


9480695244 


ಡಾ .ಶ್ರೀರಂಗ 


293 , 294 , 295, 249,307 ,306 ,316, 

312, 310 


8722452345 


BRC 
B R C ಆಫೀಸ್, ಹೊಳೆನರಸೀಪುರ 
ಮುಖೋಪಾಧ್ಯಾಯರು G H S 

ಯಳ್ಳೇಶಪುರ 
ಉಪನ್ಯಾಸಕರು G GJ C 

ಹೊಳೆನರಸೀಪುರ 
ಉಪನ್ಯಾಸಕರು G BJ C 

ಹೊಳೆನರಸೀಪುರ 


ಕುಮಾರಸ್ವಾಮಿ 


251 , 250, 237, 238, 239 ,243, 242 , 

240,241 ,236 


9008939065 


ಮಹದೇವ ಡಿ 


268 ,269,270, 271 , 272 , 

273, 274, 275 


9945720445 


ಪ್ರಕಾಶ್ ಕೆ.ಎನ್. 


8722731377 


ಎಸ್.ಎನ್ . ನಾಗರಾಜು 


8453821293 


ಕಂಬೇಗೌಡ 


9141394267 


8971670974 


ರಂಗೇಗೌಡ ಎಂ . ಜಿ . 
ಎಸ್.ಆರ್. ಲೋಕೇಶ್ 


9449207279 


ಕೃಷ್ಣಯ್ಯ 


9902082350 


ಕಾಂತರಾಜು ಬಿ .ಎನ್ . 


9741832168 


ರಂಗೇಶ್ ಬಿ . ಜೆ. 


ಮುಖೋಪಾಧ್ಯಾಯರು 

276, 277,278, 279 , 280 , 
GHS ಗನ್ನಿಕಡ 

281, 282 , 283 
T PO 

284 , 286 , 287, 288, 289, 
BE O Office H . N .pura 

290,291, 292 , 
ಉಪನ್ಯಾಸಕರು ಸರ್ಕಾರಿ ಪದವಿ 308,309,305, 304,303,302 ,296 , 
ಪೂರ್ವ ಕಾಲೇಜು, ಹಳೇಕೋಟೆ 

298, 301,300 
ಉಪನ್ಯಾಸಕರು GJ Cಮೂಡಲಹಿಪ್ಪೆ 299 ,246, 297 , 247,248,245, 244 

ಮುಖೋಪಾಧ್ಯಾಯರು K H B | 225 , 226, 220 ,221, 222 , 223 ,224 , 
ಕಾಲೋನಿ ಹೊಳೆನರಸೀಪುರ 

227 ,256, 257, 258, 259 
ಮುಖೋಪಾಧ್ಯಾಯರು G H S 252 ,234, 235 , 209 ,231 ,228, 229 , 
ಬಾನುಕುಪ್ಪೆ 

230 , 214 , 210 
ಮುಖೋಪಾಧ್ಯಾಯರು G H S 181 , 182,183 , 184 ,185 , 186, 187, 
ಅತ್ತಿಚೌಡೇನಹಳ್ಳಿ 

212 , 211 , 213 
ಮುಖೋಪಾಧ್ಯಾಯರು G BJ C 285 ,311,262,263, 264 , 
ಹೊಳೆನರಸೀಪುರ 

265 ,266, 267 
ಉಪನ್ಯಾಸಕರು GBJC 163 ,162 , 189, 190,188,192 , 191 , 
ಹೊಳೆನರಸೀಪುರ 

_ 208 
ಮುಖೋಪಾಧ್ಯಾಯರು GH S 206,205, 207,195,196,204 , 
ನಗರನಹಳ್ಳಿ 

200 ,201 , 203 , 202 
ಉಪನ್ಯಾಸಕರು G GJ C 

160,161 , 159 ,132 ,133, 
ಹೊಳೆನರಸೀಪುರ 

134,130, 131 
ಉಪನ್ಯಾಸಕರು G GJ C 

53 ,54 ,55 ,56,57,58,59,60, 
ಹೊಳೆನರಸೀಪುರ 
ಮುಖೋಪಾಧ್ಯಾಯರು 

78,76,77,79,80, 81 , 82 , 83 
G H S ಆಲದಹಳ್ಳಿ 
| ಶಿಕ್ಷಕರು G BJ C ಹೊಳೆನರಸೀಪುರ | 84 ,115 , 111 , 112, 113,114,123 , 124 | 


9945332747 


ಅರುಣಕುಮಾರ್ ಪಿ . ಜೆ . 


9008383712 


ಶ್ರೀನಿವಾಸ್ 


8762375164 


ವೆಂಕಟೇಶ 


9035382112 


ಸುರೇಶ 


9902367234 


ಹೊನ್ನೇಶಕುಮಾರ್ 


9743331815 


ಮಹೇಶ್ ಬಿ . ರುದ್ರಪ್ಪ 


9482106981 


ಪರಶಿವಮೂರ್ತಿ 


BRP 


9448654918 


_ B R Cಆಫೀಸ್, ಹೊಳೆನರಸೀಪುರ 


125, 126, 164, 166,165, 

167,168, 169 
116, 117,118,119, 120 , 

121 , 122 , 170 


ಕುಮಾರ್ ಡಿ . ಆರ್‌. 


ಸಹಾಯಕ ನಿರ್ದೇಶಕರು , ಅಕ್ಷರ 
ದಾಸೋಹ ಹೊಳೆನರಸೀಪುರ 


9480835598 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ ೪ 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ 


ಮೈಲಾರಿ ಹೆಚ್ .ಎನ್ . 


171,173,172,174 , 175 , 

176,177 , 179 


9480816299 


ಜಯಚಂದ್ರ 


178, 180 ,215, 216, 217,218 , 219 


ಚಂದ್ರಶೇಖರ್ ಎನ್. ಇ . 


01,02,03,14 , 15 ,16 , 17,18, 


9741448611 


ದೇವರಾಜ್ ಕೆ . ಎಸ್ . 


04 ,05, 06,07, 08,11, 10,12 ; 


9480816296 


ಮಹದೇವ 


41, 42, 40,39, 20, 19,43 


9164904833 


ಸುಜತ್ ಅಲಿ 


21, 23 ,13 ,22 ,24 ,25 , 37 , 38 


9880362949 


ರಾಜಶೇಖರಪ್ಪ 


44,45, 47,46, 68,69, 70,71 


9480816293 


ಪ್ರಭುಶಂಕರ್‌ 


72 ,73,67,74,66,65,50 , 63 , 64 


9448220251 


ಮುಖೋಪಾಧ್ಯಾಯರು 
G G H S ಹೊಳೆನರಸೀಪುರ 
ದೈಹಿಕ ಶಿಕ್ಷಣ ಸಂಯೋಜಕರು, 

ಹೊಳೆನರಸೀಪುರ 

ಉಪನ್ಯಾಸಕರು 
G GJ C ಹೊಳೆನರಸೀಪುರ 
ಮುಖೋಪಾಧ್ಯಾಯರು 

G H Sನಿಡುವಣಿ 
ಮುಖೋಪಾಧ್ಯಾಯರು 
G GJ ( ಗುಡೇನಹಳ್ಳಿ 
ಮುಖೋಪಾಧ್ಯಾಯರು 

G H S ಕೆರಗೋಡು 
ಮುಖೋಪಾಧ್ಯಾಯರು 

G H S ಹಿರೇಹಳ್ಳಿಕೊಪ್ಪಲು 
ಉಪನ್ಯಾಸಕರು ಸರ್ಕಾರಿ ಪದವಿ ಪರ್ವ 

ಕಾಲೇಜು ಹಳ್ಳಿಮೈಸೂರು 

ಶಿಕ್ಷಣ ಸಂಘಟಕರು 
B EO ಕಛೇರಿ, ಹೊಳೆನರಸೀಪುರ 
ಮುಖೋಪಾಧ್ಯಾಯರು 

G H S ಹರದನಹಳ್ಳಿ 
ಮುಖೋಪಾಧ್ಯಾಯರು 
G H S ಮೂಡಲಹಿಪ್ಪೆ 
ಮುಖೋಪಾಧ್ಯಾಯರು 
G H S ಬಾಗೀವಾಳು 
ಮುಖೋಪಾಧ್ಯಾಯರು 

G H S ಮಳಲಿ 
ಮುಖೋಪಾಧ್ಯಾಯರು 
G H S ಎಲೆಚಾಗಹಳ್ಳಿ 

ಶಿಕ್ಷಕರು 
K H B ಕಾಲೋನಿ ಹೊಳೆನರಸೀಪುರ 
ಉಪನ್ಯಾಸಕರು GovtJunior 

Collage 


ಸಿದ್ದೇಶ್ 


62, 61, 51 ,52, 35 , 34, 32, 31 ,33 


9902064039 


ರಾಮಚಂದ್ರ 


49,48,36,26,27,28,29,9 ,30 


9008599414 


ಎಂ .ಎಸ್. ಪ್ರಕಾಶ್ 


146, 96 , 97, 98,142,145,144 ,143 , 

143A ,147,148, 


9448957277 


ಎಂ . ಜಿ. ಸುರೇಶ್ 


152 ,153 , 197 , 198,150,140,149, 

151 ,156,199 


9449124238 


ವಿಜಯಕುಮಾರ್‌ 


193 , 194, 157, 158, 155, 154, 137 , 

138, 139 


8105242733 


ಸಿದ್ದೇಗೌಡ 


9449413616 


ಪ್ರಕಾಶ್ ಎಂ .ಎಸ್. 


141,100, 101,99 , 94 ,95 , 

92,93, 90, 91 , 
88,89,102,103 , 135, 136 , 

104, 105 , 106, 128, 
109 ,110, 87, 86, 85 ,75 , 107,127 , 

129 , 108 


9481078573 


ಸುದೀಪ್ 


8453708919 


ಮೀಸಲು 


ಡಾ :ಎಸ್. ಕೆ. ಭುವನೇಂದ್ರ 


ಮೀಸಲು 


9343125050 


ಸಹಾಯಕ ಪ್ರಾಧ್ಯಾಪಕರು , ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜು, 

ಹೊಳೆನರಸೀಪುರ 
ಸಹಾಯಕ ಪ್ರಾಧ್ಯಾಪಕರು , ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜು, 

ಹೊಳೆನರಸೀಪುರ 


ಎಂ . ಕೆ. ನಟೇಶ್ 


ಮಿಸಲು 


9986087865 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೬೭ 


*) 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ 


2| 


ಅರುಣ್ ಎನ್. 


ಸಹಾಯಕ ಪ್ರಾಧ್ಯಾಪಕರು , ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜು, 
ಹೊಳೆನರಸೀಪುರ 


ಮೀಸಲು 


9844563674 


ಇ.ಮಧುಸೂಧನ್ 


8884265055 


ಕ್ರ. ಸಂ | ಅಧಿಕಾರಿಯ ಹೆಸರು | 


ಮೊಬೈಲ್ ನಂ . 


ಸಹಾಯಕ ಪ್ರಾಧ್ಯಾಪಕರು , ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜು, 

ಮೀಸಲು 
ಹೊಳೆನರಸೀಪುರ 

198 - ಅರಕಲಗೂಡು ವಿಧಾನಸಭಾ ಕ್ಷೇತ್ರ 
ಪದನಾಮ ಮತ್ತು ವಿಳಾಸ 

ನಿಯೋಜಿಸಿರುವ ಮತಗಟ್ಟೆಗಳು 
ಸಹ ಶಿಕ್ಷಕರು, ಬಾಲಕಿಯರ ಜೂನಿಯರ್‌ | 5, 6, 4, 3, 9 , 10 , 13, 14 , 15 , 19, 
ಕಾಲೇಜು, ಅರಕಲಗೂಡು 

18, 8, 7 , 

35 , 11, 12 , 29 , 20 , 17 , 16 , 25 , 
ಮುಖ್ಯ ಶಿಕ್ಷಕರು, ಜಿ. ಜೆ. ಸಿ ದೊಡ್ಡಮಗ್ಗೆ. 

26 , 28, 30, 32 

| 36 , 31, 27 , 79 , 80, 82 , 83 , 98 , 
ಮುಖ್ಯ ಶಿಕ್ಷಕರು, ಜಿ. ಹೆಚ್ . ಎಸ್ . ಮಲ್ಲಿಪಟ್ಟಣ 

101, 81, 78 


ಹೆಚ್ . ಟಿ .ಶ್ರೀನಿವಾಸ್ 


9964461293 


ಮಂಜುನಾಥ 


9945661935 


3 


| 


ಶಿವಪ್ರಕಾಶ ಎಂ . ಪಿ 


9449319077 


ರಾಜೇಗೌಡ 


ಮುಖ್ಯ ಶಿಕ್ಷಕರು, ಗ್ರಾ.ಪ. ಪೂ .ಕಾಲೇಜು, ಬೈಚನಹಳ್ಳಿ 


9740502754 


34, 33 , 76, 77, 99 , 100, 137 , 

102 , 103, 104, 106, 105 
73 , 133 , 134 , 136 , 158, 157, 156, 

- 154, 155 


5 


| ಶಿವಕುಮಾರ ಎಸ್. ಎನ್ 


ಮುಖ್ಯ ಶಿಕ್ಷಕರು, ಜಿ . ಹೆಚ್.ಎಸ್. ಹುಲಿಕಲ್ಲು 


9740329880 


6 


| 


ವಸಂತಕುಮಾರ ಎ . ಜಿ . 


9880530674 


199 , 202, 201 , 219 , 220 , 
ಮುಖ್ಯ ಶಿಕ್ಷಕರು, ಜಿ. ಜೆ.ಸಿ. ದೊಡ್ಡಬೆಮ್ಮತ್ತಿ 

221, 200, 197, 198 
ಕಿರಿಯ ಅಭಿಯಂತರರು, ಸಹಾಯಕ 
ಕಾರ್ಯ ಪಾಲರ ಅಭಿಯಂತರರ ಕಛೇರಿ, ನಂ .2 , | 74 , 75 , 107, 132 , 131 , 161, 30 , 
ಹೆಚ್. ಎಲ್. ಬಿ. ಸಿ. ಉಪವಿಭಾಗ , ಹಳೇಕೋಟೆ, 

129 , 108, 109 
ಹೊಳೆನರಸೀಪುರ 


7 


. 


ಬಿ. ಆರ್‌. 

ಸೋಮಯ್ಯ 


9448401103 


ಲಿಂಗರಾಜು 


ಮುಖ್ಯ ಶಿಕ್ಷಕರು, ಕಂಚಿರಾಯ ಅರಕಲಗೂಡು 


160 , 159 , 195 , 196 , 193 , 190 , 

194, 135 , 


8453312227 


ಬಾಲರಾಜ್ ಸಿ . ಎಸ್ 


ಮುಖ್ಯ ಶಿಕ್ಷಕರು, ಜಿ .ಹೆಚ್.ಎಸ್. ಬನ್ನೂರು 


9164639096 


222, 261, 260, 259 , 223 , 224 , 

228 , 221 , 226 , 225 , 


ಕೆ.ಹೆಚ್.ಹೊನ್ನಪ್ಪ 


ಶಿಕ್ಷಕರು, ಜಿ . ಜೆ . ಸಿ . ಕೊಣನೂರು 


273 , 274 , 268 , 270 , 272 , 271, 

267 , 269 


9741520788 


9632863301 


9663410146 


9880731496 


ಮುಖ್ಯ ಶಿಕ್ಷಕರು, 

257, 258, 275 , 281, 282 , 283 , 
ಆದರ್ಶ ಅಗ್ರಹಾರ 

280 , 276 
ಮನುಕುಮಾರ್‌ ಮುಖ್ಯ ಶಿಕ್ಷಕರು , ಜಿ.ಹೆಚ್.ಎಸ್. ಎ. ಬಿ. ಎಂ . ಹಳ್ಳಿ | 252 , 256 , 255, 250, 251, 279, 
ಹೆಚ್ . ಎಂ 

284, 285 , 278 , 249 
ಮುಟ್ಟಲಿಂಗ ಮುಖ್ಯ ಶಿಕ್ಷಕರು , ಹೇಮಾವತಿ ಹೊನ್ನವಳ್ಳಿ 127 , 128, 162 , 191, 192 , 229, 

231, 255, 254, 230 
ನಾಗರಾಜು ಎಸ್. ಎಂ ಮುಖ್ಯ ಶಿಕ್ಷಕರು, ಜಿ.ಹೆಚ್.ಎಸ್ . ಕಾಟೇನಳ್ಳಿ 110, 163, 187, 188 , 189 , 232 , 

164 , 165 
ದೇವರಾಜಯ್ಯ | ಮುಖ್ಯ ಶಿಕ್ಷಕರು, ಜಿ.ಹೆಚ್.ಎಸ್.ವಿಜಾಪುರ ಅರಣ್ಯ | 179, 181, 182 , 175 , 184, 183, 

_ 177, 178 , 180 
ಧನಂಜಯ D . S. | ಮುಖ್ಯ ಶಿಕ್ಷಕರು , ಜಿ . ಹೆಚ್ .ಎಸ್ . ಗಂಜಲಗೂಡು 234 , 246, 277, 247, 248 , 233, 

185, 186 , 


14 


| | 


9902645872 


15 


HHp3 


ல 


8105581454 


16 . 


9731543414 


೧೦೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಅಧಿಕಾರಿಯ ಹೆಸರು 


ಪದನಾಮ ಮತ್ತು ವಿಳಾಸ 
ಮುಖ್ಯ ಶಿಕ್ಷಕರು, ಜಿ. ಹೆಚ್ .ಎಸ್ . ಮೋಕಲಿ 


ಮೊಬೈಲ್ ನಂ . 
9448885870 


17 


| 


ನಿಯೋಜಿಸಿರುವ ಮತಗಟ್ಟೆಗಳು 
124 , 125 , 126 , 166, 176 , 167 , 

123, 122 , 111, 112 


ಬಸವರಾಜು ಬಿ 


18 


| 


ಮೋಹನಕುಮಾರ 


ಮುಖ್ಯ ಶಿಕ್ಷಕರು, ಜಿ.ಹೆಚ್.ಎಸ್ . ಹಾನಗಲ್ಲು 


9591695554 


ಲೋಹಿತ್ 


ಮುಖ್ಯ ಶಿಕ್ಷಕರು, ಜಿ .ಹೆಚ್. ಎಸ್ , ಕೊಂಗಳಲೆ 


9972872951 


| 113, 114, 118, 119 , 120 , 121, 236, 

235, 243 , 244 , 245 , 242 
168, 169, 174, 173 , 171, 172 , 
238 , 237 , 241 , 239 , 240 , 170 
72 , 71, 70, 68, 67, 65 , 66 , 117, 

115 , 116, 64, 63 , 62 , 61 , 
37, 38 , 39 , 40 , 41 , 42, 43, 44 , | 

45 , 46 , 47 , 58, 59 , 60 


ಸುಮಂತ್ ಹೆಚ್ . ಜಿ 


ಮುಖ್ಯ ಶಿಕ್ಷಕರು, ಮೊರಾರ್ಜಿ ಬರಗೂರು 


9964567489 


ನಂಜೇಗೌಡ 


ಮುಖ್ಯ ಶಿಕ್ಷಕರು, ಜಿ. ಜೆ.ಸಿ. ಹೆಬ್ಬಾಲೆ 


9731506855 


ಜಿ. ಜಿ.ಸುರೇಶ 


ಶಿಕ್ಷಕರು , ಆದರ್ಶ ಪ್ರೌಢಶಾಲೆ, ಅಗ್ರಹಾರ 


| 9964355829 


48, 49 , 50 , 51, 52 , 2 , 1, 56 , 

_ 55 , 57, 54, 53 , 69 


ಜಗದೀಶ್ 


08175 - 220216 


ಶಿಕ್ಷಕರು, ಬಿ . ವಿ. ಎಂ . ಬಾಲಿಕಾ ಪ್ರೌಢಶಾಲೆ, 

ಕೊಣನೂರು 


97 , 139, 138 , 152 , 153 , 203, 

217 , 218 , 216, 204 


ಚೆಲುವರಾಜು 


08175 - 220216 


ಶಿಕ್ಷಣ ಸಂಯೋಜಕರು, ಬಿ . ಇ . ಓ . ಕಛೇರಿ | 

ಅರಕಲಗೂಡು 


262 , 263 , 264 , 215 , 213 , 214 , | 

265 , 266 , 211, 212 


ಲೋಕೇಶ್ 


| 08175 - 220216 


ಶಿಕ್ಷಣ ಸಂಯೋಜಕರು, ಬಿ . ಇ . ಓ. ಕಛೇರಿ 

ಅರಕಲಗೂಡು 
ಬಿ .ಆರ್.ಸಿ , ಬಿ. ಆರ್. ಸಿ ಕೇಂದ್ರ , ಅರಕಲಗೂಡು 


_ 151 , 140 , 141, 148, 210 , 209 , 
208 , 207, 206 , 205, 149 , 150 
95, 96, 94 , 91, 146, 147, 142, 

92, 93 , 86 , 85, 84 , 


ರಂಗರಾಜು 


| 08175 - 220216 


ಗುರುಮೂರ್ತಿ 


ಬಿ . ಆರ್. ಸಿ , ಬಿ . ಆರ್. ಸಿ ಕೇಂದ್ರ , ಅರಕಲಗೂಡು 


| 145 , 144 , 143 , 90, 89, 22 , 23, | 08175 - 220216 

21 , 24 , 88 , 87 


ಸಿ.ಜವರಯ್ಯ 


08175 - 220216 


ಶಿಕ್ಷಣ ಸಂಯೋಜಕರು, ಬಿ . ಇ . ಓ . ಕಛೇರಿ 

ಮೀಸಲು 
ಅರಕಲಗೂಡು 
ಮುಖ್ಯ ಶಿಕ್ಷಕರು, ಜಿ. ಹೆಚ್.ಎಸ್. ಹನ್ಯಾಳು 

ಮೀಸಲು 
199 - ಸಕಲೇಶಪುರ ವಿಧಾನಸಭಾ ಕ್ಷೇತ್ರ 


ರಾಜಣ್ಣ 


9481384507 


(વા 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ 


ಹೆಚ್. ಆರ್ . ಮೋಹನ್ 


1 ,2 ,3 ,4 ,5 , 6 , 7 ,103 ,104 


9738968084 


ಸಯ್ಯದ್ ಸಾದತ್ ಅಲಿ 


| 8 , 95 , 96, 97, 98, 99 , 100 , 

101, 102 


7259712729 


ಶ್ರೀ ಮಧು 


108 , 109 , 110, 111, 112 , 113, 

114 , 115, 116 . 


9481723492 


ಶ್ರೀ ದಕ್ಷಣಮೂರ್ತಿ .L.S 


ಬಿ.ಆರ್.ಪಿ . ಕ್ಷೇತ್ರ ಸಂಪನ್ಮೂಲನ ಕೇಂದ್ರ, 

ಸಕಲೇಶಪುರ 
ಉಪನ್ಯಾಸಕರು , ಸರ್ಕಾರಿ ಪದವಿ ಪೂರ್ವ 

ಕಾಲೇಜು, ಸಕಲೇಶಪುರ 
ಸಹಾಯಕ ಕಾರ್ಯದರ್ಶಿ , 
ಎ . ಪಿ . ಎಂ . ಸಿ, ಸಕಲೇಶಪುರ. 

ಉಪನ್ಯಾಸಕರು, 
ಸ. ಪ . ಪೂ . ಕಾಲೇಜು, ಹಾನುಬಾಳು 

ಉಪನ್ಯಾಸಕರು, 
ಸ. ಪ. ಪೂ . ಕಾಲೇಜು, ಸಕಲೇಶಪುರ 

ಉಪನ್ಯಾಸಕರು , 
ಸ. ಪ . ಪೂ . ಕಾಲೇಜು, ಸಕಲೇಶಪುರ 

ಉಪನ್ಯಾಸಕರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 

ಸಕಲೇಶಪುರ 


105, 106, 107, 208 , 209 , 210 , 

211 . . 


9731317923 


122 , 202 , 203 , 204, 206, 


ಜವರಾಚಾರಿ 


9449248664 


207 . 


212 , 213, 214 , 257, 258, 259 , 


ಅನಂತರಾಜು 


8453557547 


260 . 


ಸುರೇಶ್ 


205, 215, 216, 217 , 218, 219 , 

255 , 256 . 


8277079251 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೦೬೯ 


( 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ 


| 


ಶ್ರೀ ಜಯರಾಮ್ ರೆಡ್ಡಿ 


ಉಪನ್ಯಾಸಕರು, 
ಬಾಲಕಿಯರ ಸ. ಪ. ಪೂ . ಕಾಲೇಜು, 

ಸಕಲೇಶಪುರ. 


220, 221 , 247, 248, 249 , 
250, 251, 252 , 253, 254, 


9900521580 


ಶ್ರೀ ವೆಂಕಟೇಶ್ 


265, 266, 267 , 268 , 269 , 

270 271 , 278. 


9686829789 


ಜೂನಿಯರ್ ಇಂಜಿನಿಯರ್ 
ಲೋಕೋಪಯೋಗಿ ಇಲಾಖೆ 

ಸಕಲೇಶಪುರ. 
ಸಹಾಯಕ ಇಂಜಿನಿಯರ್, 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 


ಶ್ರೀ ಎಸ್. ಎಂ . ಹರೀಶ್ 


272, 273, 274 , 275 , 276, 

277. 


8762568701 


ಉಪ ವಿಭಾಗ ಸಕಲೇಶಪುರ. 


ಜೂನಿಯರ್ ಇಂಜಿನಿಯರ್ 


ಶ್ರೀ ಮೊಹಮ್ಮದ್ 
ಅನೀಫ್ .Z.B 


261, 262 , 263 , 264, 279, 

280 , 281. 


ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 

ಉಪ ವಿಭಾಗ ಸಕಲೇಶಪುರ. 


9739352945 


ಹರೀಶ್ ಹೆಚ್.ಕೆ. 


ಹಿರಿಯ ಉಪನ್ಯಾಸಕರು, ಬಾಲಕೀಯರ 
ಸರ್ಕಾರಿ ಪದವಿ ಪೂರ್ವ ಕಾಲೇಜು, 

ಸಕಲೇಶಪುರ 


73, 74, 75 , 76, 77 , 78, 79 , 

80 , 81, 82 , 83 , 84 , 85 


9448976603 


ಶ್ರೀ ಯಶೋಧರ 


86 , 87, 88, 89 , 90, 91 , 92 , 

117 , 118. 


9141197044 


ಜಯಪ್ರಕಾಶ್‌ ಡಿ. 


ಮುಖ್ಯ ಶಿಕ್ಷಕರು , 
ಸರ್ಕಾರಿ ಪ್ರೌಢಶಾಲೆ , ಹುರುಡಿ . 
ಬಿ.ಆರ್. ಪಿ. ಕ್ಷೇತ್ರ ಸಂಪನ್ಮೂಲನ ಕೇಂದ್ರ, 

ಸಕಲೇಶಪುರ 

ಉಪನ್ಯಾಸಕರು, 
- ಸ . ಪ . ಪೂ . ಕಾಲೇಜು, ವಣಗೂರು, 


9 ,10 ,11, 15 ,66 ,69 ,70 ,71,72 ,93,94 


9741789303 


ಎಸ್. ವಿ.ದೀಪು 


12 , 13 , 14 , 16 , 17 , 18 , 63 , 64 , 

65 , 67 , 68 , 126 . 


8277131358 


ಮಂಜುನಾಥ್ 


119 , 120 , 121, 123, 124 , 125, 

127 , 128 , 129 , 130, 201. 


9591189686 


ಮುಖ್ಯ ಶಿಕ್ಷಕರು, 
ಸರ್ಕಾರಿ ಪ್ರೌಡಶಾಲೆ, ಕುಂಬರಡಿ 
ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ 

ಕಾಲೇಜು, ಆಲೂರು 


ಗೋವಿಂದರಾಜು 


19 , 20 , 28 , 61, 62 , 131 , 

138, 139 . 


9743339877 


ಹೇಮಂತ ರಾವ್ 


9964660661 


ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ 
ಕಾಲೇಜು, ಆಲೂರು 
ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ 
ಕಾಲೇಜು, ಕಣತೂರು 


38 , 52, 53 , 55 , 56 , 57, 58, 

59 , 60 , 143 , 144 . 
21, 22 , 23, 24 , 25 , 26 , 

27, 32 . 


ಮಂಜುನಾಥ್ 


9845681991 


ಕೆ.ರೋಹಿತ್ 


ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ 

ಕಾಲೇಜು, ಆಲೂರು 


29, 30, 31 , 33 , 35 , 36, 54. 


8861893669 


ವಿರೂಪಾಕ್ಷಪ್ಪ ಸಿ.ಕೆ 


34 , 37 , 39 , 40, 41, 42 , 43, 

- 50, 51 , 


9743667685 


ಶಿಕ್ಷಣ ಸಂಯೋಜಕರು, ಕ್ಷೇತ್ರ 
ಶಿಕ್ಷಾಣಾಧಿಕಾರಿಗಳ ಕಛೇರಿ, ಆಲೂರು 
ಉಪನ್ಯಾಸಕರು , ಸರ್ಕಾರಿ ಪದವಿ ಪೂರ್ವ 

ಕಾಲೇಜು, ಆಲೂರು 


- 44, 45, 46, 47, 48, 49, 


ಧನೇಶ್ 


9945621240 


155 , 161 . 


ಸೋಮಣ್ಣಗೌಡ 


ಉಪನ್ಯಾಸಕರು , ಸರ್ಕಾರಿ ಪದವಿ ಪೂರ್ವ 

ಕಾಲೇಜು, ಕಣತೂರು 


148, 149 , 150 , 151, 152 , 153 , 

154 , 187 . 


8722906743 


ಶ್ರೀ ನಿಂಗರಾಜು 


ಉಪನ್ಯಾಸಕರು, 
ಸ. ಪ . ಪೂ . ಕಾಲೇಜು, ಆಲೂರು. 


185 , 186 , 188, 189 , 227 , 228, 

229 , 230 . 


9448719844 


೧೦೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಅಧಿಕಾರಿಗಳ ಹೆಸರು 


ಪದನಾಮ ಮತ್ತು ವಿಳಾಸ 


ನಿಯೋಜಿಸಿರುವ ಮತಗಟ್ಟೆಗಳು 


ಮೊಬೈಲ್ ನಂ 


ಉಪನ್ಯಾಸಕರು, 


ಶ್ರೀ ಇರ್ಫಾನ್ ಫಾಷ 


132 , 133 , 137 , 141, 142 , 145, 

146 , 147. 


9481543186 


ಸ. ಪ . ಪೂ . ಕಾಲೇಜು, ಆಲೂರು. 


ಶ್ರೀ ಶ್ಯಾಮರಾಜು 


ಉಪನ್ಯಾಸಕರು, 
ಸ. ಪ. ಪೂ . ಕಾಲೇಜು, ಆಲೂರು 


140, 190, 191, 192 , 193, 194 , 

223 , 224 , 225 , 226 . 


9449630148 


ಉಪನ್ಯಾಸಕರು, 


ಶ್ರೀ ಲಕ್ಷ್ಮಯ್ಯ 


134 , 135 , 136 195, 196, 197, 

198, 199 , 200 , 222 . 


9845097318 


ಸ. ಪ. ಪೂ . ಕಾಲೇಜು, ಆಲೂರು 


ವೆಂಕಟೇಶ್ ಹೆಚ್ . 


ದೈಹಿಕ ಶಿಕ್ಷಕ ನಿರ್ದೆ ಶಕರು , ಎ . ವಿ . ಎನ್. ವಿ . | 156, 157, 166, 178 , 179 180, 
ಪ್ರಥಮ ದರ್ಜೆ ಕಾಲೇಜು, ಗೋರೂರು 

181, 182 , 183 , 184 . 


9448456254 


ಪರಮೇಶ್ ಎಂ . 


ಬಿ . ಆರ್. ಪಿ . ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, | 231 , 232 , 233 , 234 , 235 , 236 , 
ಹಾಸನ 

237, 238 , 239 . 


9686494990 


ವ್ಯವಸ್ಥಾಪಕರು, ಎ . ವಿ .ಎನ್. ವಿ. ಪ್ರಥಮ ದರ್ಜೆ 

ಕಾಲೇಜು, ಗೊರೂರು 


167, 168 , 176, 177, 240 , 


ಹೆಚ್.ಎನ್.ಶೇಷಾದ್ರಿ 


9448006248 


241, 242 . 


ಚಿಕ್ಕೇಗೌಡ 


ಬಿ .ಆರ್. ಪಿ . ಕೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, | 169, 170 , 171, 172 , 173, 174 , 
ಹಾಸನ 

175 , 243 , 244, 245, 246. 


9141224494 


158 , 159 , 160 , 162 , 163, 


ನೈಮತುಲ್ಲಾ ಷರೀಪ್ 


ಎ . ವಿ .ಎನ್. ವಿ . ಪ್ರಥಮ ದರ್ಜೆ ಕಾಲೇಜು, 

ಗೊರೂರು 


9742557390 


164 , 165 . 


ಮೀಸಲು 


ಮೇಘನ 


ಸಹಾಯಕ ಇಂಜಿನಿಯರ್, ಪಂಚಾಯತ್ 
ರಾಜ್ ಇಂಜಿನಿಯರಿಂಗ್ ಉಪ ವಿಭಾಗ, 

ಸಕಲೇಶಪುರ 


ಮೀಸಲು 


9945099227 


ಬಸವರಾಜು ಕೆ.ಎನ್. 


ಶಿಕ್ಷಣ ಸಂಯೋಜಕರು , ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳ ಕಛೇರಿ, ಆಲೂರು. 


ಮೀಸಲು 


914110975 


PR. 281 


ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


SC .50 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂ : ಹೆಚ್‌ಡಿ 203 ಎಸ್‌ಎಸ್‌ಟಿ 2014, ಬೆಂಗಳೂರು, ದಿನಾಂಕ: 24 /03 /2014, 
2014ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ, ಅನುಬಂಧದಲ್ಲಿ ಲಗತ್ತಿಸಿರುವ ಪ್ರೈಯಿಂಗ್ ಪ್ಯಾಡ್ ಅಧಿಕಾರಿಗಳ ತಂಡಗಳಿಗೆ, ಸೆಕ್ಟರ್ 
ಅಧಿಕಾರಿಗಳ ತಂಡಗಳಿಗೆ ಮತ್ತು ಸ್ಟಾಟಿಕ್ ಸರ್ವೇಲೆನ್ಸ್ ಅಧಿಕಾರಿಗಳ ತಂಡದವರಿಗೆ ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಧಿಕಾರವನ್ನು ನಿರಂತರವಾಗಿ 
ಚುನಾವಣಾ ಅವಧಿಯು ಮುಕ್ತಾಯವಾಗುವವರೆಗೆ ನಿಗಾವಹಿಸಿ ಪರಿಶೀಲಿಸಲು ಮತ್ತು ನಿಯಮಗಳನ್ನು ಅನುಸರಿಸಿ ಕ್ರಮ ಕೈಗೊಳ್ಳಲು ದಂಡ ಪ್ರಕ್ರಿಯಾ 
ಸಂಹಿತೆ 1973 ( ಕೇಂದ್ರ ಕಾಯ್ದೆ ಸಂಖ್ಯೆ: 2:1974) ರ ಕಲಂ 21ರ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಕಾನೂನು ಮತ್ತು ಸುವ್ಯವಸ್ಥೆ) 


ಭಾಗ ೪ಎ 


20F837 ODZIE, Todowao , be 0 , 9008 


0020 


SI. No. 


9 
10 


Ivo00vooAWN 


26 -Bangalore South Parliamentary Constituency Flying Squad Team Details 
Name of the Team Head 

Designation 

Office Address 
166 -Govindarajanagar 
Sri. NoorullaAmeen 

Executive Engineer 

EE ( Govindanagar) 
Sri. Madesh 

Asst. Executive Engineer 

AEE ( Govindanagar) 
Sri. Praveen Lingaiah 

Asst. Executive Engineer 

AEE ( Chandralayout) 
Sri. Chandrashekar 

Asst. Engineer 

AEE ( Govindanagar ) 
Sri. NagarajSingri 

Asst. Engineer 

AEE (Govindanagar) 
Sri. S . T . Srinivas 

Asst. Engineer 

AEE ( Govindanagar) 
Sri. Jayashankar A . E . 

Asst. Engineer 

AEE ( Govindanagar) 
VeereshAladakatti 

Asst. Engineer 

AEE ( Govindanagar) 
Sri. M . Sathish 

Asst. Engineer 

AEE ( Chandralayout) 
Sri. B. Ramesh 

Asst. Engineer 

AEE ( Chandralayout) 
Sri. K . B . Tharanath 

Asst. Engineer 

AEE ( Chandralayout) 
Sri. S . Sathish 

Asst. Engineer 

AEE ( Chandralayout) 
167 - Vijayanagar 
Sri.KumarNaik 

Asst. Executive Engineer 

AEE, BWSSB 
Sri. Ravichandra 

Junior Engineer 

JE , BWSSB 
Sri.Siddegowda 

Manager 

Manager, BWSSB 
Sri.Gurumallesh 

Asst. Executive Engineer 

AEE , BWSSB 
Sri.Mallikarjunareddy , 

Asst. Engineer 

| AE, BWSSB 
Yeshwanth | Junior Engineer 

JE , BWSSB 
Sri.Rudramuni 

Asst . Executive Engineer 

AEE, BWSSB 
Sri.Mallikarjuna 

Asst. Engineer 

AE, BWsSB 
169- Chickpet 
Sri. Narasimhaiah 

Asst. Engineer 

AE , BBMP 
Sri. Santhosh Kumar 

Asst. Engineer 

AE , BBMP 
Sri. J.L Markandaiah 

Asst. Engineer 

AE , BBMP 
Sri. H .P Nagaraj 

Asst. Engineer 

AE , BBMP 
Sri. Srinivas Murthy 

Asst. Engineer 

AE , BBMP 
Sri. Parameshwara Gowda 

Asst. Engineer 

AE , BBMP 
Sri. Sandeep 

Asst. Engineer 

AE , BBMP 
170 - Basavanagudi 

Directorate of Health and Family 
Sri. Chamaraj 

Asst. admistrative Officer 

welfare Anand Rao circle 
Sri. Ramdas. R 

Senior Asst Director 

DSERT , Hosakerehalli 
Sri. Muthumadiah 

Asst. Horticulture Officer 

Cubbon park Horticulture Dept 

Directorate of Health and Family 
Sri. R .Venkataiah 

Asst. Admistrative Officer 

welfare Anand Rao circle 
Sri. Gangamaregowda 

Senior Asst Director 

DSERT, Hosakerehalli 
Sri. Mohamed IqbalHussain Asst Director of Cooperative audit 

Shankarpuram 
171 -Padmanabhanagar 
Sri. Chetan . N .S .Nayak 

Asst. Engineer 

AE, W .No. 161 
Sri. Narendra Kumar 

Asst. Engineer 

AE, W . No. 181 
Sri. H .Prakash 

Asst. Engineer 

AE. W . No. 182 
Sri. Umesh V 

Asst. Engineer 

AE. W .No. 183 
Sri. Sridhar 

Asst. Engineer 

AE. W . No. 165 
Sri. Jayakumar 

Asst. Engineer 

AE. W .No. 166 


4 


6 


0029 


BUDEE37 ODLJE, TO SOLDO , Joe , 9008 


ಭಾಗ ೪ಎ 


Sl. No. 


| 


Name of the Team Head 
Sri . Yateesh 
Sri. Vijayanand 


Office Address 
AE. W . No. 167 


Designation 
Asst. Engineer 

Asst. Engineer 
172 -BTM Layout 


00 


AE. W . No. 180 


3 


4 


5 


10 


6 


Sri. B .K . Jayaram 

Asst. Executive Engineer 

BBMP (Team Leader ) 
Sri. S. H .Pujari 

Asst. Executive Engineer 

BBMP (Team Leader) 
Sri. S . Anil Kumar 

Asst. Engineer 

BBMP 
Sri Ramachandrappa 

Asst. Engineer 

BBMP 
Sri .Shareef 

Asst. Engineer 

BBMP 
Sri.S .S . Arvind 

Asst. Engineer 

BBMP 
Smt. Savitri 

Asst. Engineer 

BBMP 
Sri. M .Rajesh 

Asst. Engineer 

BBMP 
Sri. Shivalingappa S Savukar 

Asst. Engineer 

BBMP 
Sri. S .HPujari Asst. Executive Engineer 

BBMP 
173- Jayanagar 

BWSSB , SimshaBhavan , 
Sri. Gopalagowda 

Executive Engineer 

Jayanagar, Bangalore 
Sri. B . Shamsundar Asst. Executive Engineer 

SWD 
Sri. D . A . Narasimhaiah 

Asst. Engineer 

SWD 
Sri. Jayaram 

Asst. Engineer 

SWD 
Sri. B . Chandrashekar 

Asst. Engineer 

SWD 
Sri. Y.S.Murthy 

Asst. Engineer 

BDA 
Sri. Mallikarjuna 

Asst. Engineer 

BDA 
Sri. M . S . Suresh 

Asst. Engineer 

BBMP 
Sri. Krishnegowda 

Asst. Engineer 

SWD 
Sri. Sridhar 

Asst. Engineer 

KUWSDB 
Sri. N . Santhosh 

Asst. Engineer 

SWD 
Sri. E . Eranna 

Asst. Engineer 

SWD 
Sri. H . M . Lingaraju 

Asst. Engineer 

SWD 
Sri. Kiran K . R . 

Asst. Engineer 

KUWSDB 
Sri. M .R . Mohan Kumar 

Asst. Engineer 

SWD 
175 -Bommanahalli 
Sarvothamaraju 

Asst. Executive Engineer 

Bommanahalli, BBMP 
B .C .Narayan 

Asst. Executive Engineer 

Bommanahalli, BBMP 
B . S .Prakash 

Asst. Executive Engineer 

Bommanahalli , BBMP 
K .Kodanda 

Asst. Executive Engineer 

Bommanahalli, BBMP 
RavindraEjeri 

Junior Health Inspector 

Bommanahalli, BBMP 
Sri. Narayana R . 

Assistant Engineer 

Bommanahalli , BBMP 
Sri. Ramesh 

Junior Engineer 

Bommanahalli , BBMP 
Sri. Janardhan 

Assistant Engineer 

Bommanahalli, BBMP 
Sri. Ramesh Dev 

Assistant Engineer 

Bommanahalli, BBMP 
Sri. Biresh 

Assistant Engineer 

Bommanahalli, BBMP 
160 -Sarvagnanagar- Flying Squad appointed as Executive Magistrates 
Flying Squad Team Officers Name 

Designation 

Office Address 
Ramakrishinaiah Assistant Engineer 

AEE (HBR Layout) 
Jagadish Assistant Engineer 

AEE (HBR Layout) 


14 
15 


5 


8 


10 


SI.No 


ಭಾಗ ೪ಎ 


BUOTE37 ODZIE , TO JOI , se , 9008 


0023 


SI.No 

3 
4 


- 


00V00AW 


Flying Squad Team Officers Name 

Designation 

Office Address 
H . V . Narendra Kumar 

Assistant Engineer 

AEE (HBR Layout) 
BharghaviTejashwini 

Assistant Engineer 

AEE (HBR Layout) 
B . V . Chandra Shekar Assistant Engineer 

AEE (M . S . Nagar) 
K . Vinay Assistant Engineer 

AEE (M . S . Nagar) 
H . RangaNath Assistant Engineer 

AEE (M .S . Nagar) 
MallappaDevadu 

Junior Engineer 

AEE (M . S . Nagar) 
160 -Sarvagnanagar- Sectoral officer appointed as Executive Magistrates 
Name 

Designation 

Office Address 
Lecturer 

HKBK College Nagawara 
Sri.R .Karthiketan , 


SI.No 


Sri. AzeezullaBaig , 
Sri.Shashidhar.G .H 


Professor 
Lecturer 


Sri .AshokBabu 

Sri.Niranjan , 
Sri.M .Basha, 


Lecturer 
Professor 
Master 


HKBK College , Nagawara 

Diet Bangalore Rural, 
Rajajinagar, Bangalore 
HKBK College , Nagawara 

HKBK College, Nagawara 
Govt. High School, Ambedkar 

Nagar, RMNagar 
Diet, Bangalore Rural Rajajinagar , 

Bangalore 


Sri.Gangappa .S . C 


Lecturer 


Sri. B . V .Paramesh , 


Master 


Sri.D .N .Dixit, 


Lecturer 


Govt. High School, 
Ambedkar Nagar, RM Nagar 

Diet Bangalore Rural, 

Rajajinagar, Bangalore 
Govt. High School, Bileshivalaya , 

Doddagubbi Post, Bangalore 


Sri. V .Krishnappa , 


Head Master 


Sri.P .C . JanardhanaSwamy, 


Head Master 


Head Master 


Sri.R .L.GiriRaj, 


Govt. High School, RM Nagar, 

Bangalore 
Govt. High School, Doddabanahalli, 

Bangalore . 
Govt. High School, Doddabanahalli 


Sri .Hanumanthappa , 


Head Master 


15. 


16 . 


Raj Mahal High School, 
Sri.Hanumantharaya.P .B 

Sr. Teacher 

Nagashettyhalli 
Sri.Narendra , 

Sr. Teacher 

M .N . K .S , Gujarathi High School, 

Majestic , B lore 
Sri. Srinath , 

Sr. Teacher, 

MLA High SchoolMalleshwaram 
160 -Sarvagnanagar-Static Surveillance Team appointed as Executive Magistrates 
Name Designation 

Address 
Sri Shasidharkumar Assistant Executive Engineer 

AEE (Maruthisevanagar) 
Sri Sudhakar Reddy Assistant Executive Engineer 

AEE (HBR Layout) 
Sri Imthiyajahamed B .K 

Professor 

HKBK College , Nagavara ,Bangalore 


Sl .no 


ni 


3 . 


SI.No 


161-C .V .Raman nagar- Flying Squad appointed as Executive Magistrates 
Name Designation 

Address 
Vikranth Assistant Executive Engineer KSHIP , Hoskote Sub Division 
Nagesh S .K . 

Assistant Engineer Chief Engineers Office , Panchayath Raj Engineering Dept., B lore 
Srikanth K . 

Assistant Engineer Chief Engineers Office , Panchayath Raj Engineering Dept . 
ShaikMohiuddin Assistant Engineer Directerate of Planning KSHIP , K .R . Circle , Bangalore 


4 


0028 


BUDEE37 ODLJE, TO DOWBO , Joe , 9008 


ಭಾಗ ೪ಎ 


AF BBMP 


SI.No Name Designation 

Address 
- 5 Nagesh 

A . C . F . 

KSHIP , K .R .Circle , Bangalore 

AEE VidhanaSoudha Block , Sub division- vidhana Soudha , 
Srikanth Assistant Engineer 

Bangalore 
7 Somashekar N . S . 

Lecturer 

PU Collage , Kasturinagar 
161-C . V . Raman nagar -Sectoral officer appointed as Executive Magistrates 
SI.No. Name Designation 

Office Address 
Vijayakumar Asst Executive Engineer AEE , BBMP , Benniganahalli 
Girish Gudda 

Assistant Engineer AE , BBMP , C .V .Raman Nagar 
Ravindranath 

Assistant Engineer AE , BBMP, New Thippasandra 
4 Prassanna 

Assistant Engineer AE , BBMP , Sarvagnagar 
M .S . Umesh 

Assistant Engineer AE, BBMP , Hoysalanagar 
Vinod 

Assistant Enginner AE , BBMP, JB nagar 
Kallesh 

Assistant Engineer AE BBMP, Konena Agrahara 
161-C .V . Raman nagar- Static Surveillance Team appointed as Executive Magistrates 
SI .No Name Designation 

Address 
Nanjundaiah 

Assistant Engineer BWSSB, # 1 , East Sub Division , HRBR Layout, B - 43 
ChidanandKamble 

Head Master 

BBMP High School, Gandhinagar 
Obleshappa 

Lecturer 

BBMP PU Collage Mattikere 
162 -Shivajinagar- Flying Squad appointed as Executive Magistrates 
SI .no Name Designation 

Address 
John 

Assistant Executive Engineer Office of the Asst. Executive Engineer (Shivajinagar) 
Venkatesh Murthy Assistant Executive Engineer Office of the Ass, Exe . Eng (Vasanthnagar ) 
3 Geetha 

Assistant Executive Engineer Office of the Ass ,Exe . Eng (Vasathanagar) 
Narasimha Murthy Assistant Engineer 

Office of the Ass,Exe. Eng (Shivajinagar ) 
5 Bhagavan 

Assistant Executive Engineer Office of the Ass , Exe . Eng ( Shivajinagar) 
Pojarappa 

Assistant Executive Engineer Office of the Ass ,Exe . Eng (Shivajinagar) 

162- Shivajinagar-Sectoral officer appointed as Executive Magistrates 
Sl. No Name 

Designation 

Address 
Sri . Nagaraj 

Lecturer 

Tasker Town College 
Sri. R . Anjanappa 

Head Master 

B .B .M .P Girls High SchoolMurphy Town 
Sri. Lal Singh Lamani 

Principal 

Tasker Town College 
Sri. Vishnu Venkata Achari 

Lecturer 

Dispensary Road College 
Sri. Muniyappa 

Lecturer 

Dispensary Road College 
6 . Sri. Anand 

Lecturer 

Dispensary Road College 
7 . Sri. Balu 

| Lecturer 

Dispensary Road College 
Sri. Chandrakanth 

Lecturer 

Dispensary Road College 
Sri.V .G .Narashimamurthy 

Lecturer 

Dispensary Road College 
10 . Sri. M .N .Basavaraj 

Lecturer 

Tasker Town College 
11. Sri. H . J.Kumar 

Vice - Principal 

Dispensary Road College 
12 . Sri. Harishkumar 

Principal 

Jogupalya P .U College 
13. Sri. Shivakumar 

Head Master 

Tasker Town , B . B . M .P Boys High School 
14 . Sri. Chwraj 

B .R . P . Rajajinagar, B .R .C . Central 
15 . Sri. P . B . Hanumantharaya 

Assistant Teacher 

Rajmahal High School Sanjay Nagar 
Sri. M .Narendra 

Assistant Teacher 

N .K . S . Gayatri High School Majestic 
Sri. Laxman .N . Nayak 

Assistant Teacher 

B . B . M .P Girls High School Dispensary Road 
18 . Sri . Ganapathi.T Nayak 

Assistant Teacher 

Dispensary Road College 
Sri. B . S . Markandeya 

Assistant Teacher 

Dispensary Road School 
20 . Sri. Channabasavaiya 

Assistant Teacher 

Tasker Town High School 
21. Sri. Srinath 

Assistant Teacher 

Association ofMalleshwarm Women s High School 


-ww 


| Sri VG 


16 . 
17 . 


19. 


ಭಾಗ ೪ಎ 


F2DF837 ODZIE, Todowo, we , 9008 


00238 


- 


162-Shivajinagar-Static Surveillance Team appointed as Executive Magistrates 
Sl .no Name Designation 

Address 
Sri Basavaraju M .N 

Lecturer BBMP Junior College Tusker town Bangalore -51 
2 . Smt. Jayanthi N . R 

Lecture 

BBMP Junior College Tusker town Bangalore -51 
3. Smt Vasanthi s 

Lecture 

BBMP Junior College Tusker town Bangalore-51 
163- Shanthinagar- Flying Squad appointed as Executive Magistrates 
SI .no Name Designation 

Address 
P .M .Linganna Assistant Executive Engineer Assistant Executive Engineer Domlur Sub - Division BBMP 

Chandraiah Assistant Executive Engineer Assistant Executive Engineer Shanthinagar Sub -Division 
3 . Narasimha Raju Executive Engineer 

Executive Engineer Shanthinagar Division BBMP 
Mohan Kumar Assistant Engineer 

Assistant Engineer AEE Domlur Sub - Division BBMP 
M .V . Hegde Assistant Engineer 

Assistant Engineer AEE Domlur Sub- Division BBMP 
6 . Murthy Assistant Engineer 

Assistant Engineer AEE Shanthinagar Sub -Division 
163-Shanthinagar- Sectoral Officer appointed as Executive Magistrates 
SI NO Name Designation 

Address 
Manjunath Asst. Executive Engineer, 

EE . Project (East), Bbmp 
Srinivas Murthy 

Lecturer 

Bbmp Junior College , Jogupalya 
Asst. Executive Engineer 

Asst. Executive Engineer 
- 3 . G .Kumar 

No. 2, East Sub Division , BDA 
M .R .Manjunath 

Lecturer 

Corporation Junior College Austin Town 
M .S . Lingaraju Technical Assistant- 3 BDA 

Technical Assistant- 3 BDA 
Basavalingaiah 

Lecturer 

Bbmp Junior College Tasker Town 
Basappa Thalwar 

Lecturer 

Corporation Junior College, Jogupalya 
Lokeshkar . G . Nayak 

Lecturer 

Corporation Junior College, Jogupalya 
9 . NarasimhaHolle 

Lecturer 

Corporation Junior College Austin Town 
10 . Umashankar 

Lecturer 

Bbmp Junior College , Austin Town 
11. PadmarajAdhishKotha 

Asst. Engineer 

Exe . Eng (Project) (East) 
12. C Rajashekar 

Head Master 

CBHS, Austin Town , BBMP 
13. K .M .Ramachandra 

Asst.Master 

Govt. Higher Primary School,Akkithimmanahalli. 
14 . Bisettappa Asst. Engineer 

Exe . Eng (Project ) (East ) 
163 -Shanthinagar-Static Surveillance Team appointed as Executive Magistrates 
Sl .no Name Designation 

Address 
Indira umar Asst. Engineer 

(ADTP ) East 
2 . Rangaswamy 

Asst. Engineer 

(ADTP ) East 
3 . Nataraj 

Asst. Engineer 

(ADTP ) East 
164 -Gandhinagar-Flying Squad appointed as Executive Magistrates 
Sl. no Name Designation 

Address 
1. Sri Krishnaiah Assistant Executive Engineer 

AEE (Project-West) 
2 . Sri Chandrashekar Assistant Executive Engineer 

AEE (Project-West) 
Sri S . C . Narashimamurty Assistant Executive Engineer 

AEE (Project-West) Ward -95 
Sri R .Nagaraj 

Assistant Director 

Town planning (central-South ) 
Sri Hemanth Assistant Executive Engineer 

AEE (Cottonpet)Ward - 109 
6 . Sri Govindegowda Assistant Executive Engineer 

AEE (Strom water drain ) 
7 . Sri Manimaran Assistant Executive Engineer 

AEE (Project-West) 
164 -Gandhinagara -Sectoral Officer appointed as Executive Magistrates 
SI.No Name Designation 

Address 
Dr.Harshavardhan .B , 

JD Leprosy Off, O /o Directorate of Health and Family Welfare , 
Medical Officer 

Anandarao Circle , Banglaore 


ONO 


* 


0028 


FDF :37 ODZIE , TO OSJOO , se , 9008 


ಭಾಗ ೪ಎ 


SI.No 


2 . 


10 . 


11. 


12 . 
13. 


Name Designation 

Address 
B . C . Ratna , 

(MH ) Directorate of Health and Family Welfare , Anandarao Circle, 
Deputy Director , 

Banglaore 
Sridhar Murthy , 

C .T .O 

Directorate of Health and Family Welfare , Anandarao Circle, 

Banglaore 
Sri Shivaprasad Reddy Horticulture superintend, Horticulture Department West Zone 
Dr. Sreedhara Murthy Chief Supervisors, Drugs KDLWS, Bangalore 

Directorate ofHealth and Family Welfare , Anandarao Circle , 
Dr.Chandrapradha , Deputy Director, 

Banglaore 

Directorate ofHealth and Family Welfare , Anandarao Circle , 
Dr. B . K . Sudha 

R .O (RCH ) 

Banglaore 
Dr. UshaAnnapur 

A , H , 

State Health Institute,Magadi Road 
Dr. Sumihtra Devi. 

Directorate of Health and Family Welfare , Anandarao Circle, 
Deputy Director, 

Banglaore 
Sr. Shiva Rudraswamy, Deputy Director, State Health Institute, Magadi Road 

(MentalHealth ) Directorate of Health and Family Welfare , 
Dr.Gunde Rao 

Deputy Director, 

Anandarao Circle , Banglaore 
Dr.Vanajakshi, 

Deputy Director, State Health Institute ,Magadi Road , Bangalore 
Dr. G .Srinivas, 

Chief Suervisor, Equipments , KDLWS , Bangalore 
J. V . Rudramurthy , 

BBMP Audit Office ,2nd and 3rd Floor, Commercial Complex 
Audit Officer, 

Subashnagar, (Majestic ) 
D . M .Manjunath 

BBMP Audit Office 2nd and 3rd Floor, Commercial Complex 
Audit Officer, 

Subashnagar, (Majestic ) 
S . BheemaRao, 

BBMP Audit Office ,2nd and 3rd Floor, Commercial Complex 
Audit Officer, 

Subashnagar , (Majestic ) 

(H & P ) Directorate of Health & Family Welfare Services , 
Dr.Bhanumurthy, 

Joint Director, 

Ananda Rao Circle , Bangalore 

BBMP Audit Office ,2nd and 3rd Floor, Commercial Complex 
H .V . SrinivasNayak , 

Audit Officer, 

Subashnagar, (Majestic ) 
164-Gandhinagara-Static Surveillance Team appointed as Executive Magistrates 
Name Designation 

Address 

Directorate ofHealth & Family Welfare Services , 
Dr Anil Deputy Director 

AnandaRao Circle , Bangalore 
Sri L . N Balakrishna Assistant Executive Engineer AEE (Road infrastructure ),BBMP 
Sri. J M Chandregowda Asst. Professor 

H . S College 
165 - Rajajinagara -Flying Squad appointed as Executive Magistrates 


14 . 


18. 


Si no 


Name 


Designation 


Address 


.no 


2 . 


viinagar) 


B . Prabhakar, Executive Engineer 

EE (Rajajinagar ) 
Sri. Nagesh Reddy Assistant Executive Engineer 

AEE (Sriramamandira ) 
Sananda Ganesh .B . D Assistant Engineer 

RajajinagarDivission 
Farajana Assistant Engineer 

RajajinagarDivission 
Srinivas Assistant Engineer 

Rajajinagar Divission 
6 . Smt. RenukaSwadi Assistant Executive Engineer 

AEE (Rajajinagar) 
Ramesh Assistant Engineer 

RajajinagarDivission 
165 -Rajajinagar-Sectoral Officer appointed as Executive Magistrates 
Si No Name Designation 

Address 
1. Sri. G . Madhusudhan Assistant Professor Department of Political science K .L . E . College , Bangalore – 560 010 
Sri.G .S .Nilugal 

Department of Kannada K .L. E . Society , S . Nijalingappa Degree college, 
Associate Professor 

Rajajinagar , Bangalore – 560 010 


7 . 


2. 


ಭಾಗ ೪ಎ 


BUDEE37 ODLJE, TO DOWBO , Joe , 9008 


0022 


Designation 


Address 


SI No Name 

Sri.Manjappa N . 


Assistant Professor 


Department of Electrical U . V. C .E .,K .R . Circle, Bangalore - 560 001 


Sri. T.N .Raghavendra 


Assistant Professor 


Department of Electrical U. V.C .E .,K .R . Circle, Bangalore- 560 001 


Assistant Professor 


Sri.Dharmendra 
Chavan , 
Sri. J.Madhusudhan 


Department of Computer science U . V .C . E ., K .R . Circle 
Bangalore - 560 001 
Department of Eletrical Engineering U .V . C .E .,K . R . Circle , 
Bangalore - 560 001 


Assistant Professor 


Sri. H . G . 
Hanumantharaju 


Assistant Professor 


Department of Mechanical , U .V . C .E .,K .R . Circle Bangalore - 560 001 


8 . 


Dr. Shantha Raj 


Assistant Professor 


9. 


Dr. K . Chethan 


Assistant Professor 


Department of Mechanical Engineering U . V .C .E .,K . R . Circle, 
Bangalore- 560 001 
Department of Civil, U . V .C .E .,K . R . Jnanabharathi Campus , Bangalore 
University , Bangalore - 560056 
Departmentof Civil Engineering , U . V .C .E . Jnanabharathi Campus , 
Bangalore University Bangalore - 560056 
Department of Civil Engineering , U .V .C . E . JnanabharathiCampus , 
Bangalore University Bangalore - 560056 


10 . 


Sri.H . C .Muddaraju 


Assistant Professor 


11. 


Sri.N . Jayaramappa 


Assistant Professor 


Assistant Professor 


12 . 


Sri.T .Kiran 


Department of Civil Engineering , U . V . C . E . Jnanabharathi Campus , 
Bangalore University , Bangalore - 560056 


13. 


14 . 


18 . 


19 . 


Department of Civil Engineering, U .V . C .E . Jnanabharathi Campus , 
Sri. Dr. A Krishna Assistant Professor 

Bangalore University Bangalore - 560056 
Lecturer 

Department of Computer Science 
Sri.Venkatesh 

Department, U .V . C .E .,K .R . Circle , Bangalore - 560 001 
Dr. Somashekar 

Department of Physics , Maharani science College , 

Lecturer 
Belladh , 

Bangalore – 560 001 

Department of History, K .L . E ., Society Nijalingappa Degree College, 
Sri. V .D .Malgi 

Professor 

Rajajinagar, Bangalore - 560010 

Office of the KHSDRP, 1st Floor, Public Health Institute Building , 
Dr.S.M Sridhar Deputy Director 

Sheshadri Rooad , Bangalore 

Office of the CAO , Director ofHealth & Family welfare , Anandarao Circle , 
Dr. A . Khadar Pasha Deputy Director 

Bangalore . 

Department of Physics , Maharani science College , 
Dr. Y.F .Nadaf 

Assistant Professor 

Bangalore – 560 001 
165 -Rajajinagar -Static Surveillance Team appointed as Executive Magistrates 
Name Designation 

Address 
Sri H Sudharshanmurthy Assistant Engineer 

BDA House Project Division -1 Bangalore 
Sri R Muddurangaiah Assistant Engineer 

Infrastructure Division -2 , BDA , Bangalore 
Nagaraja R Shetar Assistant Engineer 

Infrastructure Division -2 , BDA, Bangalore 
168 -Chamarajapet-Flying Squad appointed as Executive Magistrates 
Name Designation 

Address 
Anjanappa Asst. Executive Engineer 

AEE JJR Nagar BBMP 
Nagaraj AssistantEngineer 

AE JJR Nagar BBMP 
Gopalaswamy AssistantEngineer 

AE JJR Nagar BBMP 
Hemanth Kumar Assistant Engineer 

AE BWSSB Chamrajpet 
Ramamurthy Asst.Executive Engineer 

AEE BWSSB Chamrajpet 
Ranganath D Asst. Executive Engineer 

AEE Chamrajpet BBMP 
Prasanna Kumar | Assistant Engineer 

AE Chamrajpet BBMP 


SI .no 


oN 


Sl.No 


00205 


20F837 ODZIE, nodondo , 


e , 9008 


ಭಾಗ ೪ಎ 


SI. No 


11. 
12 . 


168 - Chamarajapet- Sectoral Officer appointed as Executive Magistrates 
Name Designation 

Address 
R .K . Srinath Assistant Executive Engineer 

Assistant Executive Engineer(k )-4 -1 , BWSSB 
RamanaGowda Assistant Executive Engineer 

Assistant Executive Engineer(k )-4 -4 ,BWSSB 
HemanthKumar.S .R Assistant Executive Engineer Assistant Executive Engineer(k )Ele -2 , BWSSB 
BabuRao Assistant Statistical Officer, 

Assistant Statistical Officer , EE (CS), BWSSB 
K . Dhanajaya Assistant Executive Engineer 

Assistant Executive Engineer(k )-2 - 2 ,BWSSB 
R .Ramesh 

Assistant Executive Engineer Assistant Executive Engineer , EIC Zone,BWSSB 
S .Raghu Assistant Executive Engineer 

Assistant Executive Engineer, EE (K )- 2 ,BWSSB 
K . C .Rajashekar Assistant Executive Engineer Assistant Executive Engineer (CMC )- 3-2 , BWSSB 
N . B .Mallikarjun Assistant Executive Engineer 

Assistant Executive Engineer (W )- 3, BWSSB 
Pradeep .BKunchagi Assistant Executive Engineer 

Assistant Executive Engineer (DC)- 1, BWSSB 
K .V .Deepak 

Assistant Executive Engineer Assistant Executive Engineer, (CMC - 3 )- 1, BWSSB 
Ashok Gowda. T .P Assistant Engineer 

Assistant Engineer(CMC - 2 )- 2 , BWSSB 
Dharanish . J Assistant Engineer 

Assistant Engineer(CMC)-4 , BWSSB 
Srinivasa . R Assistant Engineer 

Assistant Engineer(CMC - 1)-1 , BWSSB 
Suhas.H .P Assistant Engineer 

Assistant Engineer(C )- 3, BWSSB 
Sumanth .N Assistant Engineer 

Assistant Engineer (CMC )- 1 , BWSSB 
Yathiraj.V Assistant Engineer 

Assistant Engineer (CMC - 2)- 1, BWSSB 
Sandeep .R Assistant Engineer 

Assistant Engineer (CMC -4)- 1, BWSSB 
Navaneeth .K .L Assistant Engineer 

Assistant Engineer (WWM /VV)- 1, BWSSB 
Manjunag. J.C Assistant Engineer 

Assistant Engineer (PS & BW ), BWSSB 
168 -Chamarajapet- Static Surveillance Team appointed as Executive Magistrates 
Name Designation 

Address 
S . Chandrashekar, 

Assistant Engineer 

AEE (CMC )-1 , BWSSB 
Shivasankarappa , 

Principal 

BBMP Girls PU Collage , J.J.R .Nagar, Bangalore 
Nandish , 

Lecturer 

BBMP Girls PU Collage, J.J.R .Nagar, Bangalore 
174-Mahadevapura -Flying Squad appointed as Executive Magistrates 
Name Designation 

Address 
Sri. GangappaHombal, Asst. Director of Horticulture | Horticulture Dept. K .R .Pura 
A . Srinivasamurthy, Asst. Executive Engineer Panchayath Raj Engineering Sub - Division , 

Bangalore East Taluk , K . R .Pura 
Sri. Venkatesh 

Executive Engineer (Project ) Whitefield BBMP 
Sri. Sridhar 

Assistant Engineer BWSSB Bangalore East Taluk 
Sri. Y . R . Ramesh 

Assistant Engineer Doddanekkundi, Ward No.85 
Sri. J.Narayana 

Asst. Executive Engineer Marathahalli 
Sri. C .Suresh 

Executive Engineer Executive Engineer (Project) Mahadevapura 
Sri. Boregowda 

A . H . O 

A .H .O Varthur Office 
174 -Mahadevapura -Sectoral officers appointed as Executive Magistrates 


19 . 


Nava 


20 . 


SI .No 


3. 


SI.No 


SI.No 


Name 


Designation 


Address 


Sri . Arun Kumar 


Asst. Engineer 


Sri. Rajashekar 


Asst. Engineer 


PRE, ZP Division , Bangalore East Taluk 
Division -2 PRE , ZP Division , Bangalore East Taluk 
Division -2 PRE , ZP Division , Bangalore East Taluk 


Sri . Shankarappa 


Asst. Engineer 


Prabhu 


Asst. Engineer 
Asst. Executive Officer 


Santhosh 


HAL Airport, Bangalore East Taluk 
BWSSB, Bangalore East Taluk, K . R . Pura 
Agricultre Dept. Bangalore East Taluk , 


G .Ramaswamy 


Agriculture Officer, K .R .Pura 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೭೯ 


SI.No 


N 
| 
ಹ 
| 
| 
2 
| 


11 , 


12 , 


Name Designation 

Address 
Sri. Krishnappa.M .S 

B . R . C . 

Education Dept. Bangalore East Taluk 
Sri. Venkatachalapath 

Agriculture Officer Bidarahalli, Bangalore East Taluk 
Dr.Somashekar 

Biology Lecturer, Govt. Junior College, Varthur 
Shivareddy .T . R . 

Lecturer 

Political Science , R . B .A .N .M .S College, Ulsoor. 
Shankar Reddy 

Agriculture Officer Bangalore East Taluk 
Sri . T . K . Ramesh 

Asst. Director 

TalukPanchayath , Bangalore East Taluk 
G.V . Srinivasalu , 

Lecturer 

Political Science, Govt . Junior College, Varthur 
Sri. JayasimhaRao 

Agriculture Officer Bangalore East Taluk 
Bheemanna. C 

Asst. Director of Sericulture Asst. Director of Sericulture , K .R . Pura 
174 -Mahadevapura - Static Surveillance Team appointed as Executive Magistrates 
Name Designation 

Address 

BWSSB 
Sri Venkataramanappa Asst. Engineer 

Bangalore East Taluk . 
Dr. C . R . Muniswamy Veterinary Officer 

veterinary Dispensary , Kannur Bangalore East Taluk 
Sri. Narayanappa Senior Sub Registrar 

Dept. of Stamps & Registration Mahadevapura 
Division Bangalore East Taluk , 


Si no 


1 , 


| 


| 


| 


೧ 


ಗೋವಿಂದಸ್ವಾಮಿ 
PR. 274 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 
SC .50 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂ : ಹೆಚ್‌ಡಿ 161 ಎಸ್ ಎಸ್ ಟಿ 2014 , ಬೆಂಗಳೂರು, ದಿನಾಂಕ: 26 / 03 / 2014 , 
2014ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ, ಅನುಬಂಧದಲ್ಲಿ ಲಗತ್ತಿಸಿರುವ ಫೈಯಿಂಗ್ ಪ್ಯಾಡ್ ಅಧಿಕಾರಿಗಳ ತಂಡಗಳಿಗೆ ಸೆಕ್ಟರ್ 
ಅಧಿಕಾರಿಗಳ ತಂಡಗಳಿಗೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಯ ಅಧಿಕಾರವನ್ನು ನಿರಂತರವಾಗಿ ಚುನಾವಣಾ ಅವಧಿಯು ಮುಕ್ತಾಯವಾಗುವವರೆಗೆ 
ನಿಗಾವಹಿಸಿ ಪರಿಶೀಲಿಸಲು ಮತ್ತು ನಿಯಮಗಳನ್ನು ಅನುಸರಿಸಿ ಕ್ರಮ ಕೈಗೊಳ್ಳಲು ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯ್ದೆ ಸಂಖ್ಯೆ: 2:1974) ರ 
ಕಲಂ 21ರ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ 
- ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 
FLYING SQUAD 

ANNEXURE 
221 -HANNUR ASSEMBLY SEGMENT 
ASSEMBLY TEAM NO JURISDICTION 

Flying Squad Team Leader 
CONSTITUENCY NAME 

Shashidhar. H , Senior Asst. Director of Harticulture , Kollegal . MB 
221 - Hanur 

Palya Hobli 

9844364293 

P .K . Umashankar, Deputy Enviornmental Officer, Pollution Control 
221 - Hanur 

Hanur Rural Board , Chamarajanagar. 

Mb : 9448160267 

Hanur Pattana M .S . Ramesh , Senior Assistant Director , Horticulture Department, 
221 - Hanur 

Panchayathi Chamarajanagar. Mb : 7760989904 

Radhakrishna, AEE , No.4 , KC Sub -division , Kamagere, 
221 - Hanur 

Ramapura 

Mb: 9448209032/ 7406069090 

S . Raveendra , Asst. Exe . Engineer, Karnataka Housing Board , 
221 - Hanur 

Lokkanahalli 

Chamarajanagar. Mb : 9448470311 


nosso 


G2DF &37 ODZIE, Todowao , be 0 , 9008 


ಭಾಗ ೪ಎ 


FLYING SQUAD 

ANNEXURE 


222 -KOLLEGAL (SC ) Assembly Segment 
ASSEMBLY 

TEAM NO 
CONSTITUENCY NAME 


JURISDICTION 


Flying Squad Team Leader 


222 -Kollegal 


Santhemarahally Hobli 


222 -Kollegal 


Kollegal Urban , CMC Limit 


Hemantha Kumar, 
DistrictManager, 
Dr. B . R . Ambedkar Development Corporation , 
Chamarajanagar. 
MB:9448595882 
Shrihari, 
Secretary , APMC , Kollegal . 
Mb : 9448854873 
Somashekhar, 
District Deputy Planning Co -ordinator, 
Sarva Shikshana Abhiyaya , Chamarajanagar. 
MB 9449001630 
P . Manjunath , 
BEO , Yelandur, 
MB : 9480695110 
Nagesh , 
CDPO , Yelandur 
MB 8494832945 


222 -Kollegal 


Kollegal Rural 


222 -Kollegal 


Agara Hobli 


222 -Kollegal 


Yelandur Kasaba Hobli 


FLYING SQUAD 

ANNEXURE 


223 -Chamarajanagar Assembly Segment 

ASSEMBLY 
CONSTITUENCY TEAM NO 

NAME 


JURISDICTION 


Flying Squad Team Leader 


223 -Chamarajanagar 


Chamarajanagar 
Kasaba Hobli 


223 -Chamarajanagar 


Chamarajanagar 
City Municipal Council. 


Shivamallu , 
Asst. Exe. Engineer, 
Monor Irrigation , Chamarajanagar . 
Mb : 9448167851 
B .M . Prakash , 
Enviornmental Officer, 
Karnataka Polution Control Board , 
Chamarajanagar, 
Mb : 94483666950 
Pruthvi Raj, 
Deputy Director of Sericulture , Chamarajanagar. 
Mb : 9448569868 
Chikkamadegowda, 

District Manager, 
Devaraj Urs Development Corporation , 
Chamarajanagar. 
Mb : 9886602437 


223 -Chamarajanagar 


Haradanahalli Hobli 


223 -Chamarajanagar 


Chandakavadi Hobli 


FLYING SQUAD 
ANNEXURE 


224 -GUNDLUPET Assembly Segment 

ASSEMBLY 
CONSTITUENCY NAME 


TEAM NO 


JURISDICTION 


Flying Squad Team Leader 


224 -Gundlupet 


Begur Hobli 


N . V . Swamy, 
District Adult Education Officer, Chamarajanagar. 
Mb : 9741994494 


ಭಾಗ ೪ಎ 


BUDE 37 ODLJE, TO DOWBO , Joe , 9008 


noen 


ASSEMBLY 
CONSTITUENCY NAME 


TEAM NO 


JURISDICTION 


Flying Squad Team Leader 


224 -Gundlupet 


| 


2 


GundlupetMunicipal Area 


224 -Gundlupet 


Gundlupet Kasaba Hobli 


224 -Gundlupet 


Terakanambi Hobli 


B .G . Malledevaru , 
Asst. Director, Small Savings Department, 
Chamarajanagar. 
Mb: 9449659624 
Mohandas, 
Assistant Director, DLDB , Chamarajanagar. 
Mb : 9448737154 
K . Gopala Reddy, 
District Registrar Co -operative Societies , 
Chamarajanagar. 
Mb : 9449581137 
Puttegowda, 
Asst. Director, 
O /0 DD Sericulture , Chamarajanagar. 
Mb : 9481589466 
Lavanya S . 
Project Director, Chamarajanagar Urban 
Development Authority , 
Mb : 8197088333 


224 -Gundlupet 


Hangala Hobli 


224 -Gundlupet 


Harave Hobli 
Chamarajanagar Taluk 


ANNEXURE 
SECTOR OFFICERS 


221 -HANUR Assembly Segment 
Sector Police station 

Police 
No & Jurisdiction Inspector 


Jurisdictional Area 


Jurisdictional Sector 

Officer 


Polling station 

Clustor 
1, 2 , 3 , 4 , 5 , 6 , 7 , 8 , 9 , 
10 , 11 , 12, 13, 14 , 15 , 
16 , 17 , 18 , 19 , 20 
Total = 20 


Kollegal Rural 
Police Station 


Amarnarayan 
9448360939 


Mahadevamma 
BEO , Kollegal 
9480695109 


Sathegala , 
Uganiya , Danagere, 


Amarnarayan 
9448360939 


Kollegal Rural & 
Hanur Rural, 
Town Police 
Station 


Gundegala , 
Palya, 
Ikkadahalli, 
Chikkaluru , Thellanuru , 


Nagendra B .N . 
BRC Kollegal 
9448105523 


21, 22 , 23, 24 , 25 , 26 , 
27, 54 , 55 , 56 , 57, 58 , 
59, 60 , 61 , 62, 63,64, 
65 , 66 Total = 20 


Kirankumar 
9480804656 


Hanur Rural & 
Town Police 
Station 


Kirankumar 
9480804656 


Shyagya , Managalli, 
Chinchalli, Ellemala , 


S . P Ravikumar AEE I/ C 
No . 3 K .C .I. Sub Division 
Kollegal 
9448186335 


Amarnarayan 
9448360939 


Kollegal Rural & 
Hanur Rural, 
Town Police 
Station 


Maduvanahalli, 
Hondarabalu , 
Doddinduvadi, 
Ikkadahalli, 
Singanalluru , 
Kongarahalli , 


Radhakrishnarai 
Asst. Director , 
Sericulture Dept 
Kollegal 
9900746161 


67 , 68 , 69, 70 , 71, 72 , 
73 , 74 , 75 , 76 , 77 , 78 , 
79 , 80 , 81, 82 , 83 , 84 , 
85 , 86 , 87 , 88 , 89 , 90 , 
118 , Total = 25 
28 , 29 , 30, 31, 32 , 33 , 
34, 35 , 36 , 37 , 38 , 39 , 
40, 41, 42, 43, 44 , 45 , 
46 , 47 , 48 , 49, 50 , 51, 
52 , 53, 238 
Total = 27 
91, 92 , 93 , 94 , 95 , 96 , 
97 , 98 , 99 , 100 , 101, 
102 , 103 , 104 , 105 , 
106 , 236 , 237 , 239 , 
240 , 241, 242 
Total = 22 


Kirankumar 
9480804656 


5 


Hanur Rural & 
Town Police 
Station 


Kirankumar 
9480804656 


Budubalu , Mangala, 
Hanur, Belathuru , 
Lokkanahalli , 
Chennalinganahalli, 
Kannuru 


Chandrashekar 
Asst. Executive 
Engineer No : 4KCC sub 
Division Kollegal 
9844637385 


Hanur Rural, 
Town & 
Ramapura 
Police Station 


Kirankumar 
9480804656 
G . Rajanna 
9480804657 


Ajjipura , Suleripalya , 
Cowdalli, 


S . Mahadevan 
Asst. Executive 
Engineer Uduthore 
Halla Sub - Division 
Kollegal 
9242151757 


107, 108, 109, 110 , 
111 , 112 , 185, 186 , 
187 , 188 , 189, 190 , 
181 , 182 , 184 , 113 , 
114 Total = 17 


2009 


BUOT : 37 ODDAJE , TOUJOo , we , 9008 


ಭಾಗ ೪ಎ 


Sector 

No 


Police station 
& Jurisdiction 


Police 
Inspector 


Jurisdictional Area 


Jurisdictional Sector 

Officer 


Polling station 

Clustor 


7 


Ramapura 
Police Station 


G . Rajanna 
9480804657 


Dinnalli, Minyam , 
Hugyam , 


Mahesh 
Asst. Director 
Midday meals Kollegal 
9964392951 


Ramapura & 
M .M . Hills Police 
Station 


G . Rajanna 
9480804657 

K . R . 
Marisiddasshetty 

9480804658 


Martalli, Ramapura , 
Changadarahalli 
Doddalathuru , 
M . M . Hills 


N . Rajendra prasad , 
Asst. Executive 
Engineer , 
No . 3, KCI Sub -Division , 
Kollegal. 


Kirankumar 
9480804656 


Hanur Rural, 
Town & 
Ramapura 
Police Station 


Ellemala , Shettalli, 
Kurattihosuru , Dantalli, 
Cowdalli, 


Ananda 
BRCHanur, 
Kollegal Taluk. 
9480695113 


191, 192 , 193 , 194 , 
195 , 196 , 197 , 198 , 
199 , 200, 201, 202 , 
203, 204, 205 
Total= 15 
151, 152 , 153, 154 , 
155 , 156 , 157 , 158 , 
159 , 160 , 161, 162, 
163 , 164 , 165 , 166 , 
167 , 168 , 169, 170 , 
171, 172, 173, 174 , 
183 , 148 , Total = 26 
115 , 116 , 117 , 119 , 
120 , 121, 122, 123, 
124 , 125 , 126 , 127 , 
128 , 129 , 175, 176 , 
177 , 178 , 179 , 180 
Total= 20 
130 , 131 , 132 , 133 , 
134 , 135 , 136 , 137, 
138 , 139 , 140 , 141, 
142, 143, 144 , 145 , 
146 , 147 , 149, 150 , 
Total = 20 
206 , 207, 208, 209, 
210 , 211 , 212 , 213, 
214 , 215 , 216 , 217 , 
218 , 219 , 220 , 221, 
222 , Total= 17 


G . Rajanna 
9480804657 


G . Rajanna 
9480804657 


10 


Ramapura & 
M . M . Hills 
Police Station 


Ponnachi, 
M .M . Hills , Martalli, 


Kumar, 
Asst. Executive 
Engineer 
PWD Sub Division MM 
Hills, Kollegal Taluk . 
9448338331 


K . R . 
Marisiddasshetty 

9480804658 


11 


Hanur Rural & 
Town Police 
Station 


Kirankumar 
9480804656 


Byluru , P .G . Palya , 
Huthuru , Lokkanahalli 


Timmegowda ,BEO , 
Hanur,Kollegal Taluk . 


12 


Hanur Rural & 
Town Police 
Station 


Kirankumar 
9480804656 


Lokkanahalli, 
85- Arabagere 


Prasanth , 
Asst.Engr. 
Uduthorehalla 
Project, Ajjipura 
9448305543 


223, 224, 225 , 226 , 
227, 228 , 229, 230 , 
231, 232 , 233, 
234 ,235 = 13 


ANNEXURE 
SECTOR OFFICERS 


222-KOLLEGALA (SC )ASSEMBLY SEGMENT 
Sector Police station & 

Police Inspector 


Jurisdictional Area 


Jurisdictional sector 

officer 


Polling station Clustor 


No 


Jurisdiction 


1 . 2 . 3 . 4 . 5 . 6 . 7 . 8 . 9 . 10 . 11. 12 . 


1 


HonnappaKM , 
Assistant Director of 
Sericulture Training 
Center Kuderu 


Mahadevaswamy 
9480804647 


Kuderu 


Aldur, Navilur,Godlehundi, 
Ganagnur,Ganagnurpura , 
Hallikerehundi, Jannur, 
JannurHosur,Ummathur , 
Mudla Agrahara ,Kuderu , 
Tenkala mole, Badagala mole , 
K . Mukahalli,Kasturu , Heggavadi, 


13 . 14 . 15 . 16 . 17 . 18 . 19 . 20 . 
21.22 . 23 ,24 . = 24 


Mb - 9141340221 


Santhemarahalli 


Renukaprasad 
9480804650 


Deshavalli,Kempanapura , 
Nadakalamole, Singanapura , 
Kannegal,Homma,Kotamballi, 
Rechamballi,Honganur, 
Murtipalya ,Gangavadi, 
Masanapura , 
Suthur, Erasavad , Chatipura 


Renukeesh . M 
Assistant Director of 
Sericulture Trining 
Center Kuderu Mb 
9448793847 


25 . 26 . 27 . 28 . 29 . 30 , 31 , 
32 . 34 . 35 . 36 . 37 . 38 , 39 . 
40 . 41 43. 44. 45 . 46 . 47 . 
48. 49 . 50 .51 = 27 


ಭಾಗ ೪ಎ 


BIDEE37 ODLJE, TO DOWBO , Joe , 9008 


nosa 


Sector 


Police station & 

Jurisdiction 


Police Inspector 


Jurisdictional Area 


Jurisdictional sector 

officer 


Polling station Clustor 


No 


3 


Santhemarahalli 


Renukaprasad 
9480804650 


H . Mukahalli , 
Boodamballi ,Gulipura , 
Chungadipura,Hosamole ,Santhem 
arahalli,Basavatti,Kavudavadi, 
Kamaravadi,Demahalli,Bagali , 
Banahalli,Tellanuru 


Mahadevaiah , Asst. 
Director, Sericulture 
Department, 
Chamarajanagar. 
Mb: 9481534113 


52 . 53. 54. 55. 56 . 57 . 58 . 
59 . 60 . 61. 62. 63. 64, 65 , 
66 , 67 , 68 = 17 


Kollegala Rural 


Anand 
9480804655 


Alahalli, 
Kajjihundi,Silkalpura ,Tagarapura , 
Tagarapuramole,Hosamallangi, 
Hosainorahundi,Chilakavadi 
Mallahallimala ,Kunthur,Yadamole , 
Kunthurmole , Teramballi, 
Gobballipura ,Mullur 


Mahadevaiah .C .D . P .O . 
Kollegal 
Mb - 9008821846 


69.70.71.72.73.74 .75 .76 .77 . 
78 .79 .80 . 81 .82 .83. 84 .85 ,86 . 
87 .88 ,89,90 , 91 , 92 = 24 


Chandru C . 


Assistant Director of 


Kollegala Town 


Santhosh 
9480804653 


Kollegal Town 


Horticulture Yelandur 
Mb-8123587794 


115 , 116 , 117 ,118 ,119 ,120 
121, 122 ,123,124, 125 ,126 , 
127 ,128 , 129 ,130 ,131, 132 , 
133 ,134 = 20 


93 .94 .95 . 96 ,97 .98 . 99, 100 . 


Anand 


Kollegala 

Rural 


Hale Hampapura,Hosa 
Hampapura ,Dasanapura ,Harale , 
Siddaiahanapura,Kempanapalya , 
Lakkarasanpalya , Thimmarajipura , 
Jakkahalli,Arepalya ,Hithala doddi, 
Surapura,Kungalli 


Somasheaker 
Assistant Director of 
Agriculture Agriculture 
Department Kollegal 
Mb-7259004800 


9480804655 


101 . 102 . 103 . 104 
105. 106 . 107 , 108 , 109, 
110 , 111, 112 , 113 , 114 = 22 


Santhosh 


9480804653 


7 


Kollegala 
Town & Rural 


Kollegala , Town ,Bapunagara ,Bood 
hitittu,Mudigunda ,Shankanapura , 
Basitipura ,Uttamballi 


Jagadish 
SocialWelfare Officer 
Kollegal 
9449831999 


Anand 


135 .136 . 137 . 138 .139. 140 
141. 142 . 143 . 144 . 145 . 146 
147 . 148 .149 .150 . 151. 152 . 
153 ,154, 155 ,156 , 157,158 , 
159, Total= 25 


9480804655 


Mamballi 


Mahadevanayaka 

9739574008 


Smt. Sundramma , 
Assistant Director of 
Agriculture Agriculture 
DepartmentYelanduru 
Mob : 9945292355 


160 . 161 .162. 163. 164 , 165, 
166 , 167 , 168 , 169 , 170 , 171, 
172, 173, 174, 175 , 
176 , 177 , 178 Total= 19 


Mamballi, Bannisarege , 
Kinakahalli, 
Agara Katnavadi, 
Basapura , 
K .Hosure, Kesthuru , 
Malligahalli,Maddure ,Boodithittu , 
T .Hosure ,AlkereAgrahara , 
Malarapalya , Gowdahalli, 
B . R . Hills ,Puranipodu ,Dasanahundi 
K .Devarahalli, Yaragamballi, 
Gumballi,Krishnapura, 
Komaranapura, Vadagere , 


179 .180 . 181. 182 . 183, 184. 
185 . 186 . 187 . 188 . 189. 190 , 


Janardhan 


Yelanduru 


Ranganath HN 
Executive Officer Taluk 
Panchayat yalandur 
9480858115 


9480804649 


191, 192 ,193 ,194 , 195 , 196 , 
197 , 198 , 199 ,200 ,201, 202 , 
203 ,204 , 205 , = 27 


Rachappa 


Assistant Director of 


Yelanduru 


Janardhan 
9480804649 


Ganiganure ,Chamalaoura , 
Yeriyuru ,Uppinamole ,Ambale, 
Y .K .Mole ,Changachahalli , 


Sericulture 
Yelandur 
Mb - 9880440073 


206 ,207 ,208 ,209 ,210,211, 
212 ,213,214 ,215 ,216 ,217 , 
218 ,219 , 220 , = 15 


Janardhan 


11 


Yelanduru 


A .Kandahalli,D .Kandahalli , 
Duggahatti,Mellahalli,Honnuru , 
Yelanduru , 


M Devaraju 
Assistant Executive 
Engineer Panchayat 
Raj Engineering Sub 
Division Yalandur 
Mb -9448330177 


221 .222 . 223 ,224 .225 .226 . 
227 .228 ,229,230, 231,232, 
233 235 , 236 ,237 ,238 = 18 


9480804649 


noeg 


G2DF837 DOZJE, nododo , ne , 9008 


ಭಾಗ ೪ಎ 


ANNEXURE 
SECTOR OFFICERS 


223 -CHAMARAJANAGAR ASSEMBLY SEGMENT 

Police station 
Sector 

Police Inspector 
Jurisdiction 


Jurisdictional Area 


Jurisdictional 
sector officer 


Polling 
station Clustor 


No 


RURAL 


POLICE 
STATION 
CHAMARAJA 


MAHADEVAPPA 

9480804630 


Janardhan 
Asst Director Tourism , 
Chamarajanagar Taluk 
9611921927 


1 ,2, 3,4 ,5 ,6 ,7 ,8 , 9, 10 ,11, 
12 , 13 , 14 , 15 , 16 , 17 , 18 , 19 , 
20 = 20 


NAGAR 


Bendaravadi 
B .Mallaiahnapura 
Megalahundi 
Heggotara 
Panyadahundi 
Muttige 
Melajipura 
Bedarapura 
Mariyala 
Mariyaladahundi 
Kellamballi 
K . Basavanapura 
Kallahalli 
Kadahalli 
Masagapura 
Madapura 
Kiragasur 
Bhogapura 
Mangala 
Yalakkur 
Sappainapura 
Hullepura 
Mangala Hosuru 
Yadiyur 
Mahanthalapura 
Handarakally 
Handarakally Mole 
Kudlur 
Boodithittu 
Doddarayapete 


RURAL 


MAHADEVAPPA 


POLICE 
STATION 
CHAMARAJA 

NAGAR 


Baba Saheb 
Assistant Director of 
Fisheris , 
Chamarajanagar Taluk 
9448037547 


21,22 ,23 ,24 ,25 ,26 ,27 ,28 , 
29 , 30 ,31, 32 ,33, 34 , 35 , 
36 ,37 ,38, 39,40 = 20 


9480804630 


Chamaraja 
nagar Town 
Police Station 


Govindaraju 
9480804645 


Chamarajanagar 
Town 


Shivanna , 
District Statistical Officier, 
Chamarajanagar. 
9886225152 


41, 42 ,56 ,57 ,59 ,60 ,61 ,68 ,69, 
70 ,71, 72 ,73 ,74 ,75 ,76 ,77 ,78 , 
79 ,80 ,81 ,82 = 22 


Anand 


Chamarajanagar 


Chamaraja 
nagar Town 
Police Station 


Govindaraju 
9480804645 


Assistant Director 
Hortriculture 


43,44,45 ,46 ,47 ,48 ,49,50 ,51, 
52,53 ,54 ,55, 56 ,57,58 ,62,63,6 
4 ,65 ,66 ,67 ,68 ,69 ,83, 84 ,85 ,86 , 
87 ,88 ,89 = 27 


Town 


( State Sector) 
Chamarajanagar taluk 


RURAL 


POLICE 
STATION 


MAHADEVAPPA 


Mudlupura 
Yadpura 
Shivapura 
Shivapura 
Kaduvinkatte Hundi 
Uththavalli - 1 
Uththavalli- 2 
M .Mallaihanapura 
Devalapura 
Thamadahalli 
Udigala 
Chikkakempinahundi 
Veeranapura 
Nanjedevanapura 
Kalanahundi 


Sannegowda 
Secretary , A. P.M .C 
Chamarajanagar 


90 , 91, 92 ,93 ,94 ,219 ,220 , 
221 ,222,223 ,224 ,225 ,226 , 
227 ,228 , 229 ,230 = 17 


9480804630 


CHAMARAJA 


NAGAR 


ಭಾಗ ೪ಎ 


20F837 ODZIE, Todowoo , 


e , 9008 


00033 


Police station 


Jurisdictional 


Sector 

No 


& 


Police Inspector 


Jurisdictional Area 


Polling 
station Clustor 


sector officer 


Jurisdiction 


K .M .Basavanapura 
Kodimole 
Basappanapalya 
Saragur 
Saragurmole 


EAST 


Alur 


POLICE 


MAHADEVAPPA 


Revaneshwara 
CDPO , Chamarajanagar 


100 ,101 , 102 , 103, 104 ,105 , 106 
107, 108 , 109 , 110 , 111 , 112 , 
113 ,114 , 115 , 116 ,117 ,118 , 


STATION 


9480804630 


CHAMARAJA 


Taluk 


119 , 133 = 20 


NAGAR 


Mallupura 
Kariyanakatte 
Kagalavadi- 3 
KagalavadiMole 
Hurulinanjanapura 
Ammanapura 
Kurubara Hundi 
Jyothigowdanapura 


EAST POLICE 


STATION 


MAHADEVAPPA 


H . C . Suresh , Asst. 
Director, Rural 
Employmnet, Taluk 
Panchayath , 
Chamarajanagar. 
Mb : 9663660652 


148 , 149 , 150 , 151, 152,153, 
154, 155 , 156 , 157 , 158 , 159 , 
160 , 161, 162, 163 = 16 


CHAMARAJA 


9480804630 


NAGAR 


Attugulipura 
Hongalavadi 
Kullur 
Rangasandra 
Mudahalli Colony 
Mukanapalya 
Kolipalya 
Veerainapura 
Punajanuru 
MuneshwaraColony 
Bedaguli 
Chikkahole Check Post 
Chikkahole 
Ankanashettipura 
Bevinathalanapura 
Kyathedevaragudi 
Hondarabalu 
Nallur- 1 
Nallur mole 
Puttanapura 
Malladevenahalli 
Nagavalli-1 
Kokkanahalli 


EAST POLICE 


STATION 


MAHADEVAPPA 


Dasharathi 
Taluk SocialWelfare 
Officer , Chamarajanagar 


120 , 121, 122 ,123, 124 , 125 , 

126 ,127 ,128 , 129, 130 , 131 , 
| 132, 134, 135 ,136 , 137 ,138 , 

139 , 140 , 141, 142 = 22 


CHAMARAJA 


9480804630 


NAGAR 


Taluk 


Chandakavadi 


Dadadahalli 


Ayyanapura 
Aralipura 
Hebbasur 


EAST AND 


MAHADEVAPPA 


RURAL 
POLICE 
STATION 
CHAMARAJA 


Doddamole , 
Dollipura 
Siddaiahnapura 
Kumbheshwara Colony 
Kalikambha Colony 
Kodiugane 
Bisalavadi 
Bandhigowdanahalli 
Venkatainchatrada Hosur 
Venkataianachatra 
Basavapura 
Byadamudlu 
Chikkamole 
Chandukattemole 


Shivaswamy C 
Assistant Director , 
Sericuluture Dept , 
Cacoon Market 
Chamarajanagar 


98 ,99, 143,144 , 145 , 146 , 
147 , 164 165 , 166 , 167 , 168 , 
169,170,171, 172,173,174, 
175 ,176 = 20 


9480804630 


NAGAR 


noe 


20F837 ODZIE, Todowoo , 


e , 9008 


ಭಾಗ ೪ಎ 


Police station 


Jurisdictional 


Sector 
No 


Police Inspector 


Jurisdictional Area 


Polling 
station Clustor 


sector officer 


Jurisdiction 


RURAL 


POLICE 


MAHADEVAPPA 


Bandigere 
Haradanahalli 
Thavare Katte Mole 
Amachavadi 
Lakshmipura 
Channappanapura 
Honnahalli 
Bokkepura 
Sannegala 
Vadagalapurada Hundi 
Narasamangala 


STATION 


Natesh H . T . 
Asst. Engineer, 
No.2 , CRR Sub -division , 
Attugulipura, 
Chamarajanagar Taluk , 
Mb : 9902821359 


177 , 178 ,179 ,180 , 181,182 , 
183 ,184 185 , 186 ,187 , 
188 , 189 , 190 ,191, 192 , 
193 , 194 , 195 , 196 = 21 


9480804630 


CHAMARAJA 


NAGAR 


Nijalinganapura 


RURAL 
POLICE 
STATION 


11 


Vadagalpura . 
Linganapura 
Arakalavadi 
Mudlahoshalli 
Vaddrahalli 
Yanagumba 

Ravikumar, 
Yanagahalli 

Asst. Exe . Engineer, 
MAHADEVAPPA 
Yaraganahalli 

PMGSY Sub - division , 
9480804630 
Accattipura 

Chamarajanagar . 
Madalavadi 

Mb : 9663376393 
Kilgere 
Kothalavadi 
Katnavadi 
Uganedahundi 
Badagalapura 

ANNEXURE 
224 -GUNDLUPETE ASSEMBLY SEGMENT 

Sector Officers 


197 ,198 , 199, 200 ,201, 
202 ,203 ,204 ,205 , 206 , 
207 ,208 ,209 ,210 ,211 , 
212 ,213,214 ,215, 216 , 
217 ,218 = 22 


CHAMARAJA 


NAGAR 


Sector 


Police station & 

Jurisdiction 


Police Inspector 


Jurisdictional Area 


Jurisdictional Sector Offcer 


Polling Station 

Clustor 


No . 


Gundlupet 


M . Nayak 


Gundlupet-9 
Gundlupet-10 
Gundlupet- 10A 
Gundlupet-11 
Gundlupet- 12 
Gundlupet- 13 
Gundlupet- 14 
Gundlupet- 15 
Gundlupet- 15 


Ravikumar, MK 
Asst. Administratration Officer 
Taluk General Hospital Gundlupet 
Cell No . 7795115857 


199, 200 , 201, 202, 
203 , 204 , 205 , 206 , 
207 , 208 , 209 , 210 , 
211 , 212 , 213 , 214 , 
215 , 216 , 217 , 218 , 
219 = 21 


Hospura 
Srikantapura 
Channavadeyanpura 
Yaduvinahalli 
Honakanapura , 
Horeyala - 1 
Horeyala - 2 
Ragvapura 
Hirikati 


Beguru 


Sandeepkumar 


K . Shivaraj, 
Asst. Director, 
Agriculture Dept. 
Cell No. 9880654681 


1, 2 , 3, 4 , 5 , 6 , 7 , 8 , 9 , 
10 , 15 , 21, 22 , 23 , 24 , 
25 , 26 , 27 , 33, 34 = 20 


Doddahundi 


ಭಾಗ ೪ಎ 


BIDEE37 ODLJE, TO DOWBO , Joe , 9008 


noes2 


Sector 
No . 


Police station & 

Jurisdiction 


Police Inspector 


Jurisdictional Area 


Jurisdictional Sector Offcer 


Polling Station 

Clustor 


Beguru 


Sandeepkumar 


Chikkati - 1 
chikkati - 2 
Thondavadi - 1 
Thondavadi - 2 
Horeyala 
Kamarahalli 
Beguru - 1 
Beguru - 2 
Heggadahalli 


Siddeswara , BS , Asst. Director, 
Midday meals T .P . Gpet 
Cell No. 9880858556 


11, 12 , 13, 14 , 16 , 17, 
18 , 19, 20 , 50, 51 , 52 , 
53, 54 , 55 , 56 , 57 ,58, 
59 = 19 


Halladamahalli 


Girish , Asst. Director of 
Sericulture , G .pet 


4 


Gundlupet 


M . Nayak 


Madapatna 
HuNasinappura 
Dadadahalli 
Kallahalli 
Hakkalapura 
Sampigepura 
Kabbahalli - 1 
Kabbahalli - 2 


39, 40 , 41, 42, 43 , 44 , 
45, 46 , 47 , 48 , 49, 37 , 
31, 32 , 28 , 29 , 30 , 35 , 
36 , 38 = 20 


Cell No. 9448763844 


Gundlupet 


Alathuru - 1 
Alathuru - 2 
Deshipura 
Mukthi colony 
Baragi - 1 
Baragi - 2 
Hongahalli - 1 
Hongahalli - 2 
Thenkalahundi Hon 


Balasubramanya , 
Gazetted Manager, 
BEO Office , Gundlupet. 


249, 250 , 248, 184 , 
185 , 186 , 182 , 183, 
189, 190 , 188, 187 , 

241, 242 - 14 


K . V . Yogananda,Asst 
Director, Agriculture Marketing 
Dept. Chamarajanagar. 


6 


Kuthanure - 1 
Kuthanure - 2 
Bheemanabeedu - 1 
Bheemanabeedu - 2 
Bheemanabeedu - 3 
Mallaihanapura - 1 
Mallaiahanapura 
Hulasagundi 
Kodahalli - 1 
Kodahalli - 2 
Annuru 


Gundlupet 


195 , 196 , 192 , 193, 194 , 
197 , 198 , 191, 224 , 225 , 
220 , 221, 222 , 223, 226 , 
227 = 16 


Mb : 9980546295 


Nenekatte - 1 


Mahadevappa , 


7 


Gundlupet 


Nenekatte - 2 
Panjanahalli 
Malavalli 
Bendagalli 
Madrahalli 
Veeranapura 
Bannithalapura - 1 


Head Master, 
Govt. High School, 
Kelsur. 


246 , 247 , 235 , 245 , 
244 , 243 , 240 , 237 , 
238 , 239 , 233 , 234, 
230 , 232, 231, 229 , 
228 , = 17 


Bannithal 


Terakanambi 


Cikkarajasetty 


Therakanambi 1 
Therakanambi 2 
Therakanambi 3 
Therakanambi 4 
Therakanambi 5 
Therakanambihundi - 1 
Therakanambihundi 2 


Nageshrao , 
Senior Asst. Director, Horticulture 
Dept. Gundlupet. 


107 , 108 , 109, 110 , 
111, 105 , 106 , 113 , 
114 , 115 , 116 , 112 , 
99 , = 13 


nouses 


BIDEE37 ODLJE, TO DOWBO , Joe , 9008 


ಭಾಗ ೪ಎ 


Sector 
No . 


Police station & 

Jurisdiction 


Police Inspector 


Jurisdictional Area 


Jurisdictional Sector Offcer 


Polling Station 

Clustor 


Kaggala - 1 
Kaggala 2 
Kaggaladahundi 
Thriyambakapura 
Beratahalli 
Mallammanahundi 


Guruvinpura 


Lakkuru 


Balachavadi 


Terakanambi 


Cikkarajasetty 


Pushpa M Kammar, 
Executive Officer, 
Taluk Panchayath , 
Gundlupet. 


Shyanadrahalli 
Hooradahalli 
Moodaguru 
Paramapura 
Padaguru -1 
Padaguru - 2 


104, 103 , 102, 101, 92 , 
100 , 93 , 94 , 95 , 97 , 98 , 
96 , = 12 


10 


Terakanambi 


Cikkarajasetty 


Depapaura 
Sheelavanthapura 
Somanapura 
Kadathalakattehundi 
Kodasoge - 1 
Kodasoge -2 
Kodasoge -3 
Vaddagere 
Chirakanahalli 
Kurubarahundi 
Bommanahalli 
Ramaiahpura 


Chamappa, BRC , Gpet. 

9480695112 


117 , 118 , 119, 123 , 
120 , 121, 122, 124 , 
129 , 128 , 126 , 125 , 
127 , 130 , 131, 133 , 
132 , 134 = 18 


Gundlupet 


M . Nayak 


Shivapura - 1 
Shivapura - 2 
Hullepura 
Chowdahalli 
Hundipura 
Kebbepura 
Shettahalli 
Belavadi 
Bommalapura - 1 


Gopalanaika, 
Head Master , 
Govt. High School, 
Garganahalli. 


156 , 157 , 155 , 154 , 145 , 
146 , 147 , 153, 150 , 151, 
152 , 148 , 149 , 135 , 136 , 
137 = 16 


12 


Gundlupet 


M . Nayak 


Basavapura 
Bendravadi 
Vaddanahosahalli, 
Puthanapura , 
Hangalapura 
Hangala - 1 
Hangala - 2 
Hangala - 3 
Hangala - 4 


Krishanamurthy, Agriculture 
Officer, Begur, 
Cell No. 7259004811 


161 , 162 , 163 , 164, 
160 , 165 , 166 , 167 , 
168 , 169 , 158 , 159, 
143 , 144, 142 , 141, 
139 , 140, 138 = 19 


13 


170 , 171, 174 , 172, 
173, 175 , 178 , 179, 

180 , 181, 177 , 


Gundlupet 


Devarahalli , 
Hangalahosahalli Colony 
Honnegowdanahalli, 
Kallipura 
Gopalapura 
Gopalapur 
Berambadi - 1 
Berambadi -2 
Madduru Colony, 
Channamallipura Maddaia 


M . Nayak 


Manjunath , 
Asst. Registrator of Co -operative 
Societies , 
Chamarajanagar. 


176 = 12 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೮೯ 


Sector 
No . 


Police station & 

Jurisdiction 


Police Inspector 


Jurisdictional Area 


Jurisdictional Sector Offcer 


Polling Station 

Clustor 


Kumachalli 
Kuttegowdanahundi 
Kengaki 
Bettadapura 
Sagade - 1 

Sagade - 2 
Sagade - 3 


Chamaraja 


14 


Shivalingaiah , 
Asst. Exe. Engineer, 
Chescom , 
Chamarajanagar. 
Mb: 9480837501 


91 , 90, 89, 88, 85 , 86 , 
87 , 82 , 83, 84 , 77, 78, 
79, 80 , 81 = 15 


nagar 


Kethahalli 


Moodnakudu - 1 


Moodn 


Heggavadi 
Bujaganapura 
Kerehalli - 1 
Kerehalli - 2 


65 , 66 , 67 , 68, 69 , 70, 
73 , 74 , 71 , 72 , 63 , 64 , 
61 , 62 , 60 , 75 , 76 = 17 


Chamaraja 


15 


Bhadrappa, 
Asst. Director, Sericulture 
Dept. Chamarajanagar. 


nagar 


Mukdahalli - 1 


Mukdahalli - 2 


Maleyuru - 1 
Maleyuru - 2 


ಗೋವಿಂದಸ್ವಾಮಿ 
PR . 272 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC.50 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂ : ಹೆಚ್‌ಡಿ 203 ಎಸ್‌ಎಸ್‌ಟಿ 2014 , ಬೆಂಗಳೂರು, ದಿನಾಂಕ : 24/ 03 /2014 . 
2014ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ, ಅನುಬಂಧದಲ್ಲಿ ಲಗತ್ತಿಸಿರುವ ಫೈಯಿಂಗ್ ಪ್ಯಾಡ್ ಅಧಿಕಾರಿಗಳ ತಂಡಗಳಿಗೆ, ಸೆಕ್ಟರ್ 
ಅಧಿಕಾರಿಗಳ ತಂಡಗಳಿಗೆ ಮತ್ತು ಸ್ಟಾಟಿಕ್ ಸರ್ವೆಲೆನ್ಸ್ ಅಧಿಕಾರಿಗಳ ತಂಡದವರಿಗೆ ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಧಿಕಾರವನ್ನು ನಿರಂತರವಾಗಿ 
ಚುನಾವಣಾ ಅವಧಿಯು ಮುಕ್ತಾಯವಾಗುವವರೆಗೆ ನಿಗಾವಹಿಸಿ ಪರಿಶೀಲಿಸಲು ಮತ್ತು ನಿಯಮಗಳನ್ನು ಅನುಸರಿಸಿ ಕ್ರಮ ಕೈಗೊಳ್ಳಲು ದಂಡ ಪ್ರಕ್ರಿಯಾ 
ಸಂಹಿತೆ 1973 (ಕೇಂದ್ರ ಕಾಯ್ದೆ ಸಂಖ್ಯೆ: 2:1974) ರ ಕಲಂ 21ರ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 

Annexure 
ASSEMBLY SEGMENT WISE LIST OF FLYING SQUAD 
SI, | No . of 

TEAM . NOS 
Assembly 

Name & Designation of the Flying Squad Cell No. 
Segment 


No . | 


9632097945 


1 (Gillesugur & Yeragera Hoblis) 


Damodar Naik , 
Ambedakar Development Corpotation Raichur 
B .M . Srinivas 
Deputy Director APMC Rer 


9945326881 


53 - Raichur 

(Rural) 


2 (Devasugur & Chandrabanda 

Hoblis ) 


9483695312 


3 (Kalmala Hobli & KurdiHobli) 


Hanumanthappa, 
Dist Akshara Dasoha Officer ZP 


Dharmendra 


9620834136 


1 (Sadar Bazar Police Station 

Jurisdiction) 


2 


| | 


54 - Raichur 


Asst. Director Urban Project Dept. Raichur 
Veerangouda 
Asst.Dir Women & Child welfare 


9845981413 


2 (Netaji Nagar Police Station 

Jurisdiction) | 


Dept Raichur 


0050 


BIDEE38 ODZIE, TODOLOT , Joe , 9008 


ಭಾಗ ೪ಎ 


SI. 


TEAM . NOS 


No. 


No. of 
Assembly 
Segment 


Name & Designation of the Flying Squad 


Cell No. 


9945095830 


9845344116 


9448675050 


3 


| 


55 - Manvi 


9480123963 


9739962336 
9448331309 


9481261831 


56 -Deodurga 


8951378422 


9880664510 


5 


57 - Lingsugur 


3 (West Police Station Jurisdiction ) | Sri.Ramappa AEE , 

NKUSIP ( ADB ) CellMunicipal Raichur 
4 Market Yard Police Station Rajesh C Mishrakoti 
Jurisdiction 

Asst. Director Of Factories Raichur 
1 (Kallur & Manvi Hoblis ) K . Govind Raju Forest Officer Manvi 

2 (Sirwar & Mallat Hoblis ) Mahadevappa Patil AEE ZP Dept Manvi 
3 (Kavithal & Pamankallur Hoblis ) NS Kaji CDPO Manvi 

Basavaraj Doddamani 
1 (Arakera Hobli) 

Asst Exc.Engg KBJNL 
Sub Dn NO -2 Amarapur Tq Devadurga 
D .G . Pavar 

Asst Exc. Engg 
2 ( Jalahalli Hobli ) 

KBJNL Sub Dn NO -19 
Chikkahonakuni Tq Devadurga 
Ashok Utturkar 

Asst Exc.Engg 
3 (Deodurga & Gabbur Hoblis ) 

KBJNL Sub Dn NO - 19 

Chikkahonakuni Tq Devadurga 
1 (Lingasugur & Santhekellur Hoblis ) Amoghi ADH Lingsugur 

Rajendrakumar Sericulture 
2 (Mudugal & Medikinal Hoblis ) 

Extension Officer Lingasugur 

M .A Raju 
3 (Hutti & Gurugunta Hoblis )) 

AEE KBJNL NLBC No- Rodalbanda 

Sirajuddin , 
1 (Jawalgera , Hediginal & 

Asst.Executive Engineer, 
Valkamdinni Hoblis ) 

ID Feeder Channal No .2 Sub Dn. Jawalgera 

A .Hanumanthappa , 
2 (Salagunda & Huda Hoblis ) Asst.Executive Engineer, ID No.3 Canal 

Sub -Dn. Sindhanur 
3 (Sindhanur, 

Gonchi Nagraj, Asst. Executive Engineer, 
Gorebal & Jalihal Hoblis) PWD Sub - Dn . Sindhanur 
1 (Maski, 

T .G . Maali Biradar 
Halapur & Pamanakallur Hoblis ) No. 1 TBP subdivision Turvihal 

R .Kumarswamy, 
2 (Balaganur & Gudadur Hoblis) Asst.Ex .Engineer MNP 

Sub -Dn .Maski 

SRI YALAGURESH AE Dn - 11 
3 (Turvihal & Gunjahalli Hoblis ) Assistant Executive Eingineer PWD 

Sub - Dn Lingasagir 

Annexure 
List of Sectoral Officers 


94481 84390 


9741749345 


6 


58 - Sindhanur 


9448228460 


94485 36215 


59-Maski (ST) 


9448344914 


S . No . 


Constituency / 
Segment No . & 

Name 


Name of Sectoral Officer & 

Designation 


Mobile No 


Polling Stations Allotted 


9482125695 


53 
Raichur 
(Rural) 


Kariyappa. J.E AEE PWD 
Sub Divsion Raichur 
Umapathi, J.E . RDS 
Sub Dvn . Gillesugur 


6 ,7 ,8 , 9, 10 ,11, 12 , 13 , 14 , 
15 , 16 , 17 , 18 , 19, 20 
21,22, 23,32 ,37,39 ,44,43, 
35 ,34 ,33 , 


9538044135 


ಭಾಗ ೪ಎ 


BUDEE38 ODZIE, TODOLOT , Joe O , 9008 


noen 


S . No . 


Constituency / 
SegmentNo. & 

Name 


Name of Sectoral Officer & 

Designation 


Mobile No 


Polling Stations Allotted 


5 ,31, 30 , 3 ,4 , 2 , 1, 41,49, 40 ,28 , 29 
126 , 127 , 128 , 129 ,130 ,160 , 
161, 162, 163, 158 , 159, 166 
108 , 109, 120 , 121, 122 , 132 , 
148 , 131, 149, 150 , 164,165 
119 , 118 , 117 , 115 , 116 , 125 , 147 


Mohd . Moseen PRE Raichur 

9916234074 
N . PARAHALAD RAO AE Office 9448219773 
of the Ex.Engr KSHIP Raichur 
Haridas A .E TTC . 

9972232158 
Sub . Dvn . Yeramarus 
AMARAGUNDAYYA 

9480552404 
AE PWD Sub Dn Raichur - 
Tukarama A . E Supt Engg Dn 9448039768 
TCC Cricle Y.Camp 
Abujar Gafari, JE , PWD 

9902114262 
Sub Divn . Raichur 
Shivakumar AE No- 2 Canal 9886375077 
Division Y.camp 
Krishna Raj Shetty , 
Asst. Director,KRIDL , Raichur 9480756587 
Sharnabasappa Police Patil (Elec ) || 9901542953 
EE , PWD Division Raichur 
T.Venkat reddy AE PWD Raichur 9448436427 


| 113, 114 , 141, 156 , 157, 

139 ,140 , 123 , 124 
103 ,112 ,110 , 111 , 106 , 
107 , 101, 102, 96 , 97 ,88 
92 , 93 , 94 , 95 ,81, 91 , 
87 ,60 ,69,82 ,83,84 
85 , 86 ,70 ,71 ,72 ,61,62, 
51,52,50 ,63 ,53,54 
76 , 77 ,78 ,79,67 ,68 , 
57 ,58, 59 ,47 ,48 
73,64 ,42, 24, 25 , 26 ,38, 
27 , 46 , 45, 56 , 55 , 65 
98 ,99 , 100 ,104 , 105 , 
89, 90 ,80 ,74 ,75 ,66 
142, 143,144 ,146 , 
145 ,177,178 , 179, 180, 201, 181 


9916777764 


Avinasha AE , AEE , No - 2 Canal 
Division Y.camp 


Sharanegouda 
Asst. Director, Jalanayana 
Raichur 


9886671818 


210 ,212 , 211 ,200 , 
213,214 ,215 ,202 , 203, 182, 183 


R .NAGARAJ AE 
AEE No -2 Canal Sub -Dn 
Yermarus Camp Raichur 
Devid J.E , AEE RDS Gilesugur 


9448835815 


Rajashekar .AE , 
AEE RDS Gilesugur 
Raviraj A .E PWD Manvi 


216 ,217 ,218 ,219 , 
204, 205 ,206 , 207, 208, 220 ,221 
222 ,223,224 , 225 , 
226 ,209, 189, 188 , 187 ,186 ,185 ,184 
133 ,134, 135 , 136 , 137 , 138 , 
153, 154 ,155 , 176 ,197, 198 , 175 ,196 , 199 
167,191 ,190 ,192 , 168 , 169, 170 , 
171, 151, 152 , 172 , 173 ,174 ,194, 195 , 193 


9448303041 


Kotreshappa 

9886916262 
AD Akshara Dasoha , T .P Manvi 

Annexure 
List of Sectoral Officers 


S .No . 


Constituency 

7 Segment 
No. & Name 


Name of Sectoral Officer & 

Designation 


Mobile No 


Polling Stations Allotted 


2 


4 


2 


54-Raichur 


9449625505 


| 128 , 129 , 130 , 131, 146, 147, 150 , 127 , 140, 141 


9449260525 


143,144 ,145, 148, 149, 135 ,136 ,137, 138 , 142 


Manohar. AE , AEE 
No-2 Canal Division Y.camp 
Ramesh AE , AEE 
No- 2 Canal Division Y .camp 
Javeed JE C & M Gescom 
Raichur 


9480846357 


139, 163, 185 , 189, 190, 188 , 191, 192,193 , 194 , 186 , 187, 184 


nos 9 


PDF &37 dome, nodomo, se n , 9008 


ಭಾಗ ೪ಎ 


S .No. 


Constituency 

Segment 
No. & Name 


Name of Sectoral Officer & 

Designation 


Mobile No 


Polling Stations Allotted 


4 


Syed . Ateekh Desai JE , 9901332253 | 173, 174 , 175 , 176 , 168 , 171 ,172,166 , 167, 169, 165 
PWD Division , Raichur 
Ramayya JE , EE PWD 9740640249 158 ,154 ,157 ,155, 156 , 159,160 ,161, 162, 134 
Division Raichur 
Gurulingappa AE , Planning 9448427637 | 177 , 178 , 132 ,133 ,151 ,153, 152,59,60,61 
Division Raichur 
Chandrashekar AE Planning 9480285939 119 , 120 ,113 ,114 , 115 , 116 ,117 ,118 , 112 
Division Raichur 
B .Ramesh JE PWD 

9449210810 82 ,81,73,74 ,75 ,80 ,70 ,71,77 ,78 ,69,76 
Division , Raichur 
Amaregouda Meti , AE , PWD 9448128255 79 ,72,28 ,29, 30 ,23, 21,22 ,20 ,19 ,24 ,25 ,36 
Sub Dn , Raichur 
Nagarajgouda JE AEE, 9480366855 95 , 96 ,97,93 ,94,91,92,85 ,86 ,87 ,88,89,90 
PWD Sub Dn , Raichur 
SV . Ramaesh AE AEE, 9060660018 | 83,84,179,180, 181, 182, 183 
PWD Sub Dn , Raichur 
Amareshappa AE AEE , 9449689949 37,42 ,43,44, 45 ,35,51,52 ,53 
PWD Sub Dn , Raichur 
Ramesh Kolakar AE AEE, 9986083161 110 , 124 , 111, 125 , 126 ,123 , 121 ,122 ,66 ,67 ,68 
MI- Sub Dn , Raichur 
Jeevan Sab APC 

9449874384 62,63 ,64,65 , 101, 102 , 103 , 104, 100 , 107, 105, 
SSA DDPI Office Raichur 

106 , 108 ,109 ,98 ,99 
Katal Hussain AE - 2 

9900994650 54 ,55 , 56 ,57 ,58 ,46 ,47 ,48,18 , 170 , 164 
PRED division Raichur 
Sridhar AE CMO 

9972518532 31, 32, 33 ,34 ,41,40,49 ,50 , 38 , 39 
Sub Division Y .Camp 
Shashikant AAO Division | 9986447939 26 ,27, 15 ,9 , 10 , 11 , 12 , 13 ,14 
office Audit Gescom Raichur 
PREMA KUMAR M 

16 , 17 ,6 ,7 ,8 , 3, 4 , 1, 2 ,5 
Sr CO -OPERATIVE 

9164220938 
INSPECTOR Office Of The 
DRCOS Raichur. 

Annexure 
List of Sectoral Officers 


S .No 


Name of Sectoral Officer & 

Designation 


Mobile No 


Constituency 

/ Segment 
No . & Name 
55 -Manvi 


Polling Stations Allotted 


3 


9844010961 


69 ,70 ,71,72 ,73 ,74 ,75 ,76 ,77 ,78 ,79 ,86 , 87 


9740752533 


1,2 ,3,8, 9,28 ,29, 36 , 39,54 ,61 ,80,81,97 


9590757137 


44 , 45 ,46 ,47 , 48 ,49,50 ,51,52,53, 95 , 96 , 110 , 111 ,112 


9880671098 


Lokesh AE , NO - 2 Sub Dn 
Irrigation Dept Kavital 
Mahiboob JE , NO- 2 Sub Dn 
Irrigation Dept Kavital 
Sundarbabu AE , 
No -1 Sub Dn Irrig , Dept Kallur 

H . Ragavendra AE , No - 1 Sub 
| Dn Irrig , Dept Kallur 

G .N . Venkatesh JE , 
No- 1 Sub Dn Irrig , Dept Kallur 
Yallappa AE 
No- 4 Canal Sub Dn Irrigateion 
Dept. Hirekotnekal 
Eliyas Amamed AE , 

No-3 Sub Dn Irrigation Dept 
Manvi 


90 ,91, 92, 93 , 94 , 121, 122, 123, 124 , 125 , 
126 , 127 , 128 , 129 , 130 , 131, 132 
138 ,139, 140 , 141 , 142 , 143 , 190 


9036044383 


9986287620 


191,192 , 193 , 194 , 200 ,203, 204 ,224 ,225 , 226 ,234 


9886044844 


149 , 150 , 151, 158 , 160, 161, 162, 163, 164, 165, 166 , 178 


ಭಾಗ ೪ಎ 


BUOTE37 ODZIE , TOUJOO , se 0 , 9008 


0052 


S .No 


Constituency 

Segment 
No . & Name 


Name of Sectoral Officer & 

Designation 


Mobile No 


Polling Stations Allotted 


D .J. Ashok AE , NO -4 Sub Dn 

146 , 147,189,209,210,211,212,213,214,215 ,216 
Irrigation Dept Herikotanekal 
Kankappa JE , NO -4 Dn 7760608787 13, 14 ,15 ,16 , 17 ,18 , 19 ,20 ,21,22,23,24, 25 ,26 ,27 
Irrigation Dept Sirwar 
Rashid Khan JE , No - 3 Sub 9901529092 62,63,64,65 ,66 ,67 ,89 ,104, 105 ,106 ,107136 , 148 , 
Dn Irrig , Dept Manvi 
Basavaraj JE , No- 3 Sub Dn 9901275425 4 ,5 ,6 ,7, 34 ,35 , 37, 38 ,46 ,58 ,59 ,60 ,68 ,84,85 
Irrigation Dept Manvi 
Gajanna JE PWD Sub Dn 9739399237 82 ,83,88 ,98 , 99 , 100 , 101, 102 , 103 , 133 , 134 , 135 
Manvi 
Mohan JE , Panchayata Raj 9916109078 152, 153, 154 , 155 , 156 ,157 ,159, 167 , 168 , 169, 183 
Sub Dn Manvi 
Mallikarjun Aat Enng 

9448633449 184 , 185 , 186 , 187 , 188 , 195 , 196 , 201, 205 , 206 , 207, 208 
PWD & IWTD Dn Raichur 
Narasingappa JE PRD Manvi 

170 , 171 , 172 , 173, 174 , 175 , 176 , 177, 179 , 180 , 181, 182 
Beemasen Rao Mang, 

9448577577 108, 109,113, 114,115 ,116,117,118,119, 120,144 , 145 
TP Manvi 
Kaja Huseen Office 

9448595149 10, 11,12, 30 ,31, 32,33 ,40 ,41 ,42,55 ,56 , 57 
Supervisor , BEO Office Manvi 
M .J.Chavan JE , PRD Manvi 

197 , 198 , 199, 227, 228 ,229 ,230 ,233 ,235 
Prahalda Rao JE PRD Manvi 

202,217 ,218,219, 220,221,222,223, 231, 232 
Annexure 
List of Sectoral Officers 


Constituency 

| Segment 
No. & Name 


Name of Sectoral Officer & 

Designation 


Mobile No 


Polling Stations Allotted 


4 


56 -Deodurga 


9741673499 


21, 22 ,23, 24 ,25 ,26 , 27 ,28 , 29 , 30 , 


Padama Raj Lecturer PUC Collage 
Arakera 


9620338704 


| 31 ,32,33 ,34, 35 ,36 , 37 ,38,79,80 


Ravi Dathu AE , KBJNL Sub Dn - 12 
Amarapur 


9844196810 


71,72,73,52 ,53,48 ,82,84 ,55 , 109 


Nabirasool AE , KBJNL Sub Dn - 12 
Amarapur 


9341026612 


67 ,68 ,69 ,70, 108 ,107 ,116 ,127 ,128 ,126 


Shivalingayyaswamy Asst. Agriculture 
Officer Director Agri Office Deodurga 
Ramakrishana AE , KBJNL Sub Dn -12 
Amarapur 


9844551596 


9964462628 


Ashok P .K . AE . KBJNL Sub Dn - 13 
Amarapur 


9632888643 


H .M . Manjunatha AE , KBJNL Sub Dn -|| 
Amarapur 


81, 150 , 171, 172 , 173 , 193, 
194 , 195 , 202 , 211, 212 , 225 
174 , 175,176 ,177 ,178 , 179, 
180 ,131,117 ,83,54 ,129, 130 
165 , 160, 159 ,161,163,162 ,164 , 
199 ,200 ,230 , 231, 208 ,209 , 191 
189,190, 197, 198 ,215 ,216 , 
217 ,218,219, 220,145,166 
155 ,156 , 157, 158 ,144 ,134 , 
229,227, 228,207, 206 ,226 


Chandrakanta JE , TP Devadurga 


9448109643 


Sharanappa AE , PWD sub Dn Devadurga 


9663664945 


8496859902 


6 ,7,8,9,10 ,39 ,20,60 ,61,62,59,77, 58 


Laxman Mane AE , KBJNL Sub Dn -13 
Amarapur 


005 $ 


BUOT : 37 ODZIE , TOUJOO , we , 9008 


ಭಾಗ ೪ಎ 


w 


2 


Constituency 

Name of Sectoral Officer & 
/ Segment 

Mobile No 

Polling Stations Allotted 
Designation 
No . & Name 
Gopalasing Takor JE , KBJNL Division -6 

113,131,122 ,143, 154 ,183,184 ,185 , 
Chikkahonnakuni 

186 , 187, 188 ,112 , 120 , 100 
Devaraj Lecturer Govt Polytechnic 

9972788945 89 ,90 , 91,92, 93,94, 95 ,96 , 97,57 
College Devadurga 
Prashanta Lecturer Govt Polytechnic 9961850600 | 76 ,74 ,75 ,86 ,87 ,88 ,85 ,78, 99 
College Devadurga 
N . Manjunatha AE , KBJNL 

8951294895 110 , 111, 118 , 139 , 140 , 141, 
Sub Division - 20 Chikkahonnakuni 

142 , 119 , 133, 151, 152, 132, 153 
Daynand JE TP Devadurga 

9481413119 12 , 13, 14 , 15 , 16 , 17 , 18 , 19 ,42,43 ,44,47 , 
Chandrashekar Naik JE ,KBJNL Sub 

124 ,167 ,168, 147,201,125 , 
Division -4 Chikkahonnakuni 

170 , 192 ,148,149 
Ramappa AE , PWD Sub Dn Devadurga 9449603691 | 63,64, 106 ,114 , 135 , 136 , 137 , 146 , 115 , 128 
Saranagouda Lecturer 

9900544676 | 123 ,104, 101, 102,103 ,105 , 
Govt ITI College Devadurga 

210 ,232 ,222 ,221 ,223,224 , 233 
Shivasharanappa Lecturer Govt ITI 

9483697805 1 ,2, 3,4 ,5 ,11,41,45,46 , 
College Devadurga 

50 ,51,65 ,66 
Ramanjeenayya AE , ZP Engg 

9538409854 182 , 181, 196 ,205 ,203, 
Sub Dn Devadurga 

9845485004 204 ,213 ,214 ,49, 98 
Annexure 

List of Sectoral Officers 
Constituency / 

Name of Sectoral Officer & 
S .No . SegmentNo. 

Mobile No 

Polling Stations Allotted 
Designation 
& Name 
6 57- Lingasugur Nagendra Pattashetti A . E 

9448916455 1, 2 , 3, 4 , 5 , 6 , 7 , 8, 9 10 , 11 , 12 , 13, 14, 18 
PRED Lingsugur 
Ragavedra J. E PWD 

7204537390 15 ,16 ,17 , 23 , 24 , 25 , 26 , 27, 28 , 29, 66 , 67 , 68 , 
Lingsugur 

69, 70 , 88 
Sanaulla AE KBJNL 

9880405920 20 ,21, 22 , 19 , 33 , 34 , 35 , 36 ,37 ,38 ,82 ,83 ,81, 97 , 98 , 
Rodalbanda 
Parashuram AE PWD 

9008666323 43,44, 45 ,46 , 47,48 , 49,50,51,52 , 53,54, 39,40 , 41 
Lingsugur 
Huseen pasha JE PWD 

9916881615 99, 100 ,84,85,55 ,56 ,57,58 ,59,60,61,62 , 63,64 ,65 
Lingsugur 
L .D . Gunti JE PRED 

107, 108, 109,105, 106 , 101, 102,104, 103,86 , 
Lingsugur 

87 ,89, 90 ,91 , 92 
Shivanna JE K . B . J.N .L 

7259742999 80 ,79 ,78 , 77 ,42 ,76 ,75 ,74 , 32 ,31 ,30 , 96 ,73,113,114 
Rodalbanda 
Nandish AE K . B . J.N . L 

9900585283 71, 112 ,72, 93 ,94 ,95 , 111, 120 , 121, 150 , 149 , 
Rodalbanda 

110 , 172 , 151, 152 
Praveen M .Kinnal AE KBJNL 9449708170 116 , 117 , 118 , 119 , 115 , 132 , 129, 130 , 124 , 125 , 
Rodalbanda 

126 , 127 , 122 , 123 , 153 , 160 
Maidunddin Sa AE PRED 

9448390339 163, 164, 165 , 166 , 167, 158 , 159, 157 , 131, 156 , 
Lingsugur 

154, 155, 128 , 161, 162 , 185 
Prashant AE KBJNL 

9535007460 179 , 180, 178 , 177 , 174 , 175 , 176 , 171, 173, 170, 
Rodalbanda 

169, 168 , 182 , 183, 184 
Rajshekar M . AE KBJNL 

9986382535 133, 134 , 135 , 136 , 137, 138 , 139 , 140 , 141, 142 , 
Rodalbanda 

143, 144 , 145 , 146 , 147 , 148 
Abeed Ali JE PRED 

9448394334 181 ,210 , 211, 214 , 213, 209, 212, 219, 186 , 188 , 
Lingsugur 

187 , 189, 190 , 191 


ಭಾಗ ೪ಎ 


BUOTE37 ODZIE, TO JOI , se 0 , 9008 


00538 


S .No . 


Constituency / 
Segment No . 

& Name 


Name of Sectoral Officer & 

Designation 


Mobile No 


Polling Stations Allotted 


Bastani JE PRED Lingsugur 

217 , 215 , 216 , 225 , 224 , 226 , 227 , 235 , 223, 

222, 221 
Vasant B Kalyani NLBC 

9945294967 218 , 220 ,229, 228 , 231, 232, 230 ,233 , 
Rodalbanda 

234, 236 , 237 
Mallikarjun JE Rodalbanda 

192 , 193 , 194 , 195 , 196 , 197 , 198 , 199, 200 , 201, 

202 , 203, 204, 205 , 206 , 207 , 208 
Annexure 
List of Sectoral Officers 


Constituency 

| Segment 
No. & Name 


Name of Sectoral Officer & Designation 


Mobile No 


Polling Stations Allotted 


9448438573 


7 


58 - Sindhanur 


1, 2 ,3 ,4 ,5 ,6 ,7 ,8 , 9, 10 , 11, 12 , 13 , 14 , 15 , 
16 , 17 , 18 , 46 ,47,48 ,49 
19,20,21,22, 23,24, 25 ,26, 27,28 ,29,30 , 
31 ,32,45 ,81,82 ,83 ,84,85 ,86 


984159904 


9036063797 


33, 34 , 35 , 36 , 37 , 38 , 39,40,41, 42 ,43,44, 
50,51,52,53,54 ,55 ,56 ,57 


Eranna JE (Spl), 
No. 4 Canal Sub Divn . Jawalgera 
Panduranga JE . 
No. 2 Canal Sub -Divn . Jawalgera 
Jayakumar R . S . 
JE . No . 2 Canal Sub Divn .Jawalgera 
Jeethendra AE 
PWD Sub Dn Sindhanur 
Prabhu D . 
Hunagunda A .E PWD Sub - Divn . Sindhanur 
N . Chandrashekar AE 
Irrigation Dept Sindhanur 


9448225342 


58 ,59,60 ,61, 62 ,63,64,65,66 ,67 ,68 ,69 , 
70 ,71,72 ,73 ,74 ,75 ,76 , 145 ,146 ,147 


9482399467 


77 ,78,79,80, 150 ,148 ,149 ,151, 152, 153, 
154, 155 , 156 , 157, 158 , 


9448260976 


Duruganna AEE 
ZP Engg Sub Dn Sindhanur 


ur 


9880286471 


87 ,88 ,89, 90 , 91, 92 , 93 , 94 , 95 , 96 , 97 , 98 , 
99, 100, 101, 102, 103 , 104, 105 , 106 , 107, 
108 , 109 , 110 , 111,112 , 113 , 114 ,115 
116 ,117 , 118 , 119 , 120 , 121, 122 , 123 , 124 , 125 , 
126 , 127 , 128 , 129 , 130 , 131, 132 , 133 , 134 , 135 , 
136 , 137, 138 , 139 , 140 , 141, 142 143, 144, 
159, 160 , 161, 162, 163, 164, 165 , 166 , 167, 168 , 
169, 170 , 171 , 175, 176 , 177 ,223, 224 , 225 , 
172 , 173 , 174 , 178, 179, 180 , 181, 182, 183 
184 , 185 , 186 , 201 , 


187 , 188 , 189, 190 , 191, 192 ,193 , 194 , 195 ,196 , 
197 , 198 , 199 , 200 ,207 , 208 , 209,210 


202 ,203,204 ,205 ,206 ,215, 216 , 217 ,218 , 219, 
220 ,221,222 , 
211 ,212 , 213,214 , 226 , 227 ,228 , 229, 230 
231,232, 233 ,234 , 235 , 236 ,237 . 


Virupakshappa , 

9480695337 
BRC , Olo BEO , Sindhanur 
Basavaraj AE , 

9886647550 
No .3 Canal Sub Dn , Sindhanur 
M .S . Bhavasinga Naik JE 

9880286471 
No-3 Canal Sub Dn , Sindhanur 
M .Hanumanthappa AE , 

9845406853 
No -3 Canal Sub Dn , Sindhanur 
Ramaswamy JE 

9739681739 
PWD, Sub Dn Sindhanur 

Annexure 

List of Sectoral Officers 
Constituency / 

Name of Sectoral Officer & 
Segment No . & 

Mobile No 
Designation 
Name 

Thimmanna AE PWD Linasugur 9448576917 
59 -Maski Shivangouda T. Patil JE PWD 

9343201588 
Lingasugur 
Chandrashekar gouda AE PWD 

9742692403 
Linasugur 
Mallappa JE PRED Sub Dn 

9481098990 
Lingasugur 


Polling Stations Allotted 


25 , 28 , 36 , 26 , 27 , 30 ,29 , 17 ,18 ,19 ,21, 20 
8 ,4 ,5 , 15 ,14 ,22, 37 ,38 ,46 ,41, 39 ,31,32, 23 


45 , 58, 59 ,62, 57 , 101 , 106 , 100, 107, 102, 
63, 103 , 104 , 65 , 86 , 
131, 130 , 112 , 111, 108 , 109, 110 , 129 ,128 , 
143, 144, 117 , 116 , 134 


nos : 


FRIDF &37 dome, nodomo, se n , 9008 


ಭಾಗ ೪ಎ 


Constituency / 
Segment No. & 

Name 


Name of Sectoral Officer & 

Designation 


Mobile No 


Polling Stations Allotted 


9972737209 


68 ,69,70 ,71,72,73 , 74 ,75,76 ,77 , 78 ,79, 80 ,81, 
82,83 ,84,85 ,64 


12 , 13 ,9 , 10 , 11 ,2 , 1,6 ,7 , 3, 16 , 24 , 33 ,40 


9980513441 


R . Venkatchalapathi KBJNL 
Lingasugur 
Prakasha JE NO - 4 Canal Sub 
Dn Maski 
Ravikumar JE NO -4 Canal Sub 
Dn Maski 
R . S . Nagaraj AE No -4 Canal Sub 
Dn Maski 
Mahesh JE T. P . Lingasugur 


42 ,87 , 88 , 115 , 105 , 50 ,51,66 , 99 ,52,49,34 , 35 


7760360029 


47 ,48,60 ,67,61,53, 43,44,54,55, 56 


9972444379 


9901769919 


114 ,113 , 123 , 124 ,122 , 133 , 142 , 145 ,140 , 
132 , 137 ,138 


K .B . Nilogal AD L. P Lingasugur 


9880971466 


139 , 135 , 136 , 141, 154, 155 , 153, 151, 152 , 
146 , 150 


Maheboob Sab AE PRED 

177 , 178 , 179, 180, 181, 182 , 183, 184 , 185 , 

9448471997 
Lingasugur 

195 , 175 , 176 
Kammanna JA HRHGM Hatti 9986118535 186 , 187, 188 , 189, 190 , 191, 192 ,193 , 194, 174 
Potaraj JA HRHGM Hatti 

203, 204 , 200 , 201, 202 , 196 , 171, 162, 157, 
9538560001 

156 , 163 , 172 , 173, 198 199 , 197 
Vishavanatha JA HRHGM Hatti 

168 , 169, 170 , 166 , 167, 161, 165, 164, 160, 
9900716483 

149, 148 , 159 , 158 , 147 
H . Shivappa AE PRED Sindhanur 

118 ,89, 90 ,91, 92,93, 94 ,95, 96 ,97 ,98 , 119,120 , 
9480874410 

121, 127 , 126 , 125 
Annexure - 1 

Static Surveillance Team 
Name of the Check post 

Name ofMagistrate 
7th Mile Cross 

Amarappa A A O Water Shed Raichur 
ShakthiNagar 2nd Cross Bajarappa Naik A A O Water Shed Raichur 
Singanodi 

G .Gopal A A O Water Shed Raichur 
Kurnool Cross 

BASAVARAJ, SUPERINTENDENT 
Assistant Directore Of Agriculture Raichur 
9964439572 


SI. No 


Kothadoddi Cross 


Adarsh Kulkarni A HO Water Shed Raichur 
98868 56310 


Gillesugur 


Venkatesh Kulkarni A HO Water Shed Raichur 
98807 69642 


Trafan AHO Raichur 9845410519 


DongaRampur 
Talamari 


Near Navodaya Medical College 


R .R . Mill. Gadwal Road 


HANUMANTHA NAIKT AHO Deodurga 
Cell- 9611480908 
KHADAR BASHA AHO Raichur 
Cell -9916794371 
NAVEEN KUMAR AHO Horticulture Office Raichur 
Cell - 9844621424 
VEERBHUSHAN SHETTY AE (Civil ) 
AEE Off Pw , P & lwtd Spl. Sub - Division , Ror 

9448177780 
Mahesh AHO Manvi 
Cell -9448910277 


Ashapur Road 


Rajolibanda 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೦೯೭ 


SI. No 


Name of the Check post 
Arakera Cross ( Sirwar) 


Name of Magistrate 
PRABAKARYYA AHO 


13 


Assistant Director Of Horticulture Zp Deodurga 


Maski Cross (Kavital PS ) 


HANAMANT BHAJANTRI AHO Sindhanur 


9448526648 


Huvina Hedagi 


Yenkareddy A HO Water Shed Raichur 


Cell- 9448570493 


Tinthini Bridge 


Tammana AHO Manvi 


Cel- 8904563548 
S H Patil A A O Water Shed Raichur 


Googal Bridge 


9448751316 


Rodalbanda 


S .I. Abudulpur AEE NRBC Sub Dn Rodalbanda 
9449057946 
Sriharsha AEE KBJNL NLBC No-33 Rodalbanda 
Giddolli AEE KBJNL NLBC No - 18 Rodalbanda 


Chatra village 


Belihal Village 


Dhadesugur 


N NAGAPPA AAO WATERSHED Sindhanur 


Umaluti 


P SURENDRA AHO Manvi 
Cell - 9449136600 


Hanchinal Cross 
( Siripurama Junction ) 


Rajashekar AHO Sindhanur 
Cell- 9986548780 


Potanal -( Balaganur Cross ) 


MANJUNATH GALGALI 


AHO Horticulture Office Raichur 


Maski Near APMC 


9986624195 
SHANKARAPPA AE (CIVIL ) 
PRED Asst. Executive Engineer Office Lingasugur 

9901471237 


PR. 275 
SC. 50 


ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂ : ಹೆಚ್‌ಡಿ 161 ಎಸ್ ಎಸ್ಟಿ 2014 , ಬೆಂಗಳೂರು, ದಿನಾಂಕ: 21 / 03 / 2014. 
2014ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ , ಅನುಬಂಧದಲ್ಲಿ ಲಗತ್ತಿಸಿರುವ ಸಂಚಾರಿ ತನಿಖಾ ದಳ ( Flying Squad ) ಮತ್ತು ಸೆಕ್ಟರ್ 
ಅಧಿಕಾರಿಗಳಿಗೆ ಅವರ ಹೆಸರಿನ ಮುಂದೆ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಕ್ಸಿಕ್ಯುಟಿವ್ ಮ್ಯಾಜಿಸ್ಟ್ರೇಟ್ ಅಧಿಕಾರವನ್ನು ನಿರಂತರವಾಗಿ ಚುನಾವಣಾ ಅವಧಿಯು 
ಮುಕ್ತಾಯವಾಗುವವರೆಗೆ ನಿಗಾವಹಿಸಿ ಪರಿಶೀಲಿಸಲು ಮತ್ತು ನಿಯಮಗಳನ್ನು ಅನುಸರಿಸಿ ಕ್ರಮ ಕೈಗೊಳ್ಳಲು ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ 
ಕಾಯ್ದೆ ಸಂಖ್ಯೆ : 2:1974) ರ ಕಲಂ 21ರ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಕಾನೂನು ಮತ್ತು ಸುವ್ಯವಸ್ಥೆ) 


೧೦೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
ಅನುಬಂಧ 
20 - ಮಂಡ್ಯ ಲೋಕಸಭಾ ಕ್ಷೇತ್ರದ 186- ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಸಂಚಾರಿ ತನಿಖಾ ದಳ ( Flying Squad) ವನ್ನು 
ರಚಿಸಲಾಗಿದೆ. 
ಕಸಂ . ತಂಡದ ತಂಡದ ವ್ಯಾಪ್ತಿ 

ತಂಡದ ಮುಖ್ಯಸ್ಥರು 

ಸಹಾಯಕ ಅಧಿಕಾರಿ/ ಸಿಬ್ಬಂದಿ 
ಸಂಖ್ಯೆ 
ಕಿರುಗಾವಲು ಮೋಹನ್. ಡಿ .ಎಸ್ . 

ರಾಜಶೇಖರ್‌, ಸ . ಶಿ . 
1,2 ,3 ನೇ ವೃತ್ತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು , | ಸರ್ಕಾರಿ ಪ್ರೌಡಶಾಲೆ, ಆಲದಹಳ್ಳಿ 
ಲೋಕೋಪಯೋಗಿ ಇಲಾಖೆ,ಮಳವಳ್ಳಿ 

ಆಲೂರಯ್ಯ , ಪಿಡಿಒ, 
9845413417 

ಪರಗೂರು ಗ್ರಾಮ ಪಂಚಾಯಿತಿ 


1 


ವಿ . ಕೆ.ಗೋಪಾಲ್ , ಸಿ . ಇ. ಟಿ . ಮಂಚನಹಳ್ಳಿ 


3 


| 


3 


ಬಿಜಿ ಪು ರ ವೇಣುಗೋಪಾಲ್ 

ಮಲ್ಲಿಕಾರ್ಜುನಯ್ಯ , 
1 ಮತ್ತು 2ನೇ ವೃತ್ತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ 
ಸಿ.ಎನ್.ಎನ್ . ಮಳವಳ್ಳಿ 

ಬಿ. ಆರ್‌.ಸಿ., ಮಳವಳ್ಳಿ 
9448739606 

ಚನ್ನಬಸವಯ್ಯ , 
ಸಹಶಿಕ್ಷಕರು, ಸ.ಹಿ . ಪ್ರಾ .ಶಾಲೆ ಮಳವಳ್ಳಿ 
ಹೆಚ್. ನಾಗೇಶ್ , 
ತಾಲ್ಲೂಕು ಸಂಯೋಜಕರು, 
ತಾಲ್ಲೂಕು ಪಂಚಾಯಿತಿ, 

ಮಳವಳ್ಳಿ ಮೇಗಳಾಪುರ ವೃತ್ತ. 
ಕಸಬಾ1, 2 ಮತ್ತು | ರಾಜೇಶ್, ಜಲಾನಯನ 

ಬಿ. ಆರ್‌.ಪುಟ್ಟಸ್ವಾಮಿ , 
3ನೇ ವೃತ್ತ ಅಭಿವೃದ್ಧಿ ಅಧಿಕಾರಿ, 

ರಾ .ನಿ.ಕಿರುಗಾವಲು 1ನೇ ವೃತ್ತ 
ಮಳವಳ್ಳಿ 

ಶಿವಪ್ರಕಾಶ್ ಕ್ಷೇತ್ರಸಂಪನ್ಮೂಲ 
9986508077 

ವ್ಯಕ್ತಿ, ಬಿ.ಆರ್.ಸಿ. ಮಳವಳ್ಳಿ 
7760344997 

ಸ್ವಾಮಿಗೌಡ ಕೇತ್ರ ಸಂಪನ್ಮೂಲ 

ವ್ಯಕ್ತಿ, ಬಿ. ಆರ್. ಸಿ. ಮಳವಳ್ಳಿ 
ಹಲಗೂರು- 1 ಸ್ವಾಮಿ , ವಲಯ ಅರಣ್ಯಾಧಿಕಾರಿ 

ಹೆಚ್ .ಕೆ. ಮಾದೇಗೌಡ, ಕ್ಷೇತ 
ಮಳವಳ್ಳಿ 

ಸಂಪನ್ಮೂಲ ವ್ಯಕ್ತಿ, ಬಿ . ಆರ್. ಸಿ. ಮಳವಳ್ಳಿ 
9481236649 

ಚಂದ್ರಶೇಖರಾಚಾರ್ , 
ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ, ಬಿ.ಆರ್‌.ಸಿ. 
ಮಳವಳ್ಳಿ 
ರೇವಣ್ಣ, ಸಹ ಶಿಕ್ಷಕರು 

ಸ. ಹಿ . ಪ್ರಾ . ಶಾಲೆ, ಮಂಚನಹಳ್ಳಿ 
ಹಲಗೂರು- 2 ಪದ್ಮನಾಭ್ 

ಕೆ. ಲಿಂಗರಾಜು , ಪಿಡಿಒ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಬಂಡೂರು ಗ್ರಾ . ಪಂ . 
ಪಿ ಆರ್. ಇ . ಉಪವಿಭಾಗ, ಮಳವಳ್ಳಿ ಸುಧಾಕರ್ 
8277098008 

ಪಿ . ಡಿಒ , ಲಿಂಗಪಟ್ಟಣ ಗ್ರಾ . ಪಂ . 
ಚಿನ್ನಮುತ್ತು , ಮು.ಶಿ. 
ಸ . ಹಿ . ಪ್ರಾ .ಶಾಲೆ , ಬೆಳಕವಾಡಿ 


_ 5 


| 


5 


2 


. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

೧೦೯೯ 
20 - ಮಂಡ್ಯ ಲೋಕಸಭಾ ಕ್ಷೇತ್ರದ 187 - ಮದ್ದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಸಂಚಾರಿ ತನಿಖಾ ದಳ ( Flying Squad ) ವನ್ನು 
ರಚಿಸಲಾಗಿದೆ. 
ಕ್ರಸಂ. | ತಂಡದ ಸಂಖ್ಯೆ ತಂಡದ ವ್ಯಾಪ್ತಿ ತಂಡದ ಮುಖ್ಯಸ್ಥರು 

ಸಹಾಯಕ ಅಧಿಕಾರಿ/ ಸಿಬ್ಬಂದಿ 
1 | 1 | ಕಸಬಾ ಮೂರ್ತಿ, 

ಕೃಷ್ಣಗೌಡ.ಹೆಚ್. 
ಕಮ್ಯೂನಿಟಿ ಅಫೇರ್ಸ್ ಆಫರ್ 

ವಾರ್ಡನ್, ಸೋಮನಹಳ್ಳಿ 
ಪುರಸಭೆ , ಮದ್ದೂರು 

9741514527 
9845933949 

ಸಿದ್ದರಾಮು, 
ರೇಷ್ಮೆ ಪದರ್ಶಕರು, ಡಿ . ಎ . ಕೆರೆ 

9741757295 
ಎನ್. ನಾಗೇಂದ್ರ 

ನಾಗರಾಜು. ಡಿ . ಬಿ 
ಕಂದಾಯಾಧಿಕಾರಿ ಪು ರಸಭೆ, 

ವಾರ್ಡನ್ ಬಿಸಿಎಂ, ಹಾಸ್ಟೆಲ್ ಕೆನ್ನೂರು 
ಮದ್ದೂರು. 

8861401976 
9902472246 

ಎ . ಬಿ.ರವಿ 
ರೇಷ್ಮೆ ಪ್ರದರ್ಶಕರು, ಮದ್ದೂರು 

9900948662 
ಆತಗೂರು ಶಿವಕುಮಾರ್ 

ಸತೀಶ್, ವಾರ್ಡನ್ 
ಸಹಾಯಕ ಇಂಜಿನಿಯರ್ 

ಮೆಟ್ರಿಕ್ ಪೂರ್ವ ಬಾಲಕರ 
ಲೋಕೋಪಯೋಗಿ ಇಲಾಖೆ 

ವಿದ್ಯಾರ್ಥಿ ನಿಲಯ , ಕೊಪ್ಪ - 9164269075 
ಮದ್ದೂರು- 9448227721 

ವಿಜಯೇಂದ್ರ ರೇಷ್ಮೆ ಪ್ರದರ್ಶಕರು 

ಕೆ. ಹೊನ್ನಲಗೆರೆ, 9986385655 
ಚಿಕ್ಕಚೌಡಯ್ಯ 

ದರಿಯಪ್ಪ , ವಾರ್ಡನ್ , ಬಿಸಿಎಂ 
ಸಹಾಯಕ ನಿರ್ದೆಶಕರು 

ಬಾಲಕಿಯರ ವಸತಿ ನಿಲಯ , 
ಅಕ್ಷರ ದಾಸೋಹ, ಮದ್ದೂರು 

ಹಳೇಹಳ್ಳಿ, 8762960708 
9480835576 

ಭಾಸ್ಕರ್, ರೇಷ್ಮೆ ಪ್ರದರ್ಶಕರು, 

ಕೆನ್ನೂರು- 9741211936 
ಚಿಕ್ಕರಸಿನಕೆರೆ | ಜಯಣ್ಣ, ಕಾರ್ಮಿಕ ನಿರೀಕ್ಷಕರು, 

ಕೃಷ್ಣಕುಮಾರ್, ವಾರ್ಡನ್ 
ಮದ್ದೂರು 

ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ 
9740663612 

ಕೆ. ಹೊನ್ನಲಗೆರೆ - 9164553870 
ಗೋ , ವಾರ್ಡನ್ 
ಮೆಟಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, 

ಕೊಪ್ಪ- 9743632156 
ನಾಗರಾಜು 

ಮಂಜುನಾಥ್‌ನಾಯ್ಡು 
ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ ವಾರ್ಡನ್ , ಮೆಟ್ರಿಕ್ ನಂತರದ 
ಮದ್ದೂರು 

ಬಾಲಕರ ವಿದ್ಯಾರ್ಥಿ ನಿಲಯ , ಗುಡಿಗೆರೆ 
8050876206 

9632090312 
ಎ . ಸಿ.ರವಿಕುಮಾರ್ 
ರೇಷ್ಮೆ ಪ್ರದರ್ಶಕರು, ಮದ್ದೂರು 

8722924515 
ಕೊಪ್ಪ ಹೋಬಳಿ ಶಶಿಧರ 

ಶಿವಣ್ಣ , ವಾರ್ಡನ್ 
ವಲಯ ಅರಣ್ಯಾಧಿಕಾರಿ ಮದ್ದೂರು ಮೆಟಿಕ್ ಪೂರ್ವ ಬಾಲಕರ 
9901405236 

ವಿದ್ಯಾರ್ಥಿ ನಿಲಯ , ಬೆಕ್ಕಳಲೆ- 9591118637 
ರವೀಶ್, ರೇಷ್ಮೆ ಪ್ರದರ್ಶಕರು 
ಮದ್ದೂರು- 9880717036 


೧೧೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಕಸಂ . | ತಂಡದ ಸಂಖ್ಯೆ | ತಂಡದ ವ್ಯಾಪ್ತಿ ತಂಡದ ಮುಖ್ಯಸ್ಥರು 

ಸಹಾಯಕ ಅಧಿಕಾರಿ/ ಸಿಬ್ಬಂದಿ 
ಕುಮಾರ್. ಬಿ . ವಿ . 

ಯು .ಎಸ್.ಕೃಷ್ಣ ರೇಷ್ಮೆ ಪ್ರದರ್ಶಕರು 
ಉಪ ತಹಶೀಲ್ದಾರ್ 

ಜಿ. ಎಂ . ಜಿ.ಮದ್ದೂರು.9844053483 
ಕೊಪ್ಪ ನಾಡಕಛೇರಿ 

ಬಿ. ಡಿ. ಅಶೋಕ್ , ಸ.ಶಿ . 
9663588072 

ಸರ್ಕಾರಿ, ಪ್ರೌಡಶಾಲೆ, ಹೊಸಗಾವಿ 

8453701952 
20 - ಮಂಡ್ಯ ಲೋಕಸಭಾ ಕ್ಷೇತ್ರದ 188 -ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಸಂಚಾರಿ ತನಿಖಾ ದಳ ( Flying Squad ) ವನ್ನು 
ರಚಿಸಲಾಗಿದೆ. 
| ಕಸಂ. | ತಂಡದ ಸಂಖ್ಯೆ ತಂಡದ ವ್ಯಾಪ್ತಿ ತಂಡದ ಮುಖ್ಯಸ್ಥರು 

ಸಹಾಯಕ ಅಧಿಕಾರಿ / ಸಿಬ್ಬಂದಿ 
ಕಸಬಾ -1 ಮಹದೇವಯ್ಯ 

ರಮೇಶ, ಪಿಡಿಒ , ಕೆನ್ನಾಳು ಗ್ರಾ . ಪಂ . 
ಮತ್ತು ಕಸಬಾ - 2 ಸಹಾಯಕ ಕೃಷಿ ನಿರ್ದೆಶಕರು 

9844998642 
ಪಾಂಡವಪುರ 

ಎ . ಆರ್ . ನವೀನ್, ಪಿಡಿಒ , 
7259005700 

ದೊಡ್ಡಬ್ಯಾಡರಹಳ್ಳಿ ಗ್ರಾ . ಪಂ . 
9900934871 

9535535988 
ಎ .ಬಸವೇಗೌಡ, ಕಾರ್ಯದರ್ಶಿ 
ಕೆನ್ನಾಳು ಗ್ರಾಮ ಪಂಚಾಯಿತಿ 
9901210334 
ಮಹದೇಶ್‌ಕುಮಾರ್ , ಗ್ರಾ . ಲೆ. 

ಡಾಮಡಹಳ್ಳಿ ವೃತ್ತ - 9632516777 
- 2 ಮೇಲುಕೋಟೆ ಕೆ. ಹೆಚ್ .ಶೇಖರ್ 

ಬಾಲಾಜಿಕುಮಾರ್, ಪಿಡಿಒ 
ಹೋಬಳಿ ಸಹಾಯಕ ತೋಟಗಾರಿಕಾ ಅಧಿಕಾರಿ 

ಜಕ್ಕನಹಳ್ಳಿ ಗ್ರಾ . ಪಂ .- 7353274393 
ಪಾಂಡವಪುರ 

9739192366 
9743418483 

ಮೃತ್ಯುಂಜಯ , ಪಿಡಿಒ , 
ಮಾಣಿಕ್ಯನಹಳ್ಳಿ ಗ್ರಾ . ಪಂ . 
9481068205 
ತಿಮ್ಮೇಗೌಡ, ಪಿಡಿಒ, ಬಳಘಟ್ಟ ಗ್ರಾ . ಪಂ . 
9141110825 
ಕೃಷ್ಣಗೌಡ , ಗ್ರಾ . ನ್ಯಾಮನಹಳ್ಳಿ ವೃತ್ತ 

9686283444 
ಚಿನಕುರಳಿ ಧನಂಜಯ .ಎಸ್. ಬಿ . 

ಸ್ವಾಮಿಗೌಡ, ಪಿಡಿಓ , 
ಹೋಬಳಿ ಕ್ಷೇತ್ರ ಸಮನ್ವಯಾಧಿಕಾರಿ 

ಗುಮ್ಮನಹಳ್ಳಿ ಗ್ರಾಪಂ- 9901479697 
ಶಿಕ್ಷಣ ಇಲಾಖೆ 

ನಾಗರಾಜು, ಪಿಡಿಓ , 
ಪಾಂಡವಪುರ 

ಅರಳಗುಪ್ಪೆ ಗ್ರಾಪಂ - 9972428949 
9480695300 

ನಾರಾಯಣ್, ಎ , ಪಿಡಿಓ , 
ಬನ್ನಂಗಾಡಿ ಗ್ರಾ . ಪಂ .- 9844628861 
ಮಹೇಶ್ , ಗ್ರಾ .ಲೆ. ಕೋಡಲ ವೃತ್ತ 

9901606040 
ಚಂದಶೇಖರ್ , 

ರೇ ಅಹ್ಮದ್, 
ಹೋಬಳಿ ಸಹಾಯಕ ಅಭಿಯಂತರರು , 

ಸಹಾಯಕ ಇಂಜಿನಿಯರ್ 
ನೀರಾವರಿ ಇಲಾಖೆ , ಮಂಡ್ಯ 

ನಂ .35 , ಹೆಚ್ .ಎಲ್. ಬಿ.ಸಿ. ಉಪವಿಭಾಗ 
9448444028 

ದುದ್ದ- 9880620138 


ದುದ್ದ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೦೧ 


| ಕಸಂ. | ತಂಡದ ಸಂಖ್ಯೆ | ತಂಡದ ವ್ಯಾಪ್ತಿ 


| ತಂಡದ ಮುಖ್ಯಸ್ಥರು 


ಸಹಾಯಕ ಅಧಿಕಾರಿ/ ಸಿಬ್ಬಂದಿ | 


ಕೆ. ಬಿ . ಪುಟ್ಟಸ್ವಾಮಿ 
ಸಹಾಯಕ ನಿರ್ದೆಶಕರು 
ತಾಲ್ಲೂಕು ಪಂಚಾಯಿತಿ, ಮಂಡ್ಯ 
9902301290 


ಡಿ . ಎಂ . ನಂಜುಂಡಯ್ಯ 
ಕಾರ್ಯದರ್ಶಿ , ಬೇವುಕಲ್ಲು ಗ್ರಾ . ಪಂ . 
ಮಂಡ್ಯ ತಾಃ -9972650210 
ಚಂದ್ರಪ್ಪ, ಗ್ರಾ .ಲೆ., ಶಿವಳ್ಳಿ ವೃತ್ತ, 

ಮಂಡ್ಯ ತಾಃ 9945018657 
20 - ಮಂಡ್ಯ ಲೋಕಸಭಾ ಕ್ಷೇತ್ರದ 189 - ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಸಂಚಾರಿ ತನಿಖಾ ದಳ ( Flying Squad) ವನ್ನು 
ರಚಿಸಲಾಗಿದೆ. 
| ಕಸಂ. | ತಂಡದ ಸಂಖ್ಯೆ | ತಂಡದ ವ್ಯಾಪ್ತಿ ತಂಡದ ಮುಖ್ಯಸ್ಥರು 

ಸಹಾಯಕ ಅಧಿಕಾರಿ / ಸಿಬ್ಬಂದಿ 
ಕೆರಗೋಡು ವೆಂಕಟೇಶ್ , 

ಅಂಬರೀಶ್ , 
ಹೋಬಳಿ ವ್ಯಾಪ್ತಿ 

ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಹಾಯಕ ಅಭಿಯಂತರರು 
ಜಲಾನಯನ ಇಲಾಖೆ , ಮಂಡ್ಯ. ಲೋಕೋಪಯೋಗಿ ಇಲಾಖೆ, ಮಂಡ್ಯ 
9480744465 

9535757483 
ಚಿಕ್ಕಸ್ವಾಮಿ , ವಿಷಯ ಪರಿವೀಕ್ಷಕರು 
ಡಿಡಿಪಿಐ ಕಛೇರಿ, ಮಂಡ್ಯ. 
9844100405 
ಕೆ.ಸಿ.ಯೋಗೇಶ್, ಪಿಡಿ.ಒ . 
ಕೆರಗೋಡು ಗ್ರಾ . ಪಂ . 
9480872343 


ಶ್ರೀಕಾಂತ್ , ಕಿರಿಯ ಅಭಿಯಂತರರು, 
ಹೆಚ್ .ಎಲ್. ಬಿ .ಸಿ . ಬಸರಾಳು 
9900141825 


ಅನಿಲ್ ಕುಮಾರ್ , 
ಸಹಾಯಕ ಅಭಿಯಂತರರು, ಅಓಓ, 
ಉಪವಿಭಾಗ -2 ಮಂಡ್ಯ . 
9480136609 


ದಯಾನಂದ್, ಪಿಡಿಒ, 
ಕೀಲಾರ ಗ್ರಾ . ಪಂ . 9480872342 
ಶಿವಲಿಂಗಯ್ಯ , ಪಿಡಿಒ , 
ಬಸರಾಳು ಗ್ರಾಮ ಪಂಚಾಯಿತಿ 
9480872319 
ದೀಪಕ್ ರಾಘವೇಂರ್ದ 
ಸಹಾಯಕ ಅಭಿಯಂತರರು, HLBC , 
ಬಸರಾಳು - 9449990688 
ಪುಟ್ಟಸ್ವಾಮಿ , ವಿಷಯ ಪರಿವೀಕ್ಷಕರು, 
ಡಿಡಿಪಿಐ , ಮಂಡ್ಯ - 9448754664 


| 


2 


ಬಸರಾಳು ಹೋಬಳಿ | ವಾಸುದೇವಮೂರ್ತಿ, 


ವ್ಯಾಪ್ತಿ 


ಸಹಾಯಕ 


ಕಾರ್ಯಪಾಲಕ ಅಭಿಯಂತರರು 
ನಂ - 2 ವಿಸಿ ಉಪವಿಭಾಗ 
9448391171 


೧೧೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಕಸಂ. | 


ತಂಡದ ಸಂಖ್ಯೆ | ತಂಡದ ವ್ಯಾಪ್ತಿ 


ತಂಡದ ಮುಖ್ಯಸ್ಥರು 


ಸಹಾಯಕ ಅಧಿಕಾರಿ/ ಸಿಬ್ಬಂದಿ 
ಶಿವರಾಮು, ಪಿಡಿಒ . 
ಮಾರಗೌಡನಹಳ್ಳಿ ಗ್ರಾ . ಪಂ - 9480872347 


ಸ್ವಾಮಿ . ಹೆಚ್ . ಎ ., 
ಕಿರಿಯ ಅಭಿಯಂತರರು, 
ಪಿ . ಆರ್ . ಇ. ಉಪವಿಭಾಗ, ಮಂಡ್ಯ 
7795814258 


ಸಿ . ನಾಗರಾಜು , 
ಸಹಾಯಕ ಅಭಿಯಂತರರು , 
ಪಿ. ಆರ್. ಇ.ಉಪವಿಭಾಗ, ಮಂಡ್ಯ 
9480872433 
ಬಾಲಚಂದ , ಸಹಾಯಕ ಅಭಿಯಂತರ 
ಲೋಕೋಪಯೋಗಿ ಇಲಾಖೆ, 
ಮಂಡ್ಯ - 9008402666 
ರಾಮಲಿಂಗಯ್ಯ , ಪಿಡಿಒ, 
ಬೇಬಿ ಗಾಮ ಪಂಚಾಯಿತಿ 

9480872318 
ಮಂಡ್ಯ ನಗರ ವ್ಯಾಪ್ತಿ | ರಘುನಾಥ್ , 

ನಾಗೇಶ್, ಸಹಾಯಕ ಅಭಿಯಂತರರು, CNN, 
ಸಹಾಯಕ 

ಮಂಡ್ಯ - 9880511288 
ಕಾರ್ಯಪಾಲಕ ಅಭಿಯಂತರರು , 

ಪ್ರಕಾಶ್ , ಸಹಾಯಕ ಅಭಿಯಂತರರು, 

HLBC , ಬಸರಾಳು - 8453635324 
CNN, ಮಂಡ್ಯ 
9448972145 

ಮಂಜುನಾಥ್ , ಪಿಡಿಒ , ಫಾತನೂರು 
ಗಾ . ಪಂ .- 9480872351 
ನಾಗೇಶ್, ರೇಷ್ಮೆ ವಿಸ್ತರಣಾಧಿಕಾರಿ, 
ಉ .ನಿ . ಕಛೇರಿ, ಮಂಡ್ಯ 
9480183145 
ಸ್ವಾಮಿ ವಿವೇಕಾನಂದ, ರೇಷ್ಮೆ 
ವಿಸ್ತರಣಾಧಿಕಾರಿ, ಉನಿ ಕಛೇರಿ, ಮಂಡ್ಯ 
8549951324 
ಬಿ. ವಿ.ಶ್ರೀಧರ್‌, ಪಿಡಿಒ , 
ಬಿ.ಗೌಡಗೆರೆ ಗ್ರಾ. ಪಂ . 
9480872316 
ಸುರೇಶ್, ಪಿಡಿಒ, ಉಪ್ಪುರಕನಹಳ್ಳಿ 

ಗಾ . ಪಂ . 9480872358 
20 - ಮಂಡ್ಯ ಲೋಕಸಭಾ ಕ್ಷೇತ್ರದ 190 -ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಸಂಚಾರಿ ತನಿಖಾ ದಳ ( Flying Squad) ವನ್ನು 
ರಚಿಸಲಾಗಿದೆ. 
ಕಸಂ. | ತಂಡದ ಸಂಖ್ಯೆ ತಂಡದ ವ್ಯಾಪ್ತಿ ತಂಡದ ಮುಖ್ಯಸ್ಥರು 

ಸಹಾಯಕ ಅಧಿಕಾರಿ / ಸಿಬ್ಬಂದಿ 
ಕಸಬಾ ಮತ್ತು ಸ್ವಾಮಿನಾಥನ್ 

ಸಂದೀಪ ಪಿ. ಡಿ. ಓ , ನಗುವನಹಳ್ಳಿ ಗ್ರಾ . ಪಂ . 9663315258 
ಬೆಳಗೊಳ ಮುಖ್ಯೋಪಾಧ್ಯಾಯರು 9480872427 
ಹೋಬಳಿ ಸರ್ಕಾರಿ ಪ್ರೌಢಶಾಲೆ ಮಹೇಶ್, ಪಿಡಿಓ, ಗಾಮನಹಳ್ಳಿ ಗ್ರಾ . ಪಂ . 8722785978 
.ಹೊಸಹಳ್ಳಿ 

9480872417 
9900666429 

ಕೆಂಪಲಿಂಗೇಗೌಡ, ಪಿಡಿಓ, ಮೇಳಾಪುರ 
ಗಾ . ಪಂ . 9986378004 - 9480872425 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೦೩ 


ಕಸಂ. | ತಂಡದ ಸಂಖ್ಯೆ | ತಂಡದ ವ್ಯಾಪ್ತಿ | ತಂಡದ ಮುಖ್ಯಸ್ಥರು 

ಸಹಾಯಕ ಅಧಿಕಾರಿ / ಸಿಬ್ಬಂದಿ 
ಶಿವಣೇಗೌಡ, ಪಿಡಿಓ , ಕಿರಂಗೂರು 
ಗಾ . ಪ 8970302526, 9480872422 

ಶೀಧರ, ಗಾಲೆ. ನಗುವನಹಳ್ಳಿ ವೃತ್ತ- 9964838254 
ಕೆ.ಶೆಟ್ಟಿಹಳ್ಳಿ - 1 ನಾರಾಯಣಸ್ವಾಮಿ , ಸಹ ಸುರೇಂದ, ಪಿ . ಡಿಓ , ಕೆ.ಶೆಟ್ಟಿಹಳ್ಳಿ 
ಮತ್ತು 2 ಹಾಗೂ | ಶಿಕ್ಷಕರು, ಸ. ಪ್ರೌ .ಶಾಲೆ | ಗಾ . ಪಂ . 9916216743, 9480872429 
ಅರಕೆರೆ ಹೋಬಳಿ ಕೆ.ಶೆಟ್ಟಿಹಳ್ಳಿ 

ನಂಜುಂಡಯ್ಯ , ಹೆಚ್‌ಪಿಡಿಓ, ಬಲ್ಲೇನಹಳ್ಳಿ 
9480733729 

| ಗಾ . ಪಂ . 9844127312 9480872413 
ಕೃಷ್ಣಪ್ಪಗೌಡ, ಪಿಡಿಓ , ದರಪಗುಪೆ 
ಗಾ . ಪಂ . 9945652227 , 9480872416 
ಹರೀಶ್, ಸಿಡಿಓ, TM, ಹೊಸೂರು ಗ್ರಾ . ಪಂ - 9480872100 

ಮರುಳುಸಿದ್ದೇಶ, ಗಾ . ಲೆ. ಕಿರಂಗೂರು ವೃತ್ತ 8884307393 
- 3 ಕೊತ್ತತ್ತಿ 1 ಮತ್ತು | ಶಿವಕುಮಾರ್ 

ಪಿ . ಸಿ . ಯೋಗೇಶ್ , ಪಿ . ಡಿಓ , ಇಂಡುವಾಳು ಗ್ರಾ . ಪಂ . 9480872350 
2ನೇ ಹೋಬಳಿ 

ಸಹಾಯಕ ನಿರ್ದೆಶಕರು ಶ್ರೀನಿವಾಸಯ ಪಿ . ಡಿಓ , ಮಂಗಲ ಗ್ರಾಪಂ 9141263363 
ಅಕ್ಷರ ದಾಸೋಹ, ಮಂಡ್ಯ ಚಂದು, ಪಿಡಿಓ , ತೂಬಿನಕೆರೆ ಗ್ರಾ . ಪಂ . 9480872317 

ಶ್ರೀನಿವಾಸ್ ಪಿಡಿಓ, ಕೊತ್ತತ್ತಿ ಗ್ರಾ . ಪಂ . 9480872344 

ದೊಡ್ಡಮರಿ, ಗಾ . ಲೆ , ಸಂತೆಕಸಲಗೆರೆ ವೃತ್ತ- 9986563736. 
20 - ಮಂಡ್ಯ ಲೋಕಸಭಾ ಕ್ಷೇತ್ರದ 191 - ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಸಂಚಾರಿ ತನಿಖಾ ದಳ ( Flying Squad ) ವನ್ನು 
ರಚಿಸಲಾಗಿದೆ. 


બ 


ತಂಡದ 
ಸಂಖ್ಯೆ 


ತಂಡದ ವ್ಯಾಪ್ತಿ 


ತಂಡದ ಮುಖ್ಯಸ್ಥರು 


ಸಹಾಯಕ ಅಧಿಕಾರಿ / ಸಿಬ್ಬಂದಿ 


8 


ದೇವಲಾಪುರ ಹಾಗೂ 
ಕಸಬಾ ವೃತ್ತ 


2 


| 


ಹೊಣಕೆರೆ ಹಾಗೂ 
ಬಿಂಡಿಗನವಿಲೆ 
ಹೋಬಳಿ 


ಪಿ . ಆರ್. ನಾಗರಾಜು. ಸಯ್ಯದ್ ಇಮಾನ್ ಆಲಿ, ಪಿಡಿಓ, 
ಸಹಾಯಕ ಕಾರ್ಯಪಾಲಕ | ಬೋಗಾಧಿ ಗ್ರಾ . ಪಂ .9844144279 
ಅಭಿಯಂತರರು, 

ಎನ್. ವಿ .ಸತೀಶ್ ಕುಮಾರ್ ಗ್ರಾ . ಲೆ . ಕೆಲಗೆರೆ ವೃತ್ತ 8105314559 
ಲೋಕೋಪಯೋಗಿ 

ವೈ . ಪದೀಪ್ ಕುಮಾರ್, ಗಾಲೆ ಮುಳಕಟ್ಟೆ ವೃತ್ತ . 9964981751 
ಇಲಾಖೆ , ನಾಗಮಂಗಲ 

ಡಿ.ಎಸ್ .ಸದಾಶಿವಯ್ಯ , ಪಿ . ಡಿ. ಒ . 
8711936336 

ದೇವಲಾಪುರ ಗ್ರಾ . ಪಂ .- 9480872369 
ನರಸಿಂಹೇಗೌಡ ಗಾಲೆ ತಟ್ಟಹಳ್ಳಿ ವೃತ್ತ - 9980702500 

ನಾಗರಾಜು ಗಾಲೆ ಅಂಕನಹಳ್ಳಿ ವೃತ್ತ 9480031839 
| ಡಾಃ ಎ . ಪರಮೇಶ್ವರಪ್ಪ ಜೆ. ಸಿ. ಚಾಮರಾಜು ಪಿ . ಡಿ ಓ , ಬೋಗಾದಿ - 9611958456 
ಸಹಾಯಕ ನಿರ್ದೆಶಕರು ಬಿ .ಶಿವಲಿಂಗಯ್ಯ , ಗಾ . ಲೆ. ಬಹ್ಮದೇವರಹಳ್ಳಿ - 9141012011 
ಪಶುಸಂಗೋಪನಾ ಇಲಾಖೆ | ಯೋಗನರಸಿಂಹ ಸ್ವಾಮಿ , 
ನಾಗಮಂಗಲ 

ಗಾ . ಲೆ, ಕಲ್ಲುದೇವನಹಳ್ಳಿ, 9844779553 
9448088497 

ವಿ . ವೆಂಕಟೇಶ್, ಸಿ . ಡಿ. ಓ , 
ಹೊನ್ನಾವರ ಗಾ ಪಂಚಾಯಿತಿ, 8711040850 
ಮಹದೇವ, ಗಾ . ಲೆ. ಹೊನ್ನಾವರ ವೃತ್ತ - 8277429255 
ಅಜೋಳ ನಾಗರಾಜು, ಗಾಲೆ. 

ದೊಡ್ಡಬಾಲ ವೃತ್ತ - 9164389553 
ಮಂಜುನಾಥ್ 

ಪುಟ್ಟಸ್ವಾಮಿ , ಕಾರ್ಯದರ್ಶಿ , ಕಾಳಿಂಗನಹಳ್ಳಿ ಗ್ರಾ . ಪಂ . 
ಸಹಾಯಕ ತೋಟಗಾರಿಕೆ | ಎನ್. ಪಿ. ಶಶಿಧರ , ಗ್ರಾ . ಲೆ. ಆರಣಿ ವೃತ್ತ- 8147941367 
ಅಧಿಕಾರಿ ತೋಟಗಾರಿಕೆ | ಗೋವಿಂದರಾಜು, ಕಾರ್ಯದರ್ಶಿ , ಚುಂಚನಹಳ್ಳಿ ಗ್ರಾ . ಪಂ 
ಇಲಾಖೆ ನಾಗಮಂಗಲ 

ಗುರುರಾಮಾರಾಧ್ಯ , 
9449965110 

ಗಾ . ಲೆ.- 9901418218 


3 


| 


3 


| 


ಬೆಳ್ಳೂರು ಹೋಬಳಿ 


೧೧೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


m) 


ತಂಡದ 


ತಂಡದ ವ್ಯಾಪ್ತಿ 


ತಂಡದ ಮುಖ್ಯಸ್ಥರು 


ಸಹಾಯಕ ಅಧಿಕಾರಿ / ಸಿಬ್ಬಂದಿ 


ಸಂಖ್ಯೆ 


|+ 


4 | 4 | ಕೊಪ್ಪ ಹೋಬಳಿ ವೇಣುಗೋಪಾಲ್, ಕಿರಿಯ | ಕೆ. ಜಿ.ಗೋವರ್ಧನ್, ಗಾ . ಲೆ. 

ಅಭಿಯಂತರು , 

ಆಬಲವಾಡಿ ವೃತ್ತ - 9008477232 
ಪಿ. ಆರ್. ಇ .ಉಪವಿಭಾಗ, 

ರಮೇಶ್, ಗ್ರಾ .ಲೆ., ಬೆಕ್ಕಳಲೆ ವೃತ್ತ- 9164778753 
ನಾಗಮಂಗಲ - 9844734860 

ವೇಣುಗೋಪಾಲ್, ಗ್ರಾ . ಲೆ . 
ಹೊಸಗಾವಿ ವೃತ್ತ- 8197532764 
ಎಲ್ಲಪ್ಪವಾಗೆ, ಗ್ರಾ.ಲೆ, ಕೊಪ್ಪ ವೃತ್ತ - 8197611515 

ಪಾಪಣ್ಣ , ಗ್ರಾ .ಲೆ, ಬಿದರಕೋಟೆ ವೃತ್ತ - 9964331644 
20 - ಮಂಡ್ಯ ಲೋಕಸಭಾ ಕ್ಷೇತ್ರದ 192 ಕೆ.ಆರ್.ಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಸಂಚಾರಿ ತನಿಖಾ ದಳ ( Flying Squad) ವನ್ನು 
ರಚಿಸಲಾಗಿದೆ. 
ಕಸಂ. | ತಂಡದ ಸಂಖ್ಯೆ | ತಂಡದ ವ್ಯಾಪ್ತಿ 

ತಂಡದ ಮುಖ್ಯಸ್ಥರು 

ಸಹಾಯಕ ಅಧಿಕಾರಿ/ ಸಿಬ್ಬಂದಿ 
ಬೂಕನಕೆರೆ ಶಂಭುಗೌಡ 

ಅರವಿಂದ್. ಬಿ .ಎಲ್., ಪಿಡಿಓ, ಬೀರುವಳ್ಳಿ 
ಮತ್ತು ಅಕ್ಕಿಹೆಬ್ಬಾಳು ಜಲಾನಯನ ಅಭಿವೃದ್ಧಿ ಅಧಿಕಾರಿ , | ಗ್ರಾ . ಪಂ .- 9480872209 
ಹೋಬಳಿ ಕೆ. ಆರ್ .ಪೇಟೆ 

ಎ . ಎಲ್. ಯೋಗರಾಜ್ , 
ಭೂಮಾಪಕರು , ತಾಲ್ಲೂಕು ಕಛೇರಿ, ಕೆ. ಆರ್.ಪೇಟೆ 
ಪೊಲೀಸ್ ಸಿಬ್ಬಂದಿ | 
ಅಬಕಾರಿ ಸಿಬ್ಬಂದಿ | 
ವಿಡಿಯೋಗಾಫರ್ 

ವಾಣಿಜ್ಯ ತೆರಿಗೆ ಸಿಬ್ಬಂದಿ 
ಗುರುಸ್ವಾಮಿ , 

ರಂಗಸ್ವಾಮಿ , ಪಿಡಿಓ , ಸಿಂಧಘಟ್ಟ ಗ್ರಾ . ಪಂ . 
ಉಪನ್ಯಾಸಕರು, ಸರ್ಕಾರಿ ಪಾಲಿಟೆಕ್ನಿಕ್ , 9480872230 
ಕೆ.ಆರ್.ಪೇಟೆ 

ಎಂ .ಲೋಕೇಶ್, ಭೂಮಾಪಕರು , 
ತಾಲ್ಲೂಕು ಕಛೇರಿ , ಕೆ.ಆರ್.ಪೇಟೆ 
ಪೊಲೀಸ್ ಸಿಬ್ಬಂದಿ | 
ಅಬಕಾರಿ ಸಿಬ್ಬಂದಿ 
ವಿಡಿಯೋಗಾಫರ್ 

ವಾಣಿಜ್ಯ ತೆರಿಗೆ ಸಿಬ್ಬಂದಿ 
ಕಸಬಾ ಮತ್ತು ಕೊಟೇಶಪ್ಪ , ವಿಭಾಗದ ಮುಖ್ಯಸ್ಥರು ಸಯ್ಯದ್ ಮುಜಾಕಿರ್, ಪಿಡಿಓ , 
ಕಿಕ್ಕೇರಿ ಹೋಬಳಿ ಸರ್ಕಾರಿ ಪಾಲಿಟೆಕ್ನಿಕ್ , KRP 

| ತೆಂಡೇಕೆರೆ ಗ್ರಾ . ಪಂ .9731424304 
ರಾಮಕೃಷ್ಣ, ಭೂ ಮಾಪಕರು, 
ತಾಲ್ಲೂಕು ಕಛೇರಿ, ಕೆ. ಆರ್. ಪೇಟೆ 
ಪೋಲೀಸ್ ಸಿಬ್ಬಂದಿ 
ಅಬಕಾರಿ ಸಿಬ್ಬಂದಿ 
ವಿಡಿಯೋಗಾಫರ್‌ 

ವಾಣಿಜ್ಯ ತೆರಿಗೆ ಸಿಬ್ಬಂದಿ 
ಹರೀಶ್, ಉಪನ್ಯಾಸಕರು , 

ಬಿ. ನಾರಾಯಣಸ್ವಾಮಿ, ಪಿ. ಡಿಓ ,ಚೌಡೇನಹಳ್ಳಿ ಗ್ರಾ . ಪಂ . 
ಅಘಲಯ , ಸ. ಪ . ಪೂ .ಕಾಲೇಜು 9902423282 

ಸಿ. ಸುರೇಶ್, ಭೂ ಮಾಪಕರು 
ತಾಲ್ಲೂಕು ಕಛೇರಿ, ಕೆ. ಆರ್. ಪೇಟೆ 
ಪೊಲೀಸ್ ಸಿಬ್ಬಂದಿ 
ಅಬಕಾರಿ ಸಿಬ್ಬಂದಿ 
ವಿಡಿಯೋಗಾಫರ್ 
ವಾಣಿಜ್ಯ ತೆರಿಗೆ ಸಿಬ್ಬಂದಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೦೫ 


ಕಸಂ. | ತಂಡದ ಸಂಖ್ಯೆ 


ತಂಡದ ವ್ಯಾಪ್ತಿ 
ಸಂತೆಬಾಚಹಳ್ಳಿ 
ಮತ್ತು 
ಶೀಳನೆರೆ ಹೋಬಳಿ 


ತಂಡದ ಮುಖ್ಯಸ್ಥರು 
ವಾಸು, ಉಪನ್ಯಾಸಕರು, 
ಸ . ಪ . ಪೂ .ಕಾಲೇಜು, ಶೀಳನೆರೆ 


9448554535 


ಸಹಾಯಕ ಅಧಿಕಾರಿ/ ಸಿಬ್ಬಂದಿ 
| ಎನ್ . ಡಿ , ನಿಂಗೇಗೌಡ, ಪಿ. ಡಿಓ, 
ಶೀಳನೆರೆ ಗ್ರಾ . ಪಂ . - 9480872229 
ಜಿ.ಎನ್. ಪ್ರಕಾಶಾಚಾರ , ಭೂ ಮಾಪಕರು 
ತಾಲ್ಲೂಕು ಕಛೇರಿ, ಕೆ.ಆರ್. ಪೇಟೆ 
ಪೊಲೀಸ್ ಸಿಬ್ಬಂದಿ 
ಅಬಕಾರಿ ಸಿಬ್ಬಂದಿ 
ವಿಡಿಯೋಗಾಫರ್ 
ವಾಣಿಜ್ಯ ತೆರಿಗೆ ಸಿಬ್ಬಂದಿ 
ವೆಂಕಟೇಶ್. ಎಂ . ವಿ. 
ಪಿ.ಡಿಓ, ದಬ್ಬೆಘಟ್ಟ ಗ್ರಾ . ಪಂ . 
9740841061 


ಶೇಷಾದಿ , ಶಿಶು 
ಅಭಿವೃದ್ಧಿ ಯೋಜನಾಧಿಕಾರಿಗಳು , 
ಕೆ. ಆರ್ .ಪೇಟೆ.944317945 


ಸಿ. ಆರ್‌. ಲಿಂಗರಾಜು , 
ಭೂ ಮಾಪಕರು, ತಾಃ ಕಛೇರಿ 
ಕೆ. ಆರ್.ಪೇಟೆ 


3 


. 


ಪೊಲೀಸ್ ಸಿಬ್ಬಂದಿ 
ಅಬಕಾರಿ ಸಿಬ್ಬಂದಿ 
ವಿಡಿಯೋಗಾಫರ್ 

ವಾಣಿಜ್ಯ ತೆರಿಗೆ ಸಿಬ್ಬಂದಿ 
20 - ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 186 - ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಈ ಕೆಳಕಂಡ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಿದೆ. 
ಕಸಂ | ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತ ಕೇಂದಗಳ ಸಂಖ್ಯೆಗಳು) 
ಡಾ .ಕೆ.ಎನ್. ನಂಜಪ್ಪ , ಸಹಾಯಕ ನಿರ್ದೆಶಕರು , 

01,02 ,03 ,04 ,05,06,17,18, 23 ,24 ,26, 27,28 ,29 ,30,62 , 
ಪಶುವೈದ್ಯ ಇಲಾಖೆ , ಮಳವಳ್ಳಿ - 9448616566 

90,52 ಒಟ್ಟು 18 
ಎಸ್.ಕೆ.ಶಿವರಾಮು, ಕೈಗಾರಿಕಾ ಅಭಿವೃದ್ಧಿ ಅಧಿಕಾರಿ , 

84, 85 ,86 , 87,88 ,89,102 ,103 ,104 ,105 ,106,107 ,108 , 
ಮಳವಳ್ಳಿ - 942806438 | 

109, 110, 168 ಒಟ್ಟು 16 
ಕುಃ ಅರುಂಧತಿ , ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ 

97,98 ,99,100 ,101,169,170,181, 182,183 ,184,185 , 210 , 
ಮಳವಳ್ಳಿ - 8970449863 

211 ,212,213 ಒಟ್ಟು 16 
ಆರ್. ಮಂಜುನಾಥ್, ಸಹಾಯಕ ನಿರ್ದೆಶಕರು , 

167 ,209 ,214 ,215 ,223 ,224 ,225 , 226, 227 ,228, 244 , 
ಪಶುವೈದ್ಯ ಇಲಾಖೆ, ಮಳವಳ್ಳಿ - 9591574190 

245,246 ,247 ,248,249 ,250,251,166 ಒಟ್ಟು 19 
ಎನ್. ಮಹದೇವಯ್ಯ , ಸಹಾಯಕ ಕೃಷಿ ನಿರ್ದೆಶಕರು 

252,253, 254,255, 256,257,258 ,259,260,242 ,243, 
ಮಳವಳ್ಳಿ - 9740509048 

239 , 240, 241, 234,235 , 236,237 ,238 ಒಟ್ಟು 19 
ಡಿ. ಮಹದೇವು, ಸಹಾಯಕ ನಿರ್ದೇಶಕರು, 

229 ,230, 231, 232 ,222 ,221, 216, 217 ,218 , 219 ,220 
ಅಕ್ಷರ ದಾಸೋಹ, ಮಳವಳ್ಳಿ - 9972797525 

208,205,206,207,203,204 , 233 ಒಟ್ಟು 18 
ಡಿ.ಸೋಮಣ್ಣ, ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ 

07 ,08,09,10,11,12,13,14 ,15,16,19, 21,22,25,51,53,54 , 
ಡಿ. ಹಲಸಹಳ್ಳಿ - 9964615640 

55,56,57,58,59 ಒಟ್ಟು 22 
ಸಿ. ಎಂ .ಖಜೂರಿ, ವಿಸ್ತರಣಾಧಿಕಾರಿ 

20, 60 , 61 ,91,92 ,93 ,94 ,95, 96171 ,172 ,173 ,174175 , 
ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, 

176,177,178 ,179 ,180,261 ಒಟ್ಟು 20 
ಮಳವಳ್ಳಿ - 9848398489 
ವಿ.ಕೆ. ಹರಲಾಪು ಸಹಾಯಕ ನಿರ್ದೇಶಕರು, 

31,32 ,33 ,34 ,35 ,36 ,62 ,64 ,65,66, 79 ,80,81,82 ,83,111 
NSSP , ಮಳವಳ್ಳಿ - 9880712028 

ಒಟ್ಟು 16 


೧೧೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


10 


14 


| 


Y 


2 


| 


ಕಸಂ ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತ ಕೇಂದಗಳ ಸಂಖ್ಯೆಗಳು) 
ಮಂಜುನಾಥ್, ಮುಖ್ಯಾಧಿಕಾರಿ, ಪು ರಸಭೆ , 

112,113,114,115,116,117,118,119 ,120,121,122,123 ,124 , 
ಮಳವಳ್ಳಿ -9448655369 

125,126127 ಒಟ್ಟು 16 
ಕು . ಮಂಜುಳ.ಕೆ., 

130,131,132 ,133,134,135 ,136,137,138,139,140,165 , 
ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ ಮಳವಳ್ಳಿ - 9480843169 

128,129 ಒಟ್ಟು 14 
ಉದಯಶಂಕರ್ , 

151,152 ,153,154 ,155156,149,150 ,148,147,69 ,70 , 71, 
ಪಶುವೈದ್ಯಾಧಿಕಾರಿಗಳು, ಕುಂದೂರು 9972844864 

72 ,46,47,48, 73 ಒಟ್ಟು 18 
ಜೆ. ಪಕಾಶ್ , 

42 ,43,44,45 ,37,38,39 ,40 ,41,74 ,75 ,76 ,144 ,146,145, 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 

67,68,49 ,50 ಒಟ್ಟು 19 
ಕಾವೇರಿ ನೀರಾವರಿ ನಿಗಮ ನಿ , ಟಿ.ಕಾಗೇಪು ರ 9448647165 
ಪುಟ್ಟಸ್ವಾಮಿ , ವ್ಯವಸ್ಥಾಪಕರು 

77,78,141,142,143 ,159 , 160,161,162163,164 ,186,187 , 
ತಾಲ್ಲೂಕು, ಪಂಚಾಯಿತಿ, ಮಳವಳ್ಳಿ 9880857185 

188,189,190 ,201,202 ಒಟ್ಟು 18 
_ 15 | ಕು .ಶ್ವೇತಾ, ಸಹಾಯಕ ನಿರ್ದೆಶಕರು 

191 ,192 ,193 ,194 , 195 ,196 ,157 ,158,197 ,198 ,200 
ಮೀನುಗಾರಿಕೆ ಇಲಾಖೆ, ಮಳವಳ್ಳಿ 9945981239 

ಒಟ್ಟು 12 
20 - ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 187 ಮದ್ದುರು ವಿಧಾನಸಭಾ ಕ್ಷೇತ್ರಕ್ಕೆ ಈ ಕೆಳಕಂಡ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸುತ್ತಾ ಪರಿಷ್ಕೃತ ಆದೇಶವನ್ನು 
ಹೊರಡಿಸಿದೆ. 
ಕಸಂ ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿಯ .( ಮತ ಕೇಂದ್ರಗಳ ಸಂಖ್ಯೆಗಳು) 
ಅನಿಲ್‌ಕುಮಾರ್‌, ತಾಲ್ಲೂಕು ಜಲಾನಯನಾಧಿಕಾರಿ , 

1,2,3,4,5,6,7,8,9,10 ,11,12 ,13,14 ,15 ಒಟ್ಟು 15 
ಜಲಾನಯನ ಅಭಿವೃದ್ಧಿ ಇಲಾಖೆ ಮದ್ದೂರು,7760989905 
ಎನ್. ಟಿ.ರಾಜು, ಮುಖ್ಯ ಶಿಕ್ಷಕರು, ಸ. ಪ್ರೌ .ಶಾಲೆ, ತೊರೆಶೆಟ್ಟಿಹಳ್ಳಿ 16, 17,18 ,19 ,20,21,22, 23 , 24 , 25 ,30 ,31 ,34 ,35 ,36 ಒಟ್ಟು 15 
ಮದ್ದೂರು ತಾಲ್ಲೂಕು 
ವರದರಾಜು, ಸಹಾಯಕ ತೋಟಗಾರಿಕೆ ಅಧಿಕಾರಿ, 

45 ,46 50 ,51,52 ,53 ,54 ,55,56,63 ,76,77,78 ,79 ಒಟ್ಟು 14 
ಮದ್ದೂರು- 9986821585 
ಅಜಿತ್ ಗೌಡ, ಕೈಗಾರಿಕಾ ವಿಸ್ತರಣಾಧಿಕಾರಿ, 

26 ,27,29,32 ,33 ,39 , 42 , 43 ,44, 62 ,72 , 73 , 74 ,75 ಒಟ್ಟು 14 
ಮದ್ದೂರು ೨೦08803330 
ಶಂಕರಯ್ಯ , ಮುಖ್ಯ ಶಿಕ್ಷಕರು, ಸ. ಪ್ರೌ .ಶಾಲೆ ಚಿಕ್ಕರಸಿನಕೆರೆ 

28,37 ,38 ,40,41, 47,48,49 ,57 ,58, 64 ಒಟ್ಟು 11 
ಮದ್ದೂರು ತಾ :- 8453411282 
ಸದಾಶಿವ ಚಟ್ಟಿ , ಸಹಾಯಕ ಅಭಿಯಂತರರು , 

59,60,61,65 ,66,67,68,69, 81,82,113 ಒಟ್ಟು 11 
ಲೋಕೋಪಯೋಗಿ ಇಲಾಖೆ, ಮದ್ದೂರು- 9141282677 
ಹೆಚ್ . ಆರ್ . ಸುರೇಶ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ , 

70 , 71, 80 ,86,87,88 ,89 ,90, 91, 92112120,121 , 
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮದ್ದೂರು- 9448739988 122,123 ಒಟ್ಟು 15 
ಶ್ವೇತಕ್ , ಸಹಾಯಕತೋಟಗಾರಿಕೆ ಅಧಿಕಾರಿ 

114 115116 ,117118119 ,125 ,126127128 ,129,133 , 
ಮದ್ದೂರು-9945000777 

134 ಒಟ್ಟು 13 
ಶೀನಾಥ್, ಸಹಾಯಕ ಇಂಜಿನಿಯರ್, 

124,130 ,131,132,135,136,137,138,139,140,141,144, 
ಲೋಕೋಪಯೋಗಿ ಇಲಾಖೆ, ಮದ್ದೂರು- 9482789500 

145 ಒಟ್ಟು 13 
ನಾರಾಯಣ, ವಿಸ್ತರಣಾಧಿಕಾರಿ , 

142 ,143,146,147,148,149 ,150 ,151,152,153,154,155 , 
ಬಿಸಿಎಂ. ಇಲಾಖೆ, ಮದ್ದೂರು- 9008023665 

156 ಒಟ್ಟು 13 
ಶ್ರೀಧರ್, ಮುಖ್ಯ ಶಿಕ್ಷಕರು, ಸ. ಪ್ರೌ .ಶಾಲೆ, 

157,158,169,170171172 ,184,185,187 ,188 ,189,190 ,191,192 , 
ಕೊಂಗಬೋರನದೊಡ್ಡಿ, 9060516543 

193,194 ಒಟ್ಟು 16 
ಮಲ್ಲಿಕಾರ್ಜುನಸ್ವಾಮಿ , ಸಹಾಯಕ ನಿರ್ದೆಶಕರು, 

159 ,160 ,161,162 ,163,164 ,165,166,167,168,173 ,174 ,176,177, 
ರೇಷ್ಮೆ ಇಲಾಖೆ , ಮದ್ದೂರು-9448406979 

178,179,180 , 181,182,183 ಒಟ್ಟು 20 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೦೭ 


14 | 


ಕಸಂ ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿಯ .( ಮತ ಕೇಂದಗಳ ಸಂಖ್ಯೆಗಳು) 
ಕೆ. ಸಿ. ಚಂದ್ರಶೇಖರ್, ಸಹಾಯಕ ಅಭಿಯಂತರರು, 

175,205,206,207,208 ,209,210 ,211 , 212,213 ,214, 215 , 216 , 
ಪಿ . ಆರ್. ಇ . ಉಪವಿಭಾಗ ಮದ್ದೂರು 9844116064 

217, 218, 234,235 ಒಟ್ಟು 17 
ಪಿ . ಡಿ .ಕುಮಾರ್ , ಸಹಾಯಕ 

236 , 237, 238 , 239 ,240,241, 242 , 243,244, 245,246 , 247, 
ಕಾರ್ಯಪಾಲಕ ಅಭಿಯಂತರರು 

252, 253 ಒಟ್ಟು 14 
ಲೋಕೋಪಯೋಗಿ ಇಲಾಖೆ, ಮದ್ದೂರು- 8746823555 
15 ಮಂಜು, ಸಹಾಯಕ ಕೃಷಿ ಅಧಿಕಾರಿ, 

186,195,196,197 ,198,199,200,201, 202 ,203 , 
ಕೊಪ್ಪ 7259005719 

204 ,219 ,220 ,221, 222 ,223 , 224 ಒಟ್ಟು 16 
ಎಸ್ .ಮಹೇಶ್, ಸಹಾಯಕ ಅಭಿಯಂತರರು 

225 ,226 ,227,228, 229 ,230 , 231,232 ,233 ,248 ,249, 250, 
ಲೋಕೋಪಯೋಗಿ ಇಲಾಖೆ, 

251 ಒಟ್ಟು 13 
ಮದ್ದೂರು- 9448038631 
17 ಕವಿತಾ, ಸಹಾಯಕ ಶಿಶು 

83,84 ,85,93,94 ,95,96,97,98 ,99,100,101,102,103,104 ,105, 
ಅಭಿವೃದ್ಧಿ ಯೋಜನಾಧಿಕಾರಿ ಮದ್ದೂರು 9481090419 

106,107,108,109,110,111 ಒಟ್ಟು 22 
20 - ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 188 - ಪಾಂಡವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈ ಕೆಳಕಂಡ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಿದೆ. 
ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ (ಮತ ಕೇಂದ್ರಗಳ ಸಂಖ್ಯೆಗಳು) 
ಅನಂತ ಪದ್ಮನಾಭ್, ಸಿ.ಎಪ್.೦ಇಇ , ನಂ .9 , HLC , ಚಿನಕುರಳಿ 1,2,3 ,4 ,5,11,12,13,14,15,16,24, 25 ,26,27, 28 ಒಟ್ಟು 16 
- 9480733090 | 
ಡಿವಿ, ಲೋಕನಾಥ್, 

29,30 ,31,32 ,42 ,43,50,51,52 ,54,55, 76 ,77, 78 ಒಟ್ಟು 14 
ಸಹಾಯಕ ಅಭಿಯಂತರರು, 
ಗೇಡ್ - 2 , ಪಿ . ಆರ್. ಇ .ಉಪವಿಭಾಗ , 
ಪಾಂಡವಪು ರ - 8095822757 
ಎನ್ . ಎಸ್ . ದೇವೇಗೌಡ, ಸಹಾಯಕ ಅಭಿಯಂತರರು , 

79, 80 , 81,82 , 89 ,90, 91 ,92 ,93 , 94 ,95 , 96,109 ,110 ,139 ಒಟ್ಟು 15 
ಪಿ .ಆರ್. ಇ . ಉಪವಿಭಾಗ, ಪಾಂಡವಪುರ 8722559236 
ರಾಮೇಗೌಡ. ಎಂ ., ಸಹಾಯಕ ನಿರ್ದೆಶಕರು 

6,7,8,9,10,17,18,19, 20 ,21,22, 23,33,34 ,35 ಒಟ್ಟು 15 
ತಾಲ್ಲೂಕು ಪಂಚಾಯಿತಿ, ಪಾಂಡವಪುರ, 9480872126. 
ಜಯರಾಮು, ಸಹಾಯಕ ಅಭಿಯಂತರರು, 

36, 37 ,38,39,40,41,56 ,57 ,58,59,60,61, 62 ,63,64,65 ಒಟ್ಟು 16 
ನಂ .3,ವಿಸಿ ಉಪವಿಭಾಗ, ಪಾಂಡವಪುರ 9611394960 
ರವಿಶಂಕರ್ . ಎಂ . 

66,67,68, 69 ,70 ,71,72 ,73 ,74 ,75 ,97 ,98,99,100 ,101,102 ,103 
ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ 

ಒಟ್ಟು 17 
ಪಾಂಡವಪುರ 9591100260, 9480843172 
ರಾಜು, ಸಹಾಯಕ ಅಭಿಯಂತರರು, 

104.105 .142 ,143 ,144,145 ,146,147,148,149, 
ಲೋಕೋಪಯೋಗಿ ಇಲಾಖೆ ಪಾಂಡವಪುರ 

150, 151 ,152,153,154,155 ,156 ಒಟ್ಟು 17 
9448755039 
ನಾಗಣ್ಣ, ಸಮುದಾಯ ಅಭಿವೃದ್ಧಿ ಅಧಿಕಾರಿ , 

44 ,45 ,46,47,48, 49 ,53 , 83, 84 , 85 , 86 , 87 , 88 ಒಟ್ಟು 13 
ಪಟ್ಟಣ ಪಂಚಾಯಿತಿ, 
ಪಾಂಡವಪುರ- 9844588966, 9886429179 
ರಾಜೇಂದ, ತಾಂತ್ರಿಕ ಅಧಿಕಾರಿ , ಕೃಷಿ ಇಲಾಖೆ, 

113, 114 ,115 ,116 ,117,118,119 ,120,121122124 ,127,128 ,129 ,130,131 
ಪಾಂಡವಪುರ - 9448443645 

ಒಟ್ಟು 16 
ಮಾಥ್ಯು , ಬಾಲವಿಕಾಸ ಯೋಜನಾಧಿಕಾರಿಗಳು, 

168,169,170,171,172 ,174 ,203 ,204 ,205,206,207,208 ,209 , 210, 
ಪಾಂಡವಪು ರ - 9480169155 

211 ಒಟ್ಟು 15 
ಹೆಚ್ . ಶ್ರೀನಿವಾಸ್ ಗೌಡ, ಸಹಾಯಕ ಅಭಿಯಂತರರು 

221,222 ,223 , 224,225 ,226,227,228,240 , 
ಪಿ .ಆರ್. ಇ . ಉಪವಿಭಾಗ , ಪಾಂಡವಪುರ 9448539757 241,242,243 ,244,245 ,246,247 ,248 ಒಟ್ಟು 17 


4 


10 | 


೧೧೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


ಭಾಗ ೪ಎ 


ಕಸಂ 


13 


ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತ ಕೇಂದಗಳ ಸಂಖ್ಯೆಗಳು) 
ಎಸ್ .ಕೃಷ್ಣಶೆಟ್ಟಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, | 106,107,108 ,137,138,140 ,141,157,158 ,159 , 160,161,162 ,190 
ಪಾಂಡವಪು ರ -9448391106 

ಒಟ್ಟು 14 
ಉಮೇಶ್ , ಎಇಇ, No.2, HLBC ಉಪವಿಭಾಗ, 

11 ,112 ,123,125,126,132,133,134,135 ,136 , 
ಬೆಳ್ತಾಳೆ- 9880049497 ( 8762549797) 

163 ,164 ,165 ,191,192 ಒಟ್ಟು 15 
ಜಿ.ಇ.ಶಿವಣ್ಣ , ಸಹಾಯಕ ಅಭಿಯಂತರರು , ಗ್ರೇಡ್-2 , 166, 167 ,173,198, 199 ,200 ,201,202, 212, 213, 
ನಂ . 26, HLBC,CNN , ಬೆಳ್ತಾಳೆ - 9481441469 

214,215,216, 217 , 218,219,220 ಒಟ್ಟು 17 
ಬಿ .ಜಯಂತ್ , ಸಹಾಯಕ ಅಭಿಯಂತರರು, 

175 ,176,177 ,178,179,180,181,182,183 ,184, 
ಲೋಕೋಪಯೋಗಿ ಇಲಾಖೆ , ಪಾಂಡವಪುರ 

185,186,187,188,189, 236, 237 ಒಟ್ಟು 17 
9448739910 


14 


15 


16 . 


ಡಾ .ಕೆ. ಎಂ . ಸದಾನಂದಪ್ಪ , ಸಹಾಯಕ ನಿರ್ದೆಶಕರು , 

193, 194,195, 196,197 , 229 ,230 ,231,232,233 , 
ಪಶುವೈದ್ಯಕೀಯ ಆಸ್ಪತ್ರೆ , ಪಾಂಡವಪುರ 

23,235,238,239,249 ಒಟ್ಟು 15 
9844777765 
20 - ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 189 ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಈ ಕೆಳಕಂಡ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಿದೆ. 
ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತ ಕೇಂದ್ರಗಳ ಸಂಖ್ಯೆಗಳು) 
ಮೊಹಮ್ಮದ್ ಜಾಫರ್‌, ವಲಯ ಅರಣ್ಯಾಧಿಕಾರಿ , 

104 ,105 ,106 ,107 ,108,121122123124125126127128, 
ಮಂಡ್ಯ 9964697578 

129 ,130 ,254 , 255 ,256 , 257 ಒಟ್ಟು 19 
ಲಕ್ಷಣ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 33,34,37,41,42,43,44,45 ,53,54,55 ,56 ,57,58,59 , 
ಮಂಡ್ಯ - 9980028892 

60 ಒಟ್ಟು 16 
ಗೋವಿಂದಯ್ಯ , ಕಾರ್ಮಿಕ ಅಧಿಕಾರಿ , 

26,27, 28 ,29 ,30 ,31,32 ,46,47 ,48,52 ,63, 64 , 65 ,66, 
ಕಾರ್ಮಿಕ ಇಲಾಖೆ , ಮಂಡ್ಯ -9845344029 

67,72 ಒಟ್ಟು 17 
ಪು ಓವೀರಶೆಟ್ಟಿ, ಸಹಾಯಕ ಅಭಿಯಂತರರು, 

49 ,50 ,51,68,69,70, 71,81,82 ,83, 84 ,85,86,87 ,88, 
ಆರೋಗ್ಯ ಪದ್ಧತಿ ಅಭಿವೃದ್ಧಿ ಮತ್ತು ಸುಧಾರಣಾ ಇಲಾಖೆ , | 89,90 ,91,92 ,93 ಒಟ್ಟು 20 
ಜಿಲ್ಲಾಸ್ಪತ್ರೆ ಆವರಣ , ಮಂಡ್ಯ - 9449843317 
ಶೀಮತಿ. ಪು ಷ್ಪಲತಾ , ಸಹಾಯಕ ನಿರ್ದೇಶಕರು, 

137 ,138 ,139,140,141,142,143 ,144 ,145,146,147 ,148, 
ತೋಟಗಾರಿಕೆ ಇಲಾಖೆ, ಮಂಡ್ಯ -9902707692 

149,150 ,151,152 , 250,251, 252 ,253 ಒಟ್ಟು 20 
ರಾಜೇಂದ , ಉಪನ್ಯಾಸಕರು, 

61,62 ,73,74 ,75 , 76,77,78,79,80,94 ,95,96,97 ಒಟ್ಟು 14 
ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ , 
ಮಂಡ್ಯ- 7899090905 | 
ಹೆಚ್. ಪಿ . ಸುರೇಶ್, 

| 98,99 ,100,101,102 ,103,109,110 ,111,112 ,113 , 
ಸಹಾಯಕ ಅಭಿಯಂತರರು, 

114 ,115 ,116,117,118, 119,120,131, 
ಲೋಕೋಪಯೋಗಿ ಇಲಾಖೆ , ಮಂಡ್ಯ - 9448315779 132 ,133,134,135 ,136 ಒಟ್ಟು 24 
ಕೆಂಚೇಗೌಡ, ಸಹಾಯಕ ಕೃಷಿ ನಿರ್ದೇಶಕರು, 

1,2 ,3 ,4 ,5 ,17,18,19 , 20 ,21,22 , 
ಮಂಡ್ಯ 7259005694 

23,35,36 ,40,38,39 ಒಟ್ಟು 17 
ಕುಮಾರಸ್ವಾಮಿ , ಮುಖ್ಯ ಶಿಕ್ಷಕರು, 

153,154,155, 156 ,157,158, 159 ,160 ,161, 
ಸ. ಪ್ರೌ . ಶಾಲೆ, ಮುದಗಂದೂರು, 

162,165,166,167168,169,170 , 184,185,203 ಒಟ್ಟು 19 
ಮಂಡ್ಯ ತಾಲ್ಲೂಕು- 9611674236 
ಶಿವರಾಮು, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಡಶಾಲೆ, | 163 ,164,171,172173,174 ,175 ,176 ,177178, 
ಕಲಾಮಂದಿರ ರಸ್ತೆ, ಮಂಡ್ಯ - 9449015760 | 

179 ,180 ,181 ,182 ,183 ,191,192193198,199,200 ಒಟ್ಟು 21 
| ಕಾಳೇಗೌಡ, ಸಹಾಯಕ ಅಭಿಯಂತರರು, 186,187,188,189 ,190,194,195,196,197,201,207, 
ಲೋಕೋಪಯೋಗಿ ಇಲಾಖೆ, ಮಂಡ್ಯ - 9448740004 | 208, 208,209, 210,213 ,214, 215 ,216 ,217 ಒಟ್ಟು 19 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೦೯ 


ಕಸಂ ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತ ಕೇಂದಗಳ ಸಂಖ್ಯೆಗಳು) 
12 ಪಾಪೇಗೌಡ, ಕ್ಷೇತ್ರ ಸಮನ್ವಯಾಧಿಕಾರಿ, ಬಿ.ಆರ್‌.ಸಿ. 225,226,227,228,229 , 230,231, 232,233,234,235 , 
ಉತ್ತರ ವಲಯ , ಮಂಡ್ಯ- 9480695297 

236 ,244,245 ,246, 247 ,248 ,249 ಒಟ್ಟು 18 
ಶ್ರೀಮತಿ.ರಾಜಶ್ರೀ , ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ | 202 ,204,205 ,206, 211,212 , 218,219, 220 , 221, 222, 
ಮಂಡ್ಯ- 9741918223 

223 ,224 ,237 ,238,239 , 240 , 241, 242, 243 ಒಟ್ಟು 20 
ಚಿನ್ನಮಾರೇಗೌಡ, 

06 , 07 , 08, 09 , 10 ,11,12 ,13 ,14 ,15 ,16 , 24 , 25 ಒಟ್ಟು 13 
ಸಹಾಯಕ ಅಭಿಯಂತರರು, 

ಲೋಕೋಪಯೋಗಿ ಇಲಾಖೆ, ಮಂಡ್ಯ- 9880112059 
20 - ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 190 ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಕೆಳಕಂಡ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಿದೆ. 
ಕಸಂ ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತ ಕೇಂದ್ರಗಳ ಸಂಖ್ಯೆಗಳು) 
ಸುನಿಲ್, ಸಹಾಯಕ ಇಂಜಿನಿಯರ್, 

18,19, 20 ,21,22 , 23, 24 , 25, 26, 27 , 
ಲೋಕೋಪಯೋಗಿ ಇಲಾಖೆ, 

28 ,29,30 ,31,32 ,34, 66 ಒಟ್ಟು 17 
ಶ್ರೀರಂಗಪಟ್ಟಣ - 9448866666. 
ಜವನನಾಯಕ ಮುಖ್ಯೋಪಾಧ್ಯಾಯರು, 

17 ,34,35 ,36 ,61,62 ,63 ,64 ,65 , 
ಸರ್ಕಾರಿ ಪ್ರೌಡಶಾಲೆ, ಮಹದೇವಪುರ ಬೋರೆ 

67 ,68 ,92 ,93, 9495 ಒಟ್ಟು 15 
9481317623, 
ಚಂದಶೇಖರ್, ಸಹಾಯಕ ಇಂಜಿನಿಯರ್, 

16, 37 ,38,39,40,41 ,42,43,44,45 ,46,56 ,57,58,59 , 
CNN, ಕೊಡಿಯಾಲ , 

60,69 ,70,96,97 ಒಟ್ಟು 20 
ಶ್ರೀರಂಗಪಟ್ಟಣ ತಾಲ್ಲೂಕು. 9972164731. 
ಸ್ವಾಮಿಶೆಟ್ಟಿ, ಕೃಷಿ ಅಧಿಕಾರಿ , ಶ್ರೀರಂಗಪಟ್ಟಣ 

91.116117118119 ,120 ,121,122123124125 , 
7259005756. 

144 ,145 ,146,147 ಒಟ್ಟು 15 
ಮಹೇಶ್‌ ಕುಮಾರ್‌ವಾಘ , ಸಹಾಯಕ ನಿರ್ದೆಶಕರು, 126 , 127128129 ,142 ,143148,149 ,150151, 
ರೇಷ್ಮೆ ಇಲಾಖೆ , ಶ್ರೀರಂಗಪಟ್ಟಣ- 9743399008. 

152 ,153,154 ,155 ,156,157 ,158,189,190, 191 ಒಟ್ಟು 20 
ರಾಜನ್. ಹೆಚ್ .ಕೆ , 

51,52 ,53 , 71 , 72 ,83 ,84,85,86 ,87, 
ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ , 

88 ,89 ,90 ,98,99,100 ,101 ಒಟ್ಟು 17 
ಶ್ರೀರಂಗಪಟ್ಟಣ 9845522017 
ದೊಡ್ಡವೀರಯ್ಯ , ಸಹಾಯಕ ಅಭಿಯಂತರು , 

1,2 ,3 ,4 ,5 ,6 ,7 ,8,9 ,10 ,11,12 ,13 , 
ಸಣ್ಣ ನೀರಾವರಿ ಇಲಾಖೆ, ಮಂಡ್ಯ - 9008200197. 14 ,15 ,47 ,48,49 ,54 ,55 ಒಟ್ಟು 20 
ಎಂ . ಬಿ. ಬಾಲಕೃಷ್ಣಗೌಡ, ಉಪ 

50 ,73 , 74 , 75 ,81, 82 ,102 ,103 ,104,105 ,106, 111112 , 113114115 ,130 ,141 
ಪಾಂಶುಪಾಲರು, ಸ. ಪ. ಪೂ .ಕಾಲೇಜು, 

ಒಟ್ಟು 18 
ಕೆ.ಆರ್‌. ಸಾಗರ - 9036349002 . 
ಹೆಚ್. ಎಂ . ಪರಮೇಶ್ವರಪ್ಪ, 

76 ,77, 78, 79 ,80 ,107,108,109 ,110,131 ,132133,134 ,135 , 
ತಾಲ್ಲೂಕು ದೈಹಿಕ ಶಿಕ್ಷಣ ಸಂಯೋಜಕರು, 

136,137 ,138 ,139,140 ಒಟ್ಟು 19 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 
ಶ್ರೀರಂಗಪಟ್ಟಣ- 9449473665. 
ಶಿವಕುಮಾರ್, ಸಹಾಯಕ ಇಂಜಿನಿಯರ್, ನಂ .2 

192 ,193 ,194195,196,197,226 ,227, 228, 229 ,230 , 
ಗೇಜಿಂಗ್ ವಿಭಾಗ , ಕೆ. ಆರ್‌. ಸಾಗರ - 9448325563 . 241 ,242, 244 ,245 ಒಟ್ಟು 15 
ಟಿ . ಪಿ. ಮಹೇಶ್, ಬಿ.ಆರ್‌.ಸಿ., ಶ್ರೀರಂಗಪಟ್ಟಣ 

186187 ,188 .198 .199 ,200,201,223 , 224,225 ,231,239 , 243 ಒಟ್ಟು 13 
9480695301. 
ರತ್ಯೇಶ್ವರ್, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ, 159,160,161,162,163,164,165,166,167 ,168,169,170 ,171 ,172, 
ತಾಲ್ಲೂಕು ಪಂಚಾಯಿತಿ, ಶ್ರೀರಂಗಪಟ್ಟಣ - 9480475956 | 173,174,175,176,177 ,178 ಒಟ್ಟು 20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


14 


ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತ ಕೇಂದಗಳ ಸಂಖ್ಯೆಗಳು) | 
| ರಮೇಶ್, ಸಹಾಯಕ ಕಾರ್ಯ ಪಾಲಕ ಅಭಿಯಂತರು, 179 ,180,181,182 ,183,184,185, 210 ,211,212 ,213, 218 ,219 ,220, 
ಲೋಕೋಪಯೋಗಿ ಇಲಾಖೆ , ಶ್ರೀರಂಗಪಟ್ಟಣ 

221,222 ,237 ,238 ಒಟ್ಟು 19 
9845227208. 


ನಾಗರಾಜು. ಎ . ಇ ., ಸಹಾಯಕ ಕಾರ್ಯಪಾಲಕ ಅಭಿಯಂತರು, | 202 , 203,204 , 205,206 ,207, 208,209 , 214 , 215, 
ನಂ .1 , ಉಪವಿಭಾಗ , ಕೆ. ಆರ್. ಸಾಗರ 

216 ,217 ,232 ,233, 234 ,235, 236 ,240 ಒಟ್ಟು 18 
9449071909 . 
20 - ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 191 ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಈ ಕೆಳಕಂಡ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸುತ್ತಾ ಪರಿಷ್ಕೃತ ಆದೇಶವನ್ನು 
ಹೊರಡಿಸಿದೆ. 
ಕಸಂ ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತಕೇಂದಗಳ ಸಂಖ್ಯೆಗಳು) 
| ಜಯರಾಂ, ಸಹಾಯಕ ಕಾರ್ಯ ಪಾಲಕ ಅಭಿಯಂತರರು, | 1,2 ,3 ,10,11,12 ,13,14 ,17,18, 19 , 20 , 21, 22, 23 , 
HLBC , ನಂ .13, ಬೆಳೂರು- 9448512462 

24 ,30 ,31,32 ,38 ,39,40 ,40 ( A) ಒಟ್ಟು 22 
ರಘುನಾಥ್ , ಸಹಾಯಕ ಕಾರ್ಯ ಫಾಲಕ ಅಭಿಯಂತರರು, | 4 ,5 ,5 ( A) ,6, 7,8 ,9 , 25 ,26 ,27 ,28, 29 , 41,42 , 
ಪಿ. ಆರ್ . ಇ . ಉಪವಿಭಾಗ, ನಾಗಮಂಗಲ - 9480872123 43,44 ,45 , 46 , 48 ಒಟ್ಟು 19 
ಸುರೇಂದ, ಸಹಾಯಕ ಕಾರ್ಯ ಪಾಲಕ ಅಭಿಯಂತರರು, | 148,149 ,150,151, 152166 ,167,168,168 ( A) ,169 , 
ಲೋಕೋಪಯೋಗಿ ಇಲಾಖೆ, ನಾಗಮಂಗಲ 

182,183 ,184,185,186,187 ,188,189, 201,202 ಒಟ್ಟು 20 
9449821499 
ಶಿವರಾಮು, ಸಹಾಯಕ ಕಾರ್ಯ ಪಾಲಕ ಅಭಿಯಂತರರು, | 66 , 67 ,68,69,82, 83,84, 85 ,86,87 ,122, 
ನಂ .28, HLBC , ನಾಗಮಂಗಲ - 9448674110 | 

123 ,124,125126127,128,147 ಒಟ್ಟು 18 
ಶಿವಣ್ಣಗೌಡ, ದೈಹಿಕ ಶಿಕ್ಷಣ ಪರಿವೀಕ್ಷಕರು , 

74,76, 77, 78 ,106 ,107 ,108,109110111112113, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ನಾಗಮಂಗಲ - 9880663171 114 ,115 ,116,136 ,137,138,139,140,177 ಒಟ್ಟು 21 
ಚನ್ನಪ್ಪಗೌಡ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳು, 

15,16 ,33 ,34 ,35 ,36 ,37,50,51,52 ,53 ,54, 
ನಾಗಮಂಗಲ - 9480695299 

55 ,56,57,58 ,59 , 60, 61,62, 75 ಒಟ್ಟು 21 
ಅನಂತರಾಜು 

141,142 ,173,174175 ,176,178,179 , 
1 ಕ್ಷೇತ್ರ ಶಿಕ್ಷಣಾಧಿಕಾರಿ, ನಾಗಮಂಗಲ, 9480695291 

206 ,207, 208, 209 ,210 ಒಟ್ಟು 13 
ಲೋಕೇಶ್, ಸಹಾಯಕ ತೋಟಗಾರಿಕೆ ಅಧಿಕಾರಿ , 

227 ,228, 229 , 230 ,231,232 ,248,248( A), 
ತೋಟಗಾರಿಕೆ ಇಲಾಖೆ, ನಾಗಮಂಗಲ- 9844777564 249,250, 251 ಒಟ್ಟು 11 
ಮಂಜಣ್ಣ, ಸಹಾಯಕ ನಿರ್ದೆಶಕರು, ಅಕ್ಷರ ದಾಸೋಹ, 170 ,171,172180 ,181,203 , 204, 
ತಾಲ್ಲೂಕು ಪಂಚಾಯಿತಿ , ನಾಗಮಂಗಲ - 9448877916 

205,205 ( A) , 211 , 212 ,226 ,233 ಒಟ್ಟು 13 
ರಮೇಶ್, ವಲಯ 

47,49,63 ,64 ,65,71 ,72 ,73,80,88,89 ,90 ,91,92 ,93 ,94 ,95 , 
ಅರಣ್ಯಾಧಿಕಾರಿ, ನಾಗಮಂಗಲ , 8453495728 

96,97,98,98 ( A),99,100 ,101,102 ,103 ಒಟ್ಟು 26 
ಮಂಜುನಾಥ್, ಕೃಷಿ ಅಧಿಕಾರಿಗಳು , 

79,104 ,105, 117,118, 119 ,120 ,131 ,132 ,133 ,134, 
ಕೃಷಿ ಇಲಾಖೆ, ನಾಗಮಂಗಲ - 7259005745 

135 ಒಟ್ಟು 12 
ದೇವರಾಜು. ಡಿ., ಪಟ್ಟಣ ಪಂಚಾಯಿತಿ, 

70,81,121,121( A),129 ,130,142,144 , 
ನಾಗಮಂಗಲ - 9449713842 

145,146 ಒಟ್ಟು 10 
ನಾಗೇಂದ, 

153 ,154,155 ,156 ,157 ,158 ,159 ,160 , 161,162 ,163 ,164,165 ,190,191, 
ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, 

192,193 ,193( A).199,200 ಒಟ್ಟು 20 
ನಾಗಮಂಗಲ - 9483276706 
ಗಂಗಾಧರಯ್ಯ ಮುಖ್ಯೋಪಾಧ್ಯಾಯರು, ಸ. ಪ್ರೌ . 

224 ,225, 234 ,235 ,236, 237,238,239 ,240,241, 242 ,243,244 , 
ಅರೇಹಳ್ಳಿ ಗ್ರಾಮ , ಮದ್ದೂರು ತಾ :- 9481188402 

245 , 245( A) , 246,247 ಒಟ್ಟು 17 
ಸಿದ್ದೇಗೌಡ, ಸಹಾಯಕ ಇಂಜಿನಿಯರ್ , ಲೋಕೋಪಯೋಗಿ| 194, 195 , 196 , 197, 198 , 213 , 214, 215 , 216 , 217 , 218, 
ಇಲಾಖೆ, ನಾಗಮಂಗಲ - 9449627780 

219, 220, 221, 221( A), 222 , 223 ಒಟ್ಟು 17 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೧೧೧೧ 
20 - ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 192 ಕೆ.ಆರ್.ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಈ ಕೆಳಕಂಡ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಿದೆ. 
| ಕಸಂ | ಸೆಕ್ಟರ್ ಅಧಿಕಾರಿ ಹೆಸರು ಮತ್ತು ಪದನಾಮ 

ವ್ಯಾಪ್ತಿ ( ಮತ ಕೇಂದ್ರಗಳ ಸಂಖ್ಯೆಗಳು) 
ರವೀಂದ್ರ, ಉಪನ್ಯಾಸಕರು, ಬಾಲಕಿಯರ 

2 ,3 ,4 ,5,8,9 ,15,16 ,17 ,18 ,31,32 ,33 ,34 , 
ಸ . ಪ. ಪೂ .ಕಾಲೇಜು ಕೆ. ಆರ್.ಪೇಟೆ- 9902650312 

46,60 ಒಟ್ಟು 16 
ದುರ್ಗಪ್ಪ, ಸ. ಕಾ . ಇಂ . ಪಿ. ಆರ್. ಇ.ಉಪವಿಭಾಗ , 

14 ,29 ,30,45 ,47 ,48,49,57,58 ,59 ,61, 62 , 
ಕೆ.ಆರ್.ಪೇಟೆ- 9480385119 

63,64 , 73 ,74 ಒಟ್ಟು 16 
ಅನಂತಸ್ವಾಮಿ, ವಲಯ ಅರಣ್ಯಾಧಿಕಾರಿ , ಕೆ. ಆರ್‌.ಪೇಟೆ 75 ,76,87, 88 ,89,97,98 , 99,100,101,102 ,103, 112 , 
9448800956 

113 , 114 ,115 ,141,142 ,144 ಒಟ್ಟು 19 
ರಾಧಕೃಷ್ಣ, ಅರಣ್ಯಾಧಿಕಾರಿ, 

104 ,111,116,123 ,124 ,125 ,126,127 ,128,129,130,131,132 , 
ಸಾಮಾಜಿಕ ಅರಣ್ಯ ಇಲಾಖೆ, ಕೆ.ಆರ್.ಪೇಟೆ-9448335390 133 .134135 ,136,137 ,138 ,139 ,154,155 ,156,157,158 ,159 ಒಟ್ಟು 26 
ಮಹದೇವಸ್ವಾಮಿ , ಸಹಾಯಕ ನಿರ್ದೆಶಕರು, 

140,143 ,145 ,163,165 ,166,167, 168,169 ,170,171 , 
ಮೀನುಗಾರಿಕೆ ಇಲಾಖೆ, ಕೆ. ಆರ್.ಪೇಟೆ- 9945981239 187,188,204,205 ಒಟ್ಟು 15 
ಜಗದೀಶ್, ಉಪನ್ಯಾಸಕರು, 

184,209 ,210,211,221,229,230, 231,238 ,240, 
ಸ . ಪ. ಪೂ .ಕಾಲೇಜು, ಕೆ.ಆರ್.ಪೇಟೆ- 9886205322 

241, 242,246,248 , 251 ,252 ಒಟ್ಟು 16 
ಜೆ. ಜಿ.ರಾಜೇಗೌಡ ಉಪನ್ಯಾಸಕರು, ಬಾಲಕಿಯರ 

212,213,214, 215,216,217, 218,219 ,220,232 , 
ಸ. ಪ . ಪೂ . ಕಾಲೇಜು, ಮಂದಗೆರೆ - 9743955576 

233 , 234 , 235 , 236 ,239 ,247 ಒಟ್ಟು 16 
ದೊರೆಸ್ವಾಮಿ .ಎಸ್. ಉಪನ್ಯಾಸಕರು, 

203 , 206 ,207, 223, 224 ,225 ,226 ,227, 228 , 237, 
ಬಾಲಕಿಯರ ಸ. ಪ. ಪೂ . 

243, 244 , 245 ,249 , 250 ,253 ,254, 255 ಒಟ್ಟು 18 
ಕಾಲೇಜು, ಕೆ. ಆರ್. ಪೇಟೆ- 9480735536 
ಎಸ್ . ಎಲ್. ಅನಂತ, ಉಪನ್ಯಾಸಕರು, 

146160 ,161 .162172173174175 ,183 ,185 , 
ಬಾಲಕಿಯರ ಸ . ಪ . ಪೂ .ಕಾಲೇಜು, ಕೆ.ಆರ್.ಪೇಟೆ- 9844239396 | 186 ,189,190,191 ,192 ,208 ಒಟ್ಟು 16 
ಟಿ .ಲೋಕೇಶ್, ಸಹ ಪ್ರಾಧ್ಯಾಪಕರು , 

147 ,152 ,153 ,176 ,177 ,178,179 ,180 ,181 ,182 ,193 ,194,195,196 ,197 , 
ಸ. ಇ.ಕಾಲೇಜು, ಕೆ.ಆರ್.ಪೇಟೆ- 9448620533 

198,199,200,201, 202 , 222 ಒಟ್ಟು 21 
ನಂದಕುಮಾರ್, ತಾಲ್ಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ | 94 ,107,108,109,110 ,117,118,119,120,121,122 , 
ಅಧಿಕಾರಿ , ಕೆ.ಆರ್.ಪೇಟೆ- 9972088980 

148,149,150 ,151 ಒಟ್ಟು 15 
ಲೇಪಾಕ್ಷಿಗೌಡ, ಉಪನ್ಯಾಸಕರು,ಸ. ಪ. ಪೂ .ಕಾಲೇಜು, ಕಿಕ್ಕೇರಿ 24 ,25, 26 , 27 ,39 ,55 ,56 ,67,68 , 
9141806072 

69,70,80, 81,82 ,93 ಒಟ್ಟು 15 
ರುದಪ್ಪ.ಕೆಎಂ., ಸಹ ಪ್ರಾಧ್ಯಾಪಕರು, 

1,6 ,7 ,10 ,11,12 ,13 ,19 ,20,21, 22 , 23 ,28 ಒಟ್ಟು 13 
ಸ. ಇ.ಕಾಲೇಜು, ಕೆ. ಆರ್ .ಪೇಟೆ- 9901933455 
ರುದ್ರೇಶ್.ಬಿ . ಎಂ ., ಸಹ ಪ್ರಾಧ್ಯಾಪಕರು, 

35 ,36,37,38, 40 , 41 , 42 ,43,44,50, 
ಸ. ಇ .ಕಾಲೇಜು, ಕೆ.ಆರ್.ಪೇಟೆ- 9731147430 

51,52,53 ,54,65, 66 ಒಟ್ಟು 16 
ವೇಣುಪಸಾದ್.ಕೆ. ಜಿ., ಉಪನ್ಯಾಸಕರು, 

71 , 72 ,77,78 , 79 ,83 ,84, 85 , 86 ,90, 
ಸ. ಪಾಲಿಟೆಕ್ನಿಕ್ ಕಾಲೇಜು, ಕೆ.ಆರ್.ಪೇಟೆ- 9164347868 91,92,95,96,105,106 ಒಟ್ಟು 16 


ಗೋವಿಂದಸ್ವಾಮಿ 
PR. 259 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC. 50 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂ : ಹೆಚ್‌ಡಿ 203 ಎಸ್‌ಎಸ್‌ಟಿ 2014 ,( ಬೆಳಗಾವಿ) , ಬೆಂಗಳೂರು, ದಿನಾಂಕ: 02 / 04 /2014, 
2014ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ, ಅನುಬಂಧದಲ್ಲಿ ಲಗತ್ತಿಸಿರುವ ಅಧಿಕಾರಿಗಳ ತಂಡಗಳಿಗೆ ವಿಶೇಷ ಕಾರ್ಯನಿರ್ವಾಹಕ 
ದಂಡಾಧಿಕಾರಿ ಅಧಿಕಾರವನ್ನು ನಿರಂತರವಾಗಿ ಚುನಾವಣಾ ಅವಧಿಯು ಮುಕ್ತಾಯವಾಗುವವರೆಗೆ ನಿಗಾವಹಿಸಿ ಪರಿಶೀಲಿಸಲು ಮತ್ತು ನಿಯಮಗಳನ್ನು 


3 


0009 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 

ಭಾಗ ೪ಎ 
ಅನುಸರಿಸಿ ಕ್ರಮ ಕೈಗೊಳ್ಳಲು ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯ್ದೆ ಸಂಖ್ಯೆ: 2:1974)ರ ಕಲಂ 21ರ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 
BELGAUM DISTRICT- LIST OF EXECUTIVE MAGISTRATES 
Name of Chek Post 

Taluka Name of the 

Name, Designation & Mobile 
Jurisdictional Police Number of the Magistrate deployed 
Station 

shriyuths 
2 

5 
Bachi 

Belgaum Belgaum Rural N . K .Kale, Deputy Project Coordinator , 
(Goa-Maharashtra Border) 

O /0 DDPI, Belgaum 9448999386 
02 Bekknekeri -Uchagaon 

Belgaum Kakti 

Dr.G .H .Nagaraj , Assistant Director of 
(Goa - Maharashtra Border) 

Veterinary Science, Belgaum 

9448237234 
03 Rakskoppa 

Belgaum Belgaum Rural S . S .Kolhar, Manager, 
( Maharashtra Border) 

Olo Block Education Officer, 
Belgaum Rural, Chavat Galli, 

Belgaum 9480221919 
04 | Miraj-Kagwad Road 

Athani Kagwad 

G .M .Deshpande, 
( Maharashtra Border) Athani Farmers 

AEE , R & R HBC Sub -Dn ., 
Sugar Factory , Kempawad TQ :Athani 

Ainapur 9743770571 
05 Mangsooli- Arag Road 

Athani Kagwad 

G . M .Deshpande , 
( Maharashtra Border) Ugar Sugar Works 

AEE , R & R HBC Sub -Dn ., 
Station Road, Ugar KH 

Ainapur 9743770571 
06 Madbhavi-Katav salgare Road 

Athani Kagwad 

V . A .Patil, AEE 
(Maharashtra Border) Renual Sugars 

R & R Sub - Dn ., Athani 
Burlatti Village, TQ :Athani 

9448526763 
07 Balligeri -Jath 

Athani Athani 

V .A . Patil, AEE 
(Maharashtra Border) 

R & R Sub -Dn ., Athani 9448526763 
Kottalgi-Muchandi Road 

Athani Aigali 

A . S. Patil, AEE, 
(Maharashtra Border) 

R & R Sub -Dn., 

Kudachi 9590376234 
09 Kongonolli 

Chikkodi Nipani Rural 

K .C . Dadekar, 
( Maharashtra Border) Permnant 

Asst Engineer, 
Doodhganga SSKN Distillery , 

MRBC Sub Dn , KNNL , 
TQ :Chikkodi 

Nippani 9845629614 
Mangoor 

Chikkodi Sadalaga 

R .Ramappa , 
( Maharashtra Border) 

MRBC Sub - Dn , KNNL , 

Nippani 99863-71659 
Borgaon Circle 

Chikkodi Sadalaga 

M . B.Padnekar , 
( Maharashtra Border) 

Asst Engineer, 
MRBC Sub Dn ., KNNL , 
Nippani 98446 -39956 


08 


10 


11 


ಭಾಗ ೪ಎ 


BUDEE37 ODLJE, TO DOWBO , Joe , 9008 


onna 


12 LET 


Name of Chek Post 

Taluka Name of the 

Name, Designation & Mobile 

Jurisdictional Police Number of the Magistrate deployed 
No . 

Station 

shriyuths 
2 

5 
Exmba 

Chikkodi Sadalaga 

M . B .Desai, 
(Maharashtra Border) 

Junior Engineer, 
MRBC Sub Dn .,KNNL , 

Nippani 99867 - 20446 
Nippani-Murgod Road 

Chikkodi Nippani Town 

A . S .Pujari, 
Radhanagar 

Assistant Engineer, 
( Maharashtra Border) 

Doodhganga Project, KNNL Sub Dn ., 

Nippani 94487 -58802 
Appachiwadi Cross 

Chikkodi Nippani Rural 

M . A . Potdar, AE 
(Maharashtra Border) 

PRE Dn ., Chikkodi 9448144854 
15 Sadalaga Dattawad 

Chikkodi Sadalga 

S . J.Kamble , 
( Maharashtra Border) 

Assistant Engineer, 
Doodhganga Project, 

KNNL Sub Dn ., Nippani 94804 -48300 
16 Kankumbi 

Khanapur Khanapur 

R . A . Honkhande 
(Goa Border) Permanent 

AE PRE Division 

Khanapur 9480854364 
17 | Londa 

Khanapur Khanapur 

C .P . Karekar 
(Goa Border) 

CDPO Khanapur 9916113848 
Hitni Cross 

Hukkeri Sankeshwar 

C B Hiremath AEE , 
( Maharashtra Border) 

Suvarna Soudha , PWD, 
Vishwaraj Sugars Ltd., Bellad Bagewadi, 

Belgaum , 9448145348 
Hukkeri (Primary & IML Dist) 
19 Bugate Allur 

Hukkeri Sankeshwar 

C B Hiremath AEE , Suvarna Soudha , 
(Maharashtra Border) 

PWD, Belgaum , 9448145348 
20 Ulagaddi Khanapur 

Hukkeri Yamakanmardi RM Chikmath , AEE, Irrigation Sub 
(Maharashtra Border) 

Division Belgaum 9916137198 
Daddi Cross 

Hukkeri | Yamakanmardi RM Chikmath , AEE, Irrigation Sub 
( Maharashtra Border) 

Division Belgaum 9916137198 
Kurani Cross 

Hukkeri Yamakanmardi RM Chikmath , AEE, Irrigation 
( Maharashtra Border) 

Sub Division Belgaum 

9916137198 
BELGAUM DISTRICT - SENIOR EXECUTIVE MAGISTRATES 
Jurisdictional 

Name & Designation of the 
No . & Name of Assembly 
Police Station 

Senior Executive Magistrate 
Segment 
Name 

Shriyuths 


18 


22 


01 | Nippani Town 


01-Nippani 


V . A .Patil , AEE 


02 


Nippani Rural 
Nippani BCPS 


01 -Nippani 
01 -Nippani 


03 


KNNL R & R Sub Dn No.1 Athani 9448526763 
S .S .Patil, AEE , HBC Sub -Dn No .1, Athani 
S .B .Patil,AEE , 
PRE Sub Dn Hukkeri 
9916137198 


2008 


FDF838 DOZJE, TO Dondo , se , 9008 


ಭಾಗ ೪ಎ 


SI. 


Jurisdictional 
Police Station 

Name 


No. & Name of Assembly 

Segment 


Name & Designation of the 
Senior Executive Magistrate 


Shriyuths 


2 


04 


Chikkodi 


05 


02 -Chikkodi-Sadalaga 
06 -Raibag (SC ) (Part ) 
02 - Chikkodi-SAdalaga 
02 -Chikkodi- Sadalaga 
03 - Athani 


06 


Ankali 
Sadalaga 
Athani 


07 


04 -Kagwad 


08 


| Aigali 


03 -Athani 


Rajshekar Belawanki 
AEE , GLBC, Raibag 9739330110 
P . M . Patil, AE , BUDA 9886677232 
S .B .Tubachi, AEE , GRBCC Sub -Dn, Hidkal Dam 9448160830 
B . B .Chougule, 
AEE , CMC , Nippani 9916035108 9972321770 
S . B .Mirji, AEE, MRBCC Sub Dn No.2 Nippani 
9448942442 
S . B .Adake, AEE, Doodhganga 
Project Sub - Dn ., Nippani 9448304684 
G .M .Deshpande , AEE 
KNNL R & R Sub Dn No.2, Ainapur 9743770571 
R .N .Pujar, AEE 
W & M Sub Dn Hidkal Dam , Tq. Hukkeri 9448941589 


09 


Kagawad 


04 -Kagwad 


10 


Kudachi 


05 -Kudachi (SC ) 
06 - Raibag (SC ) (Part) 
06 -Raibag (SC) 
05 -Kudachi (SC )(Part) 


11 


Raibag 


12 


Hukkeri 


07 -Hukkeri 


07 -Hukkeri 


13 
14 


Sankeshwar 
Mudalagi 


08 -Arabhavi 


15 


Ghatprabha 


08 -Arabhavi 


A . B .Honnavar, AEE 
PWD Gokak 9845149389 
M .A .Arif , AEE CMC Gokak 9448119141 
M .G .Kumbhar 
AEE, CBC Sub-Dn No.4 Kabbur, TQ Chikkodi 
9481008181 
M .M .Mamadapur 
AEE , CBC Sub -Dn No.2 Hidkal Dam , Tq. Hukkeri , 9448065083 
M . A .Mekanamardi 
Block Education Officer, Chikkodi 9480695042 
K .G .Kadeli, AEEPWD, Bailhongal 9008442605 
G .N .Paul,AEE Hescom , Bailhongal 9448370270 
M .C .Mannikeri Asst. Director of Agriculture , Belgaum 
7259004345 


16 


Kulgod 


08 - Arabhavi 


17 


09-Gokak 


Gokak Town 
Gokak Rural 


09-Gokak 


18 
19 


Ankalagi 


09 -Gokak 


20 


Yamakanamardi 


10 - Yamakanamardi (ST) 


A . R . Alabal, AEE GLBC Sub Dn No. 1 Ghataprabha 
9483517529 


21 


Kakati 


10 -Yamakanamardi (ST) 
13 -Belgaum Rural (Part) 


22 


Khadebazar 


11 -Belgaum Uttar 
12 -Belgaum Dakshin (Part) 
11 -Belgaum Uttar 


S. Amaranath , 
Assistant Director of Sericulture , Gokak 
9448207671 
M .H . Sidrai, AEE GRBC Sub - Dn 
Koujalagi, TQ Gokak 9481325798 
L .C .Ganiger, AEE GRBC Sub -Dn No. 14 
Mamadapur TQ Gokak 9449760479 
H . P . Siddapur, AEE GRBC Sub -Dn Koujalagi, Tq.Gokak 
9448148481 


23 


Camp 


24 


Market 


11 -Belgaum Uttar 


25 


Malmaruti 


11-Belgaum Uttar 


R .Nagannavar, Asst Director of Agriculture, Gokak , 
9480658663 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೧೧೫ 


Jurisdictional 
Police Station 

Name 


No . & Name of Assembly 

Segment 


Name & Designation of the 
Senior Executive Magistrate 


No. 


Shriyuths 


3 


26 | 


11- Belgaum Uttar 


APMC 
Tilakwadi 


27 | 


12 - Belgaum Dakshin. 


R .S .Balol, AEE , PWD Sub -Dn , Kittur 9008648352 
B .G .Kambar,Watershed Development Officer, Bailhongal 
9980153840 


28 | 


Udyambag 


12 -Belgaum Dakshin 


Motilal L Chavan , Assistant Engineer,Mines & Geology, 
Sangameshwara Nagara , Belgaum 9480645099 


29 | 


Shahapur 


12 -Belgaum Dakshin 


B . A .Nalwatwad , BEO , Kittur 9480695029 


30 | 


Belgaum Rural 


13 -Belgaum Rural 


1. B .Batakurki, 
Assistant Horticulture Officer, Bailhongal 9880085009 


31 


| 


Hirebagewadi 


13 -Belgaum Rural 


M . R .Kalmath 


Assistant Horticulture Officer, Bailhongal 9902944586 


32 | Marihal 


13 -Belgaum Rural 


33 | 


Khanapur 


14-Khanapur 


Anand T Betageri, Assistant Engineer,Mines & Geology, 
Sangameshwara Nagara, Belgaum 9449616226 
Dayanand Malshekhar AEE , KHB, Belgaum 9448167523 
R .M . Chikmath , AEE Irrigation Sub - Dn Belgaum 9916137198 
K .Prabhakar Sait AEE CMO, Mechanical Sub-Dn, Irrigation , 
Belgaum 9845156206 


34 


Nandagad 


14- Khanapur 


Kittur 


15 -Kittur 


36 | 

Dodawad 


15 - Kittur 


G .S .Patil, AEE, Buda , Belgaum 9448471975 


37 


Nesaragi 


15- Kittur 


38 


16 -Bailhongal 


Bailhongal 
39 | Murgod 
40 | Savadatti 


B . M .Bhuti , AEE N . H .Sub Dn , Belgaum 9535436119 
B . R .Hooli, AEE, Ele Sub -Dn , PWD , Belgaum 9902067430 
R .B .Anchi , BEO , Ramdurg 9480695049 
K .S .Patil, Executive Officer, Taluka Panchayat, Ramdurg 


16 - Bailhongal 


17 - Yellamma Savadatti 


9480854140 


41 


| 


Ramdurg 


18 -Ramdurg 


B .N .Chatter 
AEE, KNNL Sub Dn No.5, Bailhongal 9448377977 
J.Rachotappa, AEE PWD, Savadatti 9448120757 


42 | Katakol 


18 - Ramdurg 


ಗೋವಿಂದಸ್ವಾಮಿ 
PR. 294 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC .50 

ಒಳಾಡಳಿತ ಇಲಾಖೆ ( ಕಾನೂನು ಮತ್ತು ಸುವ್ಯವಸ್ಥೆ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂ : ಹೆಚ್‌ಡಿ 203 ಎಸ್‌ಎಸ್‌ಟಿ 2014 , ಬೆಂಗಳೂರು, ದಿನಾಂಕ: 24 / 03 / 2014 , 
2014ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ, ಅನುಬಂಧದಲ್ಲಿ ಲಗತ್ತಿಸಿರುವ ಸೆಕ್ಟರ್ ಅಧಿಕಾರಿಗಳ ತಂಡಗಳಿಗೆ ಕಾರ್ಯನಿರ್ವಾಹಕ 
ದಂಡಾಧಿಕಾರಿ ಅಧಿಕಾರವನ್ನು ನಿರಂತರವಾಗಿ ಚುನಾವಣಾ ಅವಧಿಯು ಮುಕ್ತಾಯವಾಗುವವರೆಗೆ ನಿಗಾವಹಿಸಿ ಪರಿಶೀಲಿಸಲು ಮತ್ತು ನಿಯಮಗಳನ್ನು 
ಅನುಸರಿಸಿ ಕ್ರಮ ಕೈಗೊಳ್ಳಲು ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯ್ದೆ ಸಂಖ್ಯೆ: 2:1974) ರ ಕಲಂ 21ರ ಅಡಿಯಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ ( ಕಾನೂನು ಮತ್ತು ಸುವ್ಯವಸ್ಥೆ) 


೧೧೧೬ 


ಭಾಗ ೪ಎ 


ಒಟ್ಟು 


ಸೆಕ್ಟರ್ 


ಗ್ರಾಮ 


ಸಂಖ್ಯೆ 


ದೂರವಾಣಿ ಸಂಖ್ಯೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 

120 -ಉಡುಪಿ ವಿಧಾನ ಸಭಾ ಕ್ಷೇತ್ರ 
ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 

ಸೆಕ್ಟರ್ ಅಧಿಕಾರಿಗಳ 
ಮತಗಟ್ಟೆ ಕ್ರಮ ಸಂಖ್ಯೆ 

ಮತಗಟ್ಟೆಗಳ 
ಸಂಖ್ಯೆ 

ಹೆಸರು ಮತ್ತು ಹುದ್ದೆ 
ನಂಚಾರು 1, 2 , 3 

ಶ್ರೀ ಶಶಿಕಾಂತ, 
34 ಕುದಿ 4 , 5 , 

ಸುಪರಿಂಟೆಂಡೆಂಟ್ , 
ನಾಲ್ಕೂರು 44 , 45 , 46, 43 

ಉಪನಿಭಂದಕರ ಕಛೇರಿ, 
ಕೆಂಜೂರು 49 , 50 , 51 

ಸಹಕಾರ ಇಲಾಖೆ, ಉಡುಪಿ , 


9008640447 


ಪೆಜಮಂಗೂರು 


6, 7 , 8 , 9 , 10 
47 , 48 . 


02 


ಶ್ರೀ ರಾಮಚಂದ್ರ 
ಕಾರ್ಮಿಕ ಅಧಿಕಾರಿ , 
ರಜತಾದ್ರಿ , ಉಡುಪಿ 


0820 - 2574851 
9448888908 


52 , 53 


38 ಕಳತ್ತೂರು 
ಹೊಸೂರು 
ಹಳುವಳ್ಳಿ 
ನೀಲಾವರ 
ಆರೂರು 


41, 42 


11, 12 , 15 | 


03 


13 , 14, 


ಶ್ರೀ ರವಿಕುಮಾರ್‌ ಕಾರ್ಮಿಕ 
ಅಧಿಕಾರಿ, ರಜತಾದ್ರಿ, ಉಡುಪಿ 


0820 - 2574851 


ಚೇರ್ಕಾಡಿ 


35 , 36 , 37, 38 , 39 , 40 


9448409855 


ಮಟಪಾಡಿ 
ಕುಮ್ಮಗೋಡು 


16 , 17 , 
22 , 23 , 24 , 25 , 


ಶ್ರೀ ಅರುಣ್ ಕುಮಾರ್ ಶೆಟ್ಟಿ, 
ಪಶು ಸಂಗೋಪನಾ ಅಧಿಕಾರಿ, 
ಪಶುಸಂಗೋಪನೆ ಇಲಾಖೆ , 
ಕೋಟ. 


ಹಂದಾಡಿ 


18 , 19 , 20 , 21, 


ಚಾಂತಾರು 


5 


26, 27 , 28 , 29 , 30 , 31 , 
32 , 33 , 34 . 
66, 67 , 68 , 69 , 70 


ಶ್ರೀ ಉಮೇಶ್, ಸಹಾಯಕ 
ನಿರ್ದೇಶಕರು , ಶ್ರೇಣಿ- 2 
ಮೀನುಗಾರಿಕಾ ಇಲಾಖೆ 


9964281815 


52ನೇ ಹೇರೂರು 


9900910948 


06 | ಉದ್ದೂರು 


54 , 55, 56 , 57 , 58, 59 , 
60 , 61 , 62 , 63 , 64 , 65 . 


ಶ್ರೀ ಗುರುಪ್ರಸಾದ್ ಸಹಾಯಕ 
ತೋಟಗಾರಿಕೆ ಅಧಿಕಾರಿ , 
ಉಡುಪಿ 


07 


| 


71 , 72 , 73 ,74 


9141407672 


89,90 , 92,93,91 


ಬೈಕಾಡಿ 
ಮೂಡುತೋನ್ಸೆ 
ಹಾರಾಡಿ 
ಪಡುತೋನ್ಸೆ 


ಶ್ರೀ ಹೇಮಂತ ಕುಮಾರ್ 
ಸಹಾಯಕ ನಿರ್ದೇಶಕರು , 
ಜಲಾನಯನ ಇಲಾಖೆ, ಉಡುಪಿ 


75 , 76 , 77 , 78 


7204694962 


79,80, 81,82 ,83 , 84 , 85 , 
86 , 87 , 88 


ಶ್ರೀ ದೇವಾನಂದ, ಸಹಾಯಕ 
ಇಂಜಿನಿಯರ್, ಎಸ್. ಇ . ಪಿ 
ಸಬ್ ಡಿವಿಜನ್ , ಉಡುಪಿ, 
ಶ್ರೀ ಆಲ್ವಿನ್ ಅಗೇರ, ಸಹಾಯಕ 
ಇಂಜಿನಿಯರ್, ಎಸ್ . ಇ . ಪಿ 
ಸಬ್ ಡಿವಿಜನ್ , ಉಡುಪಿ, 


ಬಡಾನಿಡಿಯೂರು 
ಕೆಳಾರ್ಕಳಬೆಟ್ಟು 
ತೆಂಕನಿಡಿಯೂರು 


9448626338 


ಪುತ್ತೂರು 


94, 95, 96 , 97 
98, 99 , 100 , 101 
102,103 ,104,105 ,106 ,107 
108 , 109, 110 , 111 , 143, 

144 , 145, 146 , 147, 148, 149 | 
140 , 141, 142 
112 , 169 , 170, 171, 172 , 173 , 
174 , 175 , 176 


14 


ಶ್ರೀ ಶೇಷಕೃಷ್ಣ, ಸಹಾಯಕ 
ಇಂಜಿನಿಯರ್, ಎಸ್ . ಇ . ಪಿ ಸಬ್ 
ಡಿವಿಜನ್ , ಉಡುಪಿ, 


ಶಿವಳ್ಳಿ 


9448297425 


ಮೂಡನಿಡಂಬೂರು 


9448547410 


ಶ್ರೀ ವಿಜಯ ಶೆಟ್ಟಿ 
ಸಹಾಯಕ ಇಂಜಿನಿಯರ್, 
ಎಸ್ . ಇ . ಪಿ ಸಬ್ ಡಿವಿಜನ್ , 
ಉಡುಪಿ , 


115 , 116 , 


ಶಿವಳ್ಳಿ 
76 ಬಡಗಬೆಟ್ಟು 


177 , 178 


12 | ಕೊಡವೂರು 


150, 151, 152, 153, 154, 155, 
156, 157, 158, 159 , 160 , 161 , 
162, 163, 164 


ಶ್ರೀ ಮಲ್ಲೇಶಪ್ಪ ಜಿ. ಸಿ. 

0820 - 2520447 
ಸಹಾಯಕ ನಿರ್ದೇಶಕರು, ಅಕ್ಷರ | 9480835617 
ದಾಸೋಹ ತಾಲೂಕು 
ಪಂಚಾಯತ್ ಉಡುಪಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೧೭ 


ಸೆಕ್ಟರ್ 
ಸಂಖ್ಯೆ 


ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 

ಮತಗಟ್ಟೆ ಕ್ರಮ ಸಂಖ್ಯೆ 


ಗ್ರಾಮ 


ಒಟ್ಟು 
ಮತಗಟ್ಟೆಗಳ 
ಸಂಖ್ಯೆ 


ಸೆಕ್ಟರ್ ಅಧಿಕಾರಿಗಳ 
ಹೆಸರು ಮತ್ತು ಹುದ್ದೆ 


ದೂರವಾಣಿ ಸಂಖ್ಯೆ 


- 13 | ಅಂಬಲಪಾಡಿ 


165, 166 , 167 , 168 


ಶ್ರೀ ಶಾಂತಾರಾಮ ಶೆಟ್ಟಿ 
ಸಹಾಯಕ ನಿರ್ವಾಹಕರು , 
ಜಲಾನಯನ ಇಲಾಖೆ, ಉಡುಪಿ 


9449003988 


132 , 133 , 134, 135 , 136, 
137 ,138 ,139 , 179 , 180, 181 . 


ಶಿವಳ್ಳಿ 


14 | 76 ಬಡಗುಬೆಟ್ಟು 


9448441150 


15 | ಕಿದಿಯೂರು 


9880149427 


9986199283 


( ಶಿವಳ್ಳಿ 


ಹೆರ್ಗಾ 


ಶ್ರೀ ರವೀಂದ್ರ ಎಸ್. ಸಹಾಯಕ 
182, 183, 184 , 185 , 186, 187, 

ಔಷಧ ನಿಯಂತ್ರಕರು, ಡ್ರಗ್ಸ್ 
192 , 193, 194 , 195, 196 , 197, 

ಕಂಟ್ರೋಲ್ ಇಲಾಖೆ,ಉಡುಪಿ 
198 , 199 , 200 , 201, 202, 203, 

ಶ್ರೀ ಪಾಲಣ್ಣ ಸಹಾಯಕ 
204 , 205, 206 , 207, 208 , 

ಇಂಜಿನಿಯರ್, ಎಸ್. ಇ . ಪಿ. 
209 

ಸಬ್ ಡಿವಿಜನ್, ಉಡುಪಿ . 
113, 114 , 127 , 128, 129 , 130 , 

ಶ್ರೀ ದಿನೇಶ್ ಸಹಾಯಕ 

ತೋಟಗಾರಿಕೆ ಅಧಿಕಾರಿ, 
131 , 188 , 189 , 190 , 191. 

ಉಡುಪಿ. 

ಶ್ರೀ ಸುರೇಶ ಬಂಗೇರ 
117 , 118 , 119 , 120 , 121, 122 , 
123, 124 , 125, 126 

ಸಹಾಯಕ ಕೃಷಿ ಅಧಿಕಾರಿ, 

ಜಲಾನಯನ ಇಲಾಖೆ,ಉಡುಪಿ 
121 - ಕಾಪು ವಿಧಾನ ಸಭಾ ಕ್ಷೇತ್ರ 

ಶ್ರೀ ಎಸ್.ಎಸ್.ದೊಡ್ಡಮನಿ, 

ಸಹಾಯಕ ಕೃಷಿ ಅಧಿಕಾರಿ , ರೈತ 
3, 4 , 5 

ಸಂಪರ್ಕ ಕೇಂದ್ರ, 
6, 7 , 8, 9 , 10, 11 , 12 , 13 ,14 ,15 

ಕೊಕ್ಕರ್ಣೆ,ಉಡುಪಿ 
16 ,17,18 

ಶ್ರೀ ರಾಧಾಕೃಷ್ಣ ಶೆಟ್ಟಿ 
19 ,20 

ಸಹಾಯಕ ಕೃಷಿ ಅಧಿಕಾರಿ , 
ಜಲಾನಯನ ಇಲಾಖೆ ಉಡುಪಿ 


10 


9901728505 


ಬೆಳ್ಳಂಪಳ್ಳಿ 


1 , 2 


7259005989 


ಕುಕ್ಕೆಹಳ್ಳಿ 
ಪೆರ್ಡೂರು 


9448724192 


ಬೆಳ್ಳಂಪಳ್ಳಿ 
ಶಿರೂರು 


ಬೆಳ್ಳರ್‌ಪಾಡಿ 
ಬೊಮ್ಮರಬೆಟ್ಟು 


22, 23 , 24 , 25 , 26, 27, 28 


ಅಂಜಾರು 


29 , 30 , 38, 39 


03 


ಆತ್ರಾಡಿ 


31 , 32 


ಶ್ರೀ ಚಂದ್ರಶೇಖರ ಶೆಟ್ಟಿ, 
ಸಹಾಯಕ ಕೃಷಿ ಅಧಿಕಾರಿ , 
ಮಂದಾರ್ತಿ,ಉಡುಪಿ 


33 , 34 , 35 , 36 , 37 


7259005998 


80 ಬಡಗುಬೆಟ್ಟು 
ಹಿರೇಬೆಟ್ಟು 


40 , 41, 42 


9480878348 


82 ಕುದಿ 


43 


04 


ಪೆರ್ಣಂಕಿಲ 


44 , 45 


ಶ್ರೀ ಗಿರೀಶ್ ಸಹಾಯಕ 
ಇಂಜಿನಿಯರ್, ಪಂ . ರಾಜ್ 
ಇಂಜಿನಿಯರಿಂಗ್ 
ವಿಭಾಗ,ಉಡುಪಿ 


ಮರ್ಣೆ 


46 


ಮಣಿಪುರ 


47, 48,49, 50 ,51, 


ಅಲೆವೂರು 


52 ,53,54 ,55 ,56 


9242838265 


05 | 


ಕೊರಂಗ್ರಪಾಡಿ 


57, 58, 59, 60 , 61 


ವೀರಣ್ಣ, ಅಸಿಸ್ಟೆಂಟ್ 
ಇಂಜಿನಿಯರ್ 
ಬಂದರು ಮತ್ತು ಮೀನುಗಾರಿಕಾ 
ಇಲಾಖೆ, ಉಡುಪಿ 


ಏಣಗುಡ್ಡೆ 


75, 76 , 77 , 78 , 79 


06 


ಉದ್ಯಾವರ 


62 , 63, 64 , 65, 66, 67 , 68, 
69 , 70, 71 , 72 , 73 | 


ಶ್ರೀ ರಮೇಶ್ ವಲಯ 
ಅರಣ್ಯಾಧಿಕಾರಿ, ಜಲಾನಯನ 
ಇಲಾಖೆ, ಉಡುಪಿ 


9740541790 


೧೧೧೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಸೆಕ್ಟರ್ 
ಸಂಖ್ಯೆ 


ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 
ಗ್ರಾಮ 

ಮತಗಟ್ಟೆ ಕ್ರಮ ಸಂಖ್ಯೆ 


ಒಟ್ಟು 
ಮತಗಟ್ಟೆಗಳ 


ಸೆಕ್ಟರ್ ಅಧಿಕಾರಿಗಳ 
ಹೆಸರು ಮತ್ತು ಹುದ್ದೆ 


ದೂರವಾಣಿ ಸಂಖ್ಯೆ 


ಸಂಖ್ಯೆ 


80 , 86 


9448240900 


ಮೂಡಬೆಟ್ಟು 
ಕೋಟೆ 


ಶ್ರೀ ಶೇಖರ್‌, ಸಹಾಯಕ ಕೃಷಿ 
ಅಧಿಕಾರಿ , ಜಲಾನಯನ 
ಇಲಾಖೆ, ಉಡುಪಿ 


81, 82 , 83 


07 


ಮಟ್ಟು 


84, 85 


74 


ಉದ್ಯಾವರ 
ಕುರ್ಕಾಲು 
ಶಿರ್ವ 


87 , 88, 89 , 90 , 91 


100 ,101,102 ,103 


ಕುರ್ಕಾಲು 


92, 93 


1K 


ಶ್ರೀ ಶ್ರೀನಿವಾಸ ರಾವ್, 
ಸಹಾಯಕ ನಿರ್ದೇಶಕರು, 
ತಾಲೂಕು ಪಂಚಾಯತ್ 
ಉಡುಪಿ 


9686413523 


ಬೆಳ್ಳಿ 


94 , 95, 96 , 97 


ಕಟ್ಟಿಂಗೇರಿ 


98,99 


104,105,106 ,107,108 , 


ಶಿರ್ವ 


09 


109 ,110 , 111, 


ಶ್ರೀ ಚಂದ್ರಕಾಂತ ವ್ಯಾಗಣ್ಣನವರ್, 
ಸಹಾಯಕ ಕೃಷಿ 
ಅಧಿಕಾರಿ,ಉಡುಪಿ 


ಪಾದೂರು 


112 ,113 


7259005998 


ಹೇರೂರು 


114 


ಇನ್ನಂಜೆ 


115 , 116 , 117 


9448108399 


ಪಾಂಗಾಳ 


ಶ್ರೀ ದುರ್ಗಾ ದಾಸ್ . ಕೆ, 
ಸಹಾಯಕ ಇಂಜಿನಿಯರ್, 
ಪ್ರಾಜೆಕ್ಟ್ ಸಬ್ ಡಿವಿಜನ್ , 
ಪಿಆರ್‌ಇಡಿ , ಉಡುಪಿ 


118 ,119 
120, 121 ,122 ,123,124, 125 


ಉಳಿಯಾರಗೊಳಿ 


ಪಡು 


126, 127 ,128,129,130 


0820 - 2574655, 
2575650 


ಶ್ರೀ ಎಸ್.ಎಚ್. ಮಹೇಶ್ವರಪ್ಪ, 
ಕೈಗಾರಿಕಾ ವಿಸ್ತರಣಾಧಿಕಾರಿ, 
ಜಂಟಿ ನಿರ್ದೇಶಕರು , ಜಿಲ್ಲಾ 
ಕೈಗಾರಿಕಾ ಸಂಸ್ಥೆ ಕಛೇರಿ, 
ಉಡುಪಿ, 


ಮಲ್ಲಾರು 


131,134 ,135 ,136 ,137,138 


ಮಜೂರು 


132 ,133 


0820 - 2575650 


ಮೂಳೂರು 


139 ,140 


ಬೆಳಪು 


141,142,143 


ಶ್ರೀ ರಮೇಶ ಮೂರ್ತಿ, 
ಸಹಾಯಕ ನಿರ್ದೇಶಕರು , ಜಂಟಿ 
ನಿರ್ದೇಶಕರ ಡಿ . ಐ . ಸಿ . 
ಕಛೇರಿ, ಉಡುಪಿ . 


2575655 


145 ,146 


144 


108 ಕಳೂರು 
ಎಲ್ಲೂರು 
ಕುತ್ಯಾರು 
ಪಿಲಾರು 


147,148 


149, 150, 151 
152 , 153 


ಸಾಂತೂರು 


0820 - 2574868 


154 , 155 , 156 , 157 


ಎಲ್ಲೂರು 
ತೆಂಕ 


ಶ್ರೀ ಜಿತೇಂದ್ರನಾಥ್. ಯು , 
ಸಹಾಯಕ ನಿರ್ದೇಶಕರು , 
ಪ್ರವಾಸೋದ್ಯಮ ಇಲಾಖೆ, 
ಉಡುಪಿ, 

ಶ್ರೀ ಪ್ರಕಾಶ್ ಭಾಗವತ್ , 
ಸಹಾಯಕ ತೋಟಗಾರಿಕಾ 
ಅಧಿಕಾರಿ,ಉಡುಪಿ 


164, 165 , 166 


9448572006 


ಬಡಾ 


158, 159 , 160, 161, 162 , 163 


ಪಾದೆಬೆಟ್ಟು 


167, 168 


15 


ಫಲಿಮಾರು 


172 , 173, 174 , 175 


ಶ್ರೀ ಬಿ.ಕೆ .ಶಿವರಾಮು, ಸಹಾಯಕ 
ಇಂಜಿನಿಯರ್, ಬಂದರು ಮತ್ತು 
ಮೀನುಗಾರಿಕೆ ಉಪವಿಭಾಗ, 
ಉಡುಪಿ , 


9448572006 


ನಂದಿಕೂರು 


169 , 170, 171 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೧೯ 


ಸೆಕ್ಷರ್ 


ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 

ಮತಗಟ್ಟೆ ಕ್ರಮ ಸಂಖ್ಯೆ 


ಒಟ್ಟು 
ಮತಗಟ್ಟೆಗಳ 
ಸಂಖ್ಯೆ 


ಸೆಕ್ಟರ್ ಅಧಿಕಾರಿಗಳ 
ಹೆಸರು ಮತ್ತು ಹುದ್ದೆ 


ಗ್ರಾಮ 


ಸಂಖ್ಯೆ 


ದೂರವಾಣಿ ಸಂಖ್ಯೆ 


16 


| 


ನಕ್ಸಾಲು 


176 , 177 , 178, 179, 180, 181, 
182 , 183, 184 , 185 


ಶ್ರೀ ನಿತೀಶ್ ಸಹಾಯಕ 
ತೋಟಗಾರಿಕೆ ಅಧಿಕಾರಿ, 
ತೋಟಗಾರಿಕೆ ಇಲಾಖೆ, ಉಡುಪಿ 


9448624164 


17 | ಹೆಜಮಾಡಿ 


186 , 187, 188, 189 , 190, 191, 
192 , 193 


ಶ್ರೀ ಜಗದೀಶ ಭಟ್ , 
ಸಹಾಯಕ ಇಂಜಿನಿಯರ್, 
ಡಿವಿಜನ್ -1, ಬಂದರು ಮತ್ತು 
ಮೀನುಗಾರಿಕೆ ಉಪವಿಭಾಗ , 
ಉಡುಪಿ , 


9448020582 


ಕುಂದಾಪುರ 


ಬಸೂರು 


9448850501 


ಕುಂದಾಪುರ 


ವಡೇರಹೋಬಳಿ 


119 - ಕುಂದಾಪುರ ವಿಧಾನ ಸಭಾ ಕ್ಷೇತ್ರ 
1, 2 , 3 , 4 ,5 , 6 , 7 , 8 , 9 ,10 ,11,12 

ಶ್ರೀ ಸೂರ್ಯನಾರಾಯಣ 
ಸಹಾಯಕ ನಿರ್ದೇಶಕರು , 
ಪಶುಸಂಗೋಪನ ಇಲಾಖೆ, 

ಕುಂದಾಪುರ 
13 ,14,15 

ಶ್ರೀ ನಾಗೇಶ ಸಹಾಯಕ 
16,17,18 ,19 , 20 , 21 22, 23,24 

ಅಭಿಯಂತರರು, ವಾರಾಹಿ 
ರಿಸರ್ವ ಪ್ರೊಜೆಕ್ಟ್ 

ಉಪವಿಭಾಗ , ಸಿದ್ದಾಪುರ 
25 ,26, 27,28 

ಶ್ರೀ ರವೀಂದ್ರನಾಥ ಶೆಟ್ಟಿ 
33,34 

ಸಹಾಯಕ ಅಭಿಯಂತರರು , 
35 ,36 ,37 , 38 ,39, 40 41, 42 , 

ಲೋಕೋಪಯೋಗಿ ಇಲಾಖೆ, 
43, 44 , 45 

ಕುಂದಾಪುರ 


ಆನಗಳ್ಳಿ 


9845816115 


ಹಂಗಳೂರು 


ಬೀಜಾಡಿ 


ಕೋಟೇಶ್ವರ 


9448248971 


ಕೊಣಿ 


48 


ಜಪ್ತಿ 


63 .64 


ಕಂದಾವರ 


60,61, 62 


ಮೊಳಹಳ್ಳಿ 


96,97, 98 , 99 


9449773954 


ಶ್ರೀ ಉದಯಕುಮಾರ್ ಶೆಟ್ಟಿ 
ಸಹಾಯಕ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, 
ನಂ 2 ಉಪವಿಭಾಗ,ಕುಂದಾಪುರ 
ಶ್ರೀ ಕೆ.ಸೀತಾರಾಮ ಶೆಟ್ಟಿ 
ಸಹಾಯಕ ನಿರ್ದೇಶಕರು, 
( ಅಕ್ಷರ ದಾಸೋಹ) ತಾಲೂಕು 
ಪಂಚಾಯತ್ ಕುಂದಾಪುರ 


50 ,51 


53 ,54,55 ,56 


57,58,59 


9480574880 


46, 47 


ಆನಗಳ್ಳಿ 
ಬಸೂರು 
ಬಳ್ಳೂರು 
ಕೋಣಿ 
ಹಾರ್ದಳ್ಳಿ ಮಂಡಳ್ಳಿ 
ಯಡ್ಯಾಡಿ ಮತ್ಯಾಡಿ 
ಹಳ್ಳಾಡಿ ಹರ್ಕಾಡಿ 
ಹೊಂಬಾಡಿ ಮಂಡಾಡಿ | 


100 ,101 


102 ,103 ,104 


106,107 


ಶ್ರೀ ಸುನೀಲ್ ಸಹಾಯಕ 
ಅಭಿಯಂತರರು, ಕರ್ನಾಟಕ 
ನೀರಾವರಿ ನಿಗಮ ನಿಯಮಿತ, 
ವಾರಾಹಿ ಜಲಾಶಯ,ಸಿದ್ದಾಪುರ. 


95 


9902360108 


28 ಹಾಲಾಡಿ 


108 


76ಹಾಲಾಡಿ 


110111 


112 ,113 


ರಟ್ಟಾಡಿ 
ಅಮಾಸೆಬೈಲು 
ಹೆಂಗವಳ್ಳಿ 


114115 


9845951305 


ಶ್ರೀ ಪ್ರಸನ್ನ ಕುಮಾರ್ ಶೇಟ್, 
ಸಹಾಯಕ ಅಭಿಯಂತರರು, 
ನಂ 3 ವಾರಾಹಿ ಯೋಜನೆ 
ಉಪವಿಭಾಗ, ಸಿದ್ದಾಪುರ 


120 .121.122 


೧೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಸೆಕ್ಟರ್‌ 
ಸಂಖ್ಯೆ 


ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 
ಗ್ರಾಮ 

ಮತಗಟ್ಟೆ ಕ್ರಮ ಸಂಖ್ಯೆ 


ಒಟ್ಟು 
ಮತಗಟ್ಟೆಗಳ 


ಸೆಕ್ಟರ್ ಅಧಿಕಾರಿಗಳ 
ಹೆಸರು ಮತ್ತು ಹುದ್ದೆ 


ದೂರವಾಣಿ ಸಂಖ್ಯೆ 


ಸಂಖ್ಯೆ 


ಮಡಾಮಕ್ಕಿ 


116117 


ಶೇಡಿಮನೆ 


118119 


9448310135 


ಅಲ್ಪಾಡಿ 


123124125 


ಶ್ರೀ ಎನ್. ಜಿ. ಭಟ್ 
ಸಹಾಯಕ ಅಭಿಯಂತರರು, 
ನಂ 3 ವಾರಾಹಿ ಮೀಸಲು 
ಯೋಜನೆ,ಉಪವಿಭಾಗ, 
ಕುಂದಾಪುರ 


126127,128,129 


ಕಾಳಾವರ 


65 , 66 


ಅಸೊಡು 


67 


ವಕ್ವಾಡಿ 


68, 69 , 70 


ಶ್ರೀ ದಿನಕರ ಶೆಟ್ಟಿ ಸಹಾಯಕ 
ನಿರ್ದೇಶಕರು, ಪಶುಸಂಗೋಪನಾ 
ಇಲಾಖೆ, ಶಂಕರನಾರಾಯಣ. 


ಕೆದೂರು 


91 .92 


9448428719 


ಕೊರ್ಗಿ 


93.94 


105 


ಹೆಸ್ಕತ್ತೂರು 
ಬೀಜಾಡಿ 
ಗೋಪಾಡಿ 


29,30 ,31,32 
71,72 , 73 ,74 


ಶ್ರೀ ರವಿ ಎಂ . ಮೀನುಗಾರಿಕಾ 
| ಸಹಾಯಕ ನಿರ್ದೇಶಕರು , 
ಕುಂದಾಪುರ 


9481978080 


ಕುಂಭಾಶಿ 


75 ,76 ,77,78, 79 


ತೆಕ್ಕಟ್ಟೆ 


80, 81,82 ,83,84 


85 ,86 


ಉಳ್ಳೂರು 
- 11 | ಬೇಳೂರು 


87, 88 , 89, 90 


9980016563 


ಶ್ರೀ ಕಿರಣ್ ನಾಗೇಶ್ ಪಡ್ತಿ 
ಸಹಾಯಕ ಅಭಿಯಂತರರು 
ಕ . ನೀ . ನಿ . ನಿ , ನಂ 4 
ವಾರಾಹಿ ರಿಸರ್ವ ಪ್ರೊಜೆಕ್ಟ್ 
ಉಪವಿಭಾಗ ಕುಂದಾಪುರ 
ಶ್ರೀ ಜಿ . ಗುರುಪ್ರಸಾದ್, 
ಸಹಾಯಕ ಅಭಿಯಂತರರು 
ಕ . ನೀ . ನಿ . ನಿ , ನಂ 4 
ವಾರಾಹಿ ರಿಸರ್ವ ಪ್ರೊಜೆಕ್ಟ್ 
ಉಪವಿಭಾಗ,ಸಿದ್ದಾಪುರ 


ಹಾಲಾಡಿ 


109 


ಹಿಲಿಯಾಣ 


130131,132 


133134 


135136 


9449167620 


12 


16 


137 ,138 


ಆವರ್ಸೆ 
ವಂಡಾರು 
ಕಕ್ಕುಂಜೆ 
ಬಿಲ್ಲಾಡಿ 
ಹೆಗ್ಗುಂಜೆ 
33 ಶಿರೂರು 


139140 


183 ,184 


185 ,186 


ಶಿರಿಯಾರ 


141142 ,143 ,144 


ಯಡ್ತಾಡಿ 


178179 


ಶ್ರೀ ಅಶೋಕ ಸಹಾಯಕ 
ಅಭಿಯಂತರರು, ಕ. ನೀ . ನಿ . ನಿ . 
ವಾರಾಹಿ ರಿಸರ್ವ ಪ್ರೊಜೆಕ್ಟ್ 
ಉಪವಿಭಾಗ,ಸಿದ್ದಾಪುರ 


8971138955 


182 


13 


ಹೆಗ್ಗುಂಜೆ 
ಕಾಡೂರು 


12 


187 ,188 


ನಡೂರು 


189190 


ಹನೆಹಳ್ಳಿ 


193 


ಕಾರ್ಕಢ 


171 ,172 


ಕಾವಡಿ 


176,177 


14 


16 


ಶ್ರೀ ಕೆ. ಎಸ್. ಸದಾನಂದ 
ಸಹಾಯಕ ಕಾರ್ಯನಿರ್ವಾಹಕ 
ಅಭಿಯಂತರರು ( ಪ್ರಭಾರ) 


ಯಡ್ತಾಡಿ 


180 ,181 


9591164089 


ಹೇರಾಡಿ 


191 ,192 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೨೧ 


ಸೆಕ್ಟರ್ 


ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 
ಗ್ರಾಮ 

ಮತಗಟ್ಟೆ ಕ್ರಮ ಸಂಖ್ಯೆ 


ಒಟ್ಟು 
ಮತಗಟ್ಟೆಗಳ 
ಸಂಖ್ಯೆ 


ಸೆಕ್ಟರ್ ಅಧಿಕಾರಿಗಳ 
ಹೆಸರು ಮತ್ತು ಹುದ್ದೆ 


ದೂರವಾಣಿ ಸಂಖ್ಯೆ 


ಸಂಖ್ಯೆ 


194195196 


ಹನೆಹಳ್ಳಿ 
ಕಚೂರು 


197,198 


ಕ. ನೀ .ನಿ. ನಿ, ನಂ 3 
ವಾರಾಹಿ ರಿಸರ್ವ ಪ್ರೊಜೆಕ್ಟ್ 
ಉಪವಿಭಾಗ,ಸಿದ್ದಾಪುರ 


ಹೊಸಾಳ 


199 ,200,201 


ಗುಂಡಿ 


166,167 ,168169 


ಮೂಡಹಡು 


202,203 


204,205 ,206 


ಪಾಂಡೇಶ್ವರ 
ಐರೋಡಿ| 
ಕೋಡಿ 


ಶ್ರೀ ರಾಜು ನಾಯಕ್, ಸಹಾಯಕ 
ಅಭಿಯಂತರರು , ವಾರಾಹಿ ರಿಸರ್ವ 
ಪ್ರೊಜೆಕ್ಟ್ ಉಪವಿಭಾಗ, 
ಸಿದ್ದಾಪುರ 


207 ,208 ,209 


9686811007 


213 


ಬಾಳ್ವುದು 
ಅಚ್ಚಾಡಿ 


214 , 215 
145 


ಶ್ರೀ ಗೋಪಾಲಕೃಷ್ಣ ಶೆಟ್ಟಿ 
ಮುಖ್ಯಾಧಿಕಾರಿ, ಸಾಲಿಗ್ರಾಮ 
ಪಟ್ಟಣ ಪಂಚಾಯತ್. 


146,147,148,149 

160 
( 162 ,163 
170 


16 


ಗಿಳಿಯಾರು 
ಕೋಟತಟ್ಟು 
ಪಾರಂಪಳ್ಳಿ 
ಕಾರ್ಕಡ 
ಬನ್ನಾಡಿ 
ವಡ್ಡರ್ಸೆ 
ಮಣರು 


| 
| 
| 


12 


9845150379 


173 


174175 


150,151,152 , 153,154,155 


ಕೋಟತಟ್ಟು 


156,157,158,159 


ಶ್ರೀ ಮಂಜುನಾಥ ಬಿ . 

ತೋಟದ 
ಸಹಾಯಕ ತೋಟಗಾರಿಕಾ 
ಅಧಿಕಾರಿ,ಹಿರಿಯ ಸಹಾಯಕ 
ತೋಟಗಾರಿಕಾ ನಿರ್ದೇಶಕರ 
ಕಛೇರಿ, ಕುಂದಾಪುರ 


9844246054 


17 


161 


16 


ಪಾರಂಪಳ್ಳಿ 
ಚಿತ್ರಪಾಡಿ 


164 ,165 


ಕೊಡಿ 


210 ,211 , 212 


ಶಿರೂರು 


ಯಡ್ತರೆ 


9632596550 


118 - ಬೈಂದೂರು ವಿಧಾನ ಸಭಾ ಕ್ಷೇತ್ರ 
1,2 ,3 , 4 ,5 , 6,7,8,9 ,10 ,11 , 

ಶ್ರೀ ಭರತ್ ರಾಜ್ ಶೆಟ್ಟಿ 
12 ,13 ,14 

ಸಹಾಯಕ ಅಭಿಯಂತರರು, 
22 

ವಿಭಾಗೀಯ ಕಛೇರಿ, ಮೆಸ್ಕಾಂ, 

ಕುಂದಾಪುರ 
31, 32 , 33 ,34, 35 

ಶ್ರೀ ರಾಮೆಗೌಡ, ತಾಲೂಕು 
40 , 41 

ಸಮಾಜ ಕಲ್ಯಾಣಾಧಿಕಾರಿ, 

ಕುಂದಾಪುರ ತಾಲೂಕು. 
36 ,37, 38, 39 


ಬೈಂದೂರು 
ಯಳಜಿತ್ 


9480843208 


42,43,44 , 45 


ತಗ್ಗರ್ಸೆ 
ಗೋಳಿಹೊಳೆ 
ಕೊಲ್ಲೂರು 
ಮುದೂರು 


46, 47 


48, 49 ,50 


ಶ್ರೀ ಪ್ರಭಾಕರ ಕುಲಾಲ ವಲಯ | 9902008494 
ಅರಣ್ಯಾಧಿಕಾರಿ, ಬೈಂದೂರು 


51,52 ,53 


54 ,55 


ಇಡೂರು ಕುಜ್ಜಾಡಿ 
ಕಾಲ್ಗೊಡು 


56, 57,58, 59, 60 


ಕೆರ್ಗಾಲ್ ನಂದನವನ 


78, 79 , 80 , 81 


9448998798 


ಶ್ರೀ ಗಿರೀಶ ಕುಮಾರ್ 
ಸಹಾಯಕ ಅಭಿಯಂತರರು, 

ವಿಭಾಗೀಯ 
ಕಛೇರಿ, ಮೆಸ್ಕಾಂ,ಕುಂದಾಪುರ 


04 


04 


ಕಂಬದಕೋಣೆ 


84 ,85 , 86 


ಹೆರಂಜಾಲು 


82, 83 


೧೧೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಸೆಕ್ಟರ್ 
ಸಂಖ್ಯೆ 


ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 
ಗ್ರಾಮ 

ಮತಗಟ್ಟೆ ಕ್ರಮ ಸಂಖ್ಯೆ 


ಒಟ್ಟು 
ಮತಗಟ್ಟೆಗಳ 
ಸಂಖ್ಯೆ 


ಸೆಕ್ಟರ್ ಅಧಿಕಾರಿಗಳ 
ಹೆಸರು ಮತ್ತು ಹುದ್ದೆ 


ದೂರವಾಣಿ ಸಂಖ್ಯೆ 


ಬಿಜೂರು 


ಉಪ್ಪುಂದ 
ಪಡುವರಿ 


1 61 , 62, 63 , 64, 65 , 66 , 67, 

68, 69 , 70, 71 , 72 , 73 , 74 , 75 , 76 , 77 
20 , 21 


87 , 88, 89 


90 , 91 


ಹೇರೂರು 
11 ಉಲ್ಲೂರು 
ಕಿರಿಮಂಜೇಶ್ವರ 
ಪಡುವರಿ 


92, 93, 94 , 95 , 96,97,98 
15 , 16 , 17 , 18, 19 


ಯಡ್ತರೆ 


23, 24, 25 , 26 , 27 , 28, 29 , 


ಶ್ರೀ ಬಿ . ಎಂ . ಮುತ್ತಪಗೊಳ 
ಸಹಾಯಕ ಕೃಷಿ ಅಧಿಕಾರಿ , 7259005979 
ಸಹಾಯಕ ನಿರ್ದೇಶರ ಕಛೇರಿ, 

9945963785 
ಕುಂದಾಪುರ 
ಶ್ರೀ ಚಂದ್ರನಾಯ್ಕ ಬಿ .ಆರ್. ಸಿ. 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ, | 9480695377 

ಬೈಂದೂರು. 
ಶ್ರೀ ಪ್ರಕಾಶ್ ಸಹಾಯಕ 
ಅಭಿಯಂತರರು , ಪಂ .ರಾಜ್ 
ಇಂಜಿನಿಯರಿಂಗ್ ಉಪವಿಭಾಗ , 

| 9448410714 
ಬೈಂದೂರು 
ಶ್ರೀಮತಿ ಅನಿತಾ ಬಿ. ಆರ್ 

ಹಿರಿಯ ಸಹಾಯಕ 9449610671 
ತೋಟಗಾರಿಕಾ ನಿರ್ದೇಶಕರು, 

- ಕುಂದಾಪುರ 
ಕು . ಅರ್ಚನಾ ಸಹಾಯಕ 
ನಿರ್ದೇಶಕರು, ಭೂ ಮಾಪನಾ 

ಇಲಾಖೆ,ಕುಂದಾಪುರ 


30 


ನಾವುಂದ 
ಮರವಂತೆ 
ತ್ರಾಸಿ 


99 ,100 ,101,102,103 
104 ,105 ,106 ,107, 108 
151,152 ,153 ,154 


ಬಡಾಕೆರೆ 


109,11O 


ನಾಡ 


111,112 , 113, 114 , 115 


09 


116 


9739912739 


ಹಡವು 
ಸೇನಾಪುರ 
ಹರ್ಕೂರು 


117 ,118 


119 ,120 ,121 


ಆಲೂರು 


122 ,123,124 ,125 


9449148059 


ಶ್ರೀ ಬಿ .ಕೆ ದಯಣ್ಣ 
ನೆಡುತೋಪು ಅಧೀಕ್ಷಕರು, 
ಬೈಂದೂರು ಘಟಕ , ಕೆಸಿಡಿಸಿ 

ಹೊಸಾಡು, 
ಶ್ರೀ ಪುಟ್ಟಯ್ಯ , ಸಹಾಯಕ 
ಅಭಿಯಂತರರು, ವಾರಾಹಿ 
ಪ್ರೋಜೆಕ್ಟ್ ಉಪವಿಭಾಗ, 

ಸಿದ್ದಾಪುರ 


131 ,132 ,133 


138 ,139 ,140 


180 ,181 ,182 


12 


9480493465 


190 , 191, 


192 


158,159,160 ,161,162 


ಕೆರಾಡಿ 
ಬೆಳ್ಳಾಲ 
ಕಟ್ಟೆಬೆಲ್ಲೂರು 
ದೇವಲ್ಕುಂದ 
ಕೆಂಚನೂರು 
ಗುಜ್ಜಾಡಿ 
ಉಪ್ಪಿನಕುದ್ರು 
ಹೆಮಾಡಿ 
ತಲ್ಲೂರು 
ನೂಜಾಡಿ 
ಕುಂದಬಾರಂದಡಿ 
ಹಕ್ಲಾಡಿ 
ಹೊಸಾಡು 


174 ,175 


ಶ್ರೀ ಸೀತಾರಾಮ ಶೆಟ್ಟಿ 
ಕೈಗಾರಿಕಾ ವಿಸ್ತರಣಾಧಿಕಾರಿ, 
ತಾಲೂಕು ಪಂಚಾಯತ್ 

ಕುಂದಾಪುರ 


176 ,177 ,178 ,179 


9448623952 


183 ,184 , 185 


144 ,145 


ಶ್ರೀ ಜಿ.ಲೋಹಿತ್ 
ವಲಯ ಅರಣ್ಯಾಧಿಕಾರಿ, 

ಕುಂದಾಪುರ 


146,147 
148,149 .150 


13 


155 ,156 , 157 


126,127 ,128 


129 ,130 


14 


ಚಿತ್ತೂರು 
ಹೊಸೂರು 
ವಂಡ್ಡೆ 
ಕರ್ಕುಂಜೆ 
ಹಟ್ಟಿಯಂಗಡಿ 


141 ,142 ,143 


9449723064 


197,198199 , 200 


ಶ್ರೀ ಸೋಮಶೇಖರ, ಸಹಾಯಕ 
ನಿರ್ದೇಶಕರು, ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆ, 
ತಾಲೂಕು ಪಂಚಾಯತ್ 
ಕುಂದಾಪುರ 
ಶ್ರೀ ರಾಮಚಂದ್ರ ಕೆ .ನಾಯಕ್ 
ಕಾರ್ಯ ದರ್ಶಿ , ಎ . ಪಿ . ಎಂ . ಸಿ . 
ಕುಂದಾಪುರ 


186 ,187 


9448609670 


188,189 


ಕನ್ಯಾನ 
ಗುಲ್ವಾಡಿ 
ಕೊಡ್ಲಾಡಿ 


193 ,194 ,195 ,196 


201 ,202 


203 ,204 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೨೩ 


ಸೆಕ್ಟರ್ 


ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 
ಗ್ರಾಮ 

ಮತಗಟ್ಟೆ ಕ್ರಮ ಸಂಖ್ಯೆ 


ಒಟ್ಟು 
ಮತಗಟ್ಟೆಗಳ 
ಸಂಖ್ಯೆ 


ಸಂಖ್ಯೆ 


ಸೆಕ್ಟರ್ ಅಧಿಕಾರಿಗಳ 
ಹೆಸರು ಮತ್ತು ಹುದ್ದೆ 


ದೂರವಾಣಿ ಸಂಖ್ಯೆ 


ಆದ್ರೆ 


205 


134 ,135 


136 ,137 


ಶ್ರೀ ಬ್ರಿಜೇಶ ವಿನಯ ಕುಮಾರ 
ವಲಯ ಅರಣ್ಯಾಧಿಕಾರಿ, 
ಶಂಕರನಾರಾಯಣ 


9980887717 


16 | 


206 ,207 


223 ,224 , 225 


14 


ಹಳ್ಳಿಹೊಳೆ 
ಕಮಲಶಿಲೆ 
ಯಡಮೊಗೆ. 
ಕುಳಂಜೆ 
ಶಂಕರನಾರಾಯಣ 
ಹೊಸಂಗಡಿ 
ಶಂಕರನಾರಾಯಣ 
74 ಉಳೂರು 
ಸಿದ್ದಾಪುರ 
ಮಚ್ಚಟ್ಟು 
ಅಂಪಾರು 


208 ,209 , 210 , 211 


18 . 


ಕಾವಾಡಿ 
ಹಳ್ಳಾಡು 


226 , 227, 228, 229 

ಶ್ರೀ ದೇವಿ ಪ್ರಸಾದ, ಸಹಾಯಕ 
( 214 , 215 , 216 

| 

ಅಭಿಯಂತರರು, ನಂ - 1 
217 , 218, 219 , 220 , 221, 222 

ವಾರಾಹಿ ರಿಸರ್ವ ಪ್ರೊಜೆಕ್ಟ್ 
212,213 

| 

ಉಪವಿಭಾಗ,ಸಿದ್ದಾಪುರ 
230 , 231, 232 ,233,234 | 

ಶ್ರೀ ಆನಂದ ಸಹಾಯಕ 
235 ,236 , 238, 239 ,240 

ಅಭಿಯಂತರರು, ಕನೀನಿನಿ, 
237 

ವಾರಾಹಿ ಪ್ರೊಜೆಕ್ಟ್ ವೃತ್ತ 

ಸಿದ್ದಾಪುರ. 
163, 164,165 ,166 ,167, 

ಶ್ರೀ ಅರುಣ್ ಬಿ . ಸಮುದಾಯ 
168 ,169 ,170,171 ,172,173 

ಸಂಘಟನಾಧಿಕಾರಿ , 

ಪುರಸಭೆ, ಕುಂದಾಪುರ 
_ 122 -ಕಾರ್ಕಳ ವಿಧಾನ ಸಭಾ ಕ್ಷೇತ್ರ 


9886362442 


ಗಂಗೊಳ್ಳಿ 


9449943882 


ಬೆಳಂಜೆ 
ಕುತ್ತೂರು 


9448262877 


ಹೆಬ್ರಿ 


2 , 3 , 4 
9 ,10 ,11 ,12 ,13 
14, 15 ,16 ,17 


ಚಾರಾ 


| 


13 


ಡಾ : ಚಂದ್ರಕಾಂತ ಸಹಾಯಕ 
ನಿರ್ದೇಶಕರು, ಪಶು ಸಂಗೋಪನೆ 

ಇಲಾಖೆ, ಹೆಬ್ರಿ . 
ಶ್ರೀ ಪದ್ಮನಾಭ ಭಟ್ ಸಹಾಯಕ 

ನಿರ್ದೇಶಕರು,ರೇಶ್ 
ಇಲಾಖೆ,ಕಾರ್ಕಳ 


5 , 6 , 7 , 8 
23 ,24 , 25 ,26 ,27 


9449062376 


28,29 

- 18 
19 , 20 , 21 , 22 


34 


ಶ್ರೀ ಹನುಮಂತಪ್ಪ 
ಸಹಾಯಕ ನಿರ್ದೇಶಕರು, 
ಕೃಷಿ ಇಲಾಖೆ ,ಕಾರ್ಕಳ 


725900593 


ನಾಡ್ವಾಲು 
ಮುದ್ರಾಡಿ 
ಕಬ್ಬಿನಾಲೆ 
ಕೆರೆಬೆಟ್ಟು 
ಶಿವಪುರ 
ಪಡುಕುಡೂರು 
ಎಳ್ಳಾರೆ 
ಕುಕ್ಕುಜೆ 
ಕತ್ತಲ 
ಮರ್ಣೆ 
ಅಂಡಾರು 
ವರಂಗ 
ಎರ್ಲಪಾಡಿ 
ಹಿರ್ಗಾನ 

ಮರ್ಣೆ 
- ಹೆರ್ಮುಂಡೆ 

ಜಾರ್ಕಳ 
ಶಿರ್ಲಾಲು 
ಕೆರ್ವಾಶೆ 


8123152148 


ಶ್ರೀ ಸಂಗಮೇಶ ಕುಂಟೋಜಿ, | 
CTO ಕಛೇರಿ ಕುಂದಾಪುರ 


35 ,36 
37 38 

39 ,40 
44 ,45, 46 ,47 ,48, 49 , 

41,42,43 
30 ,31,32 ,33 
52 ,53 ,54 ,55 
69,70,71,72 ,73 

50, 51 
74 
75 


_ 5 


| 
| 
| 


| 
| 


| 

. 
| 


11 


ಶ್ರೀ ಎ . ವಿ.ಸುಬ್ರಹ್ಮಣ್ಯ , 
ರೇಂಜ್ ಮೋರೆಸ್ಟ್ ಆಫೀಸರ್ 
ಕಾರ್ಕಳ 


9448971522 


948695737 


| 
| 


| 
| 


ಶ್ರೀ ಮನಮೋಹನ್ , ಕ್ಷೇತ್ರ 
[ ಶಿಕ್ಷಣಾಧಿಕಾರಿ , ಕಾರ್ಕಳ 


76 , 77 
78 , 79 , 80 


ಮಾಳ 


163 ,164 ,165,166,167 ,168 


೧೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಸೆಕ್ಟರ್‌ 
ಸಂಖ್ಯೆ 


ಸೆಕ್ಟರ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆಗಳ ವಿವರ 
ಗ್ರಾಮ 

ಮತಗಟ್ಟೆ ಕ್ರಮ ಸಂಖ್ಯೆ 


ಒಟ್ಟು 
ಮತಗಟ್ಟೆಗಳ 
ಸಂಖ್ಯೆ 


ಸೆಕ್ಟರ್ ಅಧಿಕಾರಿಗಳ 
ಹೆಸರು ಮತ್ತು ಹುದ್ದೆ 


ದೂರವಾಣಿ ಸಂಖ್ಯೆ 


| 


57,58 


ನೀರೆ 
ಕಣಜಾರು 
ಕೌಡೂರು 
ನಿಂಜೂರು 


59 , 60 , 61 
64 ,65, 66, 67 

62, 63 


ಸತ್ಯೇಂದ್ರ ಸಾಲಿಯಾನ್ 
ಸಹಾಯಕ ಕಾರ್ಯಕಾರಿ 
ಅಭಿಯಂತರರು , ಪಂಚಾಯತ್ 
ರಾಜ್ ಇಂಜಿನಿಯರಿಂಗ್ ಉಪ 
ವಿಭಾಗ, ಕಾರ್ಕಳ 


14 


9448503768 


1 


2 


ದುರ್ಗಾ 
ಕಾರ್ಕಳ ಕಸಬಾ 
ಮಿಯಾರು 


9844569645 


117 ,118 ,119 
81,82 ,83, 

84 
85, 86 , 90 , 91, 92 ,93, 100,101 
150, 151,152,153 ,154,155 ,156 


ಶ್ರೀ ಕೊಟ್ರಪ್ಪ ಉಪ ಪ್ರಿನ್ಸಿಪಾಲ್, 

ಮುನಿಯಾಲು, ಉಎಅ 


9902174074 


ರೆಂಜಾಳ 


182 ,183 


14 


ಶ್ರೀ ಬಿ . ಎಸ್ ಬಾಲನ್, 
ಸಹಾಯಕ ಕಾರ್ಯಕಾರಿ 

ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, 

ಕಾರ್ಕಳ 


ಮುಡಾರು 


157, 158, 159 , 160,161 


ಮುಡಾರು 


162 


9741815079 


ಶ್ರೀ ಈಶ್ವರ ನಾಯಕ್ , 
ಸಮುದಾಯ ಸಂಘಟನಾ 
ಅಧಿಕಾರಿ , ಪುರಸಭೆ, ಕಾರ್ಕಳ 


176 ,177 ,178,179 ,180 ,181 


14 


ನಲ್ಲೂರು 

ಈದು 
ನೂರಲ್ ಬೆಟ್ಟು 


169,170171172 ,173 


174175 


ಕಾರ್ಕಳ ಕಸಭಾ 


87, 88, 89, 94, 95 , 96, 97, 

98, 99 ,102 , 103, 104 


9845269950 


ಡಾ : ನಾಗರಾಜ ಬಳಿಗಾರ್‌, 
ಸಹಾಯಕ ನಿರ್ದೇಶಕರು , 
ಪಶುಸಂಗೋಪನೆ ಕಾರ್ಕಳ 
ಶ್ರೀ ಪಾಂಡುಶೆಟ್ಟಿ, ಕಾರ್ಯದರ್ಶಿ , 

ಎಪಿಎಂಸಿ, ಕಾರ್ಕಳ 


ಕುಕ್ಕುಂದೂರು 


105,106, 107,108,109 , 110 , 

111, 112, 113, 114 , 115 , 116 


9448623532 


56. 68 


ಬೈಲೂರು 
ಬೆಳ್ಳು 


ಇನ್ನಾ 


125 ,126,127,128 

200 ,201 ,202 
129 ,130,131132 


ಶ್ರೀ ಸುಬ್ರಹ್ಮಣ್ಯ , ವಾಣಿಜ್ಯ ತೆರಿಗೆ 
ಅಧಿಕಾರಿ,ವಾಣಿಜ್ಯ ತೆರಿಗೆ 

ಇಲಾಖೆ,ಕಾರ್ಕಳ 


9972995097 


ನಂದಳಿಕೆ 
ಸೂಡಾ 
ನಿಟ್ಟೆ 


123 .124 


134 ರಿಂದ 144 


ಕಲ್ಯಾ 


120 ,121,122 


944876997 


ಸಾಣೂರು 


145 ರಿಂದ 149 


ಶ್ರೀ ಹರೀಶ್ ಥಾಮನ್ನರ್ 
ಸಹಾಯಕ ನಿರ್ದೇಶಕರು , 
ಪಶುಸಂಗೋಪನಾ ಇಲಾಖೆ, 
ಬಜಗೋಳಿ 
ಶ್ರೀ ಸುಂದರ್‌ ಸಹಾಯಕ 
ಕಾರ್ಯನಿರ್ವಾಹಕ 
ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ , 
ಕಾರ್ಕಳ 


ಇರ್ವತ್ತೂರು 


184,185 ,186 


9916156425 


ಕಾಂತಾವರ 


187 ,188, 189 


ಬೋಳ 


190191192 ,193 


ಶ್ರೀ ಜಗದೀಶ ನಾಯಕ್ 


7259160865 


ಮುಂಡೂರು 
ಮುಲ್ಲಡ್ಕ 
ಕೆದಿಂಜೆ 


ಸಹಾಯಕ ಕೃಷಿ ಅಧಿಕಾರಿ, ರೈತ 
ಸಂಪರ್ಕ ಕೇಂದ್ರ, ಅಜೆಕಾರು. 


| 
| 


194195 ,196,197 ,198 

199 
133 


| 
) 


PR. 279 


ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


SC . 50 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೧೨೫ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ:ಅಪಜೀ 058 ಅಅಸೇ 2014 ಬೆಂಗಳೂರು, ದಿನಾಂಕ : 21 -04 - 2014 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರ ಸೆಕ್ಷನ್ 2 ( ಎ) ಪರಿಭಾಷಿಸಿರುವಂತೆ ದಿನಾಂಕ: 10 - 04 - 2006 ರಂದು ದಿನಗೂಲಿ ನೌಕರನಂತೆ ಹತ್ತು ವರ್ಷಗಳಿಗಿಂತ ಕಡಿಮೆಯಿರದಂತೆ 
ಕಾರ್ಯನಿರ್ವಹಿಸಿ ಸೇವೆಯನ್ನು ಪೂರ್ಣಗೊಳಿಸಿದಂತ ಮತ್ತು ಅಧಿನಿಯಮವು ಪ್ರಾರಂಭವಾದ ದಿನಾಂಕದಂದು ದಿನಗೂಲಿ ಆಧಾರದ ಮೇಲೆ ಕಾರ್ಯನಿರತರಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆಯ ಕೆಳಕಂಡ ವಿಭಾಗದಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ದಿನಗೂಲಿ ನೌಕರರ ಹೆಸರು ಮತ್ತು ಸೇವಾ ವಿವರಗಳನ್ನು ಅನುಬಂಧ -1 ರಲ್ಲಿ ಸದರಿ ಅಧಿನಿಯಮದ ಸೆಕ್ಷನ್ 3 (1) ರಡಿ ಅಧಿಸೂಚಿಸಿದೆ. 

ಸದರಿ ಅನುಬಂಧ -1 ರಲ್ಲಿ ಅಧಿಸೂಚಿಸಿರುವ ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 77 ಶಾಸನ 2012 , ದಿನಾಂಕ : 15 - 02 - 2013 ರ ಮೂಲಕ ಜಾರಿಗೊಳಿಸಲಾದ ಕರ್ನಾಟಕ ದಿನಗೂಲಿ ನೌಕರರ 
ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ರಲ್ಲಿನ ಉಪಬಂಧಗಳಿಗೆ ಬದ್ಧರಾಗಿರತಕ್ಕದ್ದು. 
1. ಬಳ್ಳಾರಿ ವೃತ್ತ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಅಧಿಸೂಚನೆ ಸಂಖ್ಯೆ : ಅಪಜೀ 058 ಅಅಸೇ 2014 , ದಿನಾಂಕ: 21 - 04 - 2014ಕ್ಕೆ ಅನುಬಂಧ - 1 


ದಿನಗೂಲಿಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


೫)೩ 


ವರ್ಗ 
(ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 


ಹೆಸರು 


ದಿನಾಂಕ 


ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕಗೊಂಡ 
ಹುದ್ದೆ ಹಾಗೂ 

ದಿನಗೂಲಿಸೇವೆಗೆ 
ಪ್ರಸ್ತುತ 

ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ವೃಂದ ( ಸದರಿ 

ತೆಗೆದುಕೊಳ್ಳಲು 
ನಿರ್ವಹಿಸುತ್ತಿರುವ 

ಸೇವೆ (ಸೇವಾ ಸೇವೆಯಲ್ಲಿರುವ 
ಹುದ್ದೆಗೆ ವೃಂದ & 

ಹೊರಡಿಸಿದ 
ಹುದ್ದೆ ಹಾಗೂ 

ವಿಭಿನ್ನತೆ ಈ ಬಗ್ಗೆ ಷರಾ 
ನೇಮಕಾತಿ 

ಆದೇಶ ಹಾಗೂ 
ವೃಂದ 

ವಿವರದೊಂದಿಗೆ) | ( ವೇತನ, ಇತರೆ... 
ನಿಯಮದನ್ವಯ 

ವೇತನ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 

8 | 9 | 10 | 11 | 12 


ದಿನಾಂಕ 


ಬಳ್ಳಾರಿ ವಿಭಾಗ, ಬಳ್ಳಾರಿ 


ಪ್ರತಿ ದಿನ 
ರೂ . 256.50/ + 


ಇತರೆ 


ಅಕ್ಷರಸ್ತ 


ಶ್ರೀ ಎಂ . ಮಹ್ಮದ್ 
ಅತ್ತಾವುಲ್ಲಾ ತಂದೆ 
ಅಬ್ದುಲ್ ಸಲಾಮ್ 


20 - 09 - 1968 


01 / 07 /1985 


SSLC 


10ನೇ ತರಗತಿ 


28 ವರ್ಷ 


( ಮುಸ್ಲಿಂ) 


ಸಹಾಯಕ 


ಮಾಸಿಕ 


ರೂ2000 / 


೧೧೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ | ಸೇವೆಯಲ್ಲಿರುವ 

ವಿಭಿನ್ನತೆ | 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


ಪ . ಪಂ . 


ವಾಹನ 


ಶ್ರೀ ಆಂಜನೇಯಲು 
ತಂದೆ ದೊಡ್ಡ ಮಾರೆಪ್ಪ 


15 - 03 -1968 


18 / 07 /1986 


ಅಕ್ಷರಸ್ತ 


ಅಕ್ಷರಸ್ತ 


27 ವರ್ಷ 


ಮೇಲಿನಂತೆ 


( ವಾಲ್ಮೀಕಿ) 


ಚಾಲಕ 


ಇತರೆ 


ರಾತ್ರಿ 


3 


| 


ಶ್ರೀ ಎಂ . 
ಕೃಪ್ಲೋಜಿರಾವ್ ತಂದೆ | 01 - 10 - 1972 
ಎಂ . ವೀರಭದ್ರಪ್ಪ 


14 /06 /1989 


SSLC 


10ನೇ ತರಗತಿ 


24 ವರ್ಷ 


ಪ್ರತಿ ದಿನ 
ರೂ .226.50 / - + 

ಮಾಸಿಕ 
ರೂ2000 / 


( ಮರಾಠಿ) 


ಕಾವಲುಗಾರ 


ಪರಿಶಿಷ್ಟ 


ವಾಚ್ ಅಂಡ್ 


ಶ್ರೀ ಹೆಚ್. 
ಆಂಜನೇಯ ತಂದೆ 
ನಾಗರಾಜ್ 


01 - 06 - 1969 


04 /021988 | 


7ನೇ ತರಗತಿ 


7ನೇ ತರಗತಿ 


25 ವರ್ಷ 


ಮೇಲಿನಂತೆ 


ಜಾತಿ 


ವಾರ್ಡ್ 


01 - 05 -1965 


ಇತರೆ 


01 / 2 /1984 


ಅನಕ್ಷರಸ್ಥಳು 


ಅನಕ್ಷರಸ್ಥಳು 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


ಶ್ರೀಮತಿ ಕೆ. ಸರಸ್ವತಮ್ಮ 
ಗಂಡ ಕೃಷ್ಣಮೂರ್ತಿ 
ಶ್ರೀಮತಿ ತಿಪ್ಪಮ್ಮ ಗಂಡ 
ಬಸಪ್ಪ 
ಶ್ರೀಮತಿ ಪಾರ್ವತಿ 
ಗಂಡ ವೆಂಕಟೇಶುಲು 


09 - 08 - 1958 


ಇತರೆ 
(ಕಣ್ಣೀರು) 


01/12 /1984 


ಅನಕ್ಷರಸ್ಥಳು 


ಅನಕ್ಷರಸ್ಥಳು 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


11 - 06 - 1957 


ಇತರೆ 
(ನೇಕಾರ) 


01/ 08 /1984 


ಅನಕ್ಷರಸ್ಥರು 


ಅನಕ್ಷರಸ್ಥಳು 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


ಇತರೆ | 


01 - 06 - 1966 


16 /06 /1985 


4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


( ಕುರುಬ) 


ಶ್ರೀ ರೇವಣಸಿದ್ದಪ್ಪ 
ತಂದೆ ಸಿದ್ದಲಿಂಗಪ್ಪ 
ಶ್ರೀ ಬಿ . ನಾರಾಯಣ 
ತಂದೆ ಭೀಮಪ್ಪ 


01 - 07 - 1961 


ಇತರೆ 


01 /06 /1985 


5ನೇ ತರಗತಿ 


5ನೇ ತರಗತಿ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೨೭ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


೫ 
) 
& 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


10 | 


01 - 04 - 1968 


ಇತರೆ 


06 /1 /1989 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


24 ವರ್ಷ 


ಮೇಲಿನಂತೆ 


05 - 02 - 1967 


ಇತರೆ 
( ಕುರುಬ) 


01 /06 /1988 


ಅನಕ್ಷರಸ್ಥಳು 


ಅನಕ್ಷರಸ್ಥಳು 


ಬಳ್ಳಾರಿ ಮೃಗಾಲಯದ 

ಸ್ವಚ್ಛತೆಗಾರಳು 


25 ವರ್ಷ 


ಮೇಲಿನಂತೆ 


01 - 05 - 1962 


ಇತರೆ 
( ಮುಸ್ಲಿಂ) 


01 / 03 /1985 


ಅನಕ್ಷರಸ್ಥಳು 


ಅನಕ್ಷರಸ್ಥಳು 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


04 - 06 - 1960 


ಪರಿಶಿಷ್ಟ ಜಾತಿ 


05 / 08 /1985 


ಅನಕ್ಷರಸ್ಥ 


ಶ್ರೀ ಟಿ. ಕೃಷ್ಣಮೂರ್ತಿ 
ತಂದೆ ಬಿ . ತಂಬಿ 
ಶ್ರೀಮತಿ ಕೆ. ಕುಸುಮ 
ಗಂಡ ಶಂಕರಪ್ಪ 
ಶ್ರೀಮತಿ ಕೈರೂನ್‌ಬಿ 
ಗಂಡ ಹುಸ್ಸೇನ್ ಸಾಬ್ 
ಶ್ರೀ ಪಂಪಾಪತಿ ತಂದೆ 
ಹನುಮಂತಪ್ಪ 
ಶ್ರೀ ಅಮರೇಶ ತಂದೆ 
ಸೋಮನಾಥ 
ಶ್ರೀ ಡಿ.ಹೆಚ್. ಹುಸ್ಸೇನ್ 
ಸಾಬ್ ತಂದೆ 
ಇಮಾಮ್ ಸಾಬ್ 
ಶ್ರೀ ಹೆಚ್. ಹುಲುಗಪ್ಪ 
ತಂದೆ ದುರುಗಪ್ಪ 


ಅನಕ್ಷರಸ್ಥ 


ವಾಚ್ ಅಂಡ್ ವಾರ್ಡ್ 


28 ವರ್ಷ 


ಮೇಲಿನಂತೆ 


01 - 06 -1968 


ಪ . ಪಂಗಡ 


01 / 21984 


9ನೇ ತರಗತಿ 


9ನೇ ತರಗತಿ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


16 - 06 - 1969 


ಪಿಂಜಾರ್ 
ಪ್ರವರ್ಗ - 1 


01 / 2 /1984 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


01 - 06 - 1966 


ಪ. ಜಾತಿ 


01/ 06 /1988 


SSLC 


10ನೇ ತರಗತಿ 


ಮೇಲಿನಂತೆ 


25 ವರ್ಷ 


ಮೇಲಿನಂತೆ 


17 | ಶ್ರೀ ಹನುಮಂತರಾವ್ 


01 - 06 - 1967 


ಇತರೆ 


07 /10/1988 


ಬಿ . ಕಾಂ . 


ಬಿ . ಕಾಂ . 


ನಿಸ್ತಂತು ನಿರ್ವಾಹಕ , 

" ಡಿ " ವೃಂದ 
ಎಸ್ .ಎಸ್.ಎಲ್. ಸಿ . 


ಕಛೇರಿಯ 
ಸಹಾಯಕರು 


5195 ದಿನಗಳು 


ಮೇಲಿನಂತೆ 


18 | ಶ್ರೀ ರಘುರಾವ್ 


01 - 06 - 1965 


ಇತರೆ 


07 /10 /1988 


ಬಿ . ಕಾಂ . 


ಬಿ . ಕಾಂ . 


ಮೇಲಿನಂತೆ 


ಮೇಲಿನಂತೆ 


5195 ದಿನಗಳು 


ಪ್ರತಿ ದಿನ 
265.50/ - + 

ಮಾಸಿಕ 
ರೂ . 2000 / 


೧೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


19 | ಶ್ರೀ ಸೋಮಶೇಖರ, ಕೆ. | 01 - 08 - 1964 || 

- 08 - 1964 | ಪರಿಶಿಷ್ಟ ಜಾತಿ | 


10/ 05 /1989 


ಪಿಯುಸಿ 


ಪಿಯುಸಿ 


ನಿಸ್ತಂತು 
ನಿರ್ವಾಹಕ " ಸಿ " 

ಗ್ರೂಪ್ 
ಎಸ್ . ಎಸ್ .ಎಲ್. ಸಿ 


- ನಿಸ್ತಂತು 
ನಿರ್ವಾಹಕ " ಸಿ " 

ಗ್ರೂಪ್ 


24 ವರ್ಷ 


ನಿಸ್ತಂತು 
ನಿರ್ವಾಹಕರಾಗಿ 

ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ. 

ಪ್ರತಿ ದಿನ 
ರೂ . 226.50 / - + 

ಮಾಸಿಕ 


20 | ಶ್ರೀ ನಾಗರಾಜ , ಬಿ 


10 - 09 - 1968 


ಸಾಮಾನ್ಯ 


01/06 /1985 


7ನೇ ತರಗತಿ 


7ನೇ ತರಗತಿ 


ರಾತ್ರಿ ಕಾವಲುಗಾರ " ಡಿ" ಗ್ರೂಪ್ 


28 ವರ್ಷ 


ರೂ .2000 / 


21 | ಶ್ರೀ ಈಶ್ವರಪ್ಪ, ಜಿ . 


| 


05 - 04 - 1955 


ಸಾಮಾನ್ಯ 


| 


01/ 01 /1986 


| 


9ನೇ ತರಗತಿ 


| 


9ನೇ ತರಗತಿ 


27 ವರ್ಷ 


ಮೇಲಿನಂತೆ 


ರಾತ್ರಿ ಕಾವಲುಗಾರ " ಡಿ " ಗ್ರೂಪ್ 
ನೆಡುತೋಪು 
ಕಾವಲುಗಾರ " ಡಿ " | ಕಾವಲುಗಾರ 

ಗ್ರೂಪ್ " ಡಿ "ಗ್ರೂಪ್ 


ಸಸ್ಯಕ್ಷೇತ್ರ 


22 | ಶ್ರೀ . ಎಂ . ಹನುಮಂತ 


ಪರಿಶಿಷ್ಟ 
ಪಂಗಡ 


01 - 07 - 1963 


01 /07 /1987 


ಅವಿದ್ಯಾವಂತ 


ಅವಿದ್ಯಾವಂತ 


26 - ವರ್ಷ 


ಮೇಲಿನಂತೆ 


23 


ಶ್ರೀ .ದೇವಣ್ಣ 


02 - 02 - 1968 


ಇತರೆ 


27/ 06 /1985 | ಅವಿದ್ಯಾವಂತ 


| ಅವಿದ್ಯಾವಂತ 


ಮೇಲಿನಂತೆ 


ಮೇಲಿನಂತೆ 


28 - ವರ್ಷ 


ಮೇಲಿನಂತೆ 


24 


ಶ್ರೀ . ಪಾಲಪ್ಪ 


01 - 12 - 1963 


ಪರಿಶಿಷ್ಟ 
ಪಂಗಡ 


01/ 08 /1984 


ಅವಿದ್ಯಾವಂತ 


ಅವಿದ್ಯಾವಂತ 


ಮೇಲಿನಂತೆ 


ಮೇಲಿನಂತೆ 


29 - ವರ್ಷ 


ಮೇಲಿನಂತೆ 


25 


ಇತರೆ 


28 - ವರ್ಷ 


ಮೇಲಿನಂತೆ 


ಶ್ರೀ . ಮಂಜುನಾಥ 
26 | ಶ್ರೀ . ನಾಗಣ್ಣ 


06 - 08 - 1967 
02 - 04 -1967 


02 / 06 /1985 
27/ 06 /1985 


ಅವಿದ್ಯಾವಂತ 
- ಅವಿದ್ಯಾವಂತ 


ಅವಿದ್ಯಾವಂತ 
- ಅವಿದ್ಯಾವಂತ 


ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 


ಇತರೆ 


28 - ವರ್ಷ 


ಮೇಲಿನಂತೆ 


ಅಕ್ಷರಸ್ಥ 


ಪ್ರತಿ ದಿನ ರೂ . 
256 .50 + 


27 | ಶ್ರೀ . ಎಂ . ಮಹದೇವ 


01 - 02 -1973 


ಪರಿಶಿಷ್ಟ 
ಪಂಗಡ 


01 / 05 /1989 


SSLC 


SSLC 


ನಿಸ್ತಂತು ಯಂತ್ರ 
ನಿರ್ವಾಹಕ " ಸಿ " 
ಗ್ರೂಪ್ 


24 - ವರ್ಷ 


ಸಹಾಯಕ "ಸಿ " 
ಗ್ರೂಪ್ 


ಮಾಸಿಕ 
ರೂ2000 / 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೨೯ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ವೃಂದ 


ಶ್ರೀಮತಿ. ಪಿ .ನಿರ್ಮಲ 


22 - 09 - 1963 


ಇತರೆ 


01/ 05 /1985 


PUC 


PUC 


ಅಕ್ಷರಸ್ಥ ಸಹಾಯಕಿ "ಸಿ " ಗ್ರೂಪ್ 


28 - ವರ್ಷ 


ಮೇಲಿನಂತೆ 


ಕುಮಾರಿ 


29 | ಶ್ರೀಮತಿ. ಮಂಜುಳ 


01- 07 -1972 


ಇತರೆ 


01/08/ 1989 


SSLC 


SSLC 


ನಿಸ್ತಂತು ಯಂತ್ರ ನಿರ್ವಾಹಕಿ "ಸಿ " 

ಗ್ರೂಪ್ 


24 - ವರ್ಷ 


ಮೇಲಿನಂತೆ 


ಪ್ರತಿ ದಿನ 


ನೆಡುತೋಪು ಕಾವಲುಗಾರ " ಡಿ " 


ರೂ .226 .50/ - + 


30 | ಶ್ರೀ . ಮಮೌಲಾಸಾಬ್ 


01 - 05 - 1964 


ಇತರೆ 


01/ 08 /1989 


ಅವಿದ್ಯಾವಂತ 


ಅವಿದ್ಯಾವಂತ 


24 - ವರ್ಷ 


ಗ್ರೂಪ್ 


ಮಾಸಿಕ 


ರೂ .2000 / 


"ಸಿ ವೃಂದ 
ಎಸ್. ಎಸ್ . ಎಲ್. ಸಿ 


ಅಕ್ಷರಸ್ಥ 


31 | ಶ್ರೀ ಜಿ. ಮಲ್ಲಪ್ಪ 


ಲಿಂಗಾಯತ್ 
ಪ್ರವರ್ಗ - 3( ಬಿ) 


23 - 07 - 1965 


02 /06 /1986 


PUC 


8 . 25 / ಪ್ರತಿದಿನಕ್ಕೆ 


ಇಂದಿನವರೆಗೆ 


ಪ್ರತಿ ದಿನ ರೂ . 
256.50 / - + 
ರೂ . 2000/ 


ಸಹಾಯಕ "ಸಿ " 


ಪ್ರತಿ ದಿನ 
ರೂ . 226.50 / - + 


32 | ಶ್ರೀ ಎಂ . ಕಾಶಿಂಸಾಬ್ 


02 - 08 - 1963 


ಮುಸ್ಲಿಂ 
ಪ್ರವರ್ಗ 2( ಬಿ) 


01 / 09 /1987 


ಅನಕ್ಷರಸ್ಥ 


"ಡಿ " ವೃಂದ 


ನೆಡುತೋಪು 
ಕಾವಲುಗಾರ 


ಮೇಲಿನಂತೆ 


ಇಂದಿನವರೆಗೆ 


ಮಾಸಿಕ 


ರೂ .2000/ 


33 


| 


ಶ್ರೀ ಕೆ. ದುರುಗಪ್ಪ 


14 - 06 - 1969 


ಕುರುಬ 
ಪ್ರವರ್ಗ 2ಎ 


01 / 09 /1987 


1ನೇ ತರಗತಿ 


ಮೇಲಿನಂತೆ 


ಸಸ್ಯಕ್ಷೇತ್ರ ರಾತ್ರಿ 
ಕಾವಲುಗಾರ 


ಮೇಲಿನಂತೆ 


ಇಂದಿನವರೆಗೆ 


ಮೇಲಿನಂತೆ 


ಶ್ರೀ ಎನ್ . ಹುಸೇನ್ 


17 - 08 - 1963 


ಪಿಂಜಾರ್ 
ಪ್ರವರ್ಗ 1( ಬಿ) 


25 /11 /1985 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಇಂದಿನವರೆಗೆ 


ಮೇಲಿನಂತೆ 


ಸಾಬ್ 


೧೧೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


*) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ನೆಡುತೋಪು 


35 


| ಶ್ರೀ ಕೆ. ಶಂಕ್ರಪ್ಪ 
| 


23 - 06 - 1966 


ಲಿಂಗಾಯತ್ 
ಪ್ರವರ್ಗ - 3( ಬಿ) 


01 /08 /1985 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಇಂದಿನವರೆಗೆ 


ಮೇಲಿನಂತೆ 


ಕಾವಲುಗಾರ 


ಶ್ರೀ ಕೆ. ಮಹಬೂಬ್ 
ಸಾಬ್ 


03 - 07 - 1969 


ಮುಸ್ಲಿಂ 
ಪ್ರವರ್ಗ 2( ಬಿ) 


01/ 09 /1987 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಇಂದಿನವರೆಗೆ 


ಮೇಲಿನಂತೆ 


37 | ಶ್ರೀ ಗುರುಬಸವರಾಜ | 


15 - 07 - 1969 


ಲಿಂಗಾಯತ್ 
ಪ್ರವರ್ಗ - 3( ಬಿ) 


25 /11 /1987 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಇಂದಿನವರೆಗೆ 


ಮೇಲಿನಂತೆ 


38 | 


ಶ್ರೀ 


ಯು . ಈಶಪ್ಪ 


01 - 07 - 1964 


ಪ್ರವರ್ಗ - 1 


| 


14 / 06 /1989 


ಅನಕ್ಷರಸ್ಥ 


ಮೇಲಿನಂತೆ | 


ಮೇಲಿನಂತೆ 


ಮೇಲಿನಂತೆ 


ಇಂದಿನವರೆಗೆ 


ಮೇಲಿನಂತೆ 


39 | ಶ್ರೀ ದೇವ ನಾಯ್ 


01 - 06 - 1954 


ಪರಿಶಿಷ್ಟ ಜಾತಿ 


| 


01/ 02 /1987 


ಅನಕ್ಷರಸ್ಥ 


" ಡಿ" ವೃಂದ 


ಸಸ್ಯಕ್ಷೇತ್ರ ರಾತ್ರಿ 
ಕಾವಲುಗಾರ 


ಮೇಲಿನಂತೆ 


ಇಂದಿನವರೆಗೆ 


ಮೇಲಿನಂತೆ 


ಚಿತ್ರದುರ್ಗ ವಿಭಾಗ, ಬಳ್ಳಾರಿ 


40 


ಎನ್. ಶ್ರೀನಿವಾಸ 
ಬಿನ್ ನಿಂಗಪ್ಪ 


15 /09 /1962 


ಇತರೆ 


19 /21984 


SSLC 


ಅಕ್ಟೋ - 1981 


ವಾಹನ ಚಾಲಕ 


ಆದೇಶ ಲಭ್ಯ 
ವಿರುವುದಿಲ್ಲ 


29 ವರ್ಷ 
5 ತಿಂಗಳು 


ಪ್ರತಿ ದಿನ 236.50 
+ ಮಾಸಿಕ 
ರೂ 2000 


41 


ಆರ್. ಚಿದಾನಂದಪ್ಪ 
ಬಿನ್ ರುದ್ರಪ್ಪ 


01/ 08 /1957 


ಇತರೆ 


06 / 01 /1984 


SSLC 


ಎಪ್ರಿಲ್ - 1984 


ಲಿಪಿಕ 
ಸಹಾಯಕ 


ಮೇಲಿನಂತೆ 


29 ವರ್ಷ 
1 ತಿಂಗಳು 


ಪ್ರತಿ ದಿನ 
256.50/ - + 
ಮಾಸಿಕ ರೂ 
2000/ 


ಕೆ . ಆರ್. ವೀಣಾ 


42 


20 /7 /1970 


ಇತರೆ 


01 /01/1990 


ಪಿ . ಯು . ಸಿ 


ಡಿಸೆಂಬರ್ - 1988 


ಬೆರಳಚ್ಚುಗಾರರು 


ಮೇಲಿನಂತೆ 


23 ವರ್ಷ 
6ತಿಂಗಳು 


ಮೇಲಿನಂತೆ 


ಬಿನ್ ಕೆ. ರಂಗಪ್ಪ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೩೧ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


ಪಿ. ಕಣುಮಪ್ಪ 
ಬಿನ್ ಪಾಪಯ್ಯ 


18741969 


ಎಸ್‌ಟಿ 


06 / 01/1986 


SSLC 


ಸೆಪ್ಟಂ - 1986 


ಡಿ ಗೂಪ್ 


ಮೇಲಿನಂತೆ 


27 ವರ್ಷ 
10 ತಿಂಗಳು 


ಪ್ರತಿ ದಿನ 
226 .50/ - + 
ಮಾಸಿಕ ರೂ 
2000/ 


14 /12 /1954 


ಎಸ್ಸಿ 


06 / 01/1987 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


ಕೆಂಚಪ್ಪ ಬಿನ್ 
ಕರಿಯಪ್ಪ 
ಜೆ. ಓ. ಸಿದ್ದೇಶಿ ಬಿನ್ 
ಬಸಣ್ಣ 


23 / 2 /1967 


ಎಸ್ . ಟಿ 


12 / 01 /1988 


7ನೇ ತರಗತಿ 


ಎಪ್ರಿಲ್- 1989 


ಮೇಲಿನಂತೆ 


ಮೇಲಿನಂತೆ 


25 ವರ್ಷ 


ಮೇಲಿನಂತೆ 


ವಿ. ಟಿ. ಮಲ್ಲಿಕಾರ್ಜುನ 
ಬಿನ್ ತಿಪ್ಪೇರುದ್ರಪ್ಪ 


29 / 6 / 960 


ಇತರೆ 


02 / 01/1989 


ಬಿಎಸ್ಸಿ 


ಲಿಪಿಕ 
ಸಹಾಯಕ 


ಮೇಲಿನಂತೆ 


24 ವರ್ಷ 


ಪ್ರತಿ ದಿನ ರೂ . 
256.50 / - + 
ರೂ . 2000/ 


47 


ಈ . ರಾಮಪ್ಪ 
ಬಿನ್ ಈರಪ್ಪ 


06 / 01/1965 


ಎಸ್ಸಿ 


04 / 01 /1989 


7ನೇ ತರಗತಿ 


ಅಗಸ್ಟ್ -1978 


ಡಿ ಗ್ರೂಪ್ 


ಮೇಲಿನಂತೆ 


24 ವರ್ಷ 


ಪ್ರತಿ ದಿನ 
226.50/ - + 
ಮಾಸಿಕ ರೂ 
2000/ 


48 . 


02 /04 /1955 


ಎಸ್‌ಸಿ 


02 / 010981 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


32 ವರ್ಷ 


ಮೇಲಿನಂತೆ 


06 / 01 /1963 


06 / 01 /1984 | 


5ನೇ ತರಗತಿ 


- ಎಪ್ರಿಲ್ - 1974 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


ಬಿ. ವೈ . ಹೊನ್ನೂರಪ್ಪ 
ಬಿನ್ ಯಲ್ಲಪ್ಪ 
ಶಿವಣ್ಣ ಬಿನ್ ಚೌಡಪ್ಪ | 
ಎಸ್ . ವಿ . 
ಮಲ್ಲಿಕಾರ್ಜುನ್ 
ಬಿನ್ ವೀರಭದ್ರಪ್ಪ 


50 


06 /03 /1962 


ಇತರೆ 


06 / 010984 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


೧೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


8(a 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


01/ 01 /1963 


ಇತರೆ 


08 / 01 /1987 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


ಜಿ. ವೆಂಕಟೇಶ್ ಬಿನ್ 
ಗೋವಿಂದಪ್ಪ 
ಎನ್. ಟಿ. ರಾಮಚಂದ್ರಪ್ಪ 
ಬಿನ್ ತಿಮ್ಮಪ್ಪ 


20/4 /1968 


ಎಸ್ಸಿ 


04 / 01 /1988 


SSLC 


ಮೇಲಿನಂತೆ 


ಮೇಲಿನಂತೆ 


25 ವರ್ಷ 


ಮೇಲಿನಂತೆ 


53 


ರಾಜಪ್ಪ ಬಿನ್ ಚಿಕ್ಕಪ್ಪ 


07 / 01 /1967 


|| 


ಇತರೆ 


ಇತರೆ 


01 / 01/1990 


SSLC 


ಮಾರ್ಚ್ -1988 


ವಾಹನ ಚಾಲಕ 


ಮೇಲಿನಂತೆ 


23 ವರ್ಷ 


ಪ್ರತಿ ದಿನ ರೂ . 
236. 50 + 
ಮಾಸಿಕ ರೂ 
2000/ 


54 | ಹೆಚ್. ಡಿ . ವೆಂಕಟಸ್ವಾಮಿ 


20/7/1962 


ಇತರೆ 


07 / 01 /1987 


SSLC 


ಮಾರ್ಚ್- 1990 


- 


- 


ಡಿ ಗೂಪ್ 


ಮೇಲಿನಂತೆ 


26 ವರ್ಷ 


ಪ್ರತಿ ದಿನ 
226 .50/ - + 
ಮಾಸಿಕ ರೂ 
2000 / 


31/12 /1962 


ಎಸ್ಸಿ 


01/ 01/1990 


SSLC 


ಮಾರ್ಚ್ - 1982 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 


ಮೇಲಿನಂತೆ 


ಶರಣಪ್ಪ ಬಿನ್ 
ದ್ಯಾಮಪ್ಪ 
ರಾಜಪ್ಪ ಬಿನ್ ಸಿದ್ದಪ್ಪ | 
ಶ್ರೀಮತಿ ನಾಗಮ್ಮ 
ಕೋಂ ಲೇಟ್ ಓಬಯ್ಯ 


20 /51974 


ಇತರೆ 


01/01/1990 


SSLC Fail 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 


ಮೇಲಿನಂತೆ 


10/01 /1954 


ಎಸ್ಸಿ 


02 / 01/1989 


ಅಕ್ಷರಸ್ಥೆ 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ 


ಮೇಲಿನಂತೆ 


ಮಾಸಿಕ ರೂ 


ಪಿ. ನಾಗಪ್ಪ ಬಿನ್ 
ಪರಮೇಶ್ವರಪ್ಪ 


04 /10 /1969 


ಇತರೆ 


01/ 01/1990 


SSLC 


ವಾಹನ ಚಾಲಕ 
ಸಿ ಗ್ರೂಪ್ 


2000/ 
ನೀಡಲಾಗುತ್ತಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೩೩ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ವೃಂದ 


S9 


ಬಿ. ಕೃಷ್ಣಪ್ಪ ಬಿನ್ 
ಬಂಡೆಪ್ಪ 


11 /05 /1971 


ಇತರೆ 


06/ 07 /1989 


SSLC 


ವಾಚರ್‌ 
ಡಿ ಗ್ರೂಪ್ 


ಮೇಲಿನಂತೆ 


ಕೆಂಚಮ್ಮ ಕೋಂ 


08 /08 /1958 


ಇತರೆ 


08 / 01/1986 


ಬಿ . ಎ ಬಿ .ಎಡ್ 


ಎಪ್ರಿಲ್ - 1986 


| 


ಸಿ ಗ್ರೂಪ್ 
ಪದವಿಧರ ಲಿಪಿಕ | ಸಿ ಗ್ರೂಪ್ 
ಸಹಾಯಕಿ 


ಯಾವುದೇ 
ಆದೇಶ ಲಭ್ಯ 
ವಿರುವುದಿಲ್ಲ 


27 ವರ್ಷ 
10 ತಿಂಗಳು 


ಪ್ರತಿ ದಿನ 
256.50/ - + 
ಮಾಸಿಕ ರೂ 
2000 / 


ಅಜ್ಜಪ್ಪ 


ಪ್ರತಿ ದಿನ 
226.50 / - + 


ಹಗಲು 


27 ವರ್ಷ 


ಎಸ್ . ರಂಗನಾಥ್ 
ಬಿನ್ ದ್ಯಾಮಪ್ಪ 


08 /12 /1955 


ಎಸ್‌ಸಿ | 


09 / 01 /1986 


ಬಿ . ಎ 


| 


ಆಗಸ್ಟ್ - 1986 


ಡಿ ಗ್ರೂಪ್ 


ಮೇಲಿನಂತೆ 


ಕಾವಲುಗಾರ 


10 ತಿಂಗಳು 


ಮಾಸಿಕ ರೂ 


2000 / 


17 /6 /1966 


ಇತರೆ 


06/ 01 /1987 


7ನೇ ತರಗತಿ 
ಫೇಲ್ 


ನೆಡುತೋಪು 
ಕಾವಲುಗಾರ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 
1 ತಿಂಗಳು 


ಮೇಲಿನಂತೆ 


01/ 021958 


ಎಸ್‌ಸಿ 


08 / 01/1986 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಜಯಣ್ಣ ಬಿನ್ 
ಪೂಜಾರ್ ನಿಂಗಪ್ಪ 
ಇಸ್ರಾನಾಯ್ಕ ಬಿನ್ 
ಲಚ್ಚಾ ನಾಯ್ಕ 
ಬಸವರಾಜ್ ಬಿನ್ 
ಮಾರಪ್ಪ 
ಜಿ , ಈರಣ್ಣ ಬಿನ್ 


27 ವರ್ಷ 
1 ತಿಂಗಳು 


ಮೇಲಿನಂತೆ 


08 /10 /1957 


ಇತರೆ 


07 / 0 /1988 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


25 ವರ್ಷ 
4 ತಿಂಗಳು 


ಮೇಲಿನಂತೆ 


14 /4 /1965 


ಎಸ್‌ಟಿ 


08 / 01 /1987 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 
1 ತಿಂಗಳು 


ಮೇಲಿನಂತೆ 


ಓಬಣ್ಣ 


ಕೆ. ಟಿ. ಚಿಕ್ಕಣ್ಣ ಬಿನ್ 


26 ವರ್ಷ 


16 / 4 /1955 


ಇತರೆ 


06 / 01 /1987 


SSLC Fail 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ತಿಮ್ಮಯ್ಯ 


1 ತಿಂಗಳು 


೧೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


*) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


11/02 /1962 


ಎಸ್‌ಟಿ 


06 /10 /1987 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 
1 ತಿಂಗಳು 


ಮೇಲಿನಂತೆ 


ಬಿ . ರಂಗನಾಥ ಬಿನ್ 
ಬೈಲಪ್ಪ 
ಸಾಕ್ಲಬಾಯಿ ಕೋಂ 
ಇಸ್ರಾನಾಯ್ಕ 


05 /02 /1958 


ಎಸ್ಸಿ 


05 /02/1988 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


25 ವರ್ಷ 
2 ತಿಂಗಳು 


ಮೇಲಿನಂತೆ 


25 ವರ್ಷ 6 | 


ಟಿ. ಪಾಲಯ್ಯ 
ಬಿನ್ ತಿಪ್ಪಯ್ಯ 


20 / 6 /1968 


ಎಸ್‌ಟಿ 


01 /01 /1988 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಪ್ರತಿ ದಿನ 
226.50/ - + 
ಮಾಸಿಕ ರೂ 
2000 / 


ತಿಂಗಳು 


70 . 


ಕೆ. ನರಸಿಂಹಯ್ಯ 
ಬಿನ್ ಕೆಂಚಪ್ಪ 


01 / 05 /1965 


ಎಸ್ಸಿ 


02 / 01 /1986 


4ನೇ ತರಗತಿ 


ನೆಡುತೋಪು 
ಕಾವಲುಗಾರ 


ಡಿ ಗ್ರೂಪ್ 


ಆದೇಶ ಲಭ್ಯ 
ವಿರುವುದಿಲ್ಲ 


29 ವರ್ಷ 


ಪ್ರತಿ ದಿನ 
226 .50/ - + 
ಮಾಸಿಕ ರೂ 
2000 / 


09 /10 /1966 


ಎಸ್ಸಿ 


04 / 01 /1989 


| 


9ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ | 


24 ವರ್ಷ 


ಮೇಲಿನಂತೆ 


06 / 01 /1955 


ಎಸ್ಸಿ 


02 /01 / 1986 


SSLC 


ಪಿ . ಯು . ಸಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ 


ಮೇಲಿನಂತೆ 


ಕೆ . ಹೆಚ್ . ಗಂಗಾಧರ್ 
ಬಿನ್ ಹನುಮಂತಪ್ಪ 
ಎಂ . ಸಣ್ಣರಂಗಪ್ಪ 
ಬಿನ್ ಮಾರಪ್ಪ 
ರಾಮದಾಸಪ್ಪ ಬಿನ್ 
ಬಂಜಪ್ಪ 
ಸೈಯದ್ ಅಲ್ಲಾಬಕ್ಷಿ 
ಬಿನ್ ಸೈಯದ್ 
ರಸೂಲ್ 


30/8/1954 


ಎಸ್ಟಿ 


01 /02 /1988 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


25 ವರ್ಷ 


ಮೇಲಿನಂತೆ 


05/05/1954 


ಇತರೆ 


02 / 01/1986 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೩೫ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


ಪಿ . ವಿ . ಸುಜಾತ 


ಬರವಣಿಗೆ 


15 


20 /5 /1963 


ಇತರೆ 


27 /1990 


ಬಿ . ಎ . ಬಿ .ಎಡ್ 


ಸಿ ಗೂಪ್ 


ಮೇಲಿನಂತೆ 


23 ವರ್ಷ 


ಪ್ರತಿ ದಿನ 
256.50 / - + 
ಮಾಸಿಕ ರೂ 
2000 / 


ಕೋಂ ಸುಬ್ರಮಣ್ಯ 


ಸಹಾಯಕ 


76 . 


ಹಂಪಣ್ಣ ಬಿನ್ 
ಸುಬ್ಬಣ್ಣ 


06 / 01/ 965 


ಇತರೆ 


07 / 021984 


1 ನೇತರಗತಿ 


ನೆಡುತೋಪು 
ಕಾವಲುಗಾರ 


ಡಿ ಗ್ರೂಪ್ 


ಮೇಲಿನಂತೆ 


27 ವರ್ಷ 


ಪ್ರತಿ ದಿನ 
226 .50/ - + 
ಮಾಸಿಕ ರೂ 
2000 / 


ಎ . ಬಿ. ಚಂದ್ರಪ್ಪ 
ಬಿನ್ ಭೈರಪ್ಪ 


28/ 7 /1959 


ಇತರೆ 


06/ 01/1984 


6ನೇತರಗತಿ 


- 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


ಬಿ . ಮಲ್ಲಿಕಾರ್ಜುನ 
ಬಿನ್ ಬಸಪ್ಪ 


06/ 01/1964 


| 


ಇತರೆ 


06/ 01 /1984 


ಬಿ . ಎ 


ಲಿಪಿಕ ಸಹಾಯಕ | 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಪ್ರತಿ ದಿನ 
256.50/ - + 
ಮಾಸಿಕ ರೂ 
2000 / 


ಎಲ್. ಬಿ . ಶಿವಪ್ಪ 
ಬಿನ್ ಬಸಪ್ಪ 


15 /9 /1955 


ಇತರೆ 


07/ 01/1984 


SSLC Fail 


ನೆಡುತೋಪು 
ಕಾವಲುಗಾರ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಪ್ರತಿ ದಿನ 
226.50/ - + 
ಮಾಸಿಕ ರೂ 
2000/ 


ಸಣ್ಣ ಹನುಮಂತಪ್ಪ 
ಬಿನ್ ನರಸಿಂಹಪ್ಪ 


22 /3/1963 


ಎಸ್‌ಟಿ 


08 / 01 /1984 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ದಿನಕ್ಕೆ 226.50 
+ ಮಾಸಿಕ ರೂ 
2000. ಜನ 


೧೧೩೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


#(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ದಿನಾಂಕದ ಕಛೇರಿ 

ದಾಖಲೆಗಳಲ್ಲಿ 
22 - 03 - 1963 
ಎಂದು ಇದ್ದು 
ಕೋರ್ಟ್ 

ನೋಟರಿ 
ಅಫಿಡವಿಟ್ ಪ್ರಕಾರ 
05 - 07 -1963 
ಆಗಿರುತ್ತದೆ. 

ಪ್ರತಿ ದಿನ 
226.50/ - + 
ಮಾಸಿಕ ರೂ 
2000/ 


8 ] 


ದುರ್ಗಪ್ಪ ಬಿನ್ 
ಕರಿಯಪ್ಪ 


28 / /1968 


ಎಸ್ಸಿ 


14 /07 /1984 


2ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಇ . ರಾಮದಾಸ್ ಬಿನ್ 


10 / 01 /1966 


ಎಸ್ ಸಿ 


06 / 01/1984 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


ಈಶ್ವರಪ್ಪ 


06 /12 /1967 


ಇತರೆ 


07 / 021985 


SSLC 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


ಕೆ . ಇ . ಗಂಗಾಧರ 
ಬಿನ್ ಈಶ್ವರಪ್ಪ 
ಶಂಕರಮೂರ್ತಿ 
ಬಿನ್‌ ಪಾಪಯ್ಯ 


02 / 03 /1963 


ಎಸ್ಟಿ 


06 / 010984 


5ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


ಎಸ್ . ಎಸ್. ಆರ್. 


ಬಿ . ರಾಜಪ್ಪ ಬಿನ್ 
ಭೈರಪ್ಪ 


15 /12 /1960 


- ಎಸ್ಸಿ 


ಎಸ್ಸಿ 


06/ 02 /1984 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಆರ್ ದರದಲ್ಲಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೩೭ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ 
ವಿವರದೊಂದಿಗೆ) | (ವೇತನ, ಇತರೆ... 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


ದಿನಕ್ಕೆ 226.50 
ರಂತೆ ಸರ್ಕಾರಿ 
ಆದೇಶದನ್ವಯ 

ಮಾಸಿಕ ರೂ 
2000 . ರಂತೆ ಸದರಿ 

ದಿನಗೂಲಿ 
ನೌಕರರು ಜನ್ಮ 
ದಿನಾಂಕದ ಕಛೇರಿ 
ದಾಖಲೆಗಳಲ್ಲಿ 


15 -12 - 1960 
ಎಂದು ಇದ್ದು 
ಕೋರ್ಟ್ 

ನೋಟರಿ 
ಅಫಿಡವಿಟ್ ಪ್ರಕಾರ 
01/02 /1965 
ಆಗಿರುತ್ತದೆ. 


ಪ್ರತಿ ದಿನ 
226.50/ - + 


86. 


ಜಯಮ್ಮ ಬಿನ್ 
ಕೇಶವನಾಯ್ಕ 


15 /10/1964 


ಎಸ್‌ಸಿ | 


07 /021982 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


31 ವರ್ಷ 


ಮಾಸಿಕ ರೂ 


2000 / 


೧೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


೫ 
) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ಹನುಮಂತಪ್ಪ 


06 / 01 /1958 


ಎಸ್ ಸಿ 


08 /01 /1985 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


ಬಿನ್ ಕರಿಯಪ್ಪ 


88 


ಟಿ. ರಾಜಪ್ಪ 
ಬಿನ್ ತಿಮ್ಮಪ್ಪ 


07/ 01 /1964 


ಇತರೆ 


08 / 01/1986 


| 


4 ನೇತರಗತಿ 


- ಎಪ್ರಿಲ್-1975 


ನೆಡುತೋಪು 
ಕಾವಲುಗಾರ 


ಡಿ ಗ್ರೂಪ್ 


ಆದೇಶ ಲಭ್ಯ 
ವಿರುವುದಿಲ್ಲ 


27 ವರ್ಷ 


ಪ್ರತಿ ದಿನ ರೂ . 
226 .50 / - + 
ಮಾಸಿಕ ರೂ 
2000/ 


ಇತರೆ 


11 / 01/1987 


| 4 ನೇ ತರಗತಿ 


ಎಪ್ರಿಲ್ - 1964 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


ಎಸ್‌ಟಿ| 


11 /01 /1987 


4 ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


ಶಿವಣ್ಣ ಬಿನ್ 

02/04 /1958 
ಕರಿರಂಗಪ್ಪ 
ಶ್ರೀನಿವಾಸ ಬಿನ್ 

08 /10 / 969 
ಕರಿಯಪ್ಪ 
ಕರಿಯಪ್ಪ ಬಿನ್ ಮಲ್ಲಪ್ಪ | 02 / 01 /1966 
ಡಿ. ಎಂ . ಕಾಡಪ್ಪ 

07 / 01/1969 
ಬಿನ್ ದೊರೆ ಮುದ್ದಪ್ಪ 
ತಿಪ್ಪೇಸ್ವಾಮಿ ಬಿನ್ 

08 / 01 /1965 
ಕರಿಯಪ್ಪ 


ಇತರೆ 


15 / 3 /1982 


| 


1 ನೇ ತರಗತಿ 


ಜೂನ್- 1973 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ | 26 ವರ್ಷ 


| | 


ಮೇಲಿನಂತೆ 


ಇತರೆ 


03 /01 /1987 


SSLC 


ಅಕ್ಟೋ - 1989 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


ಎಸ್ಸಿ 


06 / 01 /1988 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


25 ವರ್ಷ 


ಮೇಲಿನಂತೆ 


ಕುಮಾರ್ ಬಿನ್ 
ರಂಗಪ್ಪ 


24/6 /1969 


04 / 01 / 985 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


ಎನ್. ಮಂಜಪ್ಪ 
ಬಿನ್ ನಾಗಪ್ಪ 


06 / 01 /1965 


ಇತರೆ 


04 / 01/1986 | 


7 ನೇ ತರಗತಿ 


ಎಪ್ರಿಲ್ -1980 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೩೯ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ನೇಮಕಗೊಂಡ 
ಹುದ್ದೆ ಹಾಗೂ 

ಪ್ರಸ್ತುತ 
ವೃಂದ ( ಸದರಿ 

ನಿರ್ವಹಿಸುತ್ತಿರುವ 
ಹುದ್ದೆಗೆ ವೃಂದ & 

ಹುದ್ದೆ ಹಾಗೂ 
ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 
ಮೇಲಿನಂತೆ | ಮೇಲಿನಂತೆ | 


ಒಟ್ಟು ದಿನಗೂಲಿ 
ಸೇವೆ (ಸೇವಾ 

ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 
ಈ ಬಗ್ಗೆ ಷರಾ 
( ವೇತನ, ಇತರೆ..) 


ಹೆಸರು 


ದಿನಾಂಕ 


ವೃಂದ 


02/ 01 /1969 


ಇತರೆ 


25 / 3 /1982 


SSLC 


ಅಕ್ಟೋ - 1989 


ಮೇಲಿನಂತೆ 


| 


30 ವರ್ಷ 


| 


ಮೇಲಿನಂತೆ 


30/4 /1969 


ಎಸ್‌ಟಿ 


15 / 3 /1982 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


30 ವರ್ಷ 


ಮೇಲಿನಂತೆ 


ನಿಂಗಪ್ಪ ಬಿನ್ ಮಲ್ಲಪ್ಪ 
ಜಿ . ಗೋವಿಂದಪ್ಪ ಬಿನ್ 
ಗವಿರಂಗಪ್ಪ 
ದೇವರಾಜ್ ಬಿನ್ 
ಕರಿಯಪ್ಪ 
ಹೆಚ್ . ಆರ್ 
ಬಸವರಾಜ್ ಬಿನ್ 
ರಾಮಯ್ಯ 


04 /05 /1970 


ಎಸ್ಟಿ 


15/3 /1982 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


30 ವರ್ಷ 


ಮೇಲಿನಂತೆ 


7ನೇ ತರಗತಿ 


18 / 6 /1962 


ಇತರೆ 


15/3/1982 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


30 ವರ್ಷ 


ಮೇಲಿನಂತೆ 


ಫೇಲ್ 


100 


ಜೆ. ನಿಂಗಣ್ಣ ಬಿನ್ 
ಜೋಗಣ್ಣ 


03 / 09 963 


ಎಸ್ಟಿ 


04 / 01 /1988 


ಬಿ . ಎ 


ಬರವಣಿಗೆ 
ಸಹಾಯಕ 


ಸಿ ಗೂಪ್ 


ಮೇಲಿನಂತೆ 


24 ವರ್ಷ 


ಪ್ರತಿ ದಿನ ರೂ . 
256.50/ - + 
ಮಾಸಿಕ ರೂ . 
2000 / 


101 


ಪಿ. ಪೋತಾನಾಯ್ಕರ್ 
ಬಿನ್ ಪಳನಿ ನಾಯ್ಕರ್ 


22 /7 /1960 


ಎಸ್‌ಟಿ 


04/ 01 /1987 


7ನೇತರಗತಿ 


| 


- 


| ವಾಹನ ಚಾಲಕ | ಮೇಲಿನಂತೆ 


ಮೇಲಿನಂತೆ 


24 ವರ್ಷ 


ಪ್ರತಿ ದಿನ ರೂ . 
266 . 50 / - + 
ಮಾಸಿಕ ರೂ 
2000 / 


102 


ಶ್ರೀ ತಿಪ್ಪಯ್ಯ ಬಿನ್ 
ಪಾಲಯ್ಯ 


07 / 01 /1956 


ಪರಿಶಿಷ್ಟ 
ಪಂಗಡ 


08 / 01 / 1984 


ಅನಕ್ಷರಸ್ಥ 


ಅನಕ್ಷರಸ್ಥ 


ನೆಡುತೋಪು 
ಕಾವಲುಗಾರರು 


ಡಿ ಗ್ರೂಪ್ 


ಆದೇಶವು 
ಲಭ್ಯವಿರುವುದಿಲ್ಲ 


29 ವರ್ಷಗಳು 


ಪ್ರತಿ ದಿನ ರೂ . 
226.50/- + 
ಮಾಸಿಕ ರೂ 
2000/ 


103 


ಶ್ರೀಸೂರಯ್ಯ ಬಿನ್ 
ಕಾಟಯ್ಯ 


11 /12 /1958 


ಪರಿಶಿಷ್ಟ 
ಪಂಗಡ 


08 / 01/1984 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷಗಳು 


ಮೇಲಿನಂತೆ 


೧೧೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


*) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


28 ವರ್ಷ 11 


104 


ಶ್ರೀಎಂ.ಪಾಲಯ್ಯ ಬಿನ್ 
ದೊಣ್ಣೆ ಪಾಲಯ್ಯ 


20 /7 /1958 


ಪರಿಶಿಷ್ಟ 
ಪಂಗಡ 


09 / 01/1984 


4 ನೇ ತರಗತಿ 

ಅನುತ್ತೀರ್ಣ 
( ದಿ : 16.12.1969 ) 


4 ನೇ ತರಗತಿ 
ಅನುತ್ತೀರ್ಣ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ತಿಂಗಳುಗಳು 


105 


06 /01/1963 


ಪರಿಶಿಷ್ಟ 
ಪಂಗಡ 


10/ 01/1984 


ಅನಕ್ಷರಸ್ಥ 


ಅನಕ್ಷರಸ್ಥ 


ಕಾವಲುಗಾರರು 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 10 
ತಿಂಗಳುಗಳು 


ಮೇಲಿನಂತೆ 


28 ವರ್ಷ 8 


06 / 01 /1966 


ಪರಿಶಿಷ್ಟ 
ಪಂಗಡ 


12 /01 /1984 


3 ನೇ ತರಗತಿ 
ಅನುತ್ತೀರ್ಣ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ತಿಂಗಳುಗಳು 


ಶ್ರೀ ಅಂಜೀನಯ್ಯ 
ಬಿನ್ ತಿಪ್ಪಯ್ಯ 
ಶ್ರೀ ಎಂ . ಓಬಳೇಶಿ 
ಬಿನ್ ಮಾದಯ್ಯ 
ಶ್ರೀ ಎ . ಜಿ. ಬಸವರಾಜ 
ಬಿನ್ ಗಂಗಣ್ಣ 
ಶ್ರೀಮಹಬೂಬ್ 
ಸುಬಾನ್ ಬಿನ್ 
ಅಬ್ದುಲ್ 


3 ನೇ ತರಗತಿ 
ಅನುತ್ತೀರ್ಣ 
5 ನೇ ತರಗತಿ 
ಅನುತ್ತೀರ್ಣ 


107 


03/02 /1961 


ಪ್ರವರ್ಗ 3ಬಿ 


12 /01 /1984 


5 ನೇ ತರಗತಿ | 
ಅನುತ್ತೀರ್ಣ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 8 
ತಿಂಗಳುಗಳು 


ಮೇಲಿನಂತೆ 


108 


06 / 01/1963 


ಪ್ರವರ್ಗ2ಬಿ 


12 / 01 /1984 


7 ನೇ ತರಗತಿ 
ಉತ್ತೀರ್ಣ 


7 ನೇ ತರಗತಿ 
ಉತ್ತೀರ್ಣ 


| ರಾತ್ರಿ ಕಾವಲುಗಾರ 

" ಡಿ " ಗ್ರೂಪ್ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 8 
ತಿಂಗಳುಗಳು 


ಮೇಲಿನಂತೆ 


28 ವರ್ಷ 


11 


109 


06 / 01 /1967 


ಪ್ರವರ್ಗ 2ಎ 


08 / 01 /1985 


SSLC Fail 


ಎಸ್. ಎಸ್ .ಎಲ್. ಸಿ 

ಉತ್ತೀರ್ಣ 
(10.05.1989) 


ಕಛೇರಿ ಕೆಲಸ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಶ್ರೀ ಸಣ್ಣ ತಮ್ಮಪ್ಪ 
(ಎಸ್. ಸಿ. ವಗ್ಗರ್) 
ಬಿನ್ ಚಂದ್ರಪ್ಪ 
ಶ್ರೀ ಮತಿ ಜಯಮ್ಮ . 
ಕೋಂ ನಾಗರಾಜ್ 


ತಿಂಗಳುಗಳು 


06 /01 /1967 


ಪರಿಶಿಷ್ಟ 
ಪಂಗಡ 


08 / 01 /1985 


1 ನೇ ತರಗತಿ 
ಉತ್ತೀರ್ಣ 


1 ನೇ ತರಗತಿ 
ಉತ್ತೀರ್ಣ 


ಸಸ್ಯಕ್ಷೇತ್ರದ 
ಉಸ್ತುವಾರಿ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 11 
ತಿಂಗಳುಗಳು 


ಮೇಲಿನಂತೆ 


ಶ್ರೀ ಜೋಮ್ಲಯ್ಯ ಬಿನ್ 
ಈರಣ್ಣ 


07 /04/1960 


ಪ್ರವರ್ಗ -1 


10 /01 / 985 


ಅನಕ್ಷರಸ್ಥ 


ಅನಕ್ಷರಸ್ಥ 


ಬೀಟು 
ಕಾವಲುಗಾರರು 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ 10 
ತಿಂಗಳುಗಳು 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೪೧ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ ಪ್ರಸ್ತುತ ವಿದ್ಯಾರ್ಹತೆ 

ಅಭ್ಯರ್ಥಿಯ ಹಾಗೂ ಪಡೆದ 
ವಿದ್ಯಾರ್ಹತೆ ಮತ್ತು | ದಿನಾಂಕ 
ಪಡೆದ ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ , ಇತರೆ.) 


ಹೆಸರು 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ ) 
ನೆಡುತೋಪು 
ಕಾವಲುಗಾರರು 
" ಡಿ " ಗ್ರೂಪ್ 


ದಿನಾಂಕ 


ಶ್ರೀ ಓ . ಓಬಣ ಬಿನ್ 
ಪಿ. ಪಾಲಯ್ಯ 


06 / 01 /1966 


ಪರಿಶಿಷ್ಟ 
ಪಂಗಡ 


01 /01/1986 


SSLC Fail 


ಎಸ್. ಎಸ್ . ಎಲ್. ಸಿ 

ಉತ್ತೀರ್ಣ 
( ದಿ: 10.11.1989 ) 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 7 
ತಿಂಗಳುಗಳು 


ಮೇಲಿನಂತೆ 


ಶ್ರೀ ಬಿ .ಎನ್. 
ಖಾಜಾಹುಸೇನ್ 
ಸಾಹೇಬ್ ಬಿನ್ 
ನಬೀಸಾಬ್ 


25 /1964 


ಪ್ರವರ್ಗ 2ಬಿ | | 


06 / 01/1986 


SSLC Fail 


ಎಸ್. ಎಸ್. ಎಲ್. ಸಿ 

ಉತ್ತೀರ್ಣ 
( ದಿ: 10. 11 .1989) 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 2 
ತಿಂಗಳುಗಳು 


ಮೇಲಿನಂತೆ 


114 


24 / 0 /1967 


ಪರಿಶಿಷ್ಟ 
ಪಂಗಡ 


06 / 01 /1986 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 2 
ತಿಂಗಳುಗಳು 


ಮೇಲಿನಂತೆ 


06 /01/1965 


ಪರಿಶಿಷ್ಟ ಜಾತಿ 


08 / 01 /1987 


SSLC Fail 


ಎಸ್.ಎಸ್.ಎಲ್. ಸಿ 
ಅನುತ್ತೀರ್ಣ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


25 ವರ್ಷಗಳು 


ಮೇಲಿನಂತೆ 


ಶ್ರೀ ಸಣ್ಣ ಪಾಲಯ್ಯ 
ಬಿನ್‌ಬಡೆ ಪಾಲಯ್ಯ 
ಶ್ರೀ ಆರ್. 
ಸಣ್ಣಹೊನ್ನೂರಪ್ಪ 
ಬಿನ್ ರಾಮಪ್ಪ 
ಶ್ರೀ ಎನ್. ಎಂ . 
ಬೊಮ್ಮಯ್ಯ 
ಬಿನ್ ಎಂ ಬೊಮ್ಮಯ್ಯ 
ಶ್ರೀ ಕೆ. ಎಂ . 
ಮಂಜುನಾಥ್ ಬಿನ್ 
ಸಿದ್ದವೀರಯ್ಯ 


01/01 /1962 


ಪರಿಶಿಷ್ಟ 
ಪಂಗಡ 


08/ 01 /1987 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


25 ವರ್ಷಗಳು 


ಮೇಲಿನಂತೆ 


ಬೀಟು 


20 /5 /1960 


ಪ್ರವರ್ಗ 3ಬಿ 


11/01 1987 


7 ನೇ ತರಗತಿ 

ಅನುತ್ತೀರ್ಣ 
( ದಿ: 10 . 04.1976) 


7 ನೇ ತರಗತಿ 
ಅನುತ್ತೀರ್ಣ 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ 9 
ತಿಂಗಳುಗಳು 


ಮೇಲಿನಂತೆ 


ಕಾವಲುಗಾರರು 


118 


ಶ್ರೀ ಚಂದ್ರಣ್ಣ ಬಿನ್ 
ಗೃಡಿ ಮಲ್ಲಪ್ಪ 


13 / 8 /1968 


ಪರಿಶಿಷ್ಟ 
ಪಂಗಡ 


10/ 01/1988 


ಅನಕ್ಷರಸ್ಥ 


ಅನಕ್ಷರಸ್ಥ 


ನೆಡುತೋಪು 
ಕಾವಲುಗಾರರು 
" ಡಿ " ಗ್ರೂಪ್ 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 10 
ತಿಂಗಳುಗಳು 


ಮೇಲಿನಂತೆ 


೧೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


*) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) | 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 
ಸೇವೆ (ಸೇವಾ 

ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 
ಈ ಬಗ್ಗೆ ಷರಾ 
( ವೇತನ, ಇತರೆ..) 


ಹೆಸರು 


ದಿನಾಂಕ 


| 


ಪರಿಶಿಷ್ಟ 


ಬೀಟು 


119 


08 /01 /1960 


10 / 01 /1988 


SSLC Fail 


ಎಸ್.ಎಸ್.ಎಲ್. ಸಿ 
ಉತ್ತೀರ್ಣ 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 6 
ತಿಂಗಳುಗಳು 


ಮೇಲಿನಂತೆ 


ಪಂಗಡ 


ಕಾವಲುಗಾರರು 


ಪರಿಶಿಷ್ಟ 


120 


06 /01 /1966 


05 / 01 /1989 


5 ನೇ ತರಗತಿ ಉತ್ತೀರ್ಣ 

( ದಿ : 10 .04.1973) 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಶ್ರೀ ಜಿ. ಕೃಷ್ಣಮೂರ್ತಿ 
ಬಿನ್ ತಿಪ್ಪೇಸ್ವಾಮಿ 
ಶ್ರೀ ಗಂಗಾಧರಯ್ಯ 
ಬಿನ್ ಭೀಮಯ್ಯ 
ಶ್ರೀ ಎನ್. ಬಿ 
ಗಂಗಮೂರ್ತಿ ಬಿನ್ 
ಬಸಪ್ಪ 


23 ವರ್ಷ 3 
ತಿಂಗಳುಗಳು 


ಮೇಲಿನಂತೆ 


ಪಂಗಡ 


121 


06 / 05 /1971 


ಪರಿಶಿಷ್ಟ 
ಪಂಗಡ 


12 / 01 /1989 


SSLC Fail 


ಎಸ್.ಎಸ್. ಎಲ್. ಸಿ 

ಉತ್ತೀರ್ಣ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 8 
ತಿಂಗಳುಗಳು 


ಮೇಲಿನಂತೆ 


ದಾವಣಗೆರೆ ವಿಭಾಗ, ಬಳ್ಳಾರಿ 


122 


ಎನ್. ಎಂ . ಶಿವಸ್ವಾಮಿ 
ಬಿನ್ ನಿಂಗಪ್ಪ 


15/ 07/ 1959 


ಇತರೆ 


01/ 02 / 1988 


4ನೇ ತರಗತಿ 


4ನೇ ತರಗತಿ 


ಎಂ . ಆರ್‌. ದಿನಗೂಲಿ ನೌಕರ 


247.00/ತಿಂಗಳಿಗೆ 


26. 


7095 + 2000 


ಟಿ. ರಮೇಶ ಬಿನ್ 


123 


01/ 06/ 1967 


ಎಸ್ . ಸಿ . 


01/ 04/1988 


10ನೇ ತರಗತಿ 


10ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ | 


240 .00 /ತಿಂಗಳು 


6795 + 2000 


ತಿಮ್ಮಣ್ಣ 


124 


ರಜಾಕ್‌ಸಾಬ್ ಬಿನ್ 
ಬಾಬುಲಾಲ್ ಸಾಬ್ 


26 / 09 /1966 


ಇತರೆ 


31/12 /1987 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


240.00 /ತಿಂಗಳು 


6795 + 2000 


20/ 05 /1963 


ಎಸ್. ಸಿ. 


01/ 09 / 1987 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


240.00/ ತಿಂಗಳು 


6795 + 2000 


126 . 


ಮೈಲಪ್ಪ ಕೆ ತಾಯಿ 
ದುರುಗಮ್ಮ 
ನಿಂಗಪ್ಪ ಬಿನ್ ಸಿದ್ದಪ್ಪ 
ಟಿ . ಹೆಚ್ . ಭೀಮಪ್ಪ 
ಬಿನ್ ಹಲುರಪ್ಪ 


10 / 06/ 1958 


ಎಸ್. ಟಿ 


01/ 08/ 1988 


5ನೇ ತರಗತಿ 


5ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


240.00/ ತಿಂಗಳು 


6795 + 2000 


127 


01 / 06 / 1966 


ಎಸ್ . ಟಿ 


17 / 09/1987 


SSLC 


10ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


240 .00 /ತಿಂಗಳು 


6795 + 2000 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೪೩ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) ( ವೇತನ, ಇತರೆ..) 


ಹೆಸರು 


ದಿನಾಂಕ 


ವೃಂದ 


128 


01/ 06 /1967 


ಎಸ್ . ಸಿ . 


01/ 08/ 1985 


SSLC 


10ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


240.00 / ತಿಂಗಳು 


27 


6795 + 2000 


18 / 06/ 1959 


ಇತರೆ 


01 / 05 / 1984 


4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


240. 00 / ತಿಂಗಳು 


6795 + 2000 


ಎ . ಡಿ. ಮಹಾಂತೇಶ 
ಬಿನ್ ಲೋಕಪ್ಪ 
ಕೆ. ಜಿ . ರಂಗನಾಥ 
ಬಿನ್ ಗಿಡ್ಡಹಾಲಪ್ಪ 
ಶಿವಪ್ಪ ಬಿನ್ 
ರಾಮಪ್ಪ 
ರತ್ನಮ್ಮ ತಾಯಿ 
ಹನುಮಮ್ಮ 


01/12/1965 


ಇತರೆ 


01/ 08/ 1987 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


240.00/ ತಿಂಗಳು 


6795 + 2000 


25/ 04/1958 


ಎಸ್ . ಸಿ . 


01/10/ 1984 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


240.00/ ತಿಂಗಳು 


6795 + 2000 


ಎ . ಮಲಿಕ್‌ಸಾಬ್ ಬಿನ್ 
ಆಮೀನ್ ಸಾಬ್ 


05 / 06 / 1966 


ಇತರೆ 
( ಪ್ರವರ್ಗ || 

ಬಿ ) 


01/ 01/1989 


5ನೇ ತರಗತಿ 


5ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


247.00 / ತಿಂಗಳು 


25 


7095 + 2000 


ಬಿ . ಮಂಜುನಾಥ ಬಿನ್ 
ಬಸಪ್ಪ 


01/ 06/1963 


ಇತರೆ 


20/12 /1989 


ಬಿ . ಎ . 


ಬಿ. ಎ . 


ಮೇಲಿನಂತೆ 


ಮೇಲಿನಂತೆ 


247. 00 /ತಿಂಗಳು 


25 


7695 + 2000 


ಜಿ.ಆರ್. ಮಧುಸುದನ್ 
ಬಿನ್ ರಮೇಶ 


16 /11/ 1971 


ಇತರೆ 
( ಪ್ರವರ್ಗ || | 

ಎ ) 


14/12/1989 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


247. 00 /ತಿಂಗಳು 


25 


7095 + 2000 


ಇತರೆ 


ಎಸ್.ಹೆಚ್ . ಶಿವಪ್ಪ 
ಬಿನ್ ಸಿದ್ದಪ್ಪ 


20/ 07 / 1971 


10 / 11/ 1989 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


240. 00 / ತಿಂಗಳು 


25 


( ಪ್ರವರ್ಗ || 

ಎ ) 


6795 + 2000 


136 


ಎಂ .ಕೆ. ಸ್ವಾಮಿ ಬಿನ್ 
ಮಹದೇವಪ್ಪ 


07 / 07 / 1967 


ಎಸ್. ಸಿ . 


25 /09 /1989 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


240.00/ ತಿಂಗಳು 


25 


6795 + 2000 


೧೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


೫ 
) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) | 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


ನೂರ್ ಅಹಮ್ಮದ್ 


137 


ಬಿನ್ 


13/ 02/1965 


ಇತರೆ 


01/ 04 /1988 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


240 .00 / ತಿಂಗಳು 


- 


26 


6795 + 2000 


ದಾದಮಿಯಾಸಾಬ್ 


138 


ಎನ್. ಆರ್ . ನಾಗರಾಜ 
ಬಿನ್ ರಾಮಪ್ಪ 


15 / 08 /1975 


ಇತರೆ 
( ಪ್ರವರ್ಗ || 

ಎ ) 


- / - | 
1988 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


240.00/ ತಿಂಗಳು 


- 26 


6795 + 2000 


139 


04 / 06 / 1967 


ಎಸ್ . ಸಿ . 


25 / 05 / 1989 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


240. 00 / ತಿಂಗಳು 


- 25 | 


6795 + 2000 


ಹೆಚ್. ಡಿ. ತಿಮ್ಮಪ್ಪ 
ಬಿನ್ ದೊಡ್ಡಬಸಪ್ಪ 
ಟಿ . ವೆಂಕಟೇಶ 


140 


12/ 01/1965 


ಇತರೆ 


01/ 06 / 1988 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


240. 00/ ತಿಂಗಳು 


6795 + 2000 


ಬಿನ್ ತಿಮ್ಮಣ್ಣ 


ಹಾಲೇಶಿ ಬಿನ್ 


141 


10 / 11/1965 


ಎಸ್.ಸಿ. 


28/12/1989 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


240.00 / ತಿಂಗಳು 


6795 + 2000 


ದಂಡ್ಯಪ್ಪ 


ಎಲ್. ಸಣ್ಣಪ್ಪ ಬಿನ್ 


- | 


- | 


142 


06 / 04 /1964 


ಎಸ್ . ಟಿ . 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


240 .00 / ತಿಂಗಳು 


6795 +2000 


ಲಿಂಗಣ್ಣ 


1987 


143 


ಹೆಚ್. ಡಿ. ತಿಪ್ಪಣ್ಣ 
ಬಿನ್ ದೊಡ್ಡಬಸಪ್ಪ 


04 /10 / 1966 


ಎಸ್. ಸಿ . 


20 / 12 / 1984 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


240.00 / ತಿಂಗಳು 


28 


6795 + 2000 


ನೆಡುತೋಪು 
ಕಾವಲುಗಾರ 


144 


| 


ಎ . ಟಿ.ಶರಣಪ್ಪ 


06 / 01/1971 


ಸಾಮಾನ್ಯ 


07 / 01/1989 


ಪಿ . ಯು . ಸಿ 


ಪಿ . ಯು . ಸಿ 


ದಿನಗೂಲಿ 


294 = 00 


23ವರ್ಷ 


6795 + 2000 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೪೫ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


ರಾತ್ರಿ 
ಕಾವಲುಗಾರ 


145 | ಸೋಮಲಿಂಗಪ್ಪ 


ಹಿಂದುಳಿದ 
ವರ್ಗ 


10 / 01 /1970 


01/ 01/ 1988 


4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


294 = 00 


24ವರ್ಷ 


6795 + 2001 


146 ಎಂ.ಭೀಮಪ್ಪ 


ನೆಡುತೋಪು 
ಕಾವಲುಗಾರ 


ಪರಿಶಿಷ್ಟ 
ಪಂಗಡ 


06/ 01/1963 


07/ 01/ 1986 


3ನೇ ತರಗತಿ 


3ನೇ ತರಗತಿ 


ಮೇಲಿನಂತೆ 


241 = 00 


26ವರ್ಷ 


6795 + 2002 


147 | ಕೆ. ವಿ . ಬಸವರಾಜ 


04 / 06 /1966 


ಪರಿಶಿಷ್ಟ 
ಪಂಗಡ 


01 / 01/1985 


2ನೇ ತರಗತಿ 


2ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


240 = 00 


27ವರ್ಷ 


6795 + 2003 


148 


ಜಾನ್‌ಮಾಕ್ಷಿ 
ಕ್ಯಾಸ್ತಲಿನೋ 


14 / 9 / 1962 


ಸಾಮಾನ್ಯ 


10/ 01/1987 


SSLC 


SSLC 


ಮೇಲಿನಂತೆ 


ಕಛೇರಿ 
ಸಹಾಯಕ ಸಿ 


247 = 00 


25ವರ್ಷ 


6795 + 2004 


149 


ಶ್ರೀ ಇ. ಟಿ ಕೆಂಚಪ್ಪ 
ತಂದೆ ಲೇಟ್ ಲಕ್ಕಪ್ಪ 


05 / 021968 


ಹಿಂದೂ 
( ಕುರುಬ) 
ಪ್ರವರ್ಗ - 2ಎ 


05 / 01 /1985 


ಅನಕ್ಷರಸ್ಥರು 


ಅನಕ್ಷರಸ್ಥರು 


ಮೇಲಿನಂತೆ 


ಅರಣ್ಯ ವೀಕ್ಷಕ 


240 = 00 


28 ವರ್ಷ 


6795 + 2000 


150 


ಶ್ರೀ ಏಕಾಂಬಿನಾಯ್ಕ 
ತಂದೆ ಲೇಟ್ 
ಪುಟ್ಟುನಾಯ್ಕ 


08 / 01 /1967 


ಪರಿಶಿಷ್ಟ ಜಾತಿ 
( ಲಂಬಾಣಿ) 


1 - 4 -1986 


ಅನಕ್ಷರಸ್ಥರು 


ಅನಕ್ಷರಸ್ಥರು 


ಮೇಲಿನಂತೆ 


ಮೇಲಿನಂತೆ 


240 = 00 


27 ವರ್ಷ 


6795 + 2000 


151 


ಶ್ರೀ ಕೆಂಚಪ್ಪ ತಂದೆ 
ನಿಂಗಪ್ಪ 


04/ 08 /1968 


1 -5 - 1986 


ಅನಕ್ಷರಸ್ಥರು 


ಅನಕ್ಷರಸ್ಥರು 


ಮೇಲಿನಂತೆ 


ಮೇಲಿನಂತೆ 


240 = 00 


27 ವರ್ಷ 


6795 + 2000 


ಹಿಂದೂ 
(ಕುರುಬ) 
ಪ್ರವರ್ಗ -2ಎ 
ಪರಿಶಿಷ್ಟ 
ಪಂಗಡ 
(ಎಸ್. ಟಿ) 


132 | 


ಶ್ರೀ ಕನಕಪ್ಪ ತಂದೆ 
ಶಿವನಾಗಪ್ಪ 


10 / 06 /1963 


1 -4 -1986 


ಅನಕ್ಷರಸ್ಥರು 


ಅನಕ್ಷರಸ್ಥರು 


ದಿನಗೂಲಿ 


ಮೇಲಿನಂತೆ 


240 = 00 


27 ವರ್ಷ 


6795 + 2000 


೧೧೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


27 ವರ್ಷ, 


153 ಬಿ. ಗೋಪಾಲನಾಯ್ಕ 


10 - 08 - 1963 


07 - 02 -1986 


SSLC 


SSLC 


ಎಂ . ಆರ್ . 
ದಿನಗೂಲಿ ನೌಕರ 


ಎಂ . ಆರ್ . 
ದಿನಗೂಲಿ 
ನೌಕರ 


ಯಾವುದೂ 
ಇರುವುದಿಲ್ಲ 


ಪ್ರತಿ ದಿನ ರೂ . 
226 .50 / - + 
ಮಾಸಿಕ ರೂ . 
2000 / 


4 ತಿಂಗಳು 


154 | ಆರ್‌. ಬಸವಣ್ಯಪ್ಪ 


06 - 06 - 1961 


ಸಾಮಾನ್ಯ 


29 - 06 - 1986 


7ನೇ ತರಗತಿ, 
10 - 04 - 1994 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ 


ಮೇಲಿನಂತೆ 


7ನೇ ತರಗತಿ, 


155 | ಎಂ . ಶಾಂತಪ್ಪ 


15 - 03- 1960 


ಸಾಮಾನ್ಯ 


01 - 01- 1986 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ, 
6 ತಿಂಗಳು 


ಮೇಲಿನಂತೆ 


08 - 05 - 79 


1ನೇ ತರಗತಿ, 


156 | ಎಂ . ಚನ್ನೇಶಿ 


08 - 04 - 1964 


ಸಾಮಾನ್ಯ 


15 - 08 - 1988 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ, 
2 ತಿಂಗಳು 


ಮೇಲಿನಂತೆ 


13 - 06 - 72 


157 | ಎ.ಕೆ. ಹನುಮಂತಪ್ಪ 


12 - 09 - 1960 


ಎಸ್.ಸಿ . 


01 - 06 - 1986 


1ನೇ ತರಗತಿ, 
25 - 02 - 1969 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ, 
1 ತಿಂಗಳು 


ಮೇಲಿನಂತೆ 


158 | ಎ .ಕೆ. ಹಳದಪ್ಪ 


01 - 06 - 1961 


ಎಸ್. ಸಿ . 


26 - 07 -1986 


7ನೇ ತರಗತಿ , 
10 - 04 - 1994 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ, 
11 ತಿಂಗಳು 


ಮೇಲಿನಂತೆ 


159 | ಎಸ್. ರೇಣುಕಯ್ಯ 


20 -06- 1965 


01- 01 - 1987 


10ನೇ ತರಗತಿ 
09 - 08- 1981 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ , 
6 ತಿಂಗಳು 


ಮೇಲಿನಂತೆ 


160 | ಟಿ. ರಂಗಪ್ಪ 


12 - 02 - 1958 


ಎಸ್. ಟಿ . 


26 - 10 - 1986 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ, 
8 ತಿಂಗಳು 


ಮೇಲಿನಂತೆ 


161 


| 


ಎಂ . ಪಿ . ಬಸವರಾಜಪ್ಪ 


15 - 05 - 1966 


ಸಾಮಾನ್ಯ 


28 - 06 - 1987 


9ನೇ ತರಗತಿ, 
10 - 05 -1995 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೪೭ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ | ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


162 | ಶಂಕರನಾಯ್ಕ 


03 - 06 - 1964 


ಎಸ್ . ಸಿ . 


01 - 06 - 1987 


1ನೇ ತರಗತಿ, 
07 - 12 - 1994 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ , 
1 ತಿಂಗಳು 


ಮೇಲಿನಂತೆ 


163 | ಡಿ. ಸಿದ್ದಪ್ಪ 


01 - 06 - 1961 


ಸಾಮಾನ್ಯ 


01 - 08 - 1989 


1ನೇ ತರಗತಿ, 
07 - 12 - 1994 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ , 
11 ತಿಂಗಳು 


ಮೇಲಿನಂತೆ 


ಹೆಚ್ ಭೀಮಪ್ಪ 
ಬಿನ್ ಹನುಮಪ್ಪ 


164 


ಪಿ . ಸಿ . ಪಿ . 
ದಿನಗೂಲಿ 


01/ 06/ 1963 


ಪ . ಪ 


4 / 3 /1992 


2ನೇ ತರಗತಿ 


ಪಿ . ಸಿ . ಪಿ . 
ದಿನಗೂಲಿ ನೌಕರ 


2ನೇ ತರಗತಿ 


294 / 


24 


24 


ರೂ . 6795/ 


ನೌಕರ 


165 


21 - 02 - 1962 


ಪ . ಪ 


30 - 01 - 1990 


3ನೇ ತರಗತಿ 


3ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


294 / 


ಮೇಲಿನಂತೆ 


ಎಸ್. ಆನಂದಪ್ಪ 
ಬಿನ್ ಸಿದ್ದಪ್ಪ 
ಸಿ.ಕರಿಯಪ್ಪ ಬಿನ್ 
ಚೌಡಪ್ಪ 


166 


01/ 06 /1998 


ಪ . ಪ 


18 - 02 - 1992 


3ನೇ ತರಗತಿ 


3ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


714 / 


ಮೇಲಿನಂತೆ 


167 


ಎಂ .ಎ .ಸಣ್ಣಭೀಮಪ್ಪ 
ಬಿನ್ ಅಡಿವಪ್ಪ 


08 / 03 / 1969 


ಹಿ . ವ 


g /1993 


4 / 8 /1993 


| 


9ನೇ ತರಗತಿ 


9ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


739 / 


ಮೇಲಿನಂತೆ 


ಬಿ. ಮೈಲಾರಪ್ಪ ಬಿನ್ 
ಬಸಪ್ಪ 


1/ 6 / 1970 


ಸಾಮಾನ್ಯ 


10 / 10 / 1992 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


739 / 


ಮೇಲಿನಂತೆ 


ಕೆ. ಸಿ . ಶಾಂತಕುಮಾರ್ 
ಬಿನ್ ಚಂದ್ರಪ್ಪ 


01/ 06/ 1967 


ಪ . ಪ 


20 - 07 - 1994 


5ನೇ ತರಗತಿ 


5ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


739 / 


ಮೇಲಿನಂತೆ 


170 


ಪಾಲಯ್ಯ ಬಿನ್ 
ದೊಡ್ಡಹನುಮಪ್ಪ 


06 / 03 / 1963 


ಪ . ಪ . 


27 - 02 - 1998 


1ನೇತರಗತಿ 


1ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


739 / 


ಮೇಲಿನಂತೆ 


೧೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


*) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


171 


21- 04 - 1972 


ಪ . ಪ 


08 / 08 /1993 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


739 / 


ಮೇಲಿನಂತೆ 


ಓ .ಹೆಚ್.ರಾಜಪ್ಪ ಬಿನ್ 
ಹನುಮಂತಪ್ಪ 
ಕೆ.ಹೆಚ್.ಅಂಜಿನಪ್ಪ ಬಿನ್ 
ಬಿ . ಡಿ . ಹನುಮಂತಪ್ಪ 


172 


01/ 06/ 1973 


ಎಸ್ . ಸಿ . 


19 - 11- 1988 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


294 / 


ಮೇಲಿನಂತೆ 


173 


06/ 06/ 1970 


ಸಾಮಾನ್ಯ 


10/ 10 /1993 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


739 / 


ಮೇಲಿನಂತೆ 


174 


18 - 05 - 1967 


ಸಾಮಾನ್ಯ 


08/ 7 /1993 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


739/ 


ಮೇಲಿನಂತೆ 


175 


Ol/ 6 / 1962 


ಎಸ್ . ಟಿ 


18/ 01/1994 


ನಿಂಗಪ್ಪ ಬಿನ್ 
ಕ್ಯಾತಪ್ಪ 
ಎಸ್.ಈರಪ್ಪ 
ಬಿನ್ ಸುಂಕಪ್ಪ 
ಪುರುಷೋತ್ತಮ 
ಬಿನ್ ಗೌಡ್ರು ಓಬಪ್ಪ 
ವಿ.ಶ್ರೀನಿವಾಸ ಬಿನ್ 
ವೆಂಕಟಪ್ಪ 
ಎಲ್. ಹನುಮಂತಪ್ಪ 
ಬಿನ್ ಲಿಂಗದಹಳ್ಳಿ 
ನಾಗಪ್ಪ 


4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


739 / 


ಮೇಲಿನಂತೆ 


176 


01 / 6 / 1963 


ಸಾಮಾನ್ಯ 


10/ 10 /1992 


8ನೇ ತರಗತಿ 


8ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


714 / 


ಮೇಲಿನಂತೆ 


177 


2 / 10/ 1971 


ಎಸ್ . ಟಿ . 


01/ 4/1992 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಕೆ. ಮಂಜುನಾಥ 


178 


04 /6/1972 


ಸಾಮಾನ್ಯ 


01/ 4 / 1992 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಬಿನ್ ಸಣ್ಣ ಹಾಲಪ್ಪ 
ಕೆ. ಜಗದೀಶ ಬಿನ್ 
ಕೆ.ಹನುಮಂತಪ್ಪ 


179 


21/ 02/1962 


ಎಸ್ . ಟಿ . 


30 - 01 - 1990 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೪೯ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


೫ 
) 
& 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ | ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


180 


ಕೆ. ವೆಂಕಟೇಶ ಬಿನ್ 
ಫಕೀರಪ್ಪ 


22 - 07 - 1957 


ಎಸ್ . ಟಿ 


8 / 4 / 1990 


4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


181 


ಕೆ.ಕೊಟ್ರಪ್ಪ ಬಿನ್ 
ಕೆ. ಬಸವರಾಜಪ್ಪ 


01/ 6 / 1971 


ಸಾಮಾನ್ಯ 


01/ 4 / 1992 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಎಂ . ಮಂಜುನಾಥ 


182 


03 /10 /1972 


ಸಾಮಾನ್ಯ 


01 / 4 / 1993 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಬಿನ್ ರಾಮನಗೌಡ 


183 


Ol / 6/ 1974 


ಸಾಮಾನ್ಯ 


01 / 4/1994 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


184 


01 / 6 /1971 


ಎಸ್ . ಸಿ . 


01/ 4/1990 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಪುರುಷೋತ್ತಮ 
ಬಿನ್ ರಾಮಯ್ಯ 
ಹೆಚ್. ಹಾಲಪ್ಪ 
ಬಿನ್ ದುರುಗಪ್ಪ 
ಶಂಕರನಾಯ್ಕ ಬಿನ್ 
ಸೋಮ್ಯಾನಾಯ್ಕ 
ವಿ .ಬಸವರಾಜ ಬಿನ್ 
ಹನುಮಂತಪ್ಪ 


185 


Ol / 6 / 1970 


ಎಸ್ . ಸಿ 


01 / 4 / 1990 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


186 


01/ 7 /1972 


ಎಸ್. ಟಿ . 


01/ 4 /1993 


3ನೇ ತರಗತಿ 


3ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


187 


01/ 6 / 1969 


ಎಸ್. ಟಿ. 


01 / 4/1990 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ರಾಮಕ್ಕ ಗಂಡ 
ಹನುಮಂತಪ್ಪ 
ಮರಿಗೋಣೆಪ್ಪ 


188 


01 / 07 / 1966 


ಎಸ್ . ಸಿ 


01/ 4 /1990 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಬಿನ್ ಮಲ್ಲಪ್ಪ 


೧೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ಟಿ.ಬಸವರಾಜ 


189 


01/ 6/ 1965 


ಸಾಮಾನ್ಯ 


01/ 4 / 1990 


3ನೇ ತರಗತಿ 


3ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಬಿನ್ ನಾಗಪ್ಪ 


190 


04 / 05 / 1969 


ಸಾಮಾನ್ಯ 


14 /08/1991 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಚಂದ್ರಪ್ಪ ಎಂ ಬಿನ್ ಶ್ರೀ 
ರಂಗಪ್ಪ ಪಲವನಹಳ್ಳಿ 
ಟಿ. ಹೆಚ್. ಮಾಧವ 


191 


22 - 08 - 1962 


ಸಾಮಾನ್ಯ 


Ol / 8 /1988 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


9490ದಿನಗಳು 


| 


26 


ಮೇಲಿನಂತೆ 


ಮೂರ್ತಿ ಬಿನ್ 
ಟಿ. ಹೆಚ್. ಹಿರಿಯಣ್ಣಯ್ಯ 


192 


01/ 04 /1967 


ಸಾಮಾನ್ಯ 


01/ 04 /1989 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


93. 


01 / 4 / 1974 


ಸಾಮಾನ್ಯ 


01 / 4 / 1994 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಕುಬೇರಪ್ಪ ಬಿನ್ ಬಸಪ್ಪ 
ನೀಲಗಿರಿಯಪ್ಪ ಬಿನ್ 
ನಿಂಗಪ್ಪ 
ಹನುಮಂತಪ್ಪ ಬಿನ್ 
ಹನುಮಂತಪ್ಪ 
ಅಂಜಿನಪ್ಪ ಬಿನ್ 
ಹನುಮಂತಪ್ಪ 


194 


20 / 07 / 1968 


ಪ . ಪಂ 


Ol / 4 /1988 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


195 


20 - 03 - 1969 


ಪ . ಪಂ 


01 / 9 / 1988 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಕೊಪ್ಪಳ ವಿಭಾಗ, ಬಳ್ಳಾರಿ 


ಸೈಯದ್ ಮಕಬೂಲ್ 
ಅಹಮ್ಮದ್ ತಂದೆ 
ಎಸ್. ಎ . ರಸೂಲ್ 


ಬಿ . ಕಾಂ . 


ಬಿ . ಕಾಂ . 


ಮಾಸಿಕ 


196 


06/09/1963 | ಮುಸ್ಲಿಂ (22) | 01/04 /1986 


ಪದವೀಧರ 
ಸಹಾಯಕ – 

ಪದವಿ 
" ಸಿ ವೃಂದ 


ಪದವೀಧರ 
ಸಹಾಯಕ, "ಸಿ " | 360. 00 / ತಿಂಗಳು | 29 ವರ್ಷಗಳು 

ವೃಂದ 


01/ 04 1986 


01 /04 /1986 


ರೂ . 9950.00 / 


ಖಾಜಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೫೧ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 
ಸೇವೆ (ಸೇವಾ 

ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 
ಈ ಬಗ್ಗೆ ಷರಾ 
( ವೇತನ, ಇತರೆ..) 


ಹೆಸರು 


ದಿನಾಂಕ 


SSLC 


SSLC 


197 


ಶಕೀಲ್ ಅಹಮ್ಮದ 
ತಂದೆ ರಜಾಕ್ ಹುಸೇನ 


27 / 03 /1968 


ಮುಸ್ಲಿಂ (2ಬಿ) | 


01 / 1 /1989 


ಲಿಪಿಕ 
ಸಹಾಯಕ 
" ಸಿ" ವೃಂದ 


360. 00 /ತಿಂಗಳು 


24 ವರ್ಷಗಳು 


ಮೇಲಿನಂತೆ 


01 /11 /1989 


01 /11 /1989 


ಲಿಪಿಕ ಸಹಾಯಕ 
ಎಸ್.ಎಸ್. ಎಲ್. ಸಿ 
" ಸಿ ವೃಂದ 
ನೆಡುತೋಪು 
ಕಾವಲುಗಾರ 
( ಅರಣ್ಯ ವೀಕ್ಷಕ) 
7ನೇ ತರಗತಿ 
" ಡಿ" ವೃಂದ 


ಹಿಂದುಳಿದ 


3ನೇ ತರಗತಿ 


ಮಾಸಿಕ ರೂ . 


198 


ಹೊಳೆಯಪ್ಪ ತಂದೆ | 
ಹನುಮಪ್ಪ 


05 /06 /1966 


01 / 041987 


3ನೇ ತರಗತಿ 
01 / 04 /1987 


ನೆಡುತೋಪು 
ಕಾವಲುಗಾರ 
" ಡಿ" ವೃಂದ 


247.50 / ತಿಂಗಳು | 26 ವರ್ಷಗಳು 


ವರ್ಗ 


01 /04 /1987 


9022.00 / 


07 /09 /1966 


ಹಿಂದುಳಿದ 
ವರ್ಗ 


01 / 21986 


7ನೇ ತರಗತಿ | 
01/021986 


7ನೇ ತರಗತಿ 
01/12 /1986 


ಮೇಲಿನಂತೆ 


ಮೇಲಿನಂತೆ 


247.50 / ತಿಂಗಳು 


27 ವರ್ಷಗಳು 


ಮೇಲಿನಂತೆ 


ಮಹಾದೇವಪ್ಪ 
ತಂದೆ ಬುಡ್ಡಪ್ಪ 
ಮಲ್ಲಪ್ಪ ತಂದೆ 
ಬಸಪ್ಪ 


01/06 /1956 


ಪರಿಶಿಷ್ಟ 
ಪಂಗಡ 


01/ 08 /1988 


ಅಕ್ಷರಸ್ಥ 
01 / 08 /1988 


ಅಕ್ಷರಸ್ತ 
01 / 08 /1988 


ಮೇಲಿನಂತೆ 


ಮೇಲಿನಂತೆ 


247.50/ತಿಂಗಳು 


| 25 ವರ್ಷಗಳು 


ಮೇಲಿನಂತೆ 


10 / 041963 


ಪರಿಶಿಷ್ಟ 
ಪಂಗಡ 


01 /08 /1987 


ಅಕ್ಷರಸ್ಥ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


247.50 / ತಿಂಗಳು | 26 ವರ್ಷಗಳು 


ಮೇಲಿನಂತೆ 


ಮಲಿಯಪ್ಪ 
ತಂದೆ ಫಕೀರಪ್ಪ 
ಕುತುಬುದ್ದೀನ್ 
ತಂದೆ ಸುಬಾನ್ ಸಾಬ್ 


0210 /1963 


ಮುಸ್ಲಿಂ (2ಬಿ) 


01/ 07 /1985 


ಅಕ್ಷರಸ್ಥ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


247.50 / ತಿಂಗಳು | 28 ವರ್ಷಗಳು 


ಮೇಲಿನಂತೆ 


203 


ಖಾಸಿಂ ಅಲಿ 
ತಂದೆ ರಾಜ 
ಮಹಮ್ಮದ್ 


01/ 06 /1970 | 


ಮುಸ್ಲಿಂ (22) | 


01 /08 /1986 


5ನೇ ತರಗತಿ 


7ನೇ ತರಗತಿ 
18 /06 /1992 


ಮೇಲಿನಂತೆ 


ಮೇಲಿನಂತೆ 


247.50/ ತಿಂಗಳು | 27 ವರ್ಷಗಳು 


ಮೇಲಿನಂತೆ 


೧೧೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


204 


28 /09 /1962 


ಪರಿಶಿಷ್ಟ ಜಾತಿ 


01 /08 /1986 


ಅಕ್ಷರಸ್ಥ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


247.50 / ತಿಂಗಳು | 27 ವರ್ಷಗಳು 


ಮೇಲಿನಂತೆ 


205 


01 /06 /1966 


ಪರಿಶಿಷ್ಟ ಜಾತಿ | 


01/ 06 /1987 


7ನೇ ತರಗತಿ 
01/06 /1987 


7ನೇ ತರಗತಿ 
01 /06 /1987 


ಮೇಲಿನಂತೆ 


ಮೇಲಿನಂತೆ 


| | 


247.50/ ತಿಂಗಳು | 26 ವರ್ಷಗಳು 


ಮೇಲಿನಂತೆ 


ಶಂಕ್ರಪ್ಪ ತಂದೆ 
ಭೀಮಪ್ಪ 
ಗಾಳೆಪ್ಪ ತಂದೆ 
ದುರಗಪ್ಪ 
ಮುದುಕಪ್ಪ ತಂದೆ 
ಯಲ್ಲಪ್ಪ 
ಮೌಲಾಹುಸೇನ್ 
ತಂದೆ ಫಕೀರಸಾಬ್ 
ಅಮರಪ್ಪ ತಂದೆ 


206 


02 / 06 /1962 


ಹಿಂದುಳಿದ 
ವರ್ಗ 


01/07/1988 


ಅಕ್ಷರಸ್ಥ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


247.50/ತಿಂಗಳು 


25 ವರ್ಷಗಳು 


ಮೇಲಿನಂತೆ 


207 


01/ 07 /1970 


ಮುಸ್ಲಿಂ (2ಬಿ) 


01/ 08 /1988 


ಅಕ್ಷರಸ್ಥ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


247.50/ತಿಂಗಳು 


25 ವರ್ಷಗಳು 


ಮೇಲಿನಂತೆ 


208 


01/05 /1955 


ಪರಿಶಿಷ್ಟ ಜಾತಿ 


01/ 08/1986 


7ನೇ ತರಗತಿ 
01/08 /1986 


7ನೇ ತರಗತಿ 
01/ 08/1986 


ಮೇಲಿನಂತೆ 


ಮೇಲಿನಂತೆ 


247.50 /ತಿಂಗಳು | 27 ವರ್ಷಗಳು 


ಮೇಲಿನಂತೆ 


ತಿಪ್ಪಣ್ಣ 


209 


01/ 03 /1962 


ಹಿಂದುಳಿದ 
ವರ್ಗ 


01/ 08 /1987 


4ನೇ ತರಗತಿ 
01 / 08 /1987 


7ನೇ ತರಗತಿ 
03 /081991 


ಮೇಲಿನಂತೆ 


ಮೇಲಿನಂತೆ 


247.50/ ತಿಂಗಳು | 26 ವರ್ಷಗಳು 


ಮೇಲಿನಂತೆ 


ಭೀಮಪ್ಪ ತಂದೆ 
ಸಿದ್ದಪ್ಪ 
ನೀಲಪ್ಪ ತಂದೆ 
ನಂದೆಪ್ಪ 
ಮಲ್ಲಿಕಾರ್ಜು 
ತಂದೆ ಅಮರಣ್ಣ 


01/ 06 /1961 


ಪರಿಶಿಷ್ಟ ಜಾತಿ 


01 /09 /1989 


9ನೇ ತರಗತಿ 
08 /06 /1985 


9ನೇ ತರಗತಿ 
01/ 09 /1989 


ಮೇಲಿನಂತೆ 


ಮೇಲಿನಂತೆ 


247.50/ ತಿಂಗಳು 


| 24 ವರ್ಷಗಳು 


ಮೇಲಿನಂತೆ 


211 


05/ 05 /1961 


ಲಿಂಗಾಯತ 
(3ಬಿ) 


01/08/1987 


SSLC 
22 / 05 /1977 


SSLC 
22 /05 /1977 


ಮೇಲಿನಂತೆ 


ಮೇಲಿನಂತೆ 


247.50/ತಿಂಗಳು | 26 ವರ್ಷಗಳು 


ಮೇಲಿನಂತೆ 


ಬಳ್ಳಾರಿ ಸಾಮಾಜಿಕ ಅರಣ್ಯ ವಿಭಾಗ, ಬಳ್ಳಾರಿ 


212 | 


ಮೆಹಬೂಬ್ ಬಾಷ 


01 - 06 -1966 


ಸಾಮಾನ್ಯ 


01 -09- 1988 


4ನೇ ತರಗತಿ 


4ನೇ ತರಗತಿ 


ಕಾವಲುಗಾರ 


ಕಾವಲುಗಾರ 


ಪ್ರತಿ ರೂ . 
226 .50/ - + 

ಮಾಸಿಕ 
ರೂ . 2000 / 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೫೩ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


೫ 
) 
& 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 
ಮೇಲಿನಂತೆ | 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ | ಸೇವೆಯಲ್ಲಿರುವ 
ವಿಭಿನ್ನತೆ 

ಈ ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ವೃಂದ 


213 | 


ಹೆಚ್. ಹನುಮಂತಪ್ಪ 


| 


12- 07 -1964 


01 -01 -1985 | 


4ನೇ ತರಗತಿ 


| 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


| ಪರಿಶಿಷ್ಟ ಜಾತಿ | 

ಪರಿಶಿಷ್ಟ 
ಪಂಗಡ 


214 | 


ಮಲಕಣ್ಣ 


02 - 05 - 1964 


01 -01 -1986 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


215 | ಪೋತಲಿಂಗ 


01-12-1968 


ಪರಿಶಿಷ್ಟ 
ಪಂಗಡ 


01 -01 -1986 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


216 


ಬಸವರಾಜ 


01 - 01 -1968 


01 - 05 -1986 


9ನೇ ತರಗತಿ 


9ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಸಾಮಾನ್ಯ 
ಸಾಮಾನ್ಯ 


217 


ಮರಿ ಈರಣ್ಣ 


01 - 04 - 1968 


01 - 02- 1986 | 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


8ನೇ ತರಗತಿ 
7ನೇ ತರಗತಿ 


8ನೇ ತರಗತಿ 
7ನೇ ತರಗತಿ 


218 | 


ಆಕ್ಟರ್ ಬಾಷ 


10 - 08 - 1968 


ಸಾಮಾನ್ಯ 


01 - 09 - 1986 


| 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಪರಿಶಿಷ್ಟ 


219 | 


ವೆಂಕಟೇಶ್ 


05- 07 -1967 


01 -12- 1986 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಪಂಗಡ 


220 | 


ಮರಿಸ್ವಾಮಿ 


01 - 06 - 1968 


ಪರಿಶಿಷ್ಟ 
ಪಂಗಡ 


05- 01 - 1987 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


221 


01 -06 -1970 


ಸಾಮಾನ್ಯ 


01 - 03-1986 


( 4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ನಾಗಪ್ಪ 
ಮುದ್ದಪ್ಪ 


ಮೇಲಿನಂತೆ 
ಮೇಲಿನಂತೆ 


222 | 


01 - 03- 1967 


01 -09 -1987 


3ನೇ ತರಗತಿ 


3ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


223 


ತಿಪ್ಪಣ್ಣ 


01 - 01 -1969 


01- 08-1987 


2ನೇ ತರಗತಿ 


2ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


10 -11 -1954 


ಸಾಮಾನ್ಯ 
ಪರಿಶಿಷ್ಟ 
ಪಂಗಡ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


224 | ಶರಿಫ್ ಸಾಬ್ 
225 ಶಂಕರ ಗೌಡ 


01 -04 -1963 


7ನೇ ತರಗತಿ 


| 


7ನೇ ತರಗತಿ 


ಮೇಲಿನಂತೆ 


01 - 04 - 1987 
01- 04 -1985 | 
01 - 08- 1986 | 
01 -11 -1986 | 


226 . 


01 - 06 - 1964 


ಕೆ.ಗೋವಿಂದಪ್ಪ 
ಜೆ. ತಿಮ್ಮಪ್ಪ 


5ನೇ ತರಗತಿ 
2ನೇ ತರಗತಿ 


5ನೇ ತರಗತಿ 
2ನೇ ತರಗತಿ 


ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


227 


25 - 06 -1961 


೧೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


*) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 
ಮೇಲಿನಂತೆ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ | ಸೇವೆಯಲ್ಲಿರುವ 

ವಿಭಿನ್ನತೆ | 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


228 | 


ಬುಡೇನ್ ಸಾಬ್ 


01 -12 -1965 


01 - 01 -1985 


ಮೇಲಿನಂತೆ 


| ಸಾಮಾನ್ಯ 

ಸಾಮಾನ್ಯ 


ಮೇಲಿನಂತೆ 
ಮೇಲಿನಂತೆ 


229 | 


ಗುಲಾಬ್ ಜಾನ್ 


05 -02 -1968 


01 - 06 -1984 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


ಸಾಮಾಜಿಕ ಅರಣ್ಯ ವಿಭಾಗ, ಕೊಪ್ಪಳ 


230 


ಚಂದ್ರಪ್ಪ ತಂ /ಈರಣ್ಣ 
ಸಾ||ಕಲ್ ತಾವರಗೇರಾ 


01 /10 /1963 


ಪ್ರವರ್ಗ -1 


01 /04 /1985 


ಅನಕ್ಷರಸ್ತ 


ಅನಕ್ಷರಸ್ತ 


7 ನೇ ತರಗತಿ 


ವಾಚರ್‌ 


247 .5 


28 ವರ್ಷಗಳು 


ರೂ . 9021 / 


ಪರಿಶಿಷ್ಟ 


ಬಾಲನಗೌಡ 
( ಹನುಮನಗೌಡ ಸಾ|| 
ಚಿಲವಾಡಗಿ 


01 /06 1967 


01 /02 /1985 


ಅನಕ್ಷರಸ್ತ 


ಅನಕ್ಷರಸ್ತ 


7 ನೇ ತರಗತಿ 


ವಾಚರ್ 


247. 5 


28 ವರ್ಷಗಳು 


ರೂ . 9021 / 


ಪಂಗಡ 


ನಿಂಗಪ್ಪ 


232 


01 / 06 /1966 


ಕುರುಬರ - II- A 


01/07 /1985 


ಅನಕ್ಷರಸ್ತ 


Hp3 


ರ 


ಸ 


7 ನೇ ತರಗತಿ 


ವಾಚರ್‌ 


ತಂ / ಹನುಮಂತಪ್ಪ ಸಾ|| 
ಬುದಗುಂಪ 


247 . 5 


28 ವರ್ಷಗಳು 


233 


ಈರಪ್ಪ ತಂ / ಬಸಪ್ಪ 
ಸಾ : ಕೊಡದಾಳ 


01/ 06 /1970 


ಕುಂಬಾರ - II- A 


- 01/03 /1987 


ಅನಕ್ಷರಸ್ತ 


ಅನಕ್ಷರಸ್ತ 


7 ನೇ ತರಗತಿ 


ವಾಚರ್‌ 


247 .5 


26 ವರ್ಷಗಳು 


ರೂ . 9021 / 


234 


ಗುರಪ್ಪ ತಂ / ನಾಗಪ್ಪ 
ಸಾ || ಈರಕಲ್‌ಗಡಾ 


01 /06 /1955 


ಹಡಪದ - II - A 


01/02 /1985 


ಅನಕ್ಷರಸ್ತ 


ಅನಕ್ಷರಸ್ತ 


7 ನೇ ತರಗತಿ 


ವಾಚರ್‌ 


247.5 


28 ವರ್ಷಗಳು 


ರೂ . 9021/ 


235 


ಮುಸ್ತಫಾತಂ/ 
ಶಹಾಬುದ್ದಿನ ಸಾ | 
ಚಿಲವಾಡಗಿ 


01/06 /1967 


ಮುಸ್ಲಿಂ 
ವರ್ಗ - I 


01/ 021985 


ಅನಕ್ಷರಸ್ತ 


pHp3 


11 


7 ನೇ ತರಗತಿ 


ವಾಚರ್‌ 


247. 5 


28 ವರ್ಷಗಳು 


ರೂ . 9021/ 


236 


ಭೀಮಪ್ಪ ತಂ / ಶಿವಪ್ಪ 
ಸಾ|| ಚಿಲವಾಡಗಿ, 


01 / 06 /1967 


ಪರಿಶಿಷ್ಟ 
ಪಂಗಡ 


01/02 /1985 


ಅನಕ್ಷರಸ್ತ 


ಅನಕ್ಷರಸ್ತ 


7 ನೇ ತರಗತಿ 


ವಾಚರ್‌ 


247.5 


| 


28 ವರ್ಷಗಳು 


ರೂ . 9021 / 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೫೫ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ನೇಮಕಗೊಂಡ 

ಹುದ್ದೆ ಹಾಗೂ 
ಪ್ರಸ್ತುತ ವಿದ್ಯಾರ್ಹತೆ ವೃಂದ ( ಸದರಿ 
ಹಾಗೂ ಪಡೆದ 1 ಹುದ್ದೆಗೆ ವೃಂದ & 
ದಿನಾಂಕ ನೇಮಕಾತಿ 

ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


237 


01/06 /1963 


ಲಿಂಗಾಯತ 

II- B 


01/02 /1985 


ಅನಕ್ಷರಸ್ತ 


ಅನಕ್ಷರಸ್ತ 


7 ನೇ ತರಗತಿ 


ವಾಚರ್‌ 


247.5 


28 ವರ್ಷಗಳು 


ರೂ . 9021/ 


ಶಂಕ್ರಪ್ಪ ತಂ / ಶರಬಣ್ಣ 
ಸಾ|| ಅಬ್ಬಿಗೇರಿ 
ಹನುಮಂತಪ್ಪ 
ತಂ / ಬಸಪ್ಪ ಸಾ|| 
ಯಲಬುರ್ಗಾ 


238 


17 / 08 /1967 


ಪರಿಶಿಷ್ಟ 
ಜಾತಿ 


01 /04 /1986 


7 ನೇ ತರಗತಿ 


7 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247.5 


27 ವರ್ಷಗಳು 


ರೂ . 9021/ 


ಪರಿಶಿಷ್ಟ 


239 


ಈರಪ್ಪ ತಂ / ಶಿವಪ್ಪ 
ಸಾ || ಯೆಡಿಯಾಪುರ 


21/ 04 /1959 


01/04 /1986 


6 ನೇ ತರಗತಿ 


6 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247.5 


27 ವರ್ಷಗಳು 


ರೂ . 9021/ 


ಜಾತಿ 


240 . 


01 /10 /1982 


ಪರಿಶಿಷ್ಟ ಜಾತಿ 


01 / 05 /1987 


6 ನೇ ತರಗತಿ 


6 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247. 5 


26 ವರ್ಷಗಳು 


ರೂ . 9021 / 


05 / 05 /1958 


ಪ್ರವರ್ಗ - 1 


01/041987 


7 ನೇ ತರಗತಿ 


7 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247. 5 


26 ವರ್ಷಗಳು 


ರೂ . 9021 / 


ರಾಮಪ್ಪ ತಂ / ದುರ್ಗಪ್ಪ 
ಹರಿಜನ 
ಸಾ ||ಸಂಗನಹಾಳ 
ಶರಣಪ್ಪ ತಂ / 
ಸೋಮಪ್ಪ ಸಾ|| 
ಗೊಸಲದೊಡ್ಡಿ 
ಮುದುಕಪ್ಪ ತಂ / 
ದುರ್ಗಪ್ಪ ಹರಿಜನ 
ಸಾ|| ಮುಧೋಳ 
ಶಿವಾಜಿ ತಂ / ಕೆರಪ್ಪ 
ಮರತ ಸಾ|| ಇಟಗಿ 
ವೀರನಗೌಡ 
ತಂ / ಮಲ್ಲನಗೌಡ 
ಸಾ|| ಬೀರಲದಿನ್ನಿ 


ಪರಿಶಿಷ್ಟ 


05/08/1957 


01/ 01 / 987 


5 ನೇ ತರಗತಿ 


5 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247.5 


26 ವರ್ಷಗಳು 


ರೂ . 9021 / 


01/ 07 /1965 


ಕ್ಷತ್ರಿಯ ||1-B 


01/ 05 /1986 


10 ನೇ ತರಗತಿ 


10 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247.5 


28 ವರ್ಷಗಳು 


ರೂ . 9021/ 


23 / 08 /1962 


ಪರಿಶಿಷ್ಟ 
ಪಂಗಡ 


01 / 07 /1988 


7 ನೇ ತರಗತಿ 


7 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247.5 


475 


| 


25 ವರ್ಷಗಳು 


ರೂ . 9021 / 


೧೧೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 
ವೃಂದ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ ಬಗ್ಗೆ ಷರಾ 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ಶರಣಪ್ಪ ತಂ / 
ವೀರಭದ್ರಪ್ಪ 


ಲಿಂಗಾಯತ 


245 


01/ 010962 


01 / 061984 


SSLC Fail 


SSLC Fail 


7 ನೇ ತರಗತಿ 


ವಾಚರ್‌ 


247. 5 


29 ವರ್ಷಗಳು 


ರೂ . 9021 / 


III- B 


ಸಾ || ಜಂತಕಲ್ 


ಲಿಂಗಾಯತ 


246 . 


ಮರೇಗೌಡ ತಂ / 
ಅಯ್ಯಪ್ಪ ಸಾ|| 
ಕನಕಗಿರಿ 


ಸಾ 


01 / 06 /1967 


01/06 /1984 


7 ನೇ ತರಗತಿ 


7 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247.5 


29 ವರ್ಷಗಳು 


ರೂ . 9021 / 


III- B 


247 


20/ 07 /1966 


| ಉಪ್ಪಾರ- II-B | 


01 /10/1985 


SSLC Fail 


SSLC Fail 


7 ನೇ ತರಗತಿ 


ವಾಚರ್‌ 


247 .5 


28 ವರ್ಷಗಳು 


ರೂ . 9021/ 


ಕಳಕನಗೌಡ ತಂ / 
ಯಲ್ಲನಗೌಡ ಸಾ|| 
ಚಿಕ್ಕ ವೆಂಕಲಕುಂಟಾ 
ತಿಮಣ್ಣ ತಂ / 
ಹನುಮಂತ ಸಾ|| 
ಮಾಟರಂಗಿ. 


| 


ಇಲ್ಲ ಅ07 


248 


| | 


15/12 /1957 


ಪರಿಶಿಷ್ಟ 
ಪಂಗಡ 


01/10 /1985 


6 ನೇ ತರಗತಿ 


6 ನೇ ತರಗತಿ | 


7 ನೇ ತರಗತಿ 


ವಾಚರ್‌ 


247 .5 


28 ವರ್ಷಗಳು 


ರೂ . 9021/ 


249 


ಸಿದ್ದಪ್ಪ ತಂ / ಬಸಪ್ಪ 
ಹೊಸಳ್ಳಿ ಸಾ : 
ಯಲಬುರ್ಗಾ 


01 / 06 /1973 


ಲಿಂಗಾಯತ 

III- B 


01 /04 / 985 


7 ನೇ ತರಗತಿ 


| 


7 ನೇ ತರಗತಿ 


| 10 ನೇ ತರಗತಿ 


ವಾಹನ ಚಾಲಕ 


247 . 5 


28 ವರ್ಷಗಳು 


ರೂ . 9331.00 


250 


ಕಾಸಿಂ ಅಲಿ ತಂ / 
ಮಹೆಬೂಬ ಸಾಬ 
ಕಲೇಗಾರ ಸಾ : ಕೊಪ್ಪಳ 


28/ 021970 


ಮುಸ್ಲಿಂ 
ವರ್ಗ - I 


01 / 04 /1989 


ಅನಕ್ಷರಸ್ತ 


ಅನಕರ 


ಕ್ಷ 


ರ 


ಸ್ತ 


7 ನೇ ತರಗತಿ 


ವಾಚರ್‌ 


247.5 


24 ವರ್ಷಗಳು 


ರೂ . 9021.00 


251 


ಮಂಜುನಾಥ 
ತಂ /ಶಿವಾಜಿರಣದೇವ 


01 /06/1974 


ಮರಾಠ II- B | 01/ 04 /1989 


7 ನೇ ತರಗತಿ 


7 ನೇ ತರಗತಿ 


7 ನೇ ತರಗತಿ 


ವಾಚರ್‌ 


247.5 


24 ವರ್ಷಗಳು 


ರೂ . 9021. 01 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೫೭ 


ದಿನಗೂಲಿ ಸೇವೆಗೆ 


೫ 
) 


ಅಭ್ಯರ್ಥಿಯ 


ಹುಟ್ಟಿದ 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ವೃಂದ 


ಸಾಮಾಜಿಕ ಅರಣ್ಯ ವಿಭಾಗ, ದಾವಣಗೆರೆ 


252 


ಹೆಚ್ . ಬೊಮ್ಮಪ್ಪ 


22 . 05 .1967 


ಪರಿಶಿಷ್ಟ 
ಪಂಗಡ 


01 .02. 86 


SSLC 


ಪ್ರಸ್ತುತ 
ವಿದ್ಯಾರ್ಹತೆ 
ಇರುವುದಿಲ್ಲ . 


ನೆಡುತೋಪು 
ಕಾವಲುಗಾರ 
ವೃಂದ - ಡಿ 


ಕಾವಲುಗಾರರಾಗಿ 
ವೃಂದ - ಡಿ 
ಮತ್ತು ವೃಂದ - 
ಸಿ ಅಡಿಯಲ್ಲಿ 

ಕೆಲಸ 
ನಿರ್ವಹಿಸುತ್ತಿದ್ದಾರೆ. 


ಮೌಖಿಕ ಆದೇಶ 
ದಿನವೊಂದಕ್ಕೆ ರೂ . 

7.50 ಪೈಸೆ | 
ಹಾಗೂ ರೂ . 
7.80 ಪೈಸೆ 


ದಿನವೊಂದಕ್ಕೆ ರೂ . 
ಎಂ . ಆರ್‌. ಮೇಲೆ | 226.50 ಹಾಗೂ 
ಕರ್ತವ್ಯ 

ಲಿಪಿಕ 
ನಿರ್ವಹಿಸು ಸಹಾಯಕರಿಗೆ 
ತ್ತಿದ್ದಾರೆ. 

256.50 ಪೈಸೆ 
ಇರುತ್ತದೆ. 


253 


ಓ ಹನುಮಂತಪ್ಪ 


07.05 .1964 


ಪರಿಶಿಷ್ಟ 
ಪಂಗಡ 


11 . 01. 86 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


254 


ನಾಗರಾಜ 


16. 06.1967 


ಇತರೆ 


02 . 09.86 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 


ಮೇಲಿನಂತೆ 
ಮೇಲಿನಂತೆ 


255 


ಬೀರಪ್ಪ 


02 . 02 .1956 


ಇತರೆ 


01. 07.86 


| 


6ನೇ ತರಗತಿ 


ಮೇಲಿನಂತೆ 


ಜಿ. ಹನುಮಂತಪ್ಪ 


15 .08.1969 


ಪರಿಶಿಷ್ಟ 
ಪಂಗಡ 


01.07.86 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


257 | ಡಿ. ಹನುಮಂತಪ್ಪ 


22 . 05 .1960 


ಇತರೆ 


01.08.86 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಚಂದ್ರು 


20 .04.1972 


ಪರಿಶಿಷ್ಟ 
ಜಾತಿ 


01.09.86 


3ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಜಿ. ಪಿ. ವೀರಪ್ಪ 


29 .12.1955 


ಇತರೆ 


01.10.87 


ಪದವೀದರ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ | 


ಮೇಲಿನಂತೆ 


260 


ಲಿಪಿಕ ಸಹಾಯಕ 
ವೃಂದ - ಸಿ 
ನೆಡುತೋಪು 
ಕಾವಲುಗಾರ 
ವೃಂದ - ಡಿ 


ಆರ್. ಲಕ್ಕಪ್ಪ 


20 .07.1963 


ಇತರೆ 


01 .10 .87 


SSLC 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


೧೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ನೇಮಕಗೊಂಡ 
ಹುದ್ದೆ ಹಾಗೂ 

ದಿನಗೂಲಿಸೇವೆಗೆ 

ಪ್ರಸ್ತುತ 
ವೃಂದ ( ಸದರಿ 

ತೆಗೆದುಕೊಳ್ಳಲು 
ನಿರ್ವಹಿಸುತ್ತಿರುವ 
ಹುದ್ದೆಗೆ ವೃಂದ & 

ಹೊರಡಿಸಿದ 
ಹುದ್ದೆ ಹಾಗೂ 
ನೇಮಕಾತಿ 

ಆದೇಶ ಹಾಗೂ 
ನಿಯಮದನ್ವಯ 

ವೇತನ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 
ಮೇಲಿನಂತೆ | ಮೇಲಿನಂತೆ | ಮೇಲಿನಂತೆ 


ಈ ಬಗ್ಗೆ ಷರಾ 


ವೃಂದ 


261 | ಎಸ್. ಹನುಮಂತಪ್ಪ | 


06 . 03 .1958 | 


ಇತರೆ 


01 . 01 . 88 


SSLC 


ಮೇಲಿನಂತೆ 


ಮೇಲಿನಂತೆ | 


ಮೇಲಿನಂತೆ 


262 


ಬಿ.ಸಿದ್ದಪ್ಪ 


10 . 01 . 1955 


ಇತರೆ 


01.11 .87 


SSLC 


ಮೇಲಿನಂತೆ 


ಲಿಪಿಕ ಸಹಾಯಕ 
ವೃಂದ- ಸಿ | 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


263 


ಹೆಚ್ .ಕೆ. ನರಸಿಂಹಪ್ಪ 


01 .06.1965 


ಇತರೆ 


01. 03 . 85 


SSLC 


ಮೇಲಿನಂತೆ 


ನೆಡುತೋಪು 
ಕಾವಲುಗಾರ 
ವೃಂದ - ಡಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಸಾಮಾಜಿಕ ಅರಣ್ಯ ವಿಭಾಗ, ಚಿತ್ರದುರ್ಗ 


264 


ಕೊಲ್ಲಪ್ಪ ಬಿನ್ ಚಿನ್ನಪ್ಪ 


06 /06 /1955 


ಎಸ್ . ಸಿ 


01 /05 /1985 


5ನೇ ತರಗತಿ 


5ನೇ ತರಗತಿ 


ಗ್ರೂಪ್ ಡಿ 


ಗ್ರೂಪ್ ಡಿ 


28 ವರ್ಷ 


ದಿನಗೂಲಿಯಾಗಿ 
ಕಾರ್ಯನಿರ್ವಹಿಸು 

ತ್ತಿದ್ದಾರೆ. 


10 /04 /1955 


01/09 /1986 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ 


ಮೇಲಿನಂತೆ 


20/07 /1965 


20 /07 /1989 


ಇತರೆ 


ಅಕ್ಷರಸ್ಥ 


9ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ 


ಮೇಲಿನಂತೆ 


265 | ವಿ. ಮರಿಯನಾಯ್ಕ 

ಬಿನ್ ವೆಂಕಟನಾಯ್ಕ 
266 ಕೆ.ನಿಂಗಪ್ಪ ಬಿನ್ 

ಕೊಲ್ಲಾರಪ್ಪ 
267 ಬಿ.ಚಂದ್ರಪ್ಪ ಬಿನ್ 

ತಿಪ್ಪಯ್ಯ 
268 ಪಿ.ಆರ್. ತಿಪ್ಪೇಸ್ವಾಮಿ 

ಬಿನ್ ರುದ್ರಪ್ಪ 


10 / 06 /1963 


01/ 07 /1987 


ಎಸ್. ಟಿ 


ಅಕ್ಷರಸ್ಥ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


02 /07 /1957 


01 /041989 


ಇತರೆ 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ 


ಮೇಲಿನಂತೆ 


269 


01 / 07 /1989 


ಟಿ . ಹನುಮಂತಪ್ಪ ಬಿನ್ 
ಸಣ್ಣತಿಮ್ಮಣ್ಣ 


ಎಸ್ . ಸಿ 


8ನೇ ತರಗತಿ | 


8ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


- 


- 


24 ವರ್ಷ 


ಮೇಲಿನಂತೆ 


01/08 /1964 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೫೯ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


೫ 
) 
& 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


270 | 


01/06 /1963 


01 / 021990 


4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 


ಮೇಲಿನಂತೆ 


ತಿಪ್ಪೇಸ್ವಾಮಿ ಬಿನ್ 
ಹನುಮಂತಪ್ಪ 
ಮಾರಪ್ಪ ಬಿನ್ ಪೆದ್ದಪ್ಪ ] 
ಪಿ. ಟಿ. ನಾಗರಾಜ ಬನ್ 


271 


01 / 06 /1957 


ಎಸ್ . ಟಿ 


- 01/04 /1990 | 


4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 


ಮೇಲಿನಂತೆ 


272 


27/12 /1958 


01/02 /1986 


ಇತರೆ 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ 


ಮೇಲಿನಂತೆ 


ತಿಮ್ಮಪ್ಪ 


273 


02 /02 /1955 


08/ 06 /1987 


ಬಸವರಾಜ ಬಿನ್ 
ಮಾರಪ್ಪ 


ಎಸ್ . ಸಿ 


4ನೇ ತರಗತಿ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


274 


ಡಿ. ನಿಂಗಪ್ಪ ಬಿನ್ 


01/06 /1965 


01/04 /1989 


ಎಸ್ . ಸಿ 


SSLC 


SSLC 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ 


ಮೇಲಿನಂತೆ 


ದುರ್ಗಪ್ಪ 


275 


12 / 04 /1958 


01 / 07 / 1984 


ಎಸ್. ಸಿ 


ಅಕ್ಷರಸ್ಥೆ 


ಅಕ್ಷರಸ್ಥೆ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


276 . 


08 /04 /1957 


01 /07 /1984 


ಇತರೆ 


ಅಕ್ಷರಸ್ಥ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


277 


/ 


10 / 03 /1956 


18 /06 /1984 


ಗಂಗಮ್ಮ ಕೋಂ . 
ಗೋಪಾಲಪ್ಪ 
ಯಶೋಧಮ್ಮ ಬಿನ್ 
ಬಸವರಾಜಪ್ಪ 
ಎಂ .ಎನ್. ಮಾಳಗಿಮನಿ 
ಬಿನ್ ನಿಂಗಪ್ಪ 
ವಿ.ಬೋರನಾಯ್ಕ 
ಬಿನ್ ಕಲ್ಟಿಪಾಪಯ್ಯ 
ರುದ್ರಮುನಿ ಬಿನ್ 
ಸಣ್ಣಬೋರಯ್ಯ 


ಇತರೆ 


7ನೇ ತರಗತಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


278 


17 /08 /1962 


01 /07 /1986 


ಎಸ್. ಟಿ 


SSLC 


24 /4 /2005 


ಮೇಲಿನಂತೆ 


ಮೇಲಿನಂತೆ 


1 /7 /1986 


ಮೇಲಿನಂತೆ 


279 


06 / 071957 


01/07/1988 


ಎಸ್ . ಟಿ 


4ನೇ ತರಗತಿ 


1 


- 


ಮೇಲಿನಂತೆ 


ಮೇಲಿನಂತೆ 


25 ವರ್ಷ 


ಮೇಲಿನಂತೆ 


೧೧೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ ಬಗ್ಗೆ ಷರಾ 
ವಿವರದೊಂದಿಗೆ) | (ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


18 / 03 /1966 


01 / 08 /1988 


ಎಸ್ . ಟಿ . 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


25 ವರ್ಷ 


ಮೇಲಿನಂತೆ 


11 /06 /1962 


01 /10 /1986 


ಎಸ್ . ಟಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 


ಮೇಲಿನಂತೆ 


282 


| 


28 /08 /1962 


01 / 0 /1986 


ಎಸ್. ಟಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 


ಮೇಲಿನಂತೆ 


12 /04 / 957 


01 /10 /1986 


ಎಸ್ . ಟಿ 


7ನೇ ತರಗತಿ 


4 /11 /1988 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 


ಮೇಲಿನಂತೆ 


16 / 07 /1963 


01 / 07 /1986 


ಎಸ್ . ಟಿ 


3ನೇ ತರಗತಿ 


671989 


ಮೇಲಿನಂತೆ 


ಮೇಲಿನಂತೆ 


23 ವರ್ಷ 


ಮೇಲಿನಂತೆ 


280 | ಟಿ.ತಿಪ್ಪೇಸ್ವಾಮಿ ಬಿನ್ 

ತಿಪ್ಪಯ್ಯ 
281 ಪಿ . ಪಾಲಯ್ಯ ಬಿನ್ 

ಪಾಲಯ್ಯ 
ಬಿ. ತಿಪ್ಪೇಸ್ವಾಮಿ ಬಿನ್ 

ಬೊಮ್ಮಯ್ಯ 
283 ಚಿತ್ತಯ್ಯ ಬಿನ್ 

ಬಂಗಾರಯ್ಯ 
284 ಬಿ.ವೀರಣ್ಣ ಬಿನ್ 

ಬೊಮ್ಮಯ್ಯ 
285 | ಜಿ.ಹೆಚ್. ಮಾರಪ್ಪ 

ಬಿನ್ ಹನುಮಂತಪ್ಪ 
286 ಶುಕಪ್ಪ ಬಿನ್ 

ಶಿವಪ್ಪ 
287 ಬಿ. ನಾಗರಾಜ 

ಬಿನ್ ಬಸವರಾಜ 
288 ಬಿ .ತಿಮ್ಮಯ್ಯ ಬಿನ್ 

ತಿಮ್ಮಯ್ಯ 
289 ಎಲ್.ಗೊರಪ್ಪ ಬಿನ್ 


21 /07 /1965 


01/10 /1989 


ಎಸ್ . ಸಿ 


SSLC 


- - 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ 


ಮೇಲಿನಂತೆ 


01 / 03/1962 


01 / 09 /1987 


ಇತರೆ 


ಬಿ . ಕಾಂ 


ಏಪ್ರಿಲ್ - 82 


ಮೇಲಿನಂತೆ 


ಮೇಲಿನಂತೆ 


26 ವರ್ಷ 


ಮೇಲಿನಂತೆ 


14 / 01 /1964 


01/04 /1985 


ಎಸ್ . ಟಿ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


01/ 06 /1957 


28 /06 /1984 


ಎಸ್ . ಸಿ 


7ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


20/ 07 /1968 


01 / 01 /1988 


ಎಸ್ . ಸಿ 


9ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ | 


ಮೇಲಿನಂತೆ 


- 


ಮೇಲಿನಂತೆ 


ಲಿಂಗಪ್ಪ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೬೧ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


೫ 
) 
& 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ | ಸೇವೆಯಲ್ಲಿರುವ 

ವಿಭಿನ್ನತೆ 
ವಿವರದೊಂದಿಗೆ) | (ವೇತನ, ಇತರೆ..) 


ಹೆಸರು 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


290 | 


01/06 /1964 


01 / 01/1987 


ಇತರೆ 


3ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಪ್ರಕಾಶ್ ಬಿನ್ 
ರುದ್ರಪ್ಪ 
ಟಿ. ನಿಂಗಪ್ಪ ಬಿನ್ 


291 


10 / 01 1956 


01 / 01 /1988 


ಎಸ್. ಸಿ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ತಿಮ್ಮಣ್ಣ 


01/06 /1963 


01 / 09 /1987 


ಎಸ್ . ಸಿ 


ಅಕ್ಷರಸ್ಥ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


14 / 08 / 1965 


01/ 01 /1988 


ಇತರೆ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


292 ರಾಮಯ್ಯ ಬಿನ್ 

ತಿಮ್ಮಯ್ಯ 
293 | ಸಿದ್ದಪ್ಪ ಬಿನ್ 

ಸಿದ್ದಪ್ಪ 
ಮಲ್ಲಿಕಾರ್ಜುನ 

ಬಿನ್ ಯಲ್ಲಪ್ಪ 
295 ವೆಂಕಟರಮಣ ಬಿನ್ 


294 


09 /02 /1970 


01 /01 /1989 


ಎಸ್ . ಸಿ 


SSLC 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


01 /06 /1963 


01 /041985 


ಎಸ್ . ಸಿ 


SSLC 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ವೆಂಕಟಪ್ಪ 


296 


01/06 /1963 


01 / 01/1989 


ತಿಪ್ಪೇಸ್ವಾಮಿ ಬಿನ್ 
ಹನುಮಪ್ಪ 


ಎಸ್ . ಟಿ 


4ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


297 


ಸಿದ್ದಪ್ಪ ಬಿನ್ 


19 /10/1955 


19 / 09 /1984 


ಎಸ್. ಟಿ 


4ನೇ ತರಗತಿ 


20 / 08 /2009 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


ಕರಿಯಪ್ಪ 


298 . 


24/ 07 /1966 


01 /11 /1985 


ಇತರೆ 


3ನೇ ತರಗತಿ 


28 /08 /1991 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


ಹಾಲಶ ಬಿನ್ 
ರಂಗಪ್ಪ 
ಹೆಚ್ .ತಿಮ್ಮಪ್ಪ ಬಿನ್ 
ಹನುಮಂತಪ್ಪ 


299 


20 / 07 /1960 


01 / 07 /1985 


ಎಸ್ . ಸಿ 


SSLC 


09 /02 / 1987 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


೧೧೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ದಿನಗೂಲಿ ಸೇವೆಗೆ 


ವರ್ಗ 


ಅಭ್ಯರ್ಥಿಯ 


ಹುಟ್ಟಿದ 


8(a 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ | 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಹೆಸರು 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ 
ವಿವರದೊಂದಿಗೆ) | (ವೇತನ, ಇತರೆ...) 


ದಿನಾಂಕ 


ಈ ಬಗ್ಗೆ ಷರಾ 


ವೃಂದ 


20 /07 /1966 


17 / 08 /1989 


ಇತರೆ 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ 


ಮೇಲಿನಂತೆ 


08 / 05 /1964 


01 /10 /1985 


ಇತರೆ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


20 / 09 /1963 


01 / 09 /1984 


ಎಸ್ . ಸಿ 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


05 /06 /1965 


01 /10 /1986 


ಇತರೆ | 


5ನೇ ತರಗತಿ 


31/07 /1987 


ಮೇಲಿನಂತೆ 


ಮೇಲಿನಂತೆ 


27 ವರ್ಷ 


ಮೇಲಿನಂತೆ 


01 / 06 /1965 


17 / 08 /1989 


ಎಸ್ . ಸಿ 


ಮೇಲಿನಂತೆ 


ಮೇಲಿನಂತೆ 


24 ವರ್ಷ 


ಮೇಲಿನಂತೆ 


305 


300 | ಸಿದ್ಧರಾಮಪ್ಪ ಬಿನ್ 

ನೀಲಪ್ಪ 
301 ಜೆ.ಸಿದ್ದಪ್ಪ ಬಿನ್ 

ಜಯಪ್ಪ 
302 ರಮೇಶ ಬಿನ್ 

ವೆಂಕಟಪ್ಪ 
303 ತಿಪ್ಪೇಸ್ವಾಮಿ ಬಿನ್ 

ಶರಣಪ್ಪ 
304 ಹಾಲಮ್ಮ ಬಿನ್ 

ರಾಮಪ್ಪ 
ಜೆ.ಎನ್.ಸಿದ್ದಪ್ಪ ಬಿನ್ | 

ನಾಗಪ್ಪ 
306 ಹೆಚ್ .ಲೋಕೇಶ 

ನಾಯಕ್ ಬಿನ್ 

ನುಲಿಯನಾಯಕ್ 
307 ಟಿ. ರಾಜಪ್ಪ ಬಿನ್ 

ತಿಮ್ಮಣ್ಣ 
308 ಸಿ. ಮಂಜುನಾಥ 

ಬಿನ್ ಚಂದ್ರಪ್ಪ 
309 ಕಸ್ತೂರಮ್ಮ ಕೋಂ 

ಶ್ರೀಧರಮೂರ್ತಿ 


06 / 05 /1960 


01 / 06 /1985 


ಎಸ್ . ಟಿ 


7ನೇ ತರಗತಿ 


19 /12 /1988 | 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


10 /06 /1965 


01 /10 /1985 


ಎಸ್ . ಸಿ 


4ನೇ ತರಗತಿ 


74 - 75 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


24 /08 /1956 


01 /11 /1985 


ಎಸ್. ಟಿ 


3ನೇ ತರಗತಿ 


13 / 09 / 2001 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


ಮೇಲಿನಂತೆ 


22 /07 /1959 


01 /10 /1984 


ಎಸ್ . ಸಿ 


4ನೇ ತರಗತಿ 


08 / 21992 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


01 / 08 /1956 


01 / 03 /1985 


ಇತರೆ 


7ನೇ ತರಗತಿ 


1974 


ಮೇಲಿನಂತೆ 


ಮೇಲಿನಂತೆ 


28 ರ್ವ 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೬೩ 


ದಿನಗೂಲಿ ಸೇವೆಗೆ 


ಅಭ್ಯರ್ಥಿಯ 


ಹುಟ್ಟಿದ 


ಈ(GL 


ವರ್ಗ 
( ಸಾಮಾನ್ಯ / 
ಹಿಂದುಳಿದ 

ವರ್ಗ / 
ಪರಿಶಿಷ್ಟ ಜಾತಿ / 

ಪರಿಶಿಷ್ಟ 
ಪಂಗಡ) 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ ವಿದ್ಯಾರ್ಹತೆ 
ಹಾಗೂ ಪಡೆದ 
ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ 


ನೇಮಕಗೊಂಡ 
ಹುದ್ದೆ ಹಾಗೂ 
ವೃಂದ ( ಸದರಿ 
ಹುದ್ದೆಗೆ ವೃಂದ & 

ನೇಮಕಾತಿ 
ನಿಯಮದನ್ವಯ 
ನಿಗದಿಪಡಿಸಿದ 
ವಿದ್ಯಾರ್ಹತೆ) 


ದಿನಗೂಲಿಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇವೆ (ಸೇವಾ ಸೇವೆಯಲ್ಲಿರುವ 

ವಿಭಿನ್ನತೆ | ಬಗ್ಗೆ ಷರಾ 
ವಿವರದೊಂದಿಗೆ) | ( ವೇತನ, ಇತರೆ...) 


ಹೆಸರು 


ದಿನಾಂಕ 


ವೃಂದ 


11 /02 /1964 


01 /05 /1984 


ಇತರೆ 


SSLC 


1982 


ಮೇಲಿನಂತೆ 


ಮೇಲಿನಂತೆ 


29 ವರ್ಷ 


ಮೇಲಿನಂತೆ 


311 


26 /05 / 961 


12 / 08 /1986 


ಇತರೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


01/ 06 /1970 


01 / 08 /1986 


ಎಸ್. ಸಿ 


SSLC 


10 /05 /2002 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


313 | 


08 /06 /1968 


22 /09 /1989 


ಇತರೆ 


8ನೇ ತರಗತಿ 


30/121992 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


310 | ಮಹಮ್ಮದ್ 

ನೂರುಲ್ಲಷರೀಫ್ ಬಿನ್ 
ಮಹಮ್ಮದ್ ಷರೀಫ್ 
ರಾಮಣ್ಣ ಬಿನ್ 

ಸಣ್ಣಪ್ಪ 
312 | ಹೆಚ್ . ಕೃಷ್ಣಪ್ಪ ಬಿನ್ 

ಹನುಮಂತಪ್ಪ 
ಮಹೇಶ್ವರಪ್ಪ ಬಿನ್ 
ರಂಗಪ್ಪ 
ಗೋವಿಂದಪ್ಪ ಬಿನ್ | 
ಕರಿಯಪ್ಪ 
ಕೆ.ಹನುಮಂತಪ್ಪ 
ಬಿನ್ ಕದರಪ್ಪ 
ಲಕ್ಷಮ್ಮ ಕೋಂ 

ಕಾಡಪ್ಪ 
317 ಪ್ರಹ್ಲಾದ ಬಿನ್ 

ಕೆಂಚಪ್ಪ 
ರಂಗಪ್ಪ ಬಿನ್ 


01 / 01/1969 


20 / 09 /1988 


ಎಸ್. ಟಿ 


4ನೇ ತರಗತಿ 


20 /01 /1993 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


24 /08 /1966 


01 /01 /1985 


ಎಸ್ . ಸಿ 


3ನೇ ತರಗತಿ 


09 /08 /1988 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


0511964 


01 / /1985 


ಇತರೆ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


10 / 07 /1963 


21 / 09 /1984 


ಇತರೆ 


2ನೇ ತರಗತಿ 


23 /08 /1985 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


318 


01 / 06 /1960 


12 / 08 /1985 


ಎಸ್ . ಸಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


ಕೆಂಚಪ್ಪ 


೧೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


8(a 


ಹೆಸರು 


ಈ ಬಗ್ಗೆ ಷರಾ 


. 


320 | ಎಂ 


ದಿನಗೂಲಿ ಸೇವೆಗೆ 
ವರ್ಗ 

ನೇಮಕಗೊಂಡ 
( ಸಾಮಾನ್ಯ / ದಿನಗೂಲಿಸೇವೆಗೆ 

ಹುದ್ದೆ ಹಾಗೂ 

ದಿನಗೂಲಿಸೇವೆಗೆ 
ಪ್ರಸ್ತುತ 

ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಹಿಂದುಳಿದ 

ಸೇರುವ ವೇಳೆ ಪ್ರಸ್ತುತ ವಿದ್ಯಾರ್ಹತೆ ವೃಂದ ( ಸದರಿ 
ಹುಟ್ಟಿದ 

ತೆಗೆದುಕೊಳ್ಳಲು 
ಅಭ್ಯರ್ಥಿಯ ದಿನಗೂಲಿ ಸೇವೆಗೆ 

ನಿರ್ವಹಿಸುತ್ತಿರುವ 

ಸೇವೆ (ಸೇವಾ | ಸೇವೆಯಲ್ಲಿರುವ 
ವರ್ಗ / ಅಭ್ಯರ್ಥಿಯ | ಹಾಗೂ ಪಡೆದ ಹುದ್ದೆಗೆ ವೃಂದ & 

ಹೊರಡಿಸಿದ 
ದಿನಾಂಕ ಸೇರಿದ ದಿನಾಂಕ 

ಹುದ್ದೆ ಹಾಗೂ 

ವಿಭಿನ್ನತೆ | 
ಪರಿಶಿಷ್ಟ ಜಾತಿ / 

ವಿದ್ಯಾರ್ಹತೆ ಮತ್ತು 

ದಿನಾಂಕ ನೇಮಕಾತಿ 

ಆದೇಶ ಹಾಗೂ 
ವೃಂದ 

ವಿವರದೊಂದಿಗೆ) | ( ವೇತನ, ಇತರೆ...) 
ಪರಿಶಿಷ್ಟ ಪಡೆದ ದಿನಾಂಕ ನಿಯಮದನ್ವಯ 

ವೇತನ 
ಪಂಗಡ) 

ನಿಗದಿಪಡಿಸಿದ 

ವಿದ್ಯಾರ್ಹತೆ) 
319 ಆರ್. ಒ. ಪಾಲಯ್ಯ 01 / 06 /1963 

01/ 04 /1987 
ಎಸ್ . ಟಿ 4ನೇ ತರಗತಿ 4ನೇ ತರಗತಿ ಮೇಲಿನಂತೆ ಮೇಲಿನಂತೆ 

26 ವರ್ಷ ಮೇಲಿನಂತೆ 
ಬಿನ್ ಓಬಯ್ಯ 
ಎಂ . ಬಿ . ಜಾನಮಡ್ಡಿ 13 /06 /1966 

01/05 /1988 
ಎಸ್ . ಟಿ 2ನೇ ತರಗತಿ 2ನೇ ತಗರತಿ ಮೇಲಿನಂತೆ ಮೇಲಿನಂತೆ 

25 ವರ್ಷ 
ಬಿನ್ ಸಕ್ರಿ ಬಸಯ್ಯ 

ಮೇಲಿನಂತೆ 
321 ಪಿ. ಚಿನ್ನಯ್ಯ ಬಿನ್ 01/ 06 /1963 

01 /09 /1989 
ಎಸ್ . ಟಿ 4ನೇ ತರಗತಿ 4ನೇ ತರಗತಿ ಮೇಲಿನಂತೆ ಮೇಲಿನಂತೆ 

22 ವರ್ಷ ಮೇಲಿನಂತೆ 
ಕರಿಪಾಲಯ್ಯ 
322 ಮಾರಕ್ಕೆ ಕೋಂ 01 /06 /1965 

01 / 02 /1988 
ಎಸ್ . ಟಿ 2ನೇ ತರಗತಿ 2ನೇ ತರಗತಿ ಮೇಲಿನಂತೆ ಮೇಲಿನಂತೆ 

25 ವರ್ಷ ಮೇಲಿನಂತೆ 
ಗಂಗಣ್ಣ 
323 ಟಿ. ಪಾಲಯ್ಯ ಬಿನ್ 01/06 /1961 

01/ 07 /1987 
ಎಸ್. ಟಿ 4ನೇ ತರಗತಿ 4ನೇ ತರಗತಿ ಮೇಲಿನಂತೆ ಮೇಲಿನಂತೆ 

26 ವರ್ಷ ಮೇಲಿನಂತೆ 
ತಮ್ಮಯ್ಯ 
324 ಎಲ್.ಬೊಮ್ಮಣ್ಣ 08/04 /1972 

01/ 04 /1989 
ಎಸ್. ಟಿ 2ನೇ ತರಗತಿ 2ನೇ ತರಗತಿ ಮೇಲಿನಂತೆ ಮೇಲಿನಂತೆ 

24 ವರ್ಷ ಮೇಲಿನಂತೆ 
ಬಿನ್ ಲಿಂಗಣ್ಣ 
325 ಎನ್.ಬೊಮ್ಮಯ್ಯ ಬಿನ್ | 22 / 07 /1957 

05 / 08 /1986 
ಎಸ್ . ಟಿ 

SSLC SSLC ಮೇಲಿನಂತೆ ಮೇಲಿನಂತೆ 

26 ವರ್ಷ ಮೇಲಿನಂತೆ 
ಮಾರಯ್ಯ 
ಸೂಚನೆ: ಈ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ 
1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ( ಅರಣ್ಯಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿರುತ್ತದೆ 

ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು / ನಕಲಿ / ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ 
3. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ ಈ ಬಗ್ಗೆ ಸರ್ಕಾರವು ಹಕ್ಕನ್ನು 
ಕಾಯ್ದಿರಿಸಿಕೊಂಡಿರುತ್ತದೆ 

ಎಸ್ ಬಾಲಕೃಷ್ಣಯ್ಯ 
PR.304 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
SC .50 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 

೧೧೬೫ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ : ಅಪಜೀ 053 ಅಅಸೇ 2014 ಬೆಂಗಳೂರು, ದಿನಾಂಕ: 22 - 04 - 2014 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ , 2012ರ ಸೆಕ್ಷನ್ 2 ( ಎ ) ಪರಿಭಾಷಿಸಿರುವಂತೆ ದಿನಾಂಕ: 10 - 04 - 2006 ರಂದು ದಿನಗೂಲಿ ನೌಕರನಂತೆ ಹತ್ತು ವರ್ಷಗಳಿಗಿಂತ ಕಡಿಮೆಯಿರದಂತೆ 
ಕಾರ್ಯನಿರ್ವಹಿಸಿ ಸೇವೆಯನ್ನು ಪೂರ್ಣಗೊಳಿಸಿದಂತ ಮತ್ತು ಅಧಿನಿಯಮವು ಪ್ರಾರಂಭವಾದ ದಿನಾಂಕದಂದು ದಿನಗೂಲಿ ಆಧಾರದ ಮೇಲೆಕಾರ್ಯನಿರತರಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆಯ ಕೆಳಕಂಡ ವಿಭಾಗದಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ದಿನಗೂಲಿ ನೌಕರರ ಹೆಸರು ಮತ್ತು ಸೇವಾ ವಿವರಗಳನ್ನು ಅನುಬಂಧ- 1 ರಲ್ಲಿ ಸದರಿ ಅಧಿನಿಯಮದ ಸೆಕ್ಷನ್ 3 (1) ರಡಿ ಅಧಿಸೂಚಿಸಿದೆ. 

ಸದರಿ ಅನುಬಂಧ -1 ರಲ್ಲಿ ಅಧಿಸೂಚಿಸಿರುವ ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 77 ಶಾಸನ 2012 , ದಿನಾಂಕ: 15 - 02 - 2013 ರ ಮೂಲಕ ಜಾರಿಗೊಳಿಸಲಾದ ಕರ್ನಾಟಕ ದಿನಗೂಲಿ ನೌಕರರ 
ಕ್ಷೇಮಾಭಿವೃದ್ಧಿ ಅಧಿನಿಯಮ 2012ರಲ್ಲಿನ ಉಪಬಂಧಗಳಿಗೆ ಬದ್ಧರಾಗಿರತಕ್ಕದ್ದು. 
1. ಚಾಮರಾಜನಗರ ವೃತ್ತ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಸ್ ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು ) 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಅಧಿಸೂಚನೆ ಸಂಖ್ಯೆ : ಅಪಜೀ 053 ಅಅಸೇ 2014, ದಿನಾಂಕ 22 - 04 - 2014 ಕ್ಕೆ ಅನುಬಂಧ- 1 

ದಿನಗೂಲಿ ಸೇವೆಗೆ 

ನೇಮಕ ಗೊಂಡ 
ವರ್ಗ 

ದಿನಗೂಲಿ 
ದಿನಗೂಲಿ ಸೇವೆಗೆ ಪ್ರಸ್ತುತ ಹುದ್ದೆ ಹಾಗೂ ವೃಂದ 
(ಸಾಮಾನ್ಯ / 

ಸೇವೆಗೆ ಒಟ್ಟು ದಿನಗೂಲಿ ಪ್ರಸ್ತುತ ದಿನಗೂಲಿ 
ಸೇರುವ ವೇಳೆ ವಿದ್ಯಾರ್ಹತೆ 
ಹುಟ್ಟಿದ 

ಪ್ರಸ್ತುತ 
ಹಿಂದುಳಿದ ದಿನಗೂಲಿಸೇವೆಗೆ 

( ಸದರಿ ಹುದ್ದೆಗೆ 

ತೆಗೆದುಕೊಳ್ಳಲು 

ಸೇವೆ ಸೇವೆಯಲ್ಲಿರುವ 
ಅಭ್ಯರ್ಥಿಯ ಹೆಸರು 

ಅಭ್ಯರ್ಥಿಯ ಹಾಗೂ 

ನಿರ್ವಹಿಸುತ್ತಿರುವ 
ವರ್ಗ / ಪರಿಶಿಷ್ಟ 
ದಿನಾಂಕ 

ವೃಂದ ಮತ್ತು 
ಸೇರಿದ ದಿನಾಂಕ 

ಹೊರಡಿಸಿದ 

ಬಗ್ಗೆ ಷರಾ 
ಪಡೆದ 

(ಸೇವಾ ವಿಭಿನ್ನತೆ 
ವಿದ್ಯಾರ್ಹತೆ ಮತ್ತು 

ನೇಮಕಾತಿ ಹುದ್ದೆ ಹಾಗೂ ವೃಂದ 
ಜಾತಿ / ಪರಿಶಿಷ್ಟ 

ಆದೇಶ ಹಾಗೂ ವಿವರದೊಂದಿಗೆ) (ವೇತನ ಇತರೆ) 
ಪಡೆದ ದಿನಾಂಕ ದಿನಾಂಕ 

ನಿಯಮದನ್ವಯ 
ಪಂಗಡ) 

ನಿಗಧಿಪಡಿಸಿದ 
ವಿದ್ಯಾರ್ಹತೆ) 
8 

_ 9 | 10 | 11 | 12 
ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರ ಕಛೇರಿ 

ಪ್ರತಿ ದಿನ ರೂ . 
ಶ್ರೀ ಕೆ. 

ಪದವೀಧರ ಲಿಪಿಕ ಲಿಪಿಕ ಸಹಾಯಕ 

256 .50 + ರೂ . 
25 /61960 

ಪ . ಜಾ 19/ 4 /1989 ಬಿ . ಎ 

24 ವರ್ಷಗಳು 
ಗೋವಿಂದರಾಜು 

ಸಹಾಯಕ ಸಿ ದರ್ಜೆ 

2000 / - ಮಾಸಿಕ 

ವೇತನ 


#(GL 


ವೇತನ 


೧೧೬೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


ಕಛೇರಿ ಸೇವಕ, 


2 


| ಶ್ರೀ ಕೆ. ಎಸ್ . ಶೇಖರ | 06 /01/1964 


ಪ . ಜಾ 


07/ 01 /1988 


10ನೇ ತರಗತಿ 
ಅನುತ್ತೀರ್ಣ 


ಕಛೇರಿ ಸೇವಕ 


25 ವರ್ಷಗಳು 


ಪ್ರತಿ ದಿನ ರೂ . 
226.50 + ರೂ . 
2000 / - ಮಾಸಿಕ 

ವೇತನ 


ಡಿ ದರ್ಜೆ 


ವಾಟರ್‌ ಕೂಲಿ 


| ಶ್ರೀಮತಿ ಶಾಂತಮ್ಮ 


07 / 1/1971 


ಉಪ್ಪಾರ 


06 / 01 /1990 


6ನೇ ತರಗತಿ 


ವಾಟರ್‌ ಕೂಲಿ 


23 ವರ್ಷಗಳು 


ಮೇಲಿನಂತೆ 


ಡಿ ದರ್ಜೆ 


4 | ಶ್ರೀ ಹೆಚ್ ಪುಟ್ಟರಾಜು 


22 /7 /1965 


ಪ . ಜಾ 


07/ 01 /1985 


9ನೇ ತರಗತಿ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ , 
ಡಿ ದರ್ಜೆ 


28 ವರ್ಷಗಳು 


ಮೇಲಿನಂತೆ 


5 | ಶ್ರೀ ಶಿವಣ್ಣ 


10 / 06 /1967 


ಲಿಂಗಾಯುತ 


04 / 01 /1985 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


28 ವರ್ಷಗಳು 


ಮೇಲಿನಂತೆ 


6 | ಶ್ರೀ ಎಂ . ಮಾದೇವ 


05 /12 /1963 


ಪ . ಪಂ 


12 /01/ 1989 


4ನೇ ತರಗತಿ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


24 ವರ್ಷಗಳು 


ಮೇಲಿನಂತೆ 


ಶ್ರೀ ಮಹದೇವ ಬಿನ್ 
ಭರತೇಗೌಡ 


08 /01/ 962 


ಪ . ಪಂ 


04/ 01 /1985 


4ನೇ ತರಗತಿ 


ಅರಣ್ಯ ವೀಕ್ಷಕ 


28 ವರ್ಷಗಳು 


ಮೇಲಿನಂತೆ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 
ಅರಣ್ಯ ವೀಕ್ಷಕ, 
ಡಿ ದರ್ಜೆ 


ಶ್ರೀ ಮಹದೇವ ಬಿನ್ 
ಬಲರಾಮ ನಾಯ್ಕ 


13 /8 / 963 


ಪ . ಪಂ 


04 / 01 /1985 


4ನೇ ತರಗತಿ 


ಅರಣ್ಯ ವೀಕ್ಷಕ 


28 ವರ್ಷಗಳು 


ಮೇಲಿನಂತೆ 


9 


| 


ಶ್ರೀ ಜಡಿಯ 


03/01 / 963 


ಪ. ಜಾ 


12 / 01/1984 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


29 ವರ್ಷಗಳು 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೬೭ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


ಪರಿಶಿಷ್ಟ 


10 | ಶ್ರೀ ಎಸ್ . ಮಾದ 


04 / 08 /1957 


04/ 01 /1985 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


28 ವರ್ಷಗಳು 


ಮೇಲಿನಂತೆ 


ವರ್ಗ 


ಅರಣ್ಯ ವೀಕ್ಷಕ, 


11 | ಶ್ರೀ ಮಹದೇವಶೆಟ್ಟಿ 


| 02/06/1960 


ಉಪ್ಪಾರ 


06 / 01 /1984 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


29 ವರ್ಷಗಳು 


ಮೇಲಿನಂತೆ 


12 


| 


ಶ್ರೀ ಜವರಶೆಟ್ಟಿ 


06 /01 /1962 


ಉಪ್ಪಾರ 


03 /01 /1989 


5ನೇ ತರಗತಿ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


26 ವರ್ಷಗಳು 


ಮೇಲಿನಂತೆ 


13 | ಶ್ರೀಮತಿ ಚೆನ್ನನಂಜಮ್ಮ | 10 / 051958 


ಪ . ಜಾ 


01 / 07 /1988 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


ಪ್ರತಿ ದಿನ ರೂ . 
226.50 + ರೂ . 
2000/ - ಮಾಸಿಕ 

ವೇತನ 


14 


| 


ಶ್ರೀ ಸಮಿ 


06/ 08 /1967 


ಮುಸ್ಲಿಂ 


09 /10 /1987 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ , 
ಡಿ ದರ್ಜೆ 


ಮೇಲಿನಂತೆ 


15 | ಶ್ರೀ ರಂಗಸ್ವಾಮಿ 


16 / 1 /1960 


ಪ . ಪಂ 


01/ 01/1987 


4ನೇ ತರಗತಿ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


ಮೇಲಿನಂತೆ 


16 


| 


1 ಶ್ರೀ ಬಿಸಿಲನಾಯ್ಕ 


15/ 7 /1958 


ಪ . ಪಂ 


05 /010984 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


ಮೇಲಿನಂತೆ 


17 | ಶ್ರೀ ಮಾದನಾಯ್ಕ 


06 / 03 /1965 


ಎಸ್ . ಟಿ 


05 / 01 /1984 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


ಮೇಲಿನಂತೆ 


೧೧೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಹುಟ್ಟಿದ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ | 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
( ವೇತನ ಇತರೆ) 


ದಿನಾಂಕ 


ಪಡೆದ 


ದಿನಾಂಕ 


ಕೆ. ಎ. ಟಿ ಅರ್ಜಿ 
ಸಂಖ್ಯೆ : 8774 
/2002 ದಿನಾಂಕ: 


6 /8 / 2012 ರ 


18 | ಶ್ರೀ ಎಸ್. ಮಹದೇವ 


| 03121965 


ಎಸ್. ಸಿ 


ದಿನಾಂಕ 
17 - 10 - 1987 

ರೀಂದ 
28 - 02 - 2000 

ಮತ್ತು 
01 -03 -2000 

ರಿಂದ 
31 - 12 - 2012 
ಗೈರುಹಾಜರಿ. 
01 - 01 - 2013 

ರಿಂದ 
ಕರ್ತವ್ಯಕ್ಕೆ 
ಹಾಜರಾಗಿ 
ರುತ್ತಾರೆ. 


ಅರಣ್ಯ ವೀಕ್ಷಕ 


ಆದೇಶದಂತೆ 


ಇವರನ್ನು 
ಮುಂದುವರಿ 


ಸಲಾಗಿದೆ 


19 . 


ಶ್ರೀ ಸಿ . ಎಂ . 
ನಾರಾಯಣಸ್ವಾಮಿ 


12 / 05 /1960 


ಪ . ಜಾ 


06 / 01 / 988 


ಬಿ . ಎ . 6 /3 /1985 


ಲಿಪಿಕ ಸಹಾಯಕ 


ಪದವೀಧರ ಲಿಪಿಕ 
ಸಹಾಯಕ - ಸಿ 


26 ವರ್ಷ 6 
ತಿಂಗಳು 


ಪ್ರತಿ ದಿನ ರೂ . 
256.50 + ರೂ . 
2000 / - ಮಾಸಿಕ 

ವೇತನ 
ಪ್ರತಿ ದಿನ ರೂ . 
236 .50 + ರೂ . 
2000 / - ಮಾಸಿಕ 

ವೇತನ 


20 | ಶ್ರೀ ಹೆಚ್ . ಮಹದೇವ 


20/5 /1966 


ಉಪ್ಪಾರ 


16 /11 /1989 


5ನೇ ತರಗತಿ 


ವಾಹನ 
ಚಾಲಕ 


ವಾಹನ ಚಾಲಕ - ಸಿ 


23 ವರ್ಷ 6 
ತಿಂಗಳು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೬೯ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


ದಿನಾಂಕ 


ನಿಸ್ತಂತು 


ನಿಸ್ತಂತು 


_ 21 | ಶ್ರೀ ಎಂ . ಶಿವಯ್ಯ 


17 / 6 /1965 


ಪ . ಜಾ 


05 / 01 /1987 


SSLC 


25 ವರ್ಷ 7 
ತಿಂಗಳು 


ಪ್ರತಿ ದಿನ ರೂ . 
241.50 + ರೂ . 
2000/ - ಮಾಸಿಕ 

ವೇತನ 


ನಿರ್ವಾಹಕ 


ನಿರ್ವಾಹಕ - ಡಿ 


SSLC 


22 | ಶ್ರೀ ಕೆ. ಬಸವರಾಜು 


| 12 / 021969 


ಪ . ಜಾ 


01 /01/1988 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


25 ವರ್ಷಗಳು 


ಪ್ರತಿ ದಿನ ರೂ . 
226 .50 + ರೂ . 
2000/ - ಮಾಸಿಕ 

ವೇತನ 


ಅನುತ್ತೀರ್ಣ 


ನಿಸ್ತಂತು 


23 | ಶ್ರೀ ಎನ್. ಸಿದ್ದಯ್ಯ 


2171961 


ಪ . ಜಾ 


07 / 01 /1987 


ಎಸ್‌ಎಸ್‌ಎಲ್‌ಸಿ 
ಅನುತ್ತೀರ್ಣ 


ನಿಸ್ತಂತು 
ನಿರ್ವಾಹಕ - ಡಿ 


25 ವರ್ಷ 5 
ತಿಂಗಳು 


ಪ್ರತಿ ದಿನ ರೂ . 
241.50 + ರೂ . 
2000/ - ಮಾಸಿಕ 

ವೇತನ 


ನಿರ್ವಾಹಕ 


24 ವರ್ಷ 8 


24 | ಶ್ರೀ ನಾಗೇಗೌಡ 


20 /41955 


ಒಕ್ಕಲಿಗಗೌಡ | 


04 / 01 /1988 


ಅಕ್ಷರಸ್ಥ 


ಅರಣ್ಯ 
ವೀಕ್ಷಕ 


ಅರಣ್ಯ ವೀಕ್ಷಕ, 
ಡಿ ದರ್ಜೆ 


ಪ್ರತಿ ದಿನ ರೂ . 
226.50 + ರೂ . 
2000/- ಮಾಸಿಕ 

ವೇತನ 


ತಿಂಗಳು 


ದಿನಾಂಕ: 


11 - 02 - 1983 


ಅರಣ್ಯ ವೀಕ್ಷಕ, ಡಿ 


25 | ಶ್ರೀ ಪಾಂಡುರಂಗ 


| 05 / 2 /1965 | 


11 - 02 - 1983 

ರಿಂದ 
20 - 06 - 1987 
ರವರೆಗೆ ಕರ್ತವ್ಯ 
ನಿರ್ವಹಣೆ. 


ಉಪ್ಪಾರ 


7ನೇ ತರಗತಿ 


ಅರಣ್ಯ ವೀಕ್ಷಕ 


13 ವರ್ಷ 5 
ತಿಂಗಳು 


ರಿಂದ 


ದರ್ಜೆ 


20 - 06 - 1987ರ 
ವರೆಗೆ ದಿನಗೂಲಿ 


೧೧೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ | 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


ಪಡೆದ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


ದಿನಾಂಕ: 
21 - 06 - 1987 

ರಿಂದ 
125 - 07 - 1999 

ಕರ್ತವ್ಯ 
ನಿರ್ವಹಿಸಿಲ್ಲ 


ಮೇಲೆ ಕೆಲಸ 
ನಿರ್ವಹಿಸುತ್ತಿದ್ದ 

ಇವರನ್ನು 
ಕೆಲಸದಿಂದ 
ತೆಗೆದು ಹಾಕಿದ 
ಮೇರೆಗೆ ಲೇಬರ್ 

ಕೋರ್ಟ್ 
ಮೈಸೂರು ಇವರ 
ತೀರ್ಪಿನ ಸಂಖ್ಯೆ: 
29 /1997 ಹಾಗೂ 

ಸರ್ಕಾರದ ಪತ್ರ 
ಸಂಖ್ಯೆ : ಅ.ಪ.ಜೀ 
325 ಅಅಸೇ 98. 

ದಿನಾಂಕ: 
23 - 02 -1999 ರ 

ಪ್ರಕಾರ 


ದಿನಾಂಕ : 
26 - 07 - 1999 
ದಿಂದ ದಿನಗೂಲಿ 
ನೌಕರರಾಗಿ 

ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೭೧ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


ದಿನಾಂಕ 


26 | ಶ್ರೀ ನಾಗಲಿಂಗಪ್ಪ 


ರೂ . 226.50 
ಪ್ರತಿ ದಿನಕ್ಕೆ ಮತ್ತು 
ರೂ . 2000/ 
ಹೆಚ್ಚುವರಿ ವೇತನ 
ಪ್ರತಿ ತಿಂಗಳಿಗೆ 
ಫೆಬ್ರವರಿ -1981 
ರಿಂದ ದಿನಾಂಕ: 
20 - 06 -1987ರ 
ವರೆಗೆ ದಿನಗೂಲಿ 
ಮೇಲೆ ಕೆಲಸ 
ನಿರ್ವಹಿಸುತ್ತಿದ್ದ 

ಇವರನ್ನು 
ಕೆಲಸದಿಂದ 
ತೆಗೆದು ಹಾಕಿದ 

ಮೇರೆಗೆ 
ಕರ್ನಾಟಕ ಉಚ್ಚ 
ನ್ಯಾಯಾಲಯ 
ಬೆಂಗಳೂರು 
ರವರ ರಿಟ್ 
ಅರ್ಜಿ ಸಂಖ್ಯೆ : 
17381 ಮತ್ತು 
173930997 


26 / 0 /1959 


ಫೆಬ್ರವರಿ - 1981 

ರಿಂದ 
20 - 06 -1987ರ 
ವರೆಗೆ ಕರ್ತವ್ಯ 
ನಿರ್ವಹಣಿ. 


ವೀರಶೈವ 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


ಅರಣ್ಯ ವೀಕ್ಷಕ 


- 


| 


15 ವರ್ಷಗಳು 


೧೧೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
( ವೇತನ ಇತರೆ) 


ದಿನಾಂಕ 


ದಿನಾಂಕ 


ದಿನಾಂಕ: 


18 - 12 - 1997 
ರಿಂದ ದಿನಗೂಲಿ 

ಕೆಲಸ 
ನಿರ್ವಹಿಸುತ್ತಿದ್ದಾರೆ. 

ರೂ . 226.50 
ಪ್ರತಿ ದಿನಕ್ಕೆ ಮತ್ತು 

ರೂ . 2000/ 
ಹೆಚ್ಚುವರಿ ವೇತನ 
ಪ್ರತಿ ತಿಂಗಳಿಗೆ , 

ಇವರನ್ನು 
ಕೆಲಸದಿಂದ 
ತೆಗೆದು ಹಾಕಿದ 

ಮೇರೆಗೆ 
ಕರ್ನಾಟಕ ಉಚ್ಚ 
ನ್ಯಾಯಾಲಯ 
ಬೆಂಗಳೂರು 
ರವರ ರಿಟ್ 
ಅರ್ಜಿ ಸಂಖ್ಯೆ : 
17381 ಮತ್ತು 
173931997. 


27 


ಶ್ರೀ ಕೃಷ್ಣಯ್ಯ 


26/10/1959 


ಪ . ಪಂ 


17021997 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


15 ವರ್ಷಗಳು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೭೩ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


ದಿನಾಂಕ 


ದಿನಾಂಕ: 
18 /8 /1997ರಲ್ಲಿ 

ನೀಡಿರುವ 
ತೀರ್ಪಿನ ಪ್ರಕಾರ 
ಇವರು ದಿನಾಂಕ: 

17121997 
ರಿಂದ ದಿನಗೂಲಿ 

ಕೆಲಸ 
ನಿರ್ವಹಿಸುತ್ತಿದ್ದಾರೆ. 

ಪ್ರತಿ ದಿನ ರೂ . 
226.50 + ರೂ . 
2000 / - ಮಾಸಿಕ 


ಅರಣ್ಯ ವೀಕ್ಷಕ, ಡಿ 


28 ವರ್ಷ 05 


ಶ್ರೀ ರಂಗಸ್ವಾಮಿ 
ನಾಯಕ 


05 / 04 /1960 


ಪ . ಪಂ 


07 /01/1984 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


ದರ್ಜೆ 


ತಿಂಗಳು 


ಶ್ರೀ ಚಿಕ್ಕಮಾದ 
ನಾಯಕ 


02 /03 /1965 


ಪ . ಪಂ 


06 / 01 /1989 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


23 ವರ್ಷ 7 
ತಿಂಗಳು 


ಮೇಲಿನಂತೆ 


25 ವರ್ಷ 


4 


ಶ್ರೀ ಸಿ. ರಾಜಣ್ಣ 


14 /61969 


ಕುರುಬ 
( ಹಾ ; ಲುಮತ) 


08 / 01 /1987 


SSLC Ozo geros 


ಅರಣ್ಯ ವೀಕ್ಷಕ 


ಮೇಲಿನಂತೆ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ , ಡಿ 


ತಿಂಗಳು 


31 | ಶ್ರೀ ದಾಸೇಗೌಡ 


28/8 /1969 


ಪ . ಪಂ 


04/ 01 / 988 


2ನೇ ತರಗತಿ 


ಅರಣ್ಯ ವೀಕ್ಷಕ 


24 ವರ್ಷ 8 
ತಿಂಗಳು 


ಮೇಲಿನಂತೆ 


ದರ್ಜೆ 


28 ವರ್ಷ 9 


ಶ್ರೀ ದಾಸನಾಯಕ 


01/ 08 /1959 


ಪ . ಪಂ 


10 / 03 /1984 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


ಮೇಲಿನಂತೆ 


ತಿಂಗಳು 


೧೧೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ | 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


33 


| 


ಶ್ರೀ ನಿಂಗಯ್ಯ 


07 / 01/1958 


ಪ. ಜಾ 


01 / 01/1985 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


28 ವರ್ಷಗಳು 


ಮೇಲಿನಂತೆ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ , ಡಿ 


ಶ್ರೀ ಮುರುಗೇಂದ್ರ 


14021956 


ವೀರಶೈವ 


01/ 01 /1989 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


24 ವರ್ಷಗಳು 


ಮೇಲಿನಂತೆ 


ದರ್ಜೆ 


ಅರಣ್ಯ ವೀಕ್ಷಕ , ಡಿ 


ಶ್ರೀ ನಂಜನಾಯಕ 


21 /41957 


ಪ . ಪಂ 


04 / 01 /1988 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


24 ವರ್ಷ 08 | 

ತಿಂಗಳು 


ಮೇಲಿನಂತೆ 


- ದರ್ಜೆ 


07 / 010955 


ಪ. ಪಂ 


07 / 01 /1988 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


24 ವರ್ಷ 05 

ತಿಂಗಳು 


ಮೇಲಿನಂತೆ 


ಪುಟ್ಟಮಾದನಾಯಕ 


37 | ಶ್ರೀ ಎಸ್. ನಂದೀಶ್ 


17 /8 /1967 


ವೀರಶೈವ 


01/ 01/1988 


10ನೇ ತರಗತಿ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


25 ವರ್ಷಗಳು 


ಮೇಲಿನಂತೆ 


38 | ಶ್ರೀ ಮಹದೇವಶೆಟ್ಟಿ 


02/ 01 / 960 


ಅರಣ್ಯ ವೀಕ್ಷಕ, ಡಿ 


05/ 01/1989 


ಉಪ್ಪಾರ 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


23 ವರ್ಷ 07 

ತಿಂಗಳು 


ಪ್ರತಿ ದಿನ ರೂ . 
226.50 + ರೂ . 
2000 / - ಮಾಸಿಕ 


ದರ್ಜೆ 


SSLC 


39 | ಶ್ರೀ ಎಸ್. ನಾಗರಾಜು | 10 /12 /1960 


ವೀರಶೈವ 


07/02 /1984 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


28 ವರ್ಷ 05 

ತಿಂಗಳು 


ಮೇಲಿನಂತೆ 


ಅನುತ್ತೀರ್ಣ 


40 | ಶ್ರೀ ಆರ್ . ರಾಜಶೇಖರ | 08/ 01/1964 | 


ಲಿಂಗಾಯಿತ 


03 / 01 /1984 


ಎಸ್‌ಎಸ್‌ಎಲ್‌ಸಿ 
ಅನುತ್ತೀರ್ಣ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


29 ವರ್ಷಗಳು 


ಪ್ರತಿ ದಿನ ರೂ . 
226.50 + ರೂ . 
2000 / - ಮಾಸಿಕ 


41 | ಶ್ರೀ ಬಿ . ನಾಗರಾಜು 


18 /10 /1965 


ಲಿಂಗಾಯಿತ 


03 / 01 /1984 


2ನೇ ತರಗತಿ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


29 ವರ್ಷಗಳು 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೭೫ 


ಹುಟ್ಟಿದ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ | 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


ಪಡೆದ 


ದಿನಾಂಕ 


ಅರಣ್ಯ ವೀಕ್ಷಕ, ಡಿ 


42 | ಶ್ರೀ ವಿಜಯ 


04 / 05 /1965 


ಲಿಂಗಾಂಯಿತ 


05 /01 / 984 


6ನೇ ತರಗತಿ 


ಅರಣ್ಯ ವೀಕ್ಷಕ 


29 ವರ್ಷಗಳು 


ಮೇಲಿನಂತೆ 


ದರ್ಜೆ 


ಶ್ರೀ ಎನ್ . ನಂಜಯ್ಯ 


2271963 


ಪರಿಶಿಷ್ಟ ಜಾತಿ 


06 / 01 /1984 


| SSLC ಅನುತ್ತೀರ್ಣ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


29 ವರ್ಷಗಳು 


ಮೇಲಿನಂತೆ 


ಶ್ರೀ ಮಹದೇವಸ್ವಾಮಿ 


| 10/08 / 964 


ಲಿಂಗಾಂಯಿತ 


03 / 01 /1984 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


29 ವರ್ಷಗಳು 


ಮೇಲಿನಂತೆ 


ಶ್ರೀ ಚಿಕ್ಕ ಮಹದೇವ 


06 /01/1964 


ಪರಿಶಿಷ್ಟ ಜಾತಿ 


07 / 01/1986 


SSLC 


ಅರಣ್ಯ ವೀಕ್ಷಕ 


| ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ, ಡಿ 

ದರ್ಜೆ 


27 ವರ್ಷಗಳು 


ಮೇಲಿನಂತೆ 


25 / 8 /1961 


ಲಿಂಗಾಯಿತ 


07 /01 /1986 


4ನೇ ತರಗತಿ 


ಅರಣ್ಯ ವೀಕ್ಷಕ 


- - 


27 ವರ್ಷಗಳು 


ಮೇಲಿನಂತೆ 


16 /10 /1961 


ಗಾಣಿಗ 


01/ 01 /1986 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

- ದರ್ಜೆ 


27 ವರ್ಷಗಳು 


ಮೇಲಿನಂತೆ 


ಶ್ರೀ ಎಂ . 
ಮಹದೇವಸ್ವಾಮಿ 
ಶ್ರೀ ಎಂ . 
ಮಹದೇವಶೆಟ್ಟಿ 
ಶ್ರೀ ಎನ್ . 
ಮಹದೇವಶೆಟ್ಟಿ 
ಬಿನ್ ನಂಜಶೆಟ್ಟಿ 
ಶ್ರೀ ರಾಜು ಬಿನ್ 


02 / 03 /1967 


ಉಪ್ಪಾರ 


07/ 01/ 1986 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


27 ವರ್ಷಗಳು 


ಮೇಲಿನಂತೆ 


25 /08 /1969 


ಪರಿಶಿಷ್ಟ ಜಾತಿ 


25/09/1987 


6ನೇ ತರಗತಿ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


26 ವರ್ಷಗಳು 


ಮೇಲಿನಂತೆ 


Y 


ಬೆಳ್ಳಯ್ಯ 


50 | ಶ್ರೀ ಎಂ . ರಾಮಚಂದ್ರ | 12 /02 /1962 


ಪರಿಶಿಷ್ಟ ಜಾತಿ 


08 /01 /1984 


6ನೇ ತರಗತಿ 


ವಾಹನ ಚಾಲಕ 


ವಾಹನ ಚಾಲಕ 


ಪ್ರತಿ ದಿನ ರೂ . 
236 .50 + ರೂ . 
2000/ - ಮಾಸಿಕ 


೧೧೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
( ವೇತನ ಇತರೆ) 


ದಿನಾಂಕ 


ದಿನಾಂಕ 


51 | ಶ್ರೀ ಚಿಕ್ಕರಂಗ 


12001963 


ಪ. ಪಂಗಡ 


08 /01 /1985 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


ಪ್ರತಿ ದಿನ ರೂ . 
226.50 + ರೂ . 
2000/ - ಮಾಸಿಕ 


ಶ್ರೀ ಕಾಂತರಾಜು 


20 /6 /1958 


ಪರಿಶಿಷ್ಟ ಜಾತಿ 


12/ 01 /1985 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಮೇಲಿನಂತೆ 


53 | ಶ್ರೀ ಸಿದ್ದರಾಮು 


25/12 /1965 


ಹಿಂದುಳಿದ ವರ್ಗ 


08 / 01 /1989 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಮೇಲಿನಂತೆ 


54 | ಶ್ರೀ ಎಂ . ದಾಸಯ್ಯ 


24/5/1960 


ಪರಿಶಿಷ್ಟ ಜಾತಿ 


02 /02 /1985 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಮೇಲಿನಂತೆ 


ಶ್ರೀ ಮಹದೇವಶೆಟ್ಟಿ 


19 / 3 /1963 


ಹಿಂದುಳಿದ ವರ್ಗ | 09 /02 /1987 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ, ಡಿ 

ದರ್ಜೆ 
ಅರಣ್ಯ ವೀಕ್ಷಕ, ಡಿ 


ಮೇಲಿನಂತೆ 


SSLC 


56 | ಶ್ರೀ ಬಿ. ಆರ್ . ಪ್ರಕಾಶ 


08/ 02 / 966 


ಇತರೆ 


09 /10 /1987 


ಅರಣ್ಯ ವೀಕ್ಷಕ 


25 ವರ್ಷಗಳು 


ಮೇಲಿನಂತೆ 


ಅನುತ್ತೀರ್ಣ 


SSLC 


ಶ್ರೀ ರಾಚಯ್ಯ 


19/ 6 /1956 


ಇತರೆ 


09 / 0 /1987 


ಅರಣ್ಯ ವೀಕ್ಷಕ 


25 ವರ್ಷಗಳು 


ಮೇಲಿನಂತೆ 


ಅನುತ್ತೀರ್ಣ 


ಶ್ರೀ ಅಲುಮಲೆ 


06/ 01 /1960 


ಎಸ್ . ಟಿ 


09 /10 /1987 


4ನೇ ತರಗತಿ 


ಅರಣ್ಯ ವೀಕ್ಷಕ 


25 ವರ್ಷಗಳು 


ಮೇಲಿನಂತೆ 


ದರ್ಜೆ 


ಅರಣ್ಯ ವೀಕ್ಷಕ, ಡಿ 


ಶ್ರೀ ಬೀರಾ 


02 /08 /1963 


ಎಸ್ . ಟಿ 


09 /10 /1987 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


25 ವರ್ಷಗಳು 


ಮೇಲಿನಂತೆ 


ದರ್ಜೆ 


60 


\ ಶ್ರೀ 


ಶ್ರೀ ಕ್ಯಾತ 


06/04 /1966 


ಎಸ್ . ಟಿ 


09 /10 /1987 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


25 ವರ್ಷಗಳು 


ಮೇಲಿನಂತೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೭೭ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿ ಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
( ವೇತನ ಇತರೆ) 


ದಿನಾಂಕ 


ದಿನಾಂಕ 


SSLC 


| ಶ್ರೀ ಬಿ. ಎಂ . ಶಿವಣ್ಣ 


| 06 /02 /1966 


ಎಸ್ . ಸಿ 


10 / 01 /1987 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


25 ವರ್ಷಗಳು 


ಮೇಲಿನಂತೆ 


ಅನುತ್ತೀರ್ಣ 


ಶ್ರೀ ಮಹದೇವ 


03 / 01 /1966 


ಎಸ್ . ಸಿ 


18 /12 /1987 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


25 ವರ್ಷಗಳು 


ಮೇಲಿನಂತೆ 


ಬಿನ್ ಸಣ್ಣಯ್ಯ 


| ಶ್ರೀ ಆರ್ . ಅಲ್ಬನ್ 


08 / 01/1959 


ಕ್ರಿಶ್ಚಿಯನ್ 


07/ 01 /1985 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


28 ವರ್ಷಗಳು 


ಮೇಲಿನಂತೆ 


64 | ಶ್ರೀ ಜಿ. ಮಂಜುನಾಥ್ 


11 /02 /1968 


ಎಸ್ . ಟಿ 


08 / 01 /1989 


ಅಕ್ಷರಸ್ಥ 


ವಾಹನ ಚಾಲಕ | 


ವಾಹನ ಚಾಲಕ 


24 ವರ್ಷಗಳು 


ಪ್ರತಿ ದಿನ ರೂ . 
236.50 + ರೂ . 
2000/ - ಮಾಸಿಕ 


65 | ಶ್ರೀ ರೇವಣ್ಣ 


07 /05 /1970 


ಗಾಣಿಗ 


04/01 /1989 


ಅಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


24 ವರ್ಷಗಳು 


ಪ್ರತಿ ದಿನ ರೂ . 
226.50 + ರೂ . 
2000/ - ಮಾಸಿಕ 


ಅರಣ್ಯ ವೀಕ್ಷಕ, ಡಿ 


66 


ಶ್ರೀಮತಿ ರತ್ನಮ್ಮ 


15/8 /1967 


ಲಿಂಗಾಂಯಿತ 


06 /01 /1985 


ಅನಕ್ಷರಸ್ಥೆ 


ಅರಣ್ಯ ವೀಕ್ಷಕಿ 


28 ವರ್ಷಗಳು 


ಮೇಲಿನಂತೆ 


ದರ್ಜೆ 


67 | ಶ್ರೀ ಬಾಲು 


05 /10 /1962 


ಎಸ್ . ಸಿ 


01 / 01 /1988 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


25 ವರ್ಷಗಳು 


ಇವರು ಬೈಲೂರು 

ವನ್ಯಜೀವಿ 
ವಲಯದಿಂದ 
ನಿಯೋಜನೆ 
ಮಾಡಿರುತ್ತಾರೆ. 


೧೧೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಹುಟ್ಟಿದ 


೫)೩ 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


ದಿನಾಂಕ 


| 


68 | ಶ್ರೀ ಮಹದೇವಯ್ಯ 


15 / 4 /1965 


ಎಸ್. ಸಿ 


04 / 01 /1984 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ, ಡಿ 

ದರ್ಜೆ 


29 ವರ್ಷಗಳು 


ಪ್ರತಿ ದಿನ ರೂ . 
226.50 + ರೂ . 
2000 / - ಮಾಸಿಕ 


ಅರಣ್ಯ ವೀಕ್ಷಕ , ಡಿ 


69 | 


ಶ್ರೀ ಶಿವಣ್ಣ 


15/ 6 /1970 


11 /01/1989 


ಕುರುಬ 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


24 ವರ್ಷಗಳು 


ಮೇಲಿನಂತೆ 


ದರ್ಜೆ 


70 | ಶ್ರೀ ಚಿಕ್ಕಮಾದಯ್ಯ 


17 / 03 /1957 


ಎಸ್ . ಸಿ 


01 / 01 / 984 


ಅನಕ್ಷರಸ್ಥ 


ಅರಣ್ಯ ವೀಕ್ಷಕ 


ಅರಣ್ಯ ವೀಕ್ಷಕ , ಡಿ 

ದರ್ಜೆ 


29 ವರ್ಷಗಳು 


ಮೇಲಿನಂತೆ 


ಕೊಳ್ಳೇಗಾಲ ವಿಭಾಗ 


11 


| 


ನಂಜುಂಡಸ್ವಾಮಿ 


01. 06 .1958 


ಇತರೆ 


01/ 08 /1985 


ಪಿ . ಯು . ಸಿ . ತೇರ್ಗಡೆ 


ಪಿ . ಯು . ಸಿ. 


ನಿಸ್ತಂತು 
ಕೊಳ್ಳೇಗಾಲ 


28 - 09 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುತ್ತಾರೆ. 


ನಿಸ್ತಂತು 
ಕೊಳ್ಳೇಗಾಲ 

ನಿಸ್ತಂತು 
ಕೊಳ್ಳೇಗಾಲ 


72 | ಎಂ . ಚಾಮರಾಜು 


12 . 06 .1966 


ಪ . ಜಾತಿ 


01 / 08 /1989 


SSLC ತೇರ್ಗಡೆ 


SSLC 
ತೇರ್ಗಡೆ 


24 - 09 


ಮೇಲಿನಂತೆ 


ನಿಸ್ತಂತು 
ಕೊಳ್ಳೇಗಾಲ 
ಸ. ಅ. ಸಂ . ಹನೂರು 
ಕಛೇರಿಯಲ್ಲಿ 
ಸಹಾಯಕ 


73 


| 


ಎನ್. ನಂಜುಂಡಸ್ವಾಮಿ | 01.06.1962 


ಪ . ಜಾತಿ 


26 / 03 /1986 


ಪಿ . ಯು . ಸಿ. ತೇರ್ಗಡೆ 


ಪಿ . ಯು . ಸಿ . 
ತೇರ್ಗಡೆ 


ಜಿ . ಡಿ . ಡಿ , ವಾಚರ್‌ 


28 - 01 


ಮೇಲಿನಂತೆ 


14 | ಸಿದ್ದಬಸವ 


10 . 01.1962 


ಪ . ಜಾತಿ 


01 / 05 /1985 


ಅಕ್ಷರಸ್ಥ 


ಅಕ್ಷರಸ್ಥ 


| ಜಿ. ಡಿ. ಡಿ , ವಾಚರ್‌ | ಗಸ್ತು ಸಹಾಯಕ 


28 - 12 


ಮೇಲಿನಂತೆ 


ಜಿ . ಟಿ . ಡಿ . 


75 | ಬಸವ 


01.06.1962 


ಪ . ಜಾತಿ 


01/ 04 /1986 


3ನೇ ತರಗತಿ 


3ನೇ ತರಗತಿ 


ಜಿ . ಡಿ . ಡಿ , ವಾಚರ್‌ 


28 - 01 


ಮೇಲಿನಂತೆ 


ಕಾವಲುಗಾರ 


ತನಿಖಾ ಠಾಣೆ 


76 | ಬಿ. ಅಸ್ಲಾಮ್ 


13 .08.1965 


ಮುಸ್ಲಿಂ 


01 /12 /1985 


SSLC ತೇರ್ಗಡೆ 


SSLC 
ತೇರ್ಗಡೆ| 


ವಲಯ ಕಛೇರಿ 
ಸಹಾಯಕ 


28 - 05 


ಮೇಲಿನಂತೆ 


ವಾಚರ್‌ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೭೯ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 
ತನಿಖಾ ಠಾಣೆ 
ವಾಚರ್‌ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
( ವೇತನ ಇತರೆ) 


ದಿನಾಂಕ 


ದಿನಾಂಕ 


ಜಿ . ಟಿ . ಡಿ . 


17 | ಸಿ. ಚಲುವನಾಯ್ಕ 


04 .04 .1957 


ಇತರೆ 


01 / 03 /1986 


7ನೇ ತರಗತಿ 


7ನೇ ತರಗತಿ 


28 - 02 


ಮೇಲಿನಂತೆ 


ಕಾವಲುಗಾರ 


ಜಿ . ಟಿ . ಡಿ . 


78 


| 


ಜಯಸೀಗನಾಯ್ಕ 


22 .07 .1962 


ಪ. ಪಂಗಡ 


01/ 01 /1988 


ಅಕ್ಷರಸ್ಥ 


ಅಕ್ಷರಸ್ಥ 


ತನಿಖಾ ಠಾಣೆ 
ವಾಚರ್‌ 


26 - 04 


ಮೇಲಿನಂತೆ 


ಕಾವಲುಗಾರ 


ಜಿ . ಟಿ. ಡಿ . 


79 


| 


ಆರ್, ಶಿವಮಲ್ಲು 


01.06 .1965 


ಇತರೆ 


01 /01/1985 


ಅಕ್ಷರಸ್ಥ 


ಅಕ್ಷರಸ್ಥ 


ನೆಡುತೋಪು 
ಕಾವಲುಗಾರ 


29 - 04 


ಮೇಲಿನಂತೆ 


ಕಾವಲುಗಾರ 


80 | 


ಚೆನ್ನಯ್ಯ 


03. 03.1962 


ಪ . ಜಾತಿ 


01 / 01/1985 


ಅಕ್ಷರಸ್ಥ 


ಅಕ್ಷರಸ್ಥ 


ನೆಡುತೋಪು 
ಕಾವಲುಗಾರ 


ಜಿ . ಟಿ . ಡಿ . 
ಕಾವಲುಗಾರ 


29 - 04 


ಮೇಲಿನಂತೆ 


ಮರಿಸ್ವಾಮಿ 


01. 06. 1965 


ಪ. ಜಾತಿ 


01 /10 /1986 


ಅಕ್ಷರಸ್ಥ 


ಅಕ್ಷರಸ್ಥ 


ನೆಡುತೋಪು 
ಕಾವಲುಗಾರ 


ಗಸ್ತು ಸಹಾಯಕ 


27 - 07 


ಮೇಲಿನಂತೆ 


ಬಿ .ಆರ್‌. ರಮೇಶ್ 


05. 06.1967 


ಇತರೆ 


15 /02 /1986 | 


SSLC ತೇರ್ಗಡೆ 


SSLC 
ತೇರ್ಗಡೆ 


ತನಿಖಾ ಠಾಣೆ 
ವಾಚರ್‌ 


ಗಸ್ತು ಸಹಾಯಕ 


27 - 05 


ವಾಚರ್ 


ಗೋವಿಂದ 


02 .03.1965 


ಪ. ಜಾತಿ 


01 /09 /1984 


ಅಕ್ಷರಸ್ಥ 


ಅಕ್ಷರಸ್ಥ 


ತನಿಖಾ ಠಾಣೆ 
ವಾಚರ್‌ 


ಗಸ್ತು ಸಹಾಯಕ 


29 - 08 


ವಾಚರ್‌ 


ತನಿಖಾ ಠಾಣೆ 


ಆರ್. ಚಿನ್ನಸ್ವಾಮಿ 


06 . 05 .1961 


ಇತರೆ 


01 /12 /1984 


SSLC 


SSLC 


ಗಸ್ತು ಸಹಾಯಕ 


29 - 05 


ವಾಚರ್‌ 


ವಾಚರ್‌ 


85 


ಎಸ್ . ಮಹದೇವಸ್ವಾಮಿ 


| 05 .10 .1965 


ಇತರೆ 


01 /01 /1987 


ಅಕ್ಷರಸ್ಥ 


ಅಕ್ಷರಸ್ಥ 


ಗಸ್ತು ಸಹಾಯಕ 


26 - 06 


ವಾಚರ್‌ 


86 | ಎನ್. ಬಸವರಾಜು 


04 . 08 .1967 


ಇತರೆ 


01 / 08 /1987 


7ನೇ ತರಗತಿ 


7ನೇ ತರಗತಿ 


ಗಸ್ತು ಸಹಾಯಕ 


26 - 09 


ವಾಚರ್‌ 


ಸತ್ತೇಗಾಲ ವಾಚರ್ 
ಕೊಳ್ಳೇಗಾಲ ತನಿಖಾ 

ಠಾಣೆ ವಾಚರ್ 
ಕೊಳ್ಳೇಗಾಲ ತನಿಖಾ 
ಠಾಣೆ ವಾಚರ್ 


87 | ವೆಂಕಟಯ್ಯ 


10 . 08 .1960 


ಪ . ಜಾತಿ 


01 /01 /1985 


ಅಕ್ಷರಸ್ಥ 


ಅಕ್ಷರಸ್ಥ 


ಗಸ್ತು ಸಹಾಯಕ 


29 - 04 


ವಾಚರ್‌ 


೧೧೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 
ಪಿ. ಜಿ. ಪಾಳ್ಯ 
ನೆಡುತೋಪು 
ಕಾವಲುಗಾರ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


88 | ರಾಮ , 


10 . 01.1965 


ಪ. ಜಾತಿ 


01/ 05 /1989 


ಅಕ್ಷರಸ್ಥ 


ಅಕ್ಷರಸ್ಥ 


ಗಸ್ತು ಸಹಾಯಕ 


24 - 12 


ವಾಚರ್‌ 


89 | ಕೆ. ರಾಮು 


01. 01.1970 


ಇತರೆ 


08/ 03 /1988 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಹನ ಚಾಲಕ 


ಜೀಪ್ ಚಾಲಕ 


26 - 02 


90 


| 


ಎಸ್. ಜಡೇರುದ್ರಪ್ಪ 


05 .06.1955 


ಇತರೆ 


01 / 01 / 987 


8ನೇ ತರಗತಿ 


8ನೇ ತರಗತಿ 


ಬೈಲೂರು 
ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


27- 04 


ವಾಚರ್ 


| 


| ಬಿ . 


91 


| ಬಿ. ಪ್ರಭುಸ್ವಾಮಿ 


01.10 .1968 


ಇತರೆ 


06 /07/1987 


SSLC ತೇರ್ಗಡೆ 


SSLC 
ತೇರ್ಗಡೆ 


ಉತ್ತಂಬಳ್ಳಿ ತನಿಖಾ 
ಠಾಣೆ ವಾಚರ್ 


ನೆಡುತೋಪು 
ಕಾವಲುಗಾರ 


26 -10 


ವಾಚರ್‌ 


ಉತ್ತಂಬಳ್ಳಿ ತನಿಖಾ 
92 | ಶಿವಣ್ಣ 01.06.1970 ಇತರೆ 01/05 /1983 7ನೇ ತರಗತಿ 7ನೇ ತರಗತಿ 

ಗಸ್ತು ಸಹಾಯಕ 

30 - 12 

ವಾಚರ್‌ 

ಠಾಣೆ ವಾಚರ್ 
ಈ ಮೇಲ್ಕಂಡ ಶ್ರೀ . ಶಿವಣ್ಣ ಅವರು ಈ ಕಛೇರಿಗೆ ಸಲ್ಲಿಸಿರುವ ಅಫಿಡವಿಟ್‌ನಲ್ಲಿ ಹುಟ್ಟಿದ ದಿನಾಂಕವು 01. 06 .1970 ಎಂದು ನಮೂದಾಗಿರುತ್ತದೆ. ಆದರೆ ಇವರು ಕೆಲಸಕ್ಕೆ ಸೇರಿದ ದಿನಾಂಕ ಹಾಗೂ ಕನಿಷ್ಠ ವಯೋಮಿತಿಯನ್ನು ಪರಿಗಣಿಸಲಾಗಿ ಇವರ ಹುಟ್ಟಿದ 
ದಿನಾಂಕವನ್ನು ದಿನಾಂಕ : 01. 05 .1965 ಕ್ಕೆ ನಿಗಧಿಪಡಿಸಬಹುದಾಗಿದೆ. ಹಾಗೂ ಈ ಬಗ್ಗೆ ಅಂತಿಮವಾಗಿ ನಿಖರವಾದ ದಿನಾಂಕವನ್ನು ನೀಡಲು ಸದರಿಯವರಿಗೂ ಸಹ ಸೂಚಿಸಲಾಗಿದೆ. 

SSLC 

ನಿಸ್ತಂತು 
ಸಿದ್ದರಾಜು 10.02 .1965 ಮಡಿವಾಳ 04 / 04 /1986 SSLC ತೇರ್ಗಡೆ 

| ನಿಸ್ತಂತು ನಿರ್ವಾಹಕ | ನಿಸ್ತಂತು ನಿರ್ವಾಹಕ 

28 - 01 
ತೇರ್ಗಡೆ 

ನಿರ್ವಾಹಕ 


ಬಿ . ಕಾಂ 


| | 


94 | ರುದ್ರಸ್ವಾಮಿ 


07 .02 .1960 


ಲಿಂಗಾಯುತ 


01 / 07 /1986 


| 


ಬಿ . ಕಾಂ ಪದವೀದರ 


ಪದವೀದರ ಅಕ್ಷರಸ್ಥ 

ಸಹಾಯಕ 


ಸ. ಅ. ಸಂ . ಹನೂರು 
ಕಛೇರಿಯಲ್ಲಿ ಅಕ್ಷರಸ್ಥ 

ಸಹಾಯಕ 


2565 


27 - 10 


ವ. ಅ. ಅ . 
ಕೊಳ್ಳೇಗಾಲ 
ಕಛೇರಿಯಲ್ಲಿ 
ನಿಯೋಜನೆ 
ಮೇಲೆ ಕರ್ತವ್ಯ 


ಪದವೀದರ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೮೧ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ | 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


ದಿನಾಂಕ 


95 


| 


ಜಿ . ಶಂಕರ್ ರಾವ್ 


15 . 07 .1967 


ಹಿಂದೂ ಒಕ್ಕಲಿಗ 


1402 /1989 


SSLC 


SSLC 


ದಿನಗೂಲಿ ವಾಹನ 

ಚಾಲಕ 


ವಾಹನ ಚಾಲಕ 


206.5 


24 - 05 


ವಾಹನ ಚಾಲಕ 


96 


ಬಿ . ಬಿಳಿಗಿರಿ 


15.08.1961 


ಪ . ಜಾತಿ 


10 / 021984 


SSLC 


SSLC 


ವಾಚರ್‌ 


226.5 


30 - 03 


97 


| 


ಕೆ. ಬಿ . ಬಸವರಾಜು 


20.12.1966 


ಪ . ಜಾತಿ 


01 / 06 /1984 


SSLC 


SSLC 


ವಾಚರ್‌ 


226 .5 


29 - 11 


| ಆರ್. ಬಸವರಾಜು 


10 .05.1965 


ಕುರುಬ 


01/12 /1984 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


226.5 


29 - 05 


ಚಂದ್ರ 


01. 08.1966 


ಕುರುಬ 


01 / 2 /1985 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


226 .5 


ಕೌದಳ್ಳಿ ವಲಯ 
ಕೌದಳ್ಳಿ ವಲಯ 
ಸತ್ಯಮಂಗಲ ಎ 
ಗಸ್ತು ಸಹಾಯಕ 
ಸತ್ಯಮಂಗಲ ಬಿ 
ಗಸ್ತು ಸಹಾಯಕ 
ಸಂದನಪಾಳ್ಯ 
ನೆಡುತೋಪು 
ಕಾವಲುಗಾರ 
ನೆಡುತೋಪು 
ಕಾವಲುಗಾರ 


28 - 05 


100 . 


ರಾಜು 


01. 07.1967 


24 ಮನೆ 
ತೆಲುಗಶೆಟ್ಟಿ 


01/08 /1990 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


226.5 


23 - 09 


101 | ಎ. ಸೆಲ್ಲಮಣಿ 


11.04.1973 | ವನ್ನಿಕುಲ ಕ್ಷತ್ರಿಯ 


01 /08/1990 


SSLC 


SSLC 


ವಾಚರ್‌ 


226.5 


23 - 09 


102 | ಸುಬ್ರಮಣಿ 


10.02 .1965 


ನಾಯ್ತು 


01/ 02 /1985 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


ರಾಮಾಪುರ ಗಸ್ತು 
ಸಹಾಯಕ 


226 . 5 


29 - 03 


103 


ಸಿದ್ದಲಿಂಗ 


19 . 03.1967 


ಸೋಲಿಗ | 


01/10 /1987 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


ಕೌದಳ್ಳಿ ಗಸ್ತು 
ಸಹಾಯಕ 


226.5 


26 - 07 


104 


ವೆಂಕಟರಾಜು 


26.05.1962 


01 /10 /1986 


ಅಕ್ಷರಸ್ಥ 


226.5 


27 - 07 


24 ಮನೆ 
ತೆಲುಗಶೆಟ್ಟಿ 
ಯಾದವ 


ಮಾರ್ಟಳ್ಳಿ ಎ ಗಸ್ತು 
ಅಕ್ಷರಸ್ಥ ವಾಚರ್‌ 

ಸಹಾಯಕ 
| 3ನೇ ತರಗತಿ | ವಾಹನ ಚಾಲಕ 

ವಾಹನ ಚಾಲಕ | ಕೌದಳ್ಳಿ ವಲಯ 


105 


| 


ಅವಲಯ್ಯ 


01.06.1958 


06/02 /1985 | 


3ನೇ ತರಗತಿ 


256.5 | 


29 - 03 


೧೧೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ | 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


ಪಡೆದ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


106 | 


ಎಂ . ಪಿ . ಮಹದೇವಶೆಟ್ಟಿ | 06 .06. 1957 


ಬಣಜಿಗಶೆಟ್ಟಿ 


01/ 06 /1985 


SSLC 


SSLC 


ನಿಸ್ತಂತು ನಿರ್ವಾಹಕ 


241.5 


28 - 11 


107 | ಶ್ರೀನಿವಾಸ 


12 .05.1964 


24 ಮನೆ 
ತೆಲುಗಶೆಟ್ಟಿ 


08 / 01/1985 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


226.5 


29 - 04 


ಬಸವಯ್ಯ 


01. 11 .1955 


ಸೋಲಿಗ 


09 /10 /1989 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


226 .5 


24 - 07 


ಕೌದಳ್ಳಿ ನಿಸ್ತಂತು 

ಘಟಕ 
ಕೌದಳ್ಳಿ ಗಸ್ತು 

ಸಹಾಯಕ 
ಮೀಣ್ಯಂ ಬಿ ಗಸ್ತು 

ಸಹಾಯಕ 
ಹೂಗ್ಯಂ ಗಸ್ತು 
ಸಹಾಯಕ 
ಕೌದಳ್ಳಿ ಅರಣ್ಯ 
ವಿಶ್ರಾಂತಿ ಗೃಹದ 
ಸಹಾಯಕ 


ನಟರಾಜು 


05 .12 .1966 


24 ಮನೆ 
ತೆಲುಗಶೆಟ್ಟಿ 


06 / 09 /1989 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


226 .5 


24- 08 


ಮಹಿಮ 


15 .04.1958 


01/ 08 /1986 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


226. 5 


27 - 09 | 


ಬಿಸಲಪ್ಪ 


09 . 08.1967 


ನಾಯಕ 


01/ 01 /1986 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


ಕುರಟ್ಟಿ ಹೊಸೂರು 
ಗಸ್ತು ಸಹಾಯಕ 


226.5 


28 - 04 


ರಾವಳಪ್ಪ 


08. 02 .1955 


ನಾಯಕ 


01/ 01 /1985 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


ಕುರಟ್ಟಿ ಹೊಸೂರು 
ಗಸ್ತು ಸಹಾಯಕ 


226.5 


29 - 04 


113 | ಎನ್. ನಟರಾಜು 


| 20 .07.1965 


ಪರಿಶಿಷ್ಟ ಜಾತಿ | 


01 /07/1989 


SSLC 


SSLC 


ವಾಚರ್‌ 


ಕೊಳ್ಳೇಗಾಲ ವಿಭಾಗ 
ಕಛೇರಿಯಲ್ಲಿ 
ಸಹಾಯಕ 


2265 


24 - 10 


ಪ್ರಸ್ತುತ ವಿಭಾಗ 
ಕಛೇರಿಯಲ್ಲಿ 

ಕಾರ್ಯ 
ನಿರ್ವಹಿಸುತ್ತಿದ್ದಾರೆ. 


114 | 


ಎಸ್.ಸಿದ್ದರಾಜು 


01. 09 .1968 


ಪ . ಜಾತಿ 


01/05 /1988 


6ನೇ ತರಗತಿ 


6ನೇ ತರಗತಿ 


ವಾಚರ್‌ 


ಹನೂರು ನಿಸ್ತಂತು 

ಘಟಕ 


226.5 


25 - 12 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೮೩ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ | 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


115 | 


ಮಹದೇವ 


21. 03 .1958 


ಆದಿ ಬಣಜಿಗ 


01 /03/1985 


5ನೇ ತರಗತಿ 


5ನೇ ತರಗತಿ 


ವಾಚರ್‌ 


ಆಚಗಳ್ಳಿದೊಡ್ಡಿ 
ನೆಡುತೋಪು 
ಕಾವಲುಗಾರ 


2265 


29 - 02 


116 | 


ಪಡಗಲ 


05. 06 .1962 


ಸೋಲಿಗ, 


01/ 05 /1986 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


ಎಲ್ಲೇಮಾಳ ಗಸ್ತು 
ಸಹಾಯಕ 


226.5 


27 -12 


117 


| 


ಪುಟ್ಟಸ್ವಾಮಿ 


24.07.1966 


ಪ . ಜಾತಿ 


01 /12 /1987 


4ನೇ ತರಗತಿ 


4ನೇ ತರಗತಿ 


ವಾಚರ್‌ 


226 .5 


26 - 05 


| ಬಿ.ಸಿ. ಮಹದೇವಯ್ಯ 


01.06.1959 


ಪ . ಜಾತಿ 


01/08 /1988 


SSLC 


SSLC 


ನಿಸ್ತಂತು ನಿರ್ವಾಹಕ 


241.5 


25 - 09 


ನ್ಯೂದಿನ್ನಳ್ಳಿ ಗಸ್ತು 

ಸಹಾಯಕ 
ಕೊತ್ತನೂರು ನಿಸ್ತಂತು 

ನಿರ್ವಾಹಕ 
ಲೊಕ್ಕನಹಳ್ಳಿ ಪೂರ್ವ 
ಗಸ್ತು ಸಹಾಯಕ 
ಬಂಡಳ್ಳಿ ಗಸ್ತು 
ಸಹಾಯಕ 


ರಂಗನಾಯ್ಕ 


01. 01.1964 


ಪರಿವಾರ ನಾಯ್ಕ 


15 / 07 /1988 


ಅಕ್ಷರಸ್ಥ 


ಕ್ಷ 


ರ 


ಸ್ಥ 


ವಾಚರ್‌ 


226.5 


25 - 10 


ಬಿ.ಎಸ್.ರಾಚಪ್ಪ, 


10 .06.1966 


ಪರಿವಾರ ನಾಯ್ಕ 


01/ 07 /1989 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


226.5 


24 -10 


12 


ಎಂ .ಸಿ. ನಾಗರಾಜು 


01. 06 . 1968 


ಕುರುಬ 


01/ 01 /1987 


SSLC 


SSLC | ನಿಸ್ತಂತು ನಿರ್ವಾಹಕ 


ಹನೂರು ನಿಸ್ತಂತು 
ನಿರ್ವಾಹಕ 


241 . 5 


27 - 04 


122 | ಬಿ.ಮರಿಸ್ವಾಮಿ 


25.06.1962 


ಪ . ಜಾತಿ 


11 /09 /1988 


7ನೇ ತರಗತಿ 


7ನೇ ತರಗತಿ 


ವಾಚರ್‌ 


ಲಂಬಾಣಿದೊಡ್ಡಿ 
ನೆಡುತೋಪು 
ಕಾವಲುಗಾರ 


226.5 


25 - 08 


123 | 


24 .04 .1967 


- 


- 


03 /10 /1986 


SSLC 


SSLC 


ವಾಚರ್‌ 


ವಾಚರ್‌ 


226 .5 


27 - 07 


- 


- 


ಕೆ. ಪಿ. ರೇಣುಕಪ್ಪ 
ಈರಣ್ಣ 


124 | 


06. 03 .1968 


- 


06 / 07 /1988 


ಅಕ್ಷರಸ್ಥ 


ಅಕ್ಷರಸ್ಥ 


ವಾಚರ್‌ 


ವಾಚರ್‌ 


226.5 


25 - 10 


೧೧೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಒಟ್ಟು ದಿನಗೂಲಿ 


೧೫) 


ಹುಟ್ಟಿದ 


ಸೇವೆ 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ | 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


125 


| 


ಮಹದೇವ 


19 .11 .1969 


ಪ . ಜಾತಿ 


01 / 08 /1988 


ವಾಚರ್‌ 


ವಾಚರ್‌ 


226 .5 


25 - 09 


126 


17.12 .1959 


12 /10/1986 


ಅಕ್ಷರಸ್ಥ 
ಅಕ್ಷರಸ್ಥ 
ಅಕ್ಷರಸ್ಥ 


ಅಕ್ಷರಸ್ಥ 
ಅಕ್ಷರಸ್ಥ 
ಅಕ್ಷರಸ್ಥ 


ವಾಚರ್‌ 


ವಾಚರ್‌ 


ಮಟ್ಟ 
ಪಿ . ಪಳನಿಸ್ವಾಮಿ 


226 .5 


27 - 07 


127 


02. 05.1969 


01/ 03 /1986 


ವಾಚರ್‌ 


ವಾಚರ್‌ 


226.5 


28 - 02 


128 | 


ಮಲ್ಲಿಕಾರ್ಜುನ 


30. 03.1971 


ಪ. ಜಾತಿ 


01/ 01 /1990 


ಅಕ್ಷರಸ್ಥ 


ಅಕ್ಷರಸ್ಥ 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


226 .5 


24 - 04 


129 | ಸಿ. ಮಾದೇಶ 


26. 01.1971 


01/02 /1989 


ಅಕ್ಷರಸ್ಥ 


ಅಕ್ಷರಸ್ಥ 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


226.5 


25 - 03 


ಮಾದಯ್ಯ 


29. 06 .1960 


05 /11 /1989 


ಅಕ್ಷರಸ್ಥ 


ಅಕ್ಷರಸ್ಥ 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


226 .5 


24 - 06 


ಕಾವೇರಿ ವನ್ಯಜೀವಿ ವಿಭಾಗ 


131 | ಡಿ . ಪಿ . ಮಹೇಶ್ 


15 . 07.1969 


ಸಾಮಾನ್ಯ 


01. 05 .1986 


9th Std. 


SSLC 
Apr- 1987 


ನಿಸ್ತಂತು ನಿರ್ವಾಹಕ | ನಿಸ್ತಂತು ನಿರ್ವಾಹಕ 


26 ವರ್ಷ 


ಪ್ರತಿದಿನ ರೂ . 
241.50/ - + 
2000 / - ಮಾಸಿಕ 


132 | ಹೆಚ್. ಪುಟ್ಟ 


06. 06 .1962 


ಸಾಮಾನ್ಯ 


10 .11 . 1985 


ಅನಕ್ಷರಸ್ಥ 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


27 ವರ್ಷ 


ಮೇಲಿನಂತೆ 


133 | ಬಸವರಾಜು 


01. 06.1962 


ಪ . ಜಾತಿ 


01. 07 .1985 


5th Std . 
07.09.1988 


ವಾಹನ ಚಾಲಕ 


ವಾಹನ ಚಾಲಕ 


28 ವರ್ಷ 


ಪ್ರತಿದಿನ ರೂ . 
236.50/ - + 
2000 / - ಮಾಸಿಕ 


134 | ಎಸ್ . ಮಲ್ಲಪ್ಪ 


24 .06.1954 


ಸಾಮಾನ್ಯ 


10 . 01. 1981 


6th Std. 


- 


- 


ರಕ್ಷಣಾ ಕಾವಲುಗಾರ 


ರಕ್ಷಣಾ ಕಾವಲುಗಾರ 


32 ವರ್ಷ 


ಪ್ರತಿದಿನ ರೂ . 
256.50/- + 
2000 / - ಮಾಸಿಕ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೮೫ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 

ಪ್ರಸ್ತುತ 
ವೃಂದ ಮತ್ತು ನಿರ್ವಹಿಸುತ್ತಿರುವ 
ನೇಮಕಾತಿ ಹುದ್ದೆ ಹಾಗೂ ವೃಂದ 
ನಿಯಮದನ್ವಯ 
ನಿಗಧಿಪಡಿಸಿದ 

ವಿದ್ಯಾರ್ಹತೆ) 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


ದಿನಾಂಕ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


10 .03.1959 


ಪ . ಪಂಗಡ 


01 .06 .1981 


32 ವರ್ಷ 


ಮೇಲಿನಂತೆ 


135 | ಚುಕ್ಕನಾಯ್ಕ 
136 | ಕೆ. ನಾಗರಾಜು 
137 | ಬಿ. ಸಿದ್ದರಾಜು 


02 . 08 .1962 


22.01.1985 


- ಅನಕ್ಷರಸ್ಥ 

ಅನಕ್ಷರಸ್ಥ 
9th Std . 


| - 
- - 

- - 


ಸಾಮಾನ್ಯ 
ಪ. ಪಂಗಡ 


27 ವರ್ಷ 


ಮೇಲಿನಂತೆ 


01.02 .1967 


| 


01 . 06 .1988 | 


24 ವರ್ಷ 


ಮೇಲಿನಂತೆ 


SSLC 


138 | ಎನ್. ಪೂರ್ಣಿಮ 


10.06 .1967 


ಸಾಮಾನ್ಯ 


01. 08 .1987 


ಬೆರಳಚ್ಚುಗಾರರು 


ಅಕ್ಷರಸ್ಥ ಸಹಾಯಕಿ 


26 ವರ್ಷ 


ಪ್ರತಿದಿನ ರೂ . 
256 .50 / - + 
2000 / - ಮಾಸಿಕ 


15 . 06 .1984 


PUC 


139 | ವಿಜಿಯಮ್ಮ 


19.09.1965 


ಪ. ಜಾತಿ 


01. 07.1989 


ಬೆರಳಚ್ಚುಗಾರರು 


ಅಕ್ಷರಸ್ಥ ಸಹಾಯಕಿ 


24 ವರ್ಷ 


ಮೇಲಿನಂತೆ 


16 . 06.1987 

PUC 
16.06.1982 


ನಾಗೇಂದ್ರ 


01. 01.1962 


ಪ. ಜಾತಿ 


26. 08.1992 


B .Com 
Apr -1994 


ಅಕ್ಷರಸ್ಥ ಸಹಾಯಕ 


ಪದವೀಧರ ಅಕ್ಷರಸ್ಥ 

ಸಹಾಯಕ 


21 ವರ್ಷ 


ಮೇಲಿನಂತೆ 


SSLC 


141 | ಎನ್. ಪುಟ್ಟಸುಬ್ಬಯ್ಯ 


01.06.1973 


ಪ. ಜಾತಿ 


04.06.1992 


ವಾಹನ ಚಾಲಕ 


ವಾಹನ ಚಾಲಕ 


21 ವರ್ಷ 


ಪ್ರತಿದಿನ ರೂ . 
236.50/ - + 
2000/ - ಮಾಸಿಕ 


02 .09.1992 


142 | ಆರ್. ಮಹದೇವ 


09.09.1972 


ಪ . ಪಂಗಡ 


25 .12 .1992 


SSLC 
04 . 06 .1993 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


20 ವರ್ಷ 


ಪ್ರತಿದಿನ ರೂ . 
226 .50 / - + 
2000 / - ಮಾಸಿಕ 


143 | 


ಟಿ . ಎಂ . ನಾಗರಾಜು 


25. 08.1971 


ಇತರೆ 


16 .12 .1992 


SSLC 
Apr- 1991 


ನಿಸ್ತಂತು ನಿರ್ವಾಹಕ | ನಿಸ್ತಂತು ನಿರ್ವಾಹಕ 


20 ವರ್ಷ 


ಪ್ರತಿದಿನ ರೂ . 
241.50/ - + 
2000/ - ಮಾಸಿಕ 


144 | ಡಿ. ಹುಚ್ಚಯ್ಯ 


06 .12 .1970 


ಇತರೆ 


18.12 .1992 


ಅಕ್ಷರಸ್ಥ 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


20 ವರ್ಷ 


ಪ್ರತಿದಿನ ರೂ . 
226 .50 / - + 
2000 / - ಮಾಸಿಕ 


೧೧೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಒಟ್ಟು ದಿನಗೂಲಿ 


ಹುಟ್ಟಿದ 


ಸೇವೆ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 

ಪ್ರಸ್ತುತ 
ವೃಂದ ಮತ್ತು ನಿರ್ವಹಿಸುತ್ತಿರುವ 
ನೇಮಕಾತಿ ಹುದ್ದೆ ಹಾಗೂ ವೃಂದ 
ನಿಯಮದನ್ವಯ 
ನಿಗಧಿಪಡಿಸಿದ 

ವಿದ್ಯಾರ್ಹತೆ) 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ದಿನಾಂಕ 


145 | ಜಾನ್ ಪ್ರಕಾಶ್ 


05 . 06 .1974 


ಕ್ರಿಶ್ಚಿಯನ್ 


02 . 07 .1994 


ಅನಕ್ಷರಸ್ಥ 


19 ವರ್ಷ 


ಮೇಲಿನಂತೆ 


146 | ಎಂ . ರಾಜಪ್ಪ 


10 .08.1972 


ಪ . ಜಾತಿ 


01. 06 .1995 


ಅಕ್ಷರಸ್ಥ 


ವಾಹನ ಚಾಲಕ 


ವಾಹನ ಚಾಲಕ 


18 ವರ್ಷ 


ಪ್ರತಿದಿನ ರೂ . 
236.50 / - + 
2000 /- ಮಾಸಿಕ 


147 | ಮುತ್ತು 


04 .12.1970 


ಇತರೆ 


01.07.1995 


ಅನಕ್ಷರಸ್ಥ 


ರಕ್ಷಣಾ ಕಾವಲುಗಾರ 


ರಕ್ಷಣಾ ಕಾವಲುಗಾರ 


18 ವರ್ಷ 


ಪ್ರತಿದಿನ ರೂ . 
226 .50 /- + 
2000 / - ಮಾಸಿಕ 


148 | ಜಿ. ಕುಮಾರ್ 


20 . 05 .1975 


ಪ . ಜಾತಿ 


01.10 .1995 


SSLC (Fail) 
Oct-1993 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


18 ವರ್ಷ 


ಮೇಲಿನಂತೆ 


149 


ಗೋವಿಂದರಾಜು 


06 .12 .1974 


ಇತರೆ 


01 .10 .1995 


18 ವರ್ಷ 


ಮೇಲಿನಂತೆ 


ಅನಕ್ಷರಸ್ಥ 
SSLC 


150 | 


03 . 02 .1970 


ಪ . ಜಾತಿ 


04. 06.1992 


21 ವರ್ಷ 


ಮೇಲಿನಂತೆ 
ಮೇಲಿನಂತೆ 


151 | 


14 . 04 .1972 


ಪ . ಜಾತಿ 


- 01.10 .1992 


ಅಕ್ಷರಸ್ಥ 


20 ವರ್ಷ 


ಎ . ಸಕ್ರುನಾಯ್ಕ 
ದೊರೆಸ್ವಾಮಿ 
ಸಿದ್ದಪ್ಪಾಜಿ 
ಸುರೇಶ 


152 


14 . 04 .1964 


ಪ. ಪಂಗಡ 


01. 09 .1992 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 

ಕಚೇರಿ ಸೇವಕ | ಕಚೇರಿ ಸೇವಕ 
ರಾತ್ರಿ ಕಾವಲುಗಾರ | ರಾತ್ರಿ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


20 ವರ್ಷ 


ಮೇಲಿನಂತೆ 


153 


09 . 01.1972 


ಸೋಲಿಗ 


01.10 .1992 


- 


20 ವರ್ಷ 


ಅಕ್ಷರಸ್ಥ 
ಅಕ್ಷರಸ್ಥ 
ಅನಕ್ಷರಸ್ಥ 
9th Std . 


ಮೇಲಿನಂತೆ 


154 


14 .08.1970 


ಇತರೆ 


01.10 .1992 


20 ವರ್ಷ 


ಮೇಲಿನಂತೆ 


ಆರ್. ಷಣ್ಮುಖ 
ಕೆ. ತಗಡಯ್ಯ 


155 | 


01.06.1965 


ಪ . ಜಾತಿ 


01.10 .1992 


20 ವರ್ಷ 


| 


ಮೇಲಿನಂತೆ 


156 | ಎಸ್. ಕುಮಾರಸ್ವಾಮಿ 


01 . 07 .1970 


ಇತರೆ 


01.10 .1992 


9th Std . 


SSLC 
07.01.1993 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


20 ವರ್ಷ 


ಮೇಲಿನಂತೆ 


157 ] ಕೆ. ಎಸ್. ಸಿದ್ದರಾಜು 


05.02 .1961 


ಪ . ಜಾತಿ 


13 .10 .1993 


B . A . 
15 . 06 .1984 


ಅಕ್ಷರಸ್ಥ ಸಹಾಯಕ 


ಕ್ಷ 


ರ 


ಸ್ಥ 


ಪದವೀಧರ ಅಕ್ಷರಸ್ಥ 

ಸಹಾಯಕ 


19 ವರ್ಷ 


ಪ್ರತಿದಿನ ರೂ . 
256.50/ - + 
2000/ - ಮಾಸಿಕ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೮೭ 


ಹುಟ್ಟಿದ 


*)& 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ಅಭ್ಯರ್ಥಿಯ ಹೆಸರು 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 
ಸೇರುವ ವೇಳೆ 

ಅಭ್ಯರ್ಥಿಯ 
ವಿದ್ಯಾರ್ಹತೆ ಮತ್ತು 
ಪಡೆದ ದಿನಾಂಕ 


ಪ್ರಸ್ತುತ | 
ವಿದ್ಯಾರ್ಹತೆ 
ಹಾಗೂ 
ಪಡೆದ 


ದಿನಗೂಲಿ ಸೇವೆಗೆ 
ನೇಮಕ ಗೊಂಡ 
ಹುದ್ದೆ ಹಾಗೂ ವೃಂದ 
( ಸದರಿ ಹುದ್ದೆಗೆ 
ವೃಂದ ಮತ್ತು 
ನೇಮಕಾತಿ 
ನಿಯಮದನ್ವಯ 
ನಿಗಧಿಪಡಿಸಿದ 
ವಿದ್ಯಾರ್ಹತೆ) 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 

ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
( ವೇತನ ಇತರೆ) 


ದಿನಾಂಕ 


ದಿನಾಂಕ 


158 | ಎಂ . ನಾಗರಾಜು 


07.07.1972 


ಇತರೆ 


01. 02 .1993 


SSLC 


- 


- 


ರಕ್ಷಣಾ ಕಾವಲುಗಾರ | 


ರಕ್ಷಣಾ ಕಾವಲುಗಾರ 


20 ವರ್ಷ 


- - 


| 


06 . 08 .1968 
07. 03 .1973 


ಪ . ಜಾತಿ 
ಪ . ಜಾತಿ 


159 | 

ಮಹದೇವ 
160 ಕೃಷ್ಣಯ್ಯ 

ನೀಲಶೆಟ್ಟಿ 
ರಂಗಸ್ವಾಮಿ 
ದೊಡ್ಡಮರಿ 


161 


05 .04 .1973 


04. 02 .1994 
09 . 06.1995 
09 . 06.1995 
01 . 02 .1993 
01. 03 .1996 


ಇತರೆ 


ಪ್ರತಿದಿನ ರೂ . 
226 .50 / - + 
2000 / - ಮಾಸಿಕ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 
ಮೇಲಿನಂತೆ 


ಅನಕ್ಷರಸ್ಥ 
ಅನಕ್ಷರಸ್ಥ 
ಅನಕ್ಷರಸ್ಥ 
ಅಕ್ಷರಸ್ಥ 
ಅನಕ್ಷರಸ್ಥ 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


19 ವರ್ಷ 
18 ವರ್ಷ 
18 ವರ್ಷ 
20 ವರ್ಷ 
17 ವರ್ಷ 


162 


ಇತರ 


06. 08.1974 
04 . 08.1973 


163 


ಪ . ಪಂಗಡ 


164 | ಹೆಚ್ . ಗೋಪಾಲ 


13 .12.1967 


ಇತರೆ 


20.10 .1985 


9th Std . 


SSLC 
Apr-1987 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 


27 ವರ್ಷ 


ಮೇಲಿನಂತೆ 


165 | ಬಿ . ರಮೇಶ 


10.04 .1974 


ಇತರೆ 


01.10 .1992 


9th Std. 


SSLC 
Apr- 1994 


ರಕ್ಷಣಾ ಕಾವಲುಗಾರ 


ಕೇರ್ ಟೇಕರ್ 


20 ವರ್ಷ 


ಪ್ರತಿದಿನ ರೂ . 
241.50 / - + 
2000 / - ಮಾಸಿಕ 


166 | ಚಂದ್ರ 


05 . 07.1970 | 


ಇತರೆ 


01. 06.1992 


ಅನಕ್ಷರಸ್ಥ 


ರಕ್ಷಣಾ ಕಾವಲುಗಾರ | ಕೇರ್ ಟೇಕರ್ 


21 ವರ್ಷ 


ಮೇಲಿನಂತೆ 
ಪ್ರತಿದಿನ ರೂ . 
226.50 / - + 
2000/ - ಮಾಸಿಕ 


167 | ಚಿಕ್ಕಮುತ್ತು 


05.02.1975 


ಇತರೆ 


13. 11 .1993 


ಅನಕ್ಷರಸ್ಥ 


- 


- 


ರಕ್ಷಣಾ ಕಾವಲುಗಾರ 


ರಕ್ಷಣಾ ಕಾವಲುಗಾರ 


19 ವರ್ಷ 


02.07.1970 


ಇತರೆ 


01. 07.1987 


9th Std . 


SSLC 
Apr-1997 


ರಕ್ಷಣಾ ಕಾವಲುಗಾರ | ಅಕ್ಷರಸ್ಥ ಸಹಾಯಕ 


26 ವರ್ಷ 


ಮೇಲಿನಂತೆ 


ಹೆಚ್ .ಎಲ್. 
168 

ದೇವರಾಜು 
169 ವೆಂಕಟನಾಯ್ಕ 
170 ||| ಜಿ . ನಾಗರಾಜ 


15. 05 .1963 


25 .08.1993 


- 


ಲಂಬಾಣಿ 
ಪ . ಪಂಗಡ 


ಅನಕ್ಷರಸ್ಥ 
9th Std . 


ರಕ್ಷಣಾ ಕಾವಲುಗಾರ | ರಕ್ಷಣಾ ಕಾವಲುಗಾರ 
ರಾತ್ರಿ ಕಾವಲುಗಾರ | ರಾತ್ರಿ ಕಾವಲುಗಾರ 


20 ವರ್ಷ 
26 ವರ್ಷ 


ಮೇಲಿನಂತೆ 
ಮೇಲಿನಂತೆ 


01. 05 .1965 


01 . 08. 1987 


171 


| 


ವೆಂಕಟೇಶಬಾಬು 


07 .07 .1980 


ಇತರೆ 


01 . 02 .1996 


9th Std . 


SSLC 
Mar-2006 | 


ರಕ್ಷಣಾ ಕಾವಲುಗಾರ | ನಿಸ್ತಂತು ನಿರ್ವಾಹಕ 


17 ವರ್ಷ 


ಪ್ರತಿದಿನ ರೂ . 
241.50 / - + 
2000 /- ಮಾಸಿಕ 


೧೧೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ ೪ಎ 


ಹುಟ್ಟಿದ 


*)& 


ಅಭ್ಯರ್ಥಿಯ ಹೆಸರು 


ವರ್ಗ 
( ಸಾಮಾನ್ಯ 
ಹಿಂದುಳಿದ 
ವರ್ಗ/ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ 
ಪಂಗಡ) 


ದಿನಗೂಲಿಸೇವೆಗೆ 
ಸೇರಿದ ದಿನಾಂಕ 


ದಿನಗೂಲಿ ಸೇವೆಗೆ 

ನೇಮಕ ಗೊಂಡ 
ದಿನಗೂಲಿ ಸೇವೆಗೆ ಪ್ರಸ್ತುತ | ಹುದ್ದೆ ಹಾಗೂ ವೃಂದ 
ಸೇರುವ ವೇಳೆ ವಿದ್ಯಾರ್ಹತೆ ( ಸದರಿ ಹುದ್ದೆಗೆ 
ಅಭ್ಯರ್ಥಿಯ ಹಾಗೂ 

ವೃಂದ ಮತ್ತು 
ವಿದ್ಯಾರ್ಹತೆ ಮತ್ತು ಪಡೆದ ನೇಮಕಾತಿ 
ಪಡೆದ ದಿನಾಂಕ ದಿನಾಂಕ 

ನಿಯಮದನ್ವಯ 
ನಿಗಧಿಪಡಿಸಿದ 

ವಿದ್ಯಾರ್ಹತೆ) 
ಚಾಮರಾಜನಗರ ಸಾಮಾಜಿಕ ಅರಣ್ಯ ವಿಭಾಗ 


ಪ್ರಸ್ತುತ 
ನಿರ್ವಹಿಸುತ್ತಿರುವ 
ಹುದ್ದೆ ಹಾಗೂ ವೃಂದ 


ದಿನಗೂಲಿ 

ಸೇವೆಗೆ 
ತೆಗೆದುಕೊಳ್ಳಲು 
ಹೊರಡಿಸಿದ 
ಆದೇಶ ಹಾಗೂ 

ವೇತನ 


ಒಟ್ಟು ದಿನಗೂಲಿ 

ಸೇವೆ 
(ಸೇವಾ ವಿಭಿನ್ನತೆ 
ವಿವರದೊಂದಿಗೆ) 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 

ಬಗ್ಗೆ ಷರಾ 
(ವೇತನ ಇತರೆ) 


ದಿನಾಂಕ 


| 


_ 172 | ಶ್ರೀ ಕಾಳೇಗೌಡ 


01. 06 .1959 


ಕುರುಬ 


12 . 02 .1984 


ಬಿ . ಎ . ಪದವಿ 
ತೇರ್ಗಡೆ 


ಬಿ . ಎ . ಪದವಿ 
ತೇರ್ಗಡೆ 


ಸಹಾಯಕ - ಸಿ . | ಸಹಾಯಕ- 


ಸಿ. | 


NMR 
ಆಧಾರದ 
ಮೇಲೆ ನೇಮಕ 


12 .02 .1984 
ರಿಂದ ನಿರಂತರ 

ಸೇವೆ 


ಈ ನೌಕರರು 
NMR ಆಧಾರದ 
ಮೇಲೆ ದಿನಗೂಲಿ 

ಅಕ್ಷರಸ್ತ 
ಸಹಾಯಕರಾಗಿ 

ಕೆಲಸ 
ನಿರ್ವಹಿಸುತ್ತಿದ್ದಾರೆ . 


ವಾಹನ 


ವಾಹನ 


173 | ಶ್ರೀ ಎಸ್. ನಾಗರಾಜು | 17 .07.1963 


ಕುರುಬ 


01.07.1986 
ರಿಂದ ನಿರಂತರ 


01.07.1986 


3 ನೇ 
ತರಗತಿ 


3 ನೇ ತರಗತಿ 


NMR 
ಆಧಾರದ | 
ಮೇಲೆ ನೇಮಕ 


ಮೇಲಿನಂತೆ 


ಚಾಲಕ - ಸಿ 


ಚಾಲಕ - ಸಿ 


ಸೇವೆ 


ಸೂಚನೆ: ಈ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ 

1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ( ಅರಣ್ಯಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿರುತ್ತದೆ 
2 . ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು / ನಕಲಿ / ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ 

ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ ಈ ಬಗ್ಗೆ ಸರ್ಕಾರವು ಹಕ್ಕನ್ನು 
ಕಾಯ್ದಿರಿಸಿಕೊಂಡಿರುತ್ತದೆ 

ಎಸ್ ಬಾಲಕೃಷ್ಣಯ್ಯ 
PR. 303 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
SC . 50 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಭಾಗ - ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


೧೧೮೯. 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ, ಅಪಜೀ 049 ಅಅಸೇ 2014 ಬೆಂಗಳೂರು, ದಿನಾಂಕ : 13 - 03 - 2014 
ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರ ಸೆಕ್ಷನ್ 2 ( ಎ) ಪರಿಭಾಷಿಸಿರುವಂತೆ ದಿನಾಂಕ: 10 - 04 - 2006 ರಂದು ದಿನಗೂಲಿ ನೌಕರನಂತೆ ಹತ್ತು ವರ್ಷಗಳಿಗಿಂತ ಕಡಿಮೆಯಿರದಂತೆ 
ಕಾರ್ಯನಿರ್ವಹಿಸಿ ಸೇವೆಯನ್ನು ಪೂರ್ಣಗೊಳಿಸಿದಂತ ಮತ್ತು ಅಧಿನಿಯಮವು ಪ್ರಾರಂಭವಾದ ದಿನಾಂಕದಂದು ದಿನಗೂಲಿ ಆಧಾರದ ಮೇಲೆ ಕಾರ್ಯನಿರತರಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆಯ ಕೆಳಕಂಡ ವಿಭಾಗದಲ್ಲಿ ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ದಿನಗೂಲಿ ನೌಕರರ ಹೆಸರು ಮತ್ತು ಸೇವಾ ವಿವರಗಳನ್ನು ಅನುಬಂಧ -1 ರಲ್ಲಿ ಸದರಿ ಅಧಿನಿಯಮದ ಸೆಕ್ಷನ್ 3 (1) ರಡಿ ಅಧಿಸೂಚಿಸಿದೆ. 

- ಸದರಿ ಅನುಬಂಧ -1 ರಲ್ಲಿ ಅಧಿಸೂಚಿಸಿರುವ ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 77 ಶಾಸನ 2012 , ದಿನಾಂಕ: 15 - 02 - 2013 ರ ಮೂಲಕ ಜಾರಿಗೊಳಿಸಲಾದ ಕರ್ನಾಟಕ ದಿನಗೂಲಿ ನೌಕರರ 
ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 ರಲ್ಲಿನ ಉಪಬಂಧಗಳಿಗೆ ಬದ್ಧರಾಗಿರತಕ್ಕದ್ದು . 
1. ಗುಲ್ಬರ್ಗಾ ವೃತ್ತ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು ) 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಅನುಬಂಧ - 1 
( ಅಧಿಸೂಚನೆ ಸಂಖ್ಯೆ : ಅಪಜೀ 049 ಅಅಸೇ 2014 , ದಿನಾಂಕ : 13 - 03 - 2014ಕ್ಕೆ 


*)& 


ಅಭ್ಯರ್ಥಿಯಹೆಸರು 


ಅಭ್ಯರ್ಥಿಹುಟ್ಟಿದದಿನಾಂಕ 


ವರ್ಗ(ಸಾಮಾನ್ಯ/ಹಿಂದುಳಿದ ವರ್ಗ/ಪರಿಶಿಷ್ಟಜಾತಿ/ಪರಿಶಿಷ್ಟ 

ಪಂಗಡ 


ದಿನಗೂಲಿಸೇವೆಗೆಸೇರಿದ 

ದಿನಾಂಕ 


ದಿನಗೂಲಿಸೇವೆಗೆಸೇರುವವೇಳೆ ಅಭ್ಯರ್ಥಿಯವಿದ್ಯಾರ್ಹತೆಮತ್ತು 

ಪಡೆದದಿನಾಂಕ 


ಪ್ರಸ್ತುತವಿದ್ಯಾರ್ಹತೆಹಾಗೂ 

ಪಡೆದದಿನಾಂಕ 


ದಿನಗೂಲಿಸೇವೆಗೆನೇಮಕ ಗೊಂಡಹುದ್ದೆಹಾಗೂವೃಂದ (ಸದರಿಹುದ್ದೆಗೆವೃಂದಮತ್ತು ನೇಮಕಾತಿನಿಯಮದನ್ವಯ ನಿಗದಿಪಡಿಸಿದವಿದ್ಯಾರ್ಹತೆ). 


ಪ್ರಸ್ತುತನಿರ್ವಹಿಸುತ್ತಿರುವಹುದ್ದೆ 

ಹಾಗೂವೃಂದ 


ದಿನಗೂಲಿಸೇವೆಗೆತೆಗೆದುಕೊಳ್ಳಲು ಹೊರಡಿಸಿದಆದೇಶಹಾಗೂ 

ವೇತನ 


ಒಟ್ಟುದಿನಗೂಲಿಸೇವೆ(ಸೇವಾ ವಿಭಿನ್ನವಿವರದೊಂದಿಗೆ) 


ಪ್ರಸ್ತುತದಿನಗೂಲಿಸೇವೆಯಲ್ಲಿರುವ ಬಗ್ಗೆಷರಾ(ವೇತನ,ಇತರೆ) 


ವೃತ್ತ ಕಚೇರಿ, ಗುಲ್ಬರ್ಗಾ 


2 


| 


3 


| 


4 


| 


6 


10 | 


| 1 


| ಬಿ. ಸಿ. ಹಿರೇಮಠ, 


15. 08 .1959 


- B 


06 . 05 .1985 


ಪಿ . ಯು . ಸಿ | 
2ನೇ ವರ್ಷ 

ಪಾಸಾದ 
ವರ್ಷ 1984 
- ಕಿರಿಯ 

ಬೆರಳಚ್ಚು 
ಪರೀಕ್ಷೆ ಪಾಸ 

ಮಾಡಿದ 
ವರ್ಷ 1983 


1988 -ಕನ್ನಡ 
ಜೂನಿಯರ್ 

ಟೈಪಿಂಗ್, 
1989 - ಕನ್ನಡ 
ಸೀನಿಯರ್ 
ಟೈಪಿಂಗ್ ಬಿ. ಎ 
1987 ರಲ್ಲಿ 
ಪಾಸು 


ಎಸ್‌ಎಸ್‌ ಎಲ್‌ಸಿ 
ಮತ್ತು ಕಿರಿಯ 
ಬೆರಳಚ್ಚು ಪಾಸು 
ಮಾಡುವುದು. 


ಬೆರಳಚ್ಚುಗಾರ 


O . M . 
No . A2/ EST/ GL 
CR -16/ 85- 86 

dated 
21 .05 .1985 . 
D /w payment 
Rs. 316 /- PM 


06. 05 .1985 ರಿಂದ 

ಇಲ್ಲಿಯವರೆಗೆ 


ಸೇವೆಯಲ್ಲಿರು 

ತ್ತಾರೆ ಪ್ರತಿ 
ತಿಂಗಳು ರೂ . 
9695 / 
ದಿನಗೂಲಿ 


೧೧೯೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೧, ೨೦೧೪ 


ಭಾಗ - ೪ 


3 


| 


4 


| | 


6 


7 


| 


8 


10 


( 


11 


12 


ಶಿವಶರಣಪ್ಪ ತ 
ಯಂಕಣ್ಣ 


12.09.1963 


Category -1 

( Koli) 


24 . 11 .1986 


ಎಸ್‌ಎಸ್‌ಎಲ್‌ಸಿ 
| ಪಾಸ ಮಾಡಿದ 
ವರ್ಷ 1980 


ಡ್ರೈವಿಂಗ್ 
ಲೈಸನ್ಸ್ ಪಡೆದ 

ದಿನಾಂಕ 
10 .07.1986 


ಎಸ್‌ಎಸ್‌ಎಲ್‌ಸಿ 
ಮತ್ತು ಡ್ರೈವಿಂಗ್ 

ಲೈಸನ್ಸ್ 
ಪಡೆದಿದ್ದಾರೆ 


ವಾಹನ 
ಚಾಲಕ 


ಮಾಹಿತಿ 
ನೀಡಿರುವುದಿಲ್ಲ 


1986 ರಿಂದ 


ಸೇವೆಯಲ್ಲಿರು 

ತಾರೆ ರೂ . 
9095/ - ಪ್ರತಿ 

ತಿಂಗಳು 


_ 3 | ತಿಪ್ಪಣ್ಣ ತ|| ಶಿವಪ್ಪ 


15.8.1958 | 


SC 


Dec - 87 


ಮಾಹಿತಿ ಮಾಹಿತಿ 
ನೀಡಿರುವುದಿಲ್ಲ | ನೀಡಿರುವುದಿಲ್ಲ 


ಮಾಹಿತಿ 
ನೀಡಿರುವುದಿಲ್ಲ 


ರಾತ್ರಿ 
ಕಾವಲುಗಾರ 


O . M . 
No . A2 /DW /CR 
5 / 87 - 88 dated 

1 -1- 1988. 
payment Rs. 240 


1988 ರಿಂದ 


ಸೇವೆಯಲ್ಲಿರು 

ತಾರೆ ರೂ 
8795 / - ಪ್ರತಿ 
ತಿಂಗಳು 


ಪ್ರಾದೇಶಿಕ ವಿಭಾಗ, ಬೀದರ್ 


ಶ್ರೀ ಅಶೋಕ ತಂದೆ 
ಘಾಳೆಪ್ಪ 


ಲಿಂಗಾಯತ 

IIIB 


01 - 07 -1970 


SSLC 
ಉತ್ತೀರ್ಣ 
ಮಾರ್ಚ್ 
1986 


ಕಛೇರಿ ಲಿಪಿಕ 
ಸಹಾಯಕ 


01 / 07 /1988 


ಬಿ . ಎ . 
ಮೇ - 1996 


25 ವರ್ಷಗಳ 

ಸೇವೆ 


( ವೃಂದ -"ಸಿ") 


ಲಿಪಿಕ ಸಹಾಯಕ 
ನಿಗದಿಪಡಿಸಿದ 

ವಿದ್ಯಾರ್ಹತೆ 
ಎಸ್‌ಎಸ್‌ಎಲ್‌ಸಿ 
( ವೃಂದ- ಸಿ ) 
ವಾಹನ ಚಾಲಕ 
ಎಸ್‌ಎಸ್‌ ಎಲ್‌ಸಿ 
( ವೃಂದ- ಸಿ ) . 


ಹೊಲೆಯಾ 


28 ವರ್ಷಗಳ 


5 


ಶ್ರೀ ಮಾಪಣ್ಣಾ ತಂದೆ 
ಮರೆಪ್ಪಾ 


01 - 06- 1963 


01 - 11- 1985 


ವಾಹನ 

ಚಾಲಕ 
( ವೃಂದ - ಸಿ ) 


SC 


ಸೇವೆ 


ಸೇವೆಯಲ್ಲಿರು 


SSLC 
ಉತ್ತೀರ್ಣ 
ಏಪ್ರಿಲ್ - 1982 
5ನೇ ತರಗತಿ 
ಮಾರ್ಚ್ 
1979 


ಮಾಹಿತಿ 
ನೀಡಿರುವುದಿಲ್ಲ 


ತ್ತಾರೆ 


ಹೊಲೆಯಾ 


ಶ್ರೀ ಮಾರುತಿ ತಂದೆ 
ಸೈಬಣ್ಣಾ 


25 - 07 -1969 


01/02/1985 


ಕೆರಟೇಕರ7ನೇ ತರಗತಿ 

( ವೃಂದ - " ಡಿ ) 


ಆದೇಶ 
ಇರುವುದಿಲ್ಲ 
ಸರ್ಕಾರದಿಂದ 
ನಿಗದಿಪಡಿಸಿದ 
ದಿನಗೂಲಿ ವೇತನ 

ಪಾವತಿ 
ಮಾಡಲಾಗುತ್ತಿದೆ. 


28 ವರ್ಷಗಳ 

ಸೇವೆ 


SC 


ದಿನಗೂಲಿ 
ದರದಂತೆ 
ವೇತನ 
ಪಾವತಿ . 


ಗೊಂಡಾ 


ಶ್ರೀ ಸಿದ್ರಾಮ ತಂದೆ 
ಬಂಡೆಪ್ಪ 


01- 06- 1965 


01/07/1986 


26 ವರ್ಷಗಳ 

ಸೇವೆ 


ST 


ಮಾಹಿತಿ 
ನೀಡಿರುವುದಿಲ್ಲ 


SSLC 
ಉತ್ತೀರ್ಣ 
ಏಪ್ರಿಲ್ - 1990 
7th ಉತ್ತೀರ್ಣ 
ಏಪ್ರಿಲ್ - 1987 


ಶ್ರೀ ಗುಂಡಪ್ಪ ತಂದೆ 
ಅಡೆಪ್ಪ 


07- 08- 1964 | ಇಡಿಗಾರ 


01 -11-1986 


ಕಾವಲುಗಾರ 
7ನೇ ತರಗತಿ 
( ವೃಂದ- " ಡಿ ") 


ಕಾವಲುಗಾರ 
( ವೃಂದ -"ಡಿ ") 


26 ವರ್ಷಗಳ 

ಸೇವೆ 


ಶ್ರೀ ಎಂಡಿ ಈಸಾಖಾನ 
ತಂದೆ ಅಜಮಖಾನ 


10 .08.1966 


ಮುಸ್ಲಿಂ 
II B 


01 / 06/1986 


SSLC 
- ಉತ್ತೀರ್ಣ 
ಏಪ್ರಿಲ್ - 1983 


no information 

given 


27 ವರ್ಷಗಳ 

ಸೇವೆ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೧೯೧ 


| 


2 


| 


3 


| 


4 


| | 


6 


. 


7 


| 


8 


| 


9 


| 


10 


| 


12 


24 ವರ್ಷಗಳ 


ಶ್ರೀ ಶಂಕರ ತಂದೆ 
ಸಿದ್ರಾಮ 


22- 07 - 1968 


SSLC 
ಉತ್ತೀರ್ಣ 
ಮಾರ್ಚ್ - 1988 


no 
01 /10/1988 | | information 

given 


ST 


ಸೇವೆ 


ಶ್ರೀ ಹಣಮಂತ ತಂದೆ | 
ನರಸಯ್ಯಾ 


01- 06- 1965 


ಇಡಿಗಾರ 


01/08/1987 


no information 

given 


25 ವರ್ಷಗಳ 

ಸೇವೆ 


ಶ್ರೀ ಲಕ್ಷ್ಮಣ ತಂದೆ 
ಮಸ್ತಾನಪ್ಪ 


06- 03- 1962 


ಹೊಲೆಯಾ 
SC 


01/08/1984 


SSLC 
ಉತ್ತೀರ್ಣ 
ಏಪ್ರಿಲ್ -1983 
IVth ಉತ್ತೀರ್ಣ 
ಏಪ್ರಿಲ್ - 1977 

SSLC 
ಉತ್ತೀರ್ಣ 
ಏಪ್ರಿಲ್ - 1984 


28 ವರ್ಷಗಳ 

ಸೇವೆ 


ಶ್ರೀ ಕಾಶೆಪ್ಪ ತಂದೆ 
ಭವಾನಿ 


20- 05 - 1960 


ಕೋಳಿ 
ST 


01/08/1984 


28 ವರ್ಷಗಳ 

ಸೇವೆ 


14 


ಶ್ರೀ ಅರ್ಜುನ ತಂದೆ 
ಮಾಣಿಕಪ್ಪ 


01 - 08 - 1970 


ಗೌವಳಿ 


| 01 / 09 /1987 


Villth 
ಉತ್ತೀರ್ಣ 
ಮಾರ್ಚ್ 
1987 


26 ವರ್ಷಗಳ 

ಸೇವೆ 


ಶ್ರೀ ಮಾರುತಿ ತಂದೆ 


24 ವರ್ಷಗಳ 


22- 07 - 1969 


ಹೊಲೆಯಾ 
SC 


01/10/1988 


Vilth 

no 
ಉತ್ತೀರ್ಣ | information 

given 
ಅನಕ್ಷರಸ್ತ 


ಕಾವಲುಗಾರ 
7ನೇ ತರಗತಿ 
( ವೃಂದ- ಡಿ ) 


ಕಾವಲುಗಾರ 
7ನೇ ತರಗತಿ 
( ವೃಂದ- ಡಿ ) 


do 


ಸೇವೆ 


ಸೇವೆಯಲ್ಲಿ 
ಇರುತ್ತಾರೆ 
ದಿನಗೂಲಿ 
ದರದಂತೆ 
ವೇತನ 
ಪಾವತಿ 


24 ವರ್ಷಗಳ 


ಶ್ರೀ ಗುರುಬಸಪ್ಪ ತಂದೆ 
ಸಂಗಪ್ಪ 


20 -12-1955 


ಲಿಂಗಾಯತ 

IIIB 


01/04/1989 


ಸೇವೆ 


ಶ್ರೀ ನಾಗಯ್ಯ ತಂದೆ 
ಸಿದ್ಧಲಿಂಗಯ್ಯ 


01 - 06 -1965 


ಸ್ವಾಮಿ 
IIIB 


01 / 08/ 1987 


25 ವರ್ಷಗಳ 

ಸೇವೆ 


ಹೊಲೆಯಾ 


ಶ್ರೀ ಸಂಬಣ್ಣ ತಂದೆ 
ನಾಗಪ್ಪ 


Villth 
ಉತ್ತೀರ್ಣ 
ಏಪ್ರಿಲ್ -1980 

IVth 
- ಉತ್ತೀರ್ಣ 
ಏಪ್ರಿಲ್ - 1978 

Vilth 
ಉತ್ತೀರ್ಣ 


01 - 06 -1967 


01 / 09 / 1985 


27 ವರ್ಷಗಳ 

ಸೇವೆ 


SC 


ಕೋಳಿ 


ಶ್ರೀ ಸಂಗಪ್ಪಾ ತಂದೆ 
ವಿಶ್ವನಾಥ 


01 -06 -1971 


01- 10 -1985 


27 ವರ್ಷಗಳ 

ಸೇವೆ 


ST 


೧೧೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ 


- 


2 


3 


| 


4 


| | 


6 


- 7 


| 


8 


| 


9 


10 


| 


- 


12 | 


ಲಮಾಣಿ 


20 . 


ಶ್ರೀ ಲಕ್ಷ್ಮಣ ತಂದೆ 
ವೇಣು 


10-04 -1964 


01 - 11 -1984 


SSLC 
ಉತ್ತೀರ್ಣ 
ಏಪ್ರಿಲ್ - 1994 


28 ವರ್ಷಗಳ 

ಸೇವೆ 


SC 


no 


information 

given 


ಶ್ರೀ ಧನಸಿಂಗ ತಂದೆ 
ಶಂಕರ 


03.07.1962 


ಲಮಾಣಿ 
SC 


01 / 09/1986 


SSLC 
ಉತ್ತೀರ್ಣ 
ಏಪ್ರಿಲ್ -1993 


27 ವರ್ಷಗಳ 

ಸೇವೆ 


ಹೊಲೆಯಾ 


ಶ್ರೀ ಈಸ್ಮಾಯಿಲ್ ತಂದೆ 
ನಾಗಪ್ಪ 


01 - 06 -1956 


01 /07/ 1985 


no information given 


28 ವರ್ಷಗಳ 

ಸೇವೆ 


SC 


no 


ಶ್ರೀ ಸಲೀಮ ತಂದೆ 
ಅಬ್ದುಲ್ಲಾ ಸಾಬ 


01 - 06 -1969 


ಮುಸ್ಲಿಂ 
IIB 


01 / 07 / 1987 


IVth 
ಉತ್ತೀರ್ಣ 
ಏಪ್ರಿಲ್ - 1979 


| information 

given 


26 ವರ್ಷಗಳ 

ಸೇವೆ 


24 


| ಸುಭಾಷ ತಂದೆ ವೀರಪ್ಪಾ | 03 . 08.1961 


01 .01.1987 


no 


SSLC Pass 
April-1991 


ಲಿಂಗಾಯತ 
(Ilird (B ) 

ಹಟ್ಕಾರ 
(Il nd (A ) 


ಕಾವಲುಗಾರ 
7ನೇ ತರಗತಿ 
( ವೃಂದ- ಡಿ ) 


26 ವರ್ಷಗಳ 

ಸೇವೆ 


ಕಾವಲುಗಾರ 
( ವೃಂದ-" ಡಿ") 


information 


ಶ್ರೀರಂಗ ತಂದೆ 
ದೇವರಾವ 


01 . 06 . 1965 


01 .05 .1985 


given 


SSLC Pass 
April -1990 


28 ವರ್ಷಗಳ 

ಸೇವೆ 


ಸೇವೆಯಲ್ಲಿರು 


01. 08 .1996 


ಕೋಳಿ 
(1st ) 


01. 07 .1985 


IVth Pass 
April -1975 


26 ವರ್ಷಗಳ 

ಸೇವೆ 


ತ್ತಾರೆ 


ನರ್ಸಿಂಗ ತಂದೆ 
ರಾಮಪ್ಪಾ 
ಉತ್ತಮ ತಂದೆ 
ರಾಮಪ್ಪಾ 


| no information 

given 


ಆದೇಶ 
ಇರುವುದಿಲ್ಲ 
ಸರ್ಕಾರದಿಂದ 
ನಿಗದಿಪಡಿಸಿದ 

ದಿನಗೂಲಿ 
ದರದಂತೆ ವೇತನ 

ಪಾವತಿ 
ಮಾಡಲಾಗುತ್ತಿದೆ. 


05. 08. 1963 


ಹೋಲಿಯಾ 
( ಎಸ್ . ಸಿ.) 


01. 01 .1987 


IVth Pass 
April-1973 


26 ವರ್ಷಗಳ 

ಸೇವೆ 


ದಿನಗೂಲಿ 
ದರದಂತೆ 
ವೇತನ 
ಪಾವತಿ. 


ನರಸಿಂಗ್ ತಂದೆ 
ಕೇರಬಾ ಕಾಲೇಕರ 


23.09.1962 


ಹೋಲಿಯಾ 
( ಎಸ್ . ಸಿ.) 


01. 02 .1989 


P . U . C . - lind 
( Science) 


P . U . C . - lind 
( Science) Dt 
25 . 06 .1984 


ಲಿಪಿಕ ಸಹಾಯಕ 

ವಿದ್ಯಾರ್ಹತೆ 
ಎಸ್‌ಎಸ್‌ ಎಲ್‌ಸಿ 
( ವೃಂದ - ಸಿ ) 


ಲಿಪಿಕ 
ಸಹಾಯಕ 


24 ವರ್ಷಗಳ 

ಸೇವೆ 


ಅಂಕುಶ ತಂದೆ ಸುದಾಮ | 01.07.1969 


ಹೋಲಿಯಾ 
( ಎಸ್ . ಸಿ.) 


01. 08.1989 


SSLC 


ರಾತ್ರಿ ಕಾವಲು 
ಗಾರರು 


23 ವರ್ಷಗಳ 

ಸೇವೆ 


ಮಾಹಿತಿ 
ನೀಡಿರುವುದಿಲ್ಲ 


ಕಾವಲುಗಾರ 
7ನೇ ತರಗತಿ 
( ವೃಂದ - ಡಿ ) 


ಸುಭಾಷ ತಂದೆ 
ರಾಮಚಂದ್ರ 


02 . 06 .1964 


ಎಸ್ . ಟಿ . 


| 


no 
information 

given 


01.08.1989 | 


ಝಡ ಮಾಲಿ 
/ ಕಛೇರಿ 
ಜವಾನ 


24 ವರ್ಷಗಳ 

ಸೇವೆ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೯೩ 


2 


. 


9 


10 


| 


11 


ರಾಮಣ್ಣಾ ತಂದೆ 
ರಾಮಚಂದ್ರ 


01 . 06 .1968 


ಲಿಂಗಾಯತ 


01 . 08 1 

1989 


IVth Pass 


ಹಗಲು 
ಸಸೆಕ್ಷೇತ್ರ 
ಕಾವಲುಗಾರರು 


23 ವರ್ಷಗಳ 

ಸೇವೆ 


28 ವರ್ಷಗಳ 


ಪಡಲಿಕ್ ತಂದೆ 
ಚಂದ್ರಪ್ಪಾ 


21 . 06 .1960 


ಎಸ್. ಸಿ 


01.06 .1985 | 8ನೇ ತರಗತಿ 


8ನೇ ತರಗತಿ 


ಸೇವೆ 


ಗೋರಖ ತಂದೆ ಕಾಶಪ್ಪಾ || 10.06.167 


ಎಸ್ . ಟಿ 


01. 01.1985 || 10ನೇ ತರಗತಿ 


10ನೇ ತರಗತಿ 


28 ವರ್ಷಗಳ 5 
ತಿಂಗಳು ಸೇವೆ 


01 .06 .1960 


ಎಸ್. ಟಿ 


ಸೇವೆಯಲ್ಲಿರುತ್ತಾರೆ 

ದಿನಗೂಲಿ 
ದರದಂತೆ ವೇತನ 


| 01 .04.1985 | 7ನೇ ತರಗತಿ 


ಕಾವಲುಗಾರ 
7ನೇ ತರಗತಿ 
( ವೃಂದ - ಡಿ ) 


7ನೇ ತರಗತಿ 


ಕಾವಲುಗಾರ 
ಡಿ " ವೃಂದೆ 


28 ವರ್ಷಗಳ 2 
ತಿಂಗಳು ಸೇವೆ| 


ಪಾವತಿ. 


ಪಡಲಿಕ್ ತಂದೆ 
ನಾಗಪ್ಪಾ 
ಝರೆಪ್ಪಾ ತಂದೆ | 
ಶರಣಪ್ಪಾ 
ಚಂದ್ರಪ್ಪಾ ತಂದೆ 
ಇಸ್ಮಾಲಿಯಲ್ 


22 .07.1958 


ಎಸ್. ಸಿ 


| 


01.08.1985 | 7ನೇ ತರಗತಿ 


7ನೇ ತರಗತಿ 


27 ವರ್ಷಗಳ 10 
ತಿಂಗಳು ಸೇವೆ 


01 .06.1961 


ಎಸ್ . ಸಿ 


01.06.1985 | 8ನೇ ತರಗತಿ 


8ನೇ ತರಗತಿ 


28 ವರ್ಷಗಳ 

ಸೇವೆ 


ಶ್ರೀ ವಿಶ್ವನಾಥ ತಂದೆ 
ಪ್ರಭಣ್ಣಾ 


ಎಸ್. ಸಿ 
(ಹೊಲಿಯಾ) 


02. 02 .1957 


ಯಾವುದೇ ಲಿಖಿತ | 

ಆದೇಶ 
ಇರುವುದಿಲ್ಲ 
ಸರ್ಕಾರದಿಂದ 
ನಿಗದಿಪಡಿಸಿದ 

ದಿನಗೂಲಿ| 
ದರದಂತೆ ವೇತನ 

ಪಾವತಿ 
ಮಾಡಲಾಗುತ್ತಿದೆ 


ಪಿ . ಯು . ಸಿ 
1976 


24.06 .1989 


ಲಿಪಿಕ ಸಹಾಯಕ | ಗೂಪ್ “ ಸಿ ” 
ಎಸ್‌ಎಸ್‌ ಎಲ್‌ಸಿ ಲಿಪಿಕ್ 
( ವೃಂದ - ಸಿ ) 

ಸಹಾಯಕ 


ಪಿ . ಯು . ಸಿ 1976 


24 ವರ್ಷಗಳು 


22 . 05 .1962 


ಎಸ್. ಸಿ . 
( ಮಾದಿಗ) 


01.08.1984 


ಶ್ರೀ ಕಲ್ಲಪ್ಪಾ ತಂದೆ 
ಭೀಮಣ್ಣಾ 
ಶ್ರೀ ಗುಂಡಪ್ಪಾ ತಂದೆ | 


9ನೇ ತರಗತಿ 

1985 


9ನೇ ತರಗತಿ 

1985 


29 ವರ್ಷಗಳು 


ಗ್ರೂಪ್ “ ಡಿ ” 


ಕಾವಲುಗಾರ 


08. 04 .1956 


ಎಸ್. ಟಿ 
(ಹೊಲಿಯಾ) 


01.08.1984 


10ನೇ ತರಗತಿ 
041974 


10ನೇ ತರಗತಿ 

041974 


29 ವರ್ಷಗಳು 


ಸೇವೆಯಲ್ಲಿರುತ್ತಾರೆ 
ರೂ . 256.50/ 
ದಿನಗೂಲಿ ದರ 
ನೀಡಲಾಗುತ್ತಿದೆ 


ಶ್ರೀ ತುಳಸಿರಾಮ ತಂದೆ 


ಎಸ್. ಸಿ 
( ಹೊಲಿಯಾ) 


01 . 06 .1967 


ಕಾವಲುಗಾರ 
7ನೇ ತರಗತಿ 
( ವೃಂದ- " ಡಿ") 


10ನೇ ತರಗತಿ 

09 /1984 


01. 08.1984 


10ನೇ ತರಗತಿ 

09 /1984 


ರಾತ್ರಿ 
ಕಾವಲುಗಾರ 


28 ವರ್ಷಗಳು 


ಮಲ್ಲಪ್ಪಾ 


ಶ್ರೀ ಹಣಮಂತ ತಂದೆ 
ಸಂಗಪ್ಪಾ 


7ನೇ ತರಗತಿ 
ಅನುತ್ತೀರ್ಣ 


08 . 07 .1959 


ಕೋಲಿ 


7ನೇ ತರಗತಿ 
ಅನುತ್ತೀರ್ಣ 
1981 


08/ 01 /1985 


ಗ್ರೂಪ್ “ ಡಿ ” 
ನೆಡುತೋಪು 
( ಕಾವಲುಗಾರ) 


28 ವರ್ಷಗಳು 


1981 


0058 


BIOF : 37 DOZE, Todowod , Joe , 9008 


2J07 – Ø 20 


6 


7 


8 


9 


10 


11 


12 


42 


ಶ್ರೀ ಧೋಂಡಿಬಾ ತಂದೆ 
ನಾಗನಾಥ 


01. 06 . 1961 


free 


01. 08 . 1984 


8ನೇ ತರಗತಿ 
10 .01. 1976 


8ನೇ ತರಗತಿ 
10 . 01. 1976 


29 JT8 


ಸೇವೆಯಲ್ಲಿರುತ್ತಾರೆ 
ds . 256 .50 / 
ದಿನಗೂಲಿ ದರ 
ನೀಡಲಾಗುತ್ತಿದೆ 


ಪ್ರಾದೇಶಿಕ ವಿಭಾಗ, ಗುಲ್ಬರ್ಗ 
43 Sidram S/o Kareppa 


28 .02 . 1966 


SC 


01. 07 . 1989 


SSLC Fail 


No 


" D " group 


watchman 


6782 + 2000 


44 


Shivappa S /o 
Mareppa 


10 .07 .1970 


SC 


01.07. 1988 


SSLC Fail 


" D " group 


watchman 


6782 + 2000 


Dattappa Slo 
Hanumanth 


05.03 . 1958 


SC 


01.07 .1985 


illiterate 


" D " group 


watchman 


6782 + 2000 


Md. Yunus Ali Slo 
Abdul Hameed 


10 .06 . 1959 


Muslim 


01. 10 . 1986 


6th Std . 


" D " group 


watchman 


6782 + 2000 


Gurushantappa S /o 
Shettappa 


01. 06 . 1966 


1 


SC 


01. 04 .1988 


illiterate 


" D " group 


watchman 


6782 + 2000 


Bhagappa S /o 
Ambanna 


24 . 08 . 1962 


SC 


01. 12. 1988 


SSLC 


" D " group 


watchman 


6782 + 2000 


ಮಾಹಿತಿ 
ನೀಡಿರುವುದಿಲ್ಲ 


Sayanna S /o 
Mallappa 


01. 06 . 1959 


SC 


01.07. 1985 


illiterate 


" D " group 


watchman 


6782 + 2000 


Devendra S /o 
Basappa 


05. 10 .1955 


III-A 


01.07. 1989 


illiterate 


" D " group 


watchman 


6782 + 2000 


Nooru S /o Hamu 


05 . 10 . 1955 


III- A 


01.07. 1985 


6th Std . 


" D " group 


watchman 


6782 + 2000 


Habeeb S /o Ahmed 
Ali 


21.07.1960 


Muslim 


01.07 . 1985 


SSLC 


" D " group 


watchman 


6782 + 2000 


53 


Ramu S /o Somla 


08 .09. 1969 


SC 


01. 07 . 1985 


4th Std . 


" D " group 


watchman 


6782 + 2000 


Mohammed Gudu S /o 
Madarsab 


12 .03. 1954 


Muslim 


01.07.1985 


illiterate 


" D " group 


watchman 


6782 + 2000 


220 - 20 


FE837 ODUZE , TOOOOO , we n , 9008 


00538 


3 


4 


5 


7 


10 


12 


Basappa S /o 
Mallappa 


01. 06 . 1954 


SC 


30. 06 .1986 


illiterate 


" D" group 


watchman 


6782 + 2000 


Subhashchandra S /o 
Mareppa 


08.08 . 1967 


SC 


10 .03.1985 


7th Std 


" D " group 


watchman 


6782 + 2000 


Mahaboob Ali Slo 
Bande Ali 


18 . 08 .1961 


Muslim 


07.09.1988 


illiterate 


" D " group 


watchman 


6782 + 2000 


Devindrappa Slo 
Narasappa 


16 . 06 .1976 


Other 


29.01.1990 


SSLC 


" D " group 


watchman 


6782 + 2000 


Smt.Sarojamma W /o 
Narasappa 


05 . 10 .1956 


SC 


SC 


01.08.1983 


illiterate 


" D " group 


watchman 


6782 + 2000 


Neelkanth S /o 
Shivappa 


01. 08 . 1964 


Other 


01.07. 1984 


SSLC 


" D " group 


watchman 


6782 + 2000 


Shantappa S/o 
Gurubasappa 


01.04.1964 


Other 


01. 04. 1988 


7th Std 


" D " group 


watchman 


6782 + 2000 


Sharanappa Slo 
Basappa 


20 .04.1965 


III-A 


01.08. 1988 


illiterate 


"D " group 


watchman 


6782 + 2000 


Govind S /o Situ 


01. 08.1966 


SC 


01.10 .1987 


SSLC 


" D " group 


watchman 


7695 + 2000 


Mareppa S /o 
Gundappa 


15 . 11. 1970 


SC 


01.06 .1988 


illiterate 


" D " group 


watchman 


6782 + 2000 


Shivalingappa S /o 


10 .05 . 1966 


SC 


30. 05 . 1988 


illiterate 


" D " group 


watchman 


6782 + 2000 


Margappa 


ಮಾಹಿತಿ 
ನೀಡಿರುವುದಿಲ್ಲ 


Arjun S /o Rayappa 


01.06 . 1958 


Other 


01. 03 . 1989 


SSLC Fail 


" D " group 


watchman 


6782 + 2000 


Baliram S /o 
Hanmanth 


07 . 11 . 1965 


Other 


01.01.1988 


illiterate 


" D " group 


watchman 


6782 + 2000 


SmtMapamma W /o 
Mallikarjun 


02.04 .1965 


SC 


01.01. 1984 


illiterate 


" D " group 


watchman 


6782 + 2000 


೧೧೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ 


| 


4 


| 


6 


| 


7 


| 


8 


| 


9 


| 


10 


11 


- 


12 


| 2 | 3 
ಸಾಮಾಜಿಕ ಅರಣ್ಯ ವಿಭಾಗ, ರಾಯಚೂರು 
69 | Pomu Nayak 

01 . 06.1960 


SC 


01 .07.1988 


D Group 


Information not given 


70 


01 . 06.1959 


ST 


01 . 07 .1988 


D Group 


18 


Siddappa 
Basalingayya 


71 


| 


9th std. 


01. 07.1965 
01. 06.1970 | 


D Group 


Others 
SC 


01. 07.1988 | 
| 01.08.1986 | 


ಮಾಹಿತಿ ನೀಡಿರು 

ವುದಿಲ್ಲ 


9th std. 
7th std. 


ಮಾಹಿತಿ 
ನೀಡಿರುವುದಿಲ್ಲ 


ದಿನಗೂಲಿ 
ದರದಂತೆ 
ವೇತನ 
ಪಾವತಿ 


72 | MOTI 


Motilal 


| 


7th std . 


D Group 


20 


73 | Parasappa 


25 . 05 . 1968 


| 


Others 


02 . 08 .1986 


4th std . 


4th std . 


D Group 


ಪ್ರಾದೇಶಿಕ ವಿಭಾಗ, ಯಾದಗೀರ್ 


74 ಸುಖ್ಯ ತಂ . ಹೋಬ್ಯಾ 


1 .02 .1964 


ಪರಿಶಿಷ್ಟ 
ಜಾತಿ 


01 .01.0987 


III rd Std 


26 ವರ್ಷಗಳು 


01 . 08 .1966 


ಇತರೆ 


01. 06 .1986 


Il nd Std 


27 ವರ್ಷಗಳು 


12.07 .1959 


ಇತರೆ 


01 .07.1992 


Illitrate 


21 ವರ್ಷಗಳು 


16. 08 .1959 


01. 08.1985 


Vilth Std 


ಮಾಹಿತಿ 
ನೀಡಿರುವುದಿಲ್ಲ 


ನೆಡು ತೋಪು 
ಕಾವಲುಗಾರ " ಡಿ " 

ಗೂಪ 


ನೆಡುತೋಪು 
ಕಾವಲುಗಾರ 
" ಡಿ " ಗೂಪ 


ಯಾವುದೆ ಲಖಿತ 

ಆದೇಶ 
ನೀಡಿರುವುದಿಲ್ಲ 


20 .10.1955 


ಇತರೆ 


01. 04.1991 


Illitrate 


ಮಲ್ಲಯ್ಯ ತಂ , ಒನಪ್ಪ 
ಹಣಮಂತ ತಂ . 
ದೇವಣ್ಣಾ 
ಯಂಕೋಬ ತಂ . 
ಚಂದ್ರಮಪ್ಪಾ 
ಭೀಮಶಾ ತಂ . 
ರಾಮಪ್ಪಾ 
ತಿಮ್ಮಣ್ಣ ತಂ . ಮಲ್ಲಪ್ಪಾ 
ಸೇವಾ ತಂ . ಕಾಳು 
ಶಿವಶರಣಪ್ಪ ತಂ . 
ಶರಣಪ್ಪಾ 
ಪಂಪಣ್ಣ ತಂ . 
ಚನ್ನವೀರಪ್ಪಾ 
ಪರಶುರಾಮ ತಂ . ಸಿತ್ಯಾ 


28 ವರ್ಷಗಳು ಕೆಲಸದಲ್ಲಿದ್ದಾರೆ 

266.50 per 
22 ವರ್ಷಗಳು 

day & 

Add. 2000/ 
28 ವರ್ಷಗಳು | Per month 


20 .10.1955 


01 .10.1984 


ಪ ಜಾತಿ 


ಮಾಹಿತಿ 
ನೀಡಿರುವುದಿಲ್ಲ 


28 .10.1961 


01 .01 .1985 


27 ವರ್ಷಗಳು 


07. 06.1967 


ಪರಿಶಿಷ್ಟ 
ಪಂಗಡ 


01 .07 .1986 | 


VIlth Std 


27 ವರ್ಷಗಳು 


22 .07.1962 


ಇತರೆ 


01 .04 .1989 


SSLC 


23 ವರ್ಷಗಳು 


01 .06.1963 


| 


ಪ ಜಾತಿ | 


| 01. 08. 1985 


Illitrate 


28 ವರ್ಷಗಳು 


ಮಾಹಿತಿ 
ನೀಡಿರುವುದಿಲ್ಲ 


ನೆಡು ತೋಪು ನೆಡುತೋಪು | 
ಕಾವಲುಗಾರ " ಡಿ " | ಕಾವಲುಗಾರ 

ಗ್ರೂಪ " ಡಿ " ಗ್ರೂಪ 


ಯಾವುದೆ ಲಖಿತ 

ಆದೇಶ 
ನೀಡಿರುವುದಿಲ್ಲ 


84 | 


ಮೋನಪ್ಪ ತಂ . ಚಂದಪ್ಪಾ 


ಮಾಹಿತಿ 
ನೀಡಿರುವುದಿಲ್ಲ 


01. 06 .1959 


ಇತರೆ 


01.12 .1983 


29 ವರ್ಷಗಳು 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೧೯೭ 


3 


| 


4 


| | 


5 


7 


| 


8 


| 


9 


10 


12 


01. 03.1958 


01. 01 .1986 


III rd Std 


28 ವರ್ಷಗಳು 


1 2 
ಈರಪ್ಪ ತಂ . 
ಸಾಯಬಣ್ಣಾ 
ತಿಮ್ಮಯ್ಯ ತಂ . ನಾಗಪ್ಪಾ 
ಶರಣಣ್ಣಾ ತಂ . ಬಾಗಣ್ಣಾ 
ದೇವಣ್ಣಾ ತಂ . 
ಜಂಬಲಪ್ಪಾ 


05 . 01 . 1968 


01 .08.1989 


Illitrate 


23 ವರ್ಷಗಳು 


ಪ ಪಂಗಡ 


01 . 08 .1966 


01 .07.1985 


SSLC 


28 ವರ್ಷಗಳು 


ಕೆಲಸದಲ್ಲಿದ್ದಾರೆ 
266.50 per 
day & 
Add. 2000/ 
Permonth 


07. 06.1963 


ಪ ಜಾತಿ 


01.08.1987 


Mitrate 


25 ವರ್ಷಗಳು 


| ಗಂಗ್ಯಾ ತಂ , ಚಿನ್ಯಾ 


01 .11 .1959 


ಇತರೆ 


01. 06 .1984 


28 ವರ್ಷಗಳು 


ಮಾಹಿತಿ 
ನೀಡಿರುವುದಿಲ್ಲ 

Ist Std 


[ 01 . 07 .1984 


28 ವರ್ಷಗಳು 


01 .11.1987 


PUC 


90 | ಭೀಮಣ್ಣಾ ತಂ . ಬಸಪ್ಪ | 12.05 .1966 | ಪ ಪಂಗಡ 
ಸಾಮಾಜಿಕ ಅರಣ್ಯ ವಿಭಾಗ, ಬೀದರ್ 
ರಮೇಶ ತಂದೆ 

ಸಾಮಾನ್ಯ 

01. 01.1962 
ಗಣಪತರಾವ 

III B 
ಸೈಯದ ಜುಬೇರ 

( B ) 
ಪಟೇಲ ತಂದೆ ಸೈಯದ 01 . 06 . 1959 

Muslim 
ಶರೀಪ್ 


25ವರ್ಷ 


ಲಿಪಿಕ ಸಹಾಯಕ 

SSLC 


ಲಿಪಿಕ 
ಸಹಾಯಕ 
" ಸಿ "ಗ್ರೂಪ್ 


256. 50/ day & 
2000/ -PM 


01. 01 . 1989 | PUC/TCH 


23 ವರ್ಷ 


PUC 


93 


ಶೇಖ್ ಮಹ್ಮದ ತಂದೆ 
ಮುಕ್ತಾರ ಅಹಮದ್ 


06 . 01 .1967 


C - | | 
Muslim 
Khasab 


01 .02 .1989 


PUC 


23 ವರ್ಷ 


ಕಛೇರಿ ಜವಾನ | ಜವಾನ ( ಡಿ ) 


ಆದೇಶ ಹೊರಡಿ 

ಸಿರುವದಿಲ್ಲ . 
ಎಸ್ .ಎಸ್.ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿ ರುತ್ತದೆ. 


226.50/ day & 
2000/-PM 


ಅಬ್ದುಲ್ ಹಫೀಜ ತಂದೆ 
ಅಬ್ದುಲ್ ಗನಿ 


29 .12.1967 


II( B ) 
Muslim 


01.09 .1988 


SSLC 
Fail 


SSLC 
Fail 


24 ವರ್ಷ 


ಸಂಜಯಕುಮಾರ್‌ ತಂದೆ 
ನಾರಾಯಣರೆಡ್ಡಿ 


10 .05 .1967 


- III( A ) 


01.07 .1989 


PUC II 


ಲಿಪಿಕ 
ಸಹಾಯಕ 
ಸಿ " ಗೂಪ್ 


24 ವರ್ಷ 


256.50/day & 
2000/-PM 


ಮಾಹಿತಿ 
ನೀಡಿರುವುದಿಲ್ಲ 


ನೆಡುತೋಪು 
ಕಾವಲುಗಾರ 


96 


ಭೀಮಣ್ಣ ತಂದೆ ಶಾಮಪ್ಪ | 01 .07.1960 


01.09.1986 


SSLC 


ನೆಡುತೋಪು 
ಕಾವಲುಗಾರ 


27 ವರ್ಷ 


226. 50/ day & 
2000/-PM 


ಮಾಹಿತಿ 


ಚಂದ್ರೆಗೌಡ ತಂದೆ 
ಗಂಗೆಗೌಡ 


01.06 .1964 


01.07.1986 


SSLC 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


ಆದೇಶ ಹೊರಡಿ 
ಸಿರುವುದಿಲ್ಲ. 


27 ವರ್ಷ 


ನೀಡಿರುವುದಿಲ್ಲ | 


೧೧೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ಎ 


3 


4 


5 


7 


| 


8 


| 


9 


10 | 


12 


10 . 04 .1965 


SC 


01.03.1985 


SSLC 


28 ವರ್ಷ 


ಎಸ್. ಎಸ್. ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿ ರುತ್ತದೆ. 


226. 50/day & 

2000/ - PM 


99 . 


01. 06.1956 | 


ST 


01. 02 .1985 


28 ವರ್ಷ 


no 
information 

given 


100 


05 . 04 .1968 


ST 


01. 01 .1989 


ನರಸಪ್ಪಾ ತಂದೆ 
ಇಸ್ಮಾಯಿಲ್ 
ಲಕ್ಷ್ಮಣ ತಂದೆ ನರಸಪ್ಪಾ 
ಮಲ್ಲಪ್ಪಾ ತಂದೆ 
ಘಾಳೆಪ್ಪಾ 
ಎಕನಾಥ ತಂದೆ 
ಚಂದ್ರಯ್ಯ 
ಗುಂಡಪ್ಪಾ ತಂದೆ 
ನಾಗಪ್ಪಾ 


24 ವರ್ಷ 


01. 06.1968 


01.06 .1990 


Vilth Pass 


23 ವರ್ಷ 


ಮಾಹಿತಿ 
ನೀಡಿರು 
ವುದಿಲ್ಲ 


102 


01 . 06 . 1965 


01 .02 .1986 


Vth Pass 


ವಾಹನ ಚಾಲಕ 


27 ವರ್ಷ 


236. 50/ day & 
2000 /- PM 


25 .07.1992 


103 


ನಾರಾಯಣ ತಂದೆ 
ರಾಮರಾವ 


01. 08.1963 | | 


II( A) 


| 01. 07 .1986 


17.06 .1983 

PUC 


ಲಿಪಿಕ 
ಸಹಾಯಕ 
ಸಿ ಗೂಪ್ 


27 ವರ್ಷ 


256. 50 /day & 
2000/-PM 


BA 


104 


ಸಿದ್ದಾರೆಡ್ಡಿ ತಂದೆ 
ಈರಾರೆಡ್ಡಿ 


30 .08.1961 | 


ರೆಡ್ಡಿ 


| 


01. 02 .1982 


ಅನಕ್ಷರಸ್ಥ 


31 ವರ್ಷ 


no information 

given 


105 | ತುಕಾರಾಮ ತಂದೆ ಕಲ್ಲಪ್ಪ | 01.11 .1955 


SCH 


| 01 . 06 .1982 


01 . 06 .1960 
2ನೇ ತರಗತಿ 


31 ವರ್ಷ 


106 


01. 06.1964 


ಕೋಳಿ | 01. 09 .1983 


22. 06 . 1994 
7th class 


30 ವರ್ಷ 


ನರಸಪ್ಪಾ ತಂದೆ 
ಘಾಳೆಪ್ಪಾ 
ಮೋತಿರಾಮ ತಂದೆ 
ಝಗಾ 


ನೆಡುತೋಪು 
ಕಾವಲುಗಾರ 


ಎಸ್ . ಸಿ . 


0 . 307 . 1974 


107 


03. 05 .1954 


01.07 .1985 


ನೆಡುತೋಪು 
ಕಾವಲುಗಾರ 


28 ವರ್ಷ 


ಲಮಾಣಿ 


226.50/ day & 

2000/-PM 


7th class 


22 . 05 .1975 


108 


ಶಶಿವಾಜಿ ತಂದೆ 
ರೂಪಚಂದ 


01 . 06 .1964 


ಎಸ್ . ಸಿ . 
ಲಮಾಣಿ 


01.01 .1986 


27 ವರ್ಷ 


7th class 


no information 


given 


109 


| ಬಸಪ್ಪಾ ತಂದೆ ಸಿದ್ದಪ್ಪಾ 


30. 07 . 1962 


SCH 


01 .01.1986 


06.06 .1968 
3rd class 


27 ವರ್ಷ 


110 


ಮಾಣಿಕ ತಂದೆ 
ರೇವಣಪ್ಪಾ 


01 . 02 .1956 


SCM 


| 01 .09 .1986 


01 . 06 .1961 
4th class 


27 ವರ್ಷ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೧೯೯ 


2 


3 


| 


4 


| 


6 


. 


- 


7 


| 


8 


| 


9 


| 


10 


| 


11 


- 12 


01 . 06 . 1974 


111 


| 


ವೆಂಕಟ ತಂದೆ ಪ್ರತಾಪ 


20.08.1968 


SC 
Lamani 


01.04 .1987 


26 ವರ್ಷ 


5th class 


no information 


given 


ಮಾರುತಿ ತಂದೆ 
ಅಂಬಾಜಿರಾವ 


04 . 07 .1964 


- SC H 


| 01. 06.1987 


Villth 


26 ವರ್ಷ 


113 | ರಾವಣ ತಂದೆ ನಾಮಾ 


20. 07.1969 


SC 
Lamani 


01. 06.1987 


21 . 05 .1991 

SSLC 


no 
information 


26 ವರ್ಷ 


114 


29 .06.1962 


ರೆಡ್ಡಿ 


01. 07 .1987 


given 


28 . 05 . 2001 
7th class 


26 ವರ್ಷ 


ನರಸಾರೆಡ್ಡಿ ತಂದೆ 
ಲಚಮಾರೆಡ್ಡಿ 
ಸವಾಲಸಿಂಗ ತಂದೆ 
ಥಾನು 


SC 


01.06.1960 


01 .02 .1988 


01 . 06 .1965 
3rd class 


Ilird 


25 ವರ್ಷ 


Lamani 


116 


ಶಂಕರ ತಂದೆ ಮಹಾದು 


_ 01 . 11 .1963 


ಕೋಳಿ 


01 .02 .1988 


ಅನಕ್ಷರಸ್ಥ 


25 ವರ್ಷ 


ಸೂರ್ಯಕಾಂತ ತಂದೆ 
ಪಾಂಡುರಂಗ 


- ಅನಕ್ಷರಸ್ಥ 
31 . 05 .1975 
8th class 


08.08. 1958 


ವಂಜಾರಿ 


01. 07 .1988 


Vith 


25 ವರ್ಷ 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


ಆದೇಶ ಹೊರಡಿ 

ಸಿರುವದಿಲ್ಲ . 
ಎಸ್ . ಎಸ್ . ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿ ರುತ್ತದೆ. 


226. 50/ day & 

2000/-PM 


ನಾಮದೇವ ತಂದೆ 
ಕೇಶವ 


01 . 06.1974 


01 .06 .1961 


SC 
Lamani 


01.11 .1988 


Vilth 


25 ವರ್ಷ 


7th class 


ಮಚೆಂದರ ತಂದೆ 
ಹಣಮಂತ 


21.07.1972 


ಕೋಳಿ 


01.11 .1988 


29.06 .1989 

SSLC 


25 ವರ್ಷ 


no 


120 


04 . 06 .1956 


- ರೆಡ್ಡಿ 


01. 06 .1989 | 


information 


04.11 . 1997 
7th class 


24 ವರ್ಷ 


ಈರಾರೆಡ್ಡಿ ತಂದೆ 
ಭೀಮಾರೆಡ್ಡಿ 
ನಾರಾಯಣ ತಂದೆ 
ಗೋವಿಂದರಾವ 


given 


24. 06 .1991 . 


01. 08.9160 


- II ( A) 


01. 07 .1989 


24 ವರ್ಷ 


7th class 


122 | ಪ್ರಭು ತಂದೆ ಕಲ್ಲಪ್ಪಾ 


01 .06.1970 | | ಲಿಂಗಾಯತ | 01 .07.1989 


7th class 


ಮಾಹಿತಿ 
ನೀಡಿರುವುದಿಲ್ಲ 


24 ವರ್ಷ 


ಸಾಮಾನ್ಯ 
III B 


01 . 04 .1987 


Vilth Pass 


Vilth 


| ಚಂದ್ರಕಾಂತ ತಂದೆ 
123 

01 . 07 .1956 
ಶ್ಯಾಮರಾವ 
124 | ಕಾಶಿನಾಥ ತಂದೆ ಸಿದ್ದಪ್ಪ ] 02.03.1964 | 


26 ವರ್ಷ 


ST 


01.07.1988 | 


Vilth 


VII th 


25 ವರ್ಷ 


M 


೧೨೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ 


3 


| 


4 


| 


5 


6 


. 


7 


8 


9 


10 


| 


11 


12 


125 


ಸಾಮಾನ್ಯ 

III B 


01.11.1988 


VII th 


VII th 


25 ವರ್ಷ 


126 


ಶಿವಾನಂದ ತಂದೆ 

01. 02 .1960 
ಬಂಡೆಪ್ಪಾ 
ವೈಜಿನಾಥ ತಂದೆ ಚೆನ್ನಪ್ಪ | 01.05.1955 
ಲಾಲ ಅಹ್ಮದ ತಂದೆ 

02. 06.1962 
ಕರೀಮಸಾಬ 


ST 


| 01. 01.1988 


VII th 


VII th 


25 ವರ್ಷ 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


226 .50/ day & 
2000/-PM 


Muslim 


26/08/1988 


VIlth 


VII th 


25 ವರ್ಷ 


ಇಡೀಗ. 


128 | 


ಅಶೋಕ ತಂದೆ ಕಲ್ಲಪ್ಪ 


01. 01 . 1959 


01.07 .1992 


VII th 


VII th 


21 ವರ್ಷ 


ಗೋಲು 


ಲಿಪಿಕ 


129 


15. 07 .1964 


|| ( B) 


02.01 .1989 


Diploma Civil 

Engg. 
20- 02 -1987 


ಸರ್ವೇಯರ್‌ 
" ಸಿ "ಗ್ರೂಪ್ 


24 ವರ್ಷ 


ಮಹ್ಮದ ರಫೀಯುದ್ದಿನ್ 
ತಂದೆ ಅಬ್ದುಲ 
ಖಯೂಮ್ 
ವೆಂಕಟ ತಂದೆ 
ಮುಕಿಂದರಾವ 


256.50/day & 
2000/-PM 


ಸಹಾಯಕ 
ಸಿ ಗೂಪ್ 


130 


01 . 06 .1962 


Maratha 


| 01 . 08 .1986 


illitrate 


27 ವರ್ಷ 


131 


01 . 03 .1962 


ಆದೇಶ ಹೊರಡಿ 
ಸಿರುವದಿಲ್ಲ. 
ಮಂಜೂರು 
ಮಾಡಲಾದ 
ಎಸ್. ಎಸ್ . ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿರುತ್ತದೆ. 


|| ( B) 


01.08.1986 


Illitrate 


27 ವರ್ಷ 


SSLC 


132 


10 .11 .1956 


|| ( B) 


01. 01.1984 


ಬಾಬುಮಿಯ್ಯ ತಂದೆ | 
ಮಕ್ಕೂಲ ಸಾಬ 
ಚಾಂದಪಾಶಾ ತಂದೆ 
ಅಬ್ಬನಸಾಬ 
| ಪಂಡಿತ ತಂದೆ ಕಾಶೆಪ್ತಾ | 
ಶರಣಪ್ಪಾ ತಂದೆ 
ಸಿದ್ರಾಮಪ್ಪಾ 


29 ವರ್ಷ 


Fail 


no information 


133 


02 . 05.1963 


Lingayath | 01. 08.1986 


llitrate 


given 


27 ವರ್ಷ 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


226.50/day & 
2000 /- PM 


VII th 
02. 02 .1987 


134 


01 . 04 .1963 


| Lingayath | 01 . 08 .1986 


27 ವರ್ಷ 


SC 


135 


| 


ಜಿಲಾಲ ತಂದೆ ಶಂಕರ 


01 . 06 .1958 


01 . 01. 1984 


IV th 


29 ವರ್ಷ 


Lamani 


Villth 


28 ವರ್ಷ 


ಮುಾಣಿಕ ತಂದೆ 

SC 
136 

02.07 .1961 

| 01 . 08.1985 
| ಗೋಪಿನಾಥ 

Lamani 
137 ಕೇಶವ ತಂದೆ ಲಕ್ಷ್ಮಣ 14 . 07 . 1964 Maratha 15. 06 .1987 
138 | ಶಂಕರ ತಂದೆ ಮಲ್ಲಪ್ಪಾ | 14 .04 .1957 | SC Holiya | 01 .06.1984 


Illitrate 


26 ವರ್ಷ 


Illitrate 


29 ವರ್ಷ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೨೦೧ 


3 . 


4 


7 


| 


8 


| 


9 


10 


11 


- 12 


139 


1 2 
ಕಾಶಿನಾಥ ತಂದೆ 
ಬಸಲಿಂಗಪ್ಪಾ 


ಸಲಿಂ 


02 .05.1959 | Lingayath 


16. 06 .1987 


Illitrate 


26 ವರ್ಷ 


no information 

given 


140 


ಭೋಜು ತಂದೆ ಗೋಪು 


01 . 02 .1960 


SC 
Lamani 


16.06.1987 


IV th 


26 ವರ್ಷ 


141 


01. 02.1957 


ಪ. ಪಂ . 


01.06 .1985 


PUC II nd 

year 


PUC IInd year 


28 ವರ್ಷ 


142 


06 .06.1961 


ಪ . ಪಂ . 


01.04 .1985 


Vith 


SSLC 


28 ವರ್ಷ 


143 


06 .03.1960 


( B) 
Muslim 


01. 04 .1985 


SSLC fail 


SSLC fail 


28 ವರ್ಷ 


144 


ಶಿವರಾಜ ತಂದೆ 
ಹಣಮಂತಪ್ಪ 
ಘಾಳೆಪ್ಪಾ ತಂದೆ 
ಮಲ್ಲಪ್ಪಾ 
ಅಬ್ದುಲ್ ಮಜೀದ ತಂದೆ 
ಅಬ್ದುಲ್ ಖಯುಮ 
ಜೈವಂತ ತಂದೆ 
ಇಸ್ಮಾಲಪ್ಪ 
ಮನೋಹರ ತಂದೆ 
ಮಾದಪ್ಪಾ 
ಮಹ್ಮದ ಪಟೇಲ ತಂದೆ 
ಮಹಬೂಬಪಟೇಲ 
ಜಾಹೀದ್ ಅಲಿ ತಂದೆ 
ಫತ್ತುಸಾಬ 


20 . 07 .1958 


ಎಸ್. ಸಿ . 


01. 02 .1986 


VII th 


VII th 


27 ವರ್ಷ 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


ಆದೇಶ ಹೊರಡಿ 

ಸಿರುವದಿಲ್ಲ . 
ಎಸ್.ಎಸ್. ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿರುತ್ತದೆ. 


226 .50/day & 
2000 /- PM 


145 


15. 07. 1966 


ಎಸ್ . ಸಿ . 


01. 06 .1985 


SSLC 


SSLC 


28 ವರ್ಷ 


146 


15.06.1955 


II ( B ) 
Muslim 


01 . 09 .1985 


VI thi 


Vì thế 


27 ವರ್ಷ 


II( B) 


147 


02 . 02 .1957 


01.04 .1988 


Vill th 


VIII th 


25 ವರ್ಷ 


Muslim 


ಲಕ್ಷ್ಮಣ ತಂದೆ ಖಾಜಪ್ಪ 


21 .09.1957 


01. 02.1982 


V pass 


V pass 


32 ವರ್ಷ 


II( A) 
( ಅಗಸ್ ) 
ಕಬಲಿಗ್ 
ಎಸ್ . ಟಿ. 


149 


ರಾಜು ತಂದೆ ಗೀರೆಪ್ಪಾ 


24.08.1969 


01. 06.1990 


I st 


Ist 


23 ವರ್ಷ 


150 


28 . 09 .1969 


ಕಬಲಿಗ್ 
ಎಸ್ . ಟಿ . 


01.06.1990 


VIII fail 


Vill fail 


23 ವರ್ಷ 


05. 02 .1967 


ಪ . ಪಂ . 


01 .08.1988 


VII th 


Vil th 


24 ವರ್ಷ 


151 
152 


01 . 06 .1963 | 


- ಎಸ್ . ಸಿ . 


01.07. 1985 


V th 


V th 


26 ವರ್ವ 


ಬಸಪ್ಪಾ ತಂದೆ 
ಶಿವರಾಯ 
ಶಂಕರ ತಂದೆ ಅರ್ಜುನ 
ಕಿಶನ್ ತಂದೆ ಲಕ್ಷಣ 
ಚಾಂದಪಾಶಾ ತಂದೆ 
ಹಸನಸಾಬ 
ಝರಣಪ್ಪಾ ತಂದೆ 
ರಾಮಯ್ಯ 


153 


01 . 03 .1969 


III( A) 
Muslim 


01.11.1990 


Vil th 


VII th 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


ಆದೇಶ ಹೊರಡಿ 

ಸಿರುವದಿಲ್ಲ. 
ಎಸ್ . ಎಸ್ . ಆರ್ . 
ಪ್ರಕಾರ ಮಜೂರಿ 
ನೀಡಲಾಗಿರುತ್ತದೆ. 


22 ವರ್ಷ 


226 .50/day & 
2000/-PM 


154 


01.06.1961 | ಎಸ್.ಸಿ. | 01.06.1990 


IX th 


IX th 


23 ವರ್ಷ 


೧೨೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ಎ 


- 


12 


5/5/1958 


| 


ಎಸ. ಸಿ 


| 


07/01/1985 | ಎಸ.ಎಸ.ಎಲ.ಸಿ | ಎಸ.ಎಸ.ಎಲ.ಸಿ 


28 ವರ್ಷ 


23 - 07 -1961 


ಕುರುಬ 


07 / 01/1985 | ಎಸ .ಎಸ. ಎಲ. ಸಿ 


ಎಸ . ಎಸ. ಎಲ. ಸಿ 


28 ವರ್ಷ 


6/ 5/ 1967 


ಮುಸ್ಲಿಂ 


07/01/ 1986 


| 7ನೇ ತರಗತಿ 


7ನೇ ತರಗತಿ 


27 ವರ್ಷ 


26 ವರ್ಷ 


ಸಾಮಾಜಿಕ ಅರಣ್ಯ ವಿಭಾಗ, ಗುಲ್ಬರ್ಗಾ 
155 ಸಿದ್ರಾಮಪ್ಪ ಶರಣಪ್ಪ 
156 ಚಂದ್ರಾಮಪ್ಪ ಪೀರಪ್ಪ 

ಮಹಬೂಬಪಾಶಾ 
157 

ಹಸನಸಾಬ 
158 ಅಮೃತ ಹಣಮಂತಪ್ಪ 
159 | ಕಾಡಾಜಿ ನಿಂಗಪ್ಪ 
160 ಗುಂಡಯ್ಯಾ ಶಾಂತಯ್ಯ 
161 ಶಂಕರ ಲಾಡಪ್ಪ 
162 

ಶರಣಪ್ಪ ಕಲ್ಯಾಣಪ್ಪ 
163 

ಅಮೃತ ಸಿದ್ರಾಮಪ್ಪ 

ಹುಸೇನಸಾಬ 
164 

ಸುಕುರಸಾಬ 


26 ವರ್ಷ 


16 -08-1954 | ಲಿಂಗಾಯತ 07 /01 /1987 | ಎಸ.ಎಸ. ಎಲ. ಸಿ | ಎಸ. ಎಸ.ಎಲ. ಸಿ 
28- 07 -1962) | ಮರಾಠಾ | 07/01/1987 | ಎಸ. ಎಸ. ಎಲ. ಸಿ | ಎಸ. ಎಸ.ಎಲ. ಸಿ 
09/ 01/1961 | ಲಿಂಗಾಯತ | 07/01/1987 | 7ನೇ ತರಗತಿ 7ನೇ ತರಗತಿ 
22 - 04 - 1964 ಲಿಂಗಾಯತ 07 /01/1986 | 3ನೇ ತರಗತಿ 3ನೇ ತರಗತಿ 


26 ವರ್ಷ 


27 ವರ್ಷ 


25 ವರ್ಷ 


26 -10- 1953 | ಲಿಂಗಾಯತ | 03/01/1988 | ಅಕ್ಷರಸ್ಥ ಅಕ್ಷರಸ್ಥ 
05/08/ 1958 | ಪಂಚಾಳ 06/01/1985 | 8ನೇ ತರಗತಿ | 8ನೇ ತರಗತಿ 


ಮೇಲಿನಂತೆ 


ಮೇಲಿನಂತೆ 


ಮೇಲಿನಂತೆ 


28 ವರ್ಷ 


| 


ಮೇಲಿನಂತೆ 


06 /01/1966 


ಮುಸ್ಲಿಂ 


06/01/1986 | ಎಸ.ಎಸ. ಎಲ.ಸಿ | ಎಸ.ಎಸ. ಎಲ. ಸಿ 


27 ವರ್ಷ 


165 


06 / 01/1967 


28 ವರ್ಷ 


166 


10/10/1964 


ಕಬ್ಬಲಿಗ 


24 ವರ್ಷ 


167 


12/ 12 / 1969 


ಕಬ್ಬಲಿಗ | 07/ 01/1985 | ಎಸ.ಎಸ.ಎಲ. ಸಿ | ಎಸ. ಎಸ. ಎಲ. ಸಿ . 

07 /01 /1989 ಅಕ್ಷರಸ್ಥ | ಅಕ್ಷರಸ್ಥ 
ಉಪ್ಪಾರ 07/ 01 / 1987 ಎಸ. ಎಸ. ಎಲ. ಸಿ | ಎಸ. ಎಸ. ಎಲ. ಸಿ 

ಮುಸ್ಲಿಂ 08/01 /1988 | ಎಸ.ಎಸ.ಎಲ. ಸಿ | ಎಸ.ಎಸ. ಎಲ. ಸಿ 
- ಎಸ. ಸಿ . 10/ 01/ 1989 ಅಕ್ಷರಸ್ಥ ಅಕ್ಷರಸ್ಥ 


26 ವರ್ಷ 


168 


20 - 07 -1967 


25 ವರ್ಷ 


169 


01/ 01/ 1962 


24 ವರ್ಷ 


170 


ಹುಚ್ಚಪ್ಪ ಪೀರಪ್ಪ 
ಸಿದ್ದಣ್ಣ ದುಂಡಪ್ಪ 
| ಮಹಾದೇವ ದಶರಥ 

ಖಾಸಿಂ ದಸ್ತಗೀರ 
ತುಕಾರಾಮ ಮರಗಪ್ಪ 
ಗುರುಶಾಂತಲಿಂಗಯ್ಯಾ 
ಶಿವಶಂಕರಯ್ಯಾ 
ಗಣಪತಿ ತುಕಾರಾಮ 
ಬಸವರಾಜ ಹಾಲಪ್ಪ 
ಮಲ್ಲೇಶಪ್ಪ ಸಿದ್ರಾಮಪ್ಪ 
ಆದಪ್ಪ ಶರಣಪ್ಪ 
| ದೇವರಾಯ ಕಲ್ಲಪ್ಪ 


06/ 01/1967 | ಲಿಂಗಾಯತ 


10/01/1986 


ಪಿ . ಯು . ಸಿ 


ಪಿ . ಯು . ಸಿ 


27 ವರ್ಷ 


171 . 


26 ವರ್ಷ 


172 


27 ವರ್ಷ 


173 


08/ 01/1969 | ಲಂಬಾಣಿ | 07/01/1987 | ಎಸ. ಎಸ.ಎಲ.ಸಿ | ಎಸ. ಎಸ. ಎಲ. ಸಿ 
15-07-1965 | ಕಬ್ಬಲಿಗ | 10/ 01 / 1986 7ನೇ ತರಗತಿ 7ನೇ ತರಗತಿ 
26 -12-1954 ಕಬ್ಬಲಿಗ 07 / 01 / 1985 

ಅಕ್ಷರಸ್ಥ 

ಅಕ್ಷರಸ್ಥ 
05/ 01/1956 | ಲಿಂಗಾಯತ | 08/ 01 /1989 

ಅಕ್ಷರಸ್ಥ ಅಕ್ಷರಸ್ಥ 
05 /10/ 1956 | ಲಿಂಗಾಯತ | 07 / 01/ 1984 ಅಕ್ಷರಸ್ಥ ಅಕ್ಷರಸ್ಥ 


ನೆಡುತೋಪು 
ಕಾವಲುಗಾರ 


ನೆಡುತೋಪು 
ಕಾವಲುಗಾರ 


ಆದೇಶ ಹೊರಡಿ 

ಸಿರುವದಿಲ್ಲ. 
ಎಸ್. ಎಸ್. ಆರ್ . 
ಪ್ರಕಾರ ಮಜೂರಿ 
ನೀಡಲಾಗಿರುತ್ತದೆ. 


28 ವರ್ಷ 


ಪ್ರಸ್ತುತ 
ದಿನಗೂಲಿ ಸೇವೆ 
ಸಲ್ಲಿಸುತ್ತಿದ್ದಾರೆ. 
ರೂ 226.50 
ಪ್ರತಿ ದಿನಕ್ಕೆ 
ಡಿ. ಎಸ. ಆರ 


174 


22 ವರ್ಷ 


175 


29 ವರ್ಷ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೨೦೩ 


1 


3 . 


4 


5 


6 


| 


7 


| 


8 


| 


9 


| 


10 


12 


07/ 01 /1969 | 


ಎಸ. ಸಿ 


| 07/ 01 /1987 | ಎಸ. ಎಸ. ಎಲ. ಸಿ | ಎಸ. ಎಸ. ಎಲ. ಸಿ | 


06/ 01 / 1955 


ಕಬ್ಬಲಿಗ 


07 / 01 /1987 


ಪಿ . ಯು . ಸಿ 


ಪಿ . ಯು . ಸಿ 
4ನೇ ತರಗತಿ 


26 ವರ್ಷ 
26 ವರ್ಷ 
27 ವರ್ಷ 


ದರದಂತೆ ಮತ್ತು 
ರೂ 2000 - 00 
ಹೆಚ್ಚುವರಿಯಾಗಿ 


08/ 01 /1959 


ಕಬ್ಬಲಿಗ 


07 / 01 /1986 


4ನೇ ತರಗತಿ 


13- 05 -1963 


ಲಿಂಗಾಯತ 


07 /01/ 1986 


7ನೇ ತರಗತಿ 


7ನೇ ತರಗತಿ 


27 ವರ್ಷ 


180 


08/ 02 /1963 


ಎಸ. ಸಿ 


08/ 01 / 1985 | ಎಸ. ಎಸ. ಎಲ. ಸಿ | ಎಸ. ಎಸ. ಎಲ. ಸಿ 


28 ವರ್ಷ 


08/08/ 1963 


ಕಬ್ಬಲಿಗ 


07/01/1986 | 


7ನೇ ತರಗತಿ 


7ನೇ ತರಗತಿ 


27 ವರ್ಷ 


182 


16 - 06 -1964 


06/ 01 /1985 


176 ಸಿದ್ದಣ್ಣ ರುಕ್ಕಪ್ಪ 
177 ಶಾಮರಾವ ಶಿವಪ್ಪ 
178 ಶಾಮರಾವ ರೇವಪ್ಪ 
179 

| ಗುರುಲಿಂಗಯ್ಯಾ 
ಕಲ್ಲಯ್ಯಾ 
ಸುಭಾಷ ಶಂಕ್ರಪ್ಪ 

ಹಣಮಂತ 
181 . 

ರೇವಣಸಿದ್ದಪ್ಪ 

ಹಣಮಂತ ಜಮಲಪ್ಪ 
183 | ಬಂಡಪ್ಪ ಈರಣ್ಣ 
184 ಮಲಕಪ್ಪ ಮಲ್ಲಪ್ಪ 

ಖಾಜಾಮೀಯಾ 

ಮಹಬೂಬಸಾಬ 
186 ಹಣಮಂತ ಬೀರಪ್ಪ 
187 ರಾಜು ಲಕ್ಷ್ಮಣ ನಾಯಕ 
188 | ಮನ್ನಪ್ಪ ರಾಮಣ್ಣ 
189 ರಮೇಶ ನೀಲಪ್ಪ 
190 | ಚಂದ್ರಕಾಂತ ನಿಂಗಪ್ಪ 
_ 191 | ಜಗಪ್ಪ ತುಳಜಪ್ಪ 


ಕಬ್ಬಲಿಗ 
ಕುರುಬ 


ಅಕ್ಷರಸ್ಥ 
4ನೇ ತರಗತಿ 


30 -07-1964 


02 / 01 /1987 


ಅಕ್ಷರಸ್ಥ 
4ನೇ ತರಗತಿ 
ಎಸ. ಎಸ. ಎಲ. ಸಿ 


28 ವರ್ಷ 
26 ವರ್ಷ 
27 ವರ್ಷ 


01 / 05 / 1965 


ಕುರುಬ 


07 / 01 /1986 | | ಎಸ. ಎಸ. ಎಲ. ಸಿ 


185 


11 /10/1968 


ಮುಸ್ಲಿಂ 


07/ 01 /1987 


2ನೇ ತರಗತಿ 


2ನೇ ತರಗತಿ 


26 ವರ್ಷ 


05 /10/1969 


08/ 01 / 1987 | 


3ನೇ ತರಗತಿ 


ಕುರುಬ 
ಲಂಬಾಣಿ 


3ನೇ ತರಗತಿ 
7ನೇ ತರಗತಿ 


20 - 07 -1970 


7ನೇ ತರಗತಿ 


10/ 01/ 1986 | 
07/ 01 /1984 


06/01 / 1956 


ಎಸ. ಸಿ . 


ಎಸ. ಎಸ. ಎಲ. ಸಿ 


ಎಸ. ಎಸ.ಎಲ. ಸಿ 
6ನೇ ತರಗತಿ 


26 ವರ್ಷ 
27 ವರ್ಷ 
29 ವರ್ಷ 
27 ವರ್ಷ 
28 ವರ್ಷ 
27 ವರ್ಷ 


06 / 01 /1961 , 


24 - 06 - 86 


6ನೇ ತರಗತಿ 


08/ 01 /1957 


ಕಬ್ಬಲಿಗ 
ಕಬ್ಬಲಿಗ 
ಎಸ. ಸಿ . 


ಎಸ. ಎಸ. ಎಲ. ಸಿ 


07 / 01/ 1985 
[ 07 / 01/ 1986 | 


ಎಸ. ಎಸ. ಎಲ. ಸಿ 
7ನೇ ತರಗತಿ 


08/ 01/ 1958 


7ನೇ ತರಗತಿ 


02/07 /1985 


192 | ಬಿ . ಎಸ. ಬಿರಾದಾರ 


14 -10-1960 | ಹಟಗಾರ | 


ಪಿ . ಯು . ಸಿ . 


| 


ಪಿ . ಯು . ಸಿ 


ಬೆರಳಚ್ಚುಗಾರ 


28 ವರ್ಷ 


ಬೆರಳಚ್ಚುಗಾರ 
ಕನ್ನಡ ಮತ್ತು 

ಇಂಗ್ಲಿಷ 
ಸೀನಿಯರ ಪರೀಕ್ಷೆ 

ತೇರ್ಗಡೆ 
ವಾಹನ ಚಾಲಕ 
ಭಾರಿ ವಾಹನ 
ಚಾಲನೆ ಲೈಸನ್ಸ 


ಆದೇಶ ಹೊರಡಿ 

ಸಿರುವದಿಲ್ಲ. 
ಎಸ್ . ಎಸ್ . ಆರ್ . 
ಪ್ರಕಾರ ಮಜೂರಿ 
ನೀಡಲಾಗಿರುತ್ತದೆ. 


193 | ಮಹ್ಮದ ಕರೀಮ 


06 /01 /1966 


ಮುಸ್ಲಿಂ 


Jan -87 


8ನೇ ತರಗತಿ 


ವಾಹನ 
ಚಾಲಕ ( ಸಿ) 
ಗೂಪ 


8ನೇ ತರಗತಿ 


26 ವರ್ಷ 


ಪ್ರಸ್ತುತ 
ಸೇವೆಯಲ್ಲಿದ್ದಾ 

ರೆ ರೂ 
256.50 ಪೈಸೆ 
ಪ್ರತಿ ದಿನಕ್ಕೆ 
ಡಿ.ಎಸ. ಆರ 


194 | 


| 


Feb - 87 


ಶರಣಪ್ಪ ನಾಗಪ್ಪ 
195 | ಶಿವಾಜಿ ನಾರಾಯಣ 


25-08- 1968 | 
09/07/1972 | 


ಕುರುಬ 
ಎಸ.ಸಿ 


ಅನಕ್ಷರಸ್ಥ ಅನಕ್ಷರಸ್ಥ 
| 5ನೇ ತರಗತಿ | 5ನೇ ತರಗತಿ 


ನೆಡುತೋಪು ನೆಡುತೋಪು 
ಕಾವಲುಗಾರ ( ಡಿ) | ಕಾವಲುಗಾರ 


26 ವರ್ಷ 
26 ವರ್ಷ 


| 


Jun -87 


೧೨೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧ , ೨೦೧೪ 


ಭಾಗ - ೪ 


- 


2 


| 


4 


- 5 


10 


196 | ಅಂಬಾರಾಯಾ ಕಾಳಪ್ಪ | 


03/ 01 /1971 


Jan - 88 


| 


ಎಸ. ಎಸ. ಎಲ. 


ಎಸ. ಎಸ. ಎಲ. ಸಿ 


ಗ್ರೂಪ 


( ಡಿ ) ಗ್ರೂಪ 


25 ವರ್ಷ 


197 


ಶ್ರೀಧರ ಶಾಮಸುಂರ 


06/ 01/1967 


ನೀಲಗಾರ 
( ಇತರೆ) 


Jun- 84 


- 12 
ದರದಂತೆ 
ಮತ್ತು ರೂ 
2000 - 00 
ಹೆಚ್ಚುವರಿ 
ವೇತನ 


ಎಸ.ಎಸ.ಎಲ. ಸಿ | ಎಸ.ಎಸ. ಎಲ. ಸಿ 


29 ವರ್ಷ 


20- 07 -1969 


ಎಸ. ಸಿ 


Jul- 87 


ಅಕ್ಷರಸ್ಥ 


26 ವರ್ಷ 


19- 06 - 1967 


ಎಸ. ಸಿ 


Jul- 87 


ಅಕ್ಷರಸ್ಥ 

ಅಕ್ಷರಸ್ಥ 
4ನೇ ತರಗತಿ 


26 ವರ್ಷ 


15 -08-1961, 


ಎಸ. ಸಿ 


Jan -84 


| 4ನೇ ತರಗತಿ 


29 ವರ್ಷ 


198 ಕಾಂತಪ್ಪ ಗುಂಡಪ್ಪ 
199 | ರಾಜು ಬಸವಂತ 
200 ಗುಂಡಪ್ಪ ಮಸ್ತಾನಪ್ಪ 

ರೇವಣಸಿದ್ದಪ್ಪ 
201 

ಗುರಲಿಂಗಪ್ಪ 
202 | ಮೋತಿರಾಮ ಜೇಮ್ಲಾ 
203 | ಸಿದ್ದಪ್ಪ ಚಂದಪ್ಪ 
204 | ತಿರುಪತಿ ಭೀಮರಾಯ | 


27 -07 - 1964 


| ಲಿಂಗಾಯತ 


Jul- 88 


ಎಸ. ಎಸ. ಎಲ. ಸಿ | ಎಸ. ಎಸ. ಎಲ. ಸಿ 


25 ವರ್ಷ 


06/ 01/ 1973 


ಎಸ. ಸಿ 


Oct- 86 


ಎಸ. ಎಸ. ಎಲ . ಸಿ 


| ಎಸ. ಎಸ. ಎಲ. ಸಿ 


27 ವರ್ಷ 


07/ 01 /1960 


ಎಸ. ಸಿ 


07/01/ 1985 


| 7ನೇ ತರಗತಿ 

7ನೇ ತರಗತಿ 


06/ 01 /1968 


* ದಾಸರ 


7ನೇ ತರಗತಿ 

7ನೇ ತರಗತಿ 
| 7ನೇ ತರಗತಿ 


07/ 01 / 1985 


28 ವರ್ಷ 
28 ವರ್ಷ 
28 ವರ್ಷ 


205 


20 - 06 - 1955 


| ಕಬ್ಬಲಿಗ 


07 /01/ 1985 


| 7ನೇ ತರಗತಿ 


ಬಸವರಾಜ ಶಿವಪ್ಪ 
ಹಣಮಂತರಾಯ 
ಚಂದ್ರಾಮಪ್ಪ 


206 | 


28- 03- 1956 


ಕುರುಬ 


07 /01 /1985 | 2ನೇ ತರಗತಿ 


2ನೇ ತರಗತಿ 


28 ವರ್ಷ 


1 /12/1960 


ಬೇಡರ 


07 / 01 /1986 


| 7ನೇ ತರಗತಿ 


27 ವರ್ಷ 


7ನೇ ತರಗತಿ 
ಅನಕ್ಷರಸ್ಥ 


12/12/ 1960 || 


| 07/ 01 /1986 | 


ಅನಕ್ಷರಸ್ಥ 


27 ವರ್ಷ 


209 


20-11 -1958 


ಎಸ. ಸಿ 


06/ 01/ 1986 | 


1ನೇ ತರಗತಿ 


1ನೇ ತರಗತಿ 


27 ವರ್ಷ 


3/101958 


ಕಬ್ಬಲಿಗ | 


07 / 01 /1986 | 


5ನೇ ತರಗತಿ | 


5ನೇ ತರಗತಿ 


27 ವರ್ಷ 


207 ಯಮನಪ್ಪ ತಮ್ಮಣ್ಣ 
208 | ಸಾಯಬಣ್ಣ ಪೀರಪ್ಪ 

ಗೋಪಾಲ ನೇಮು 

ನಾಯಕ 
210 | 

ವಿಠಲ ದೇವಪ್ಪ 
ದವಲಪ್ಪ ಗುರಲಿಂಗಪ್ಪ 

ಗಾಲಿಬಸಾಬ 
212 

ಅಮೀನಸಾಬ 
213 ಹುಲೆಪ್ಪ ಧರೆಪ್ಪ 

ಹಣಮಂತರಾಯ 
214 

ಭೀಮರಾಯ 


211 


5/10/1963 


- ಎಸ. ಸಿ 


ಪ್ರಸ್ತುತ 
ಸೇವೆಯಲ್ಲಿದ್ದಾ 

ರೆ ರೂ 
226.50 ಪೈಸೆ 
ಪ್ರತಿ ದಿನಕ್ಕೆ 
ಡಿ.ಎಸ. ಆರ 
ದರದಂತೆ 
ಮತ್ತು ರೂ 
2000 - 00 
ಹೆಚ್ಚುವರಿ 
ವೇತನ 


07/ 01 / 1986 


1 3ನೇ ತರಗತಿ 


ನೆಡುತೋಪು ನೆಡುತೋಪ 
ಕಾವಲುಗಾರ ( ಡಿ) | ಕಾವಲುಗಾರ 
ಗ್ರೂಪ 

( ಡಿ) ಗ್ರೂಪ 


3ನೇ ತರಗತಿ 


ಆದೇಶ ಹೊರಡಿ 
" ಸಿರುವದಿಲ್ಲ. 
ಎಸ್.ಎಸ್.ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿರುತ್ತದೆ. 


27 ವರ್ಷ 


10/1 / 1956 


ಮುಸ್ಲಿಂ 


07/01 /1986 


2ನೇ ತರಗತಿ 


2ನೆ ತರಗತಿ 


27 ವರ್ಷ 


9/12/1961 | ಲಿಂಗಾಯತ | 07/ 01/1986 | 5ನೇ ತರಗತಿ 


5ನೇ ತರಗತಿ 


27 ವರ್ಷ 


9/6/1960 | ಲಿಂಗಾಯತ | 06/ 01/1987 | 1ನೇ ತರಗತಿ 


1ನೇ ತರಗತಿ 


26 ವರ್ಷ 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೨೦೫ 


4 


5 


7 


| 


8 


| 


9 


| 


10 


- 12 


215 


6/ 1/1964 


ಮುಸ್ಲಿಂ 


06/ 01/1987 


ಎಸ.ಎಸ.ಎಲ. ಸಿ | ಎಸ.ಎಸ.ಎಲ. ಸಿ 


26 ವರ್ಷ 


216 


6/1 /1965 


| ಲಿಂಗಾಯತ | 07/ 01/1987 | 3ನೇ ತರಗತಿ 


3ನೇ ತರಗತಿ 


26 ವರ್ಷ 


217 


6 / 4 /1963 


ಲಂಬಾಣಿ 


| 07/ 01 /1987 | 


4ನೇ ತರಗತಿ 


4ನೇ ತರಗತಿ 


26 ವರ್ಷ 


ಖಾದರ ಪಟೇಲ ಹಸನ 
ಪಟೇಲ 
ಶ್ರೀಮಂತ ಬಸಣ್ಣ 
ಬಾಬು ಭೋಜು 
ನಾಯಕ 
ರೇವಣಸಿದ್ದಪ್ಪ 
ಹಣಮಂತಪ್ಪ 
ಹೀರಾಲಾಲ ಧಾರು 
ನಾಯಕ 


218 


10/10/ 1955 


ಕಬ್ಬಲಿಗ 


07/ 01/ 1987 | 3ನೇ ತರಗತಿ 


3ನೇ ತರಗತಿ 


26 ವರ್ಷ 


219 


6/ 4 /1963 


ಲಂಬಾಣಿ 


08/02/1987 | 


4ನೇ ತರಗತಿ 


4ನೇ ತರಗತಿ 


26 ವರ್ಷ 


25 ವರ್ಷ 


26 ವರ್ಷ 


25 ವರ್ಷ 


220 | ಶಿವಣ್ಣ ಭೀಮಣ್ಣ 

10/8/1962 ಎಸ. ಸಿ 07/01 /1988 ಅನಕ್ಷರಸ್ತ ಅನಕ್ಷರಸ್ತ 
221 ಕರಿಯಪ್ಪ ಸಿದ್ದಪ್ಪ 

10/12/1963 ಕಬ್ಬಲಿಗ 07 / 01/ 1987 ಅನಕ್ಷರಸ್ತ ಅನಕ್ಷರಸ್ತ 
222 ಕಾಶಪ್ಪ ಸೈಬಣ್ಣ 

9/ 9/ 1959 ಕಬ್ಬಲಿಗ | 07/ 01/ 1988 - ಅನಕ್ಷರಸ್ತ ಅನಕ್ಷರಸ್ತ 
ಚಂದನಪ್ಪ ಮಾಣಿಕಪ್ಪ 30 -07 - 1960 | | ಕಬ್ಬಲಿಗ 06 /01 /1989 | ಎಸ. ಎಸ. ಎಲ. ಸಿ | ಎಸ.ಎಸಎಲಸಿ 
224 || ಲಾಲಪ್ಪ ಸಂದಪ್ಪ 15 -08-1965 

ಕಬ್ಬಲಿಗ 

10/ 01/1983 ಅನಕ್ಷರಸ್ತ ಅನಕ್ಷರಸ್ತ 
225 | ನರಸಪ್ಪ ಭೀಮಶಾ 12/11/1954 | ಕಬ್ಬಲಿಗ | 07/01/1989 

89 | ಅನಕ್ಷರಸ್ತ 

ಅನಕ್ಷರಸ್ತ 
ಸಾಮಾಜಿಕ ಅರಣ್ಯ ವಿಭಾಗ, ರಾಯಚೂರು 


223 


24 ವರ್ಷ 


30 ವರ್ಷ 


24 ವರ್ಷ 


ಅಬ್ದುಲ ನಬಿ ತಂದೆ 
ಅಬ್ದುಲ ರಹಮಾನ 


21337 


ಸಾಮಾನ್ಯ 


1- 8- 1986 


8ನೇ ತರಗತಿ 


8ನೇ ತರಗತಿ 


ವಾಹನ ಚಾಲಕ ಗ್ರೂಪ- ಡಿ 


9790 
ಮಾ . ದಿನಗಳು 


ರೂ . 7095 + 

2000 
= 9095 / 


1 - 6 - 1971 


ಸಾಮಾನ್ಯ 


1 -11 -1985 


7ನೇ ತರಗತಿ 


ಎಸ್ .ಎಸ್ .ಎಲ್. 

ಸಿ. ಪಾಸ್ 


10220 
ಮಾ . ದಿನಗಳು 


ನರಸಿಂಹ ತಂದೆ ಸಣ್ಣ 
ನರಸಪ್ಪ 
ಹುಸೇನಿ ತಂದೆ 
ಭೀಮಯ್ಯ 
ಹನುಮಂತ ತಂದೆ 
ಭೀಮಯ್ಯ 


ಆದೇಶ ಹೊರಡಿ 

ಸಿರುವದಿಲ್ಲ. 
ಎಸ್.ಎಸ್. ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿರುತ್ತದೆ. 


1 - 4 - 1962 | ಸಾಮಾನ್ಯ 


1- 8-1989 


4ನೇ ತರಗತಿ 


4ನೇ ತರಗತಿ 


8575 
ಮಾ . ದಿನಗಳು 


ನೆಡುತೋಪು 
ಕಾವಲುಗಾರ 
ಗೂಪ- ಡಿ 


ನೆಡುತೋಪು 
ಕಾವಲುಗಾರ 
ಗೂಪ- ಡಿ 


ರೂ . 6795 + 

2000 
= 8795 / 


1060 


1 - 6 - 1960 | 


| 


1-4-1990 


ಅಕ್ಷರಸ್ತ 


Hp3 


ರ 


ಅಕ್ಷರಸ್ತ 


11680 
ಮಾ . ದಿನಗಳು 


ಈರಣ್ಣ ತಂದೆ ಮಲ್ಲಯ್ಯ | 1- 6- 1972 


ಸಾಮಾನ್ಯ | 


26 - 6 -1991 


| 4ನೇ ತರಗತಿ 


| 4ನೇ ತರಗತಿ 


11315 
ಮಾ . ದಿನಗಳು 


೧೨೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ 


2 


3 


| 


4 


| | 


5 


7 


| 


8 


| 


9 


| 


10 


11 


12 


231 


1 - 6 - 1969 | 


ಪ . ಜಾತಿ 


1-4 -1992 


2ನೇ ತರಗತಿ 


2ನೇ ತರಗತಿ 


10890 
ಮಾ . ದಿನಗಳು 


ಕರಿಯಪ್ಪ ತಂದೆ 
ಸವಾರಪ್ಪ 
ಸದಾಶಿವ ತಂದೆ 
ಭೀಮಣ್ಣ 


232. 


1 - 5 - 1969 


ಪ . ಪಂಗಡ 


1- 9-1992 


4ನೇ ತರಗತಿ 


4ನೇ ತರಗತಿ 


11040 
ಮಾ . ದಿನಗಳು 


233 


| 


ನಾಗರಾಜ ತಂದೆ ಬಸಪ್ಪ 


1 - 6 - 1965 | ಸಾಮಾನ್ಯ | 1 - 2- 1985 


| 5ನೇ ತರಗತಿ 


5ನೇ ತರಗತಿ 


7218 
ಮಾ . ದಿನಗಳು 


234 


ಶರಣಪ್ಪ ತಂದೆ 
ವಿರುಪಾಕ್ಷಪ್ಪ 


1 - 6 - 1955 


ಸಾಮಾನ್ಯ | 10-7-1985 | 


_ 5ನೇ ತರಗತಿ 


5ನೇ ತರಗತಿ 


7136 
ಮಾ . ದಿನಗಳು 


235 


| 


ಲಕ್ಷ್ಮಯ್ಯ ತಂದೆ ಕೃಷ್ಣಯ್ಯ | 29 -7 -1956 


ಪ . ಜಾತಿ 


| 10- 7 -1985 


| 6ನೇ ತರಗತಿ 


6ನೇ ತರಗತಿ 


7529 
ಮಾ . ದಿನಗಳು 


1 - 6 -1971 


ಪ . ಜಾತಿ 


| 17- 7 -1989 


7ನೇ ತರಗತಿ 


7ನೇ ತರಗತಿ 


7331 
ಮಾ . ದಿನಗಳು 


ದೀಪರಾಜ ತಂದೆ 
ಸೋಮನಾಯ್ಕ 
ಸದಾಶಿವ ತಂದೆ 
ಬಸವರಾಜಪ್ಪ 


1 - 6 - 1971 


ಸಾಮಾನ್ಯ 


1-11-1989 | 


10ನೇ ತರಗತಿ 

ಫೇಲ್ 


10ನೇ ತರಗತಿ 

ಫೇಲ್ 


8785 
ಮಾ . ದಿನಗಳು 


238 


| 


ಮಲ್ಲಪ್ಪ ತಂದೆ ಬಸ್ಸಪ್ಪ 


l - 6 - 1964 


ಪ. ಪಂಗಡ 


1-10 -1987 


4ನೇ ತರಗತಿ 


4ನೇ ತರಗತಿ 


9505 
ಮಾ . ದಿನಗಳು 


ಲಕ್ಷಪ್ಪ ತಂದೆ 
ಮುದುಕಪ್ಪ 


20 - 6 - 1957 


ಪ . ಪಂಗಡ 


1- 7-1988 


ಎಸ್.ಎಸ್.ಎಲ್ . | ಎಸ್ .ಎಸ್. ಎಲ್. 

ಸಿ. ಪಾಸ್ ಸಿ . ಪಾಸ್ 


9280 
ಮಾ . ದಿನಗಳು 


240 


15 - 8 -1954 


ಸಾಮಾನ್ಯ 


1-10-1988 


10ನೇ ತರಗತಿ | 10ನೇ ತರಗತಿ 
ಫೇಲ್ 

ಫೇಲ್ 


9370 
ಮಾ . ದಿನಗಳು 


ಖಾಜಾಹುಸೇನಿ ತಂದೆ | 
ಸೈಯದಸಾಬ 
ರುಕ್ಕುದ್ದೀನ್ ತಂದೆ 
ಅಲ್ಲಿಸಾಬ 


ನೆಡುತೋಪು ಕಾವಲುಗಾರ 


31 -1- 1958 


ಸಾಮಾನ್ಯ 


1-4-1987 


ಅಕ್ಷರಸ್ತ 


Hp3 

. 


ಸ್ತ 


9685 
ಮಾ . ದಿನಗಳು 


ಗ್ರೂಪ- ಡಿ 


ಬಾಬು ತಂದೆ ಭೀಮಣ್ಣ | 


1 - 6 - 1967 


ಪ . ಪಂಗಡ 


| 


1 -7 -1989 


| 


7ನೇ ತರಗತಿ 


7ನೇ ತರಗತಿ 


ಆದೇಶ ಹೊರಡಿ 

ಸಿರುವದಿಲ್ಲ. 
ಎಸ್ . ಎಸ್ . ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿರುತ್ತದೆ. 


8925 
ಮಾ . ದಿನಗಳು 


ರೂ . 6795 + 

2000 
= 8795 / 


ಕಾವಲುಗಾರ 
ಗ್ರೂಪ- ಡಿ 


ಕಾವಲುಗಾರ 
ಗೂಪ- ಡಿ 


243 


| 


ಶರಣಪ್ಪ ತಂದೆ ದ್ಯಾವಣ್ಣ | 


1- 6- 1963 


ಸಾಮಾನ್ಯ 


26 - 7 -1988 


8ನೇ ತರಗತಿ 


10ನೇ ತರಗತಿ 


9285 
ಮಾ . ದಿನಗಳು 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೨೦೭ 


3 


| 


4 | 


- 


5 


7 


| 


8 


| 


9 


| 


10 


- 12 


244 


1 - 7 -1957 


ಸಾಮಾನ್ಯ 


26-7-1987 


7ನೇ ತರಗತಿ 


7ನೇ ತರಗತಿ 


9640 
ಮಾ . ದಿನಗಳು 


245 


ಮಹಾದೇವಪ್ಪ ತಂದೆ 
ಈರಣ್ಣ 
ಬಸವರಾಜ ತಂದೆ 
ಈರಪ್ಪ 
ಖಾಸಿಂಸಾಬ ತಂದೆ 
ಹುಸೇನಸಾಬ 


26 - 8-1969 


ಸಾಮಾನ್ಯ 


1-8-1988 


7ನೇ ತರಗತಿ 


7ನೇ ತರಗತಿ 


9285 
ಮಾ . ದಿನಗಳು 


10000 


246 


1- 6 -1956 


| ಸಾಮಾನ್ಯ | 1 -12- 1986 


ಅನಕ್ಷರಸ್ಥ 


ಅನಕ್ಷರಸ್ಥ 


ಮಾ . ದಿನಗಳು 


247 


ಸಾಯಿಬಾಬ ತಂದೆ 
ರಾಮಯ್ಯ 


1 - 6 -1970 


ಪ. ಜಾತಿ 


1-7-1989 


ಎಸ್.ಎಸ್. 
ಎಲ್. ಸಿ. ಫೇಲ್ 


ಎಸ್ . ಎಸ್. 
ಎಲ್ . ಸಿ . 


8925 
ಮಾ . ದಿನಗಳು 


ಸಿದ್ದಪ್ಪ ತಂದೆ ಅಮರಪ್ಪ 


1 -6- 1962 


ಪ . ಪಂಗಡ 


2-7-1988 


1ನೇ ತರಗತಿ 


1ನೇ ತರಗತಿ 


9284 
ಮಾ .ದಿನಗಳು 


1- 6 - 1958 


ಸಾಮಾನ್ಯ 


26 -7 -1988 


2ನೇ ತರಗತಿ 


2ನೇ ತರಗತಿ 


9255 
ಮಾ . ದಿನಗಳು 


ಶಿವಪ್ಪ ತಂದೆ 
ಮುದಿಬಸಪ್ಪ 
ಹನುಮಂತ ತಂದೆ 
ಬಾಲಪ್ಪ 


1 - 6 -1963 


ಪ . ಪಂಗಡ 


1 -6 -1988 


ಅನಕ್ಷರಸ್ಥ 


ಅನಕ್ಷರಸ್ಥ 


9215 
ಮಾ . ದಿನಗಳು 


ಬಸಮ್ಮ ತಂದೆ ಮಾರೆಪ್ಪ 


1 -1- 1967 


ಪ. ಪಂಗಡ 


1- 7-1989 


ಅನಕ್ಷರಸ್ಥ 


ಅನಕ್ಷರಸ್ಥ 


8925 
ಮಾ . ದಿನಗಳು 


| ರಾಮಪ್ಪ ತಂದೆ ಬುಡ್ಡಪ್ಪ | 


01- 06-1965 


ಪ. ಪಂಗಡ 


01 -11 -1985 


7ನೇ ತರಗತಿ 


7ನೇ ತರಗತಿ 


9800 
ಮಾ . ದಿನಗಳು 


01 - 06 - 1970 


| ಸಾಮಾನ್ಯ | 01- 01 -1990 | 7ನೇ ತರಗತಿ 


7ನೇ ತರಗತಿ 


8080 
ಮಾ . ದಿನಗಳು 


ನೆಡುತೋಪು ಕಾವಲುಗಾರ 

ಗ್ರೂಪ- ಡಿ 


ಖಾಸಿಂಸಾಬ ತಂದೆ 
ಹುಸೇನಸಾಬ 
ಚನ್ನಬಸಯ್ಯ ತಂದೆ 
ಶರಬಯ್ಯ 
ಮಾಬಮ್ಮ ಗಂಡ 
ಸತ್ತಾರಸಾಬ 


18- 04 -1957 


ಸಾಮಾನ್ಯ 


01- 08 -1986 | 


ಅನಕ್ಷರಸ್ತ 


( ಸಿ . 


ನ 


Hp3 


ರ 


ಸ್ತ 


9600 
ಮಾ . ದಿನಗಳು 


15- 04 -1965 


ಸಾಮಾನ್ಯ 


01- 01-1985 


ಅನಕ್ಷರಸ್ತ 


ಅನಕ್ಷರಸ್ತ 


9900 
ಮಾ . ದಿನಗಳು 


ರೂ . 6795 + 


01-07-1989 


256 | ಹುಸೇನಿ ತಂದೆ ಪಂಪಣ್ಣ 


04 -12-1969 


ಪ . ಜಾತಿ 


ಅನಕ್ಷರಸ್ತ 


ಅನಕ್ಷರಸ್ತ 


ನೆಡುತೋಪು ಕಾವಲುಗಾರ 

ಗ್ರೂಪ- ಡಿ 


ಮೇಲಿನಂತೆ 


8440 
ಮಾ . ದಿನಗಳು 


2000 


= 8795 / 


೧೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ಎ 


3 


4 


| 


12 


1 2 
ಸಾಮಾಜಿಕ ಅರಣ್ಯ ವಿಭಾಗ, ಗುಲ್ಬರ್ಗಾ 
257 | Tirupati S/o Yankappa 


1 - Jun- 70 


ಎಸ್. ಸಿ 


1 -Aug - 88 


| 


7ನೇ ತರಗತಿ 


| 


7ನೇ ತರಗತಿ 


25 ವರ್ಷ . 


258 


Narayana S /o Babry 


22 - Jun -58 


- ಎಸ್. ಸಿ . | 


1 - Jun - 87 


26 ವರ್ಷ . 


ಮಾಹಿತಿ ನೀಡಿರುವುದಿಲ್ಲ 


259 


Mallappa Slo 
Hanmantrya 


10-Jul-57 


ಬೇಡರ್ 


1- May- 90 


23 ವರ್ಷ. 


260 


Khajala S / o 
Kadharsab 


20- Aug- 63 


ಮುಸ್ಲಿಂ 


1 -Jul- 87 


3ನೇ ತರಗತಿ 


3ನೇ ತರಗತಿ 


26 ವರ್ಷ. 


261 


Bheemanna S / o 
Hanamantrya 


2 -Dec -58 


ಎಸ್. ಟಿ 


1 -Jul- 89 


ಮಾಹಿತಿ ನೀಡಿರುವುದಿಲ್ಲ 


24 ವರ್ಷ. 


262 


Saibanna S /o 
Halavappa 


13- Sep- 59 | 


ಎಸ್. ಟಿ 


1 -Jul- 87 


4ನೇ ತರಗತಿ 


4ನೇ ತರಗತಿ 


25 ವರ್ಷ. 


Manappa S /o 


263 


1 -Jun- 66 


ಕುರುಬ 


1 - Nov -88 


| ಎಸ್.ಎಸ್.ಎಲ್.ಸಿ | ಎಸ್. ಎಸ್.ಎಲ್.ಸಿ 


25 ವರ್ಷ, 


Bheemappa 


264 


Bheemanna S / o 
Ningappa 


1 -Jan - 59 


ಎಸ್. ಟಿ 


1 -Jul- 89 


ಎಂ . ಆರ್ . 
ದಿನಗೂಲಿ 
ನೌಕರ ಡಿ 


ಮೇಲಿನಂತೆ 


24 ವರ್ಷ. 


226 .50 + 1000 

+ 1000 


ಮಾಹಿತಿ ನೀಡಿರುವುದಿಲ್ಲ 


265 


Rangappa S /o 
Bheemashappa 


1 - Jun - 60 


ಎಸ್. ಟಿ 


1 - Jul- 87 


26 ವರ್ಷ. 


Bheemaraya S / o 


266 


1 -Jun -59 


ಎಸ್. ಟಿ 


1 - Jul- 89 


| 3ನೇ ತರಗತಿ 


3ನೇ ತರಗತಿ 


25 ವರ್ಷ. 


Mahadevappa 


267 


Chandappa S /o 
Bheemanna 


9 -Aug- 54 


ಕಬ್ಬಲಿಗ 


1 - Jul- 89 


ಮಾಹಿತಿ ನೀಡಿರುವುದಿಲ್ಲ 


24 ವರ್ಷ . 


268 


Amblappa S /o 
Nagappa 


11 - Sep- 59 


ಎಸ್. ಟಿ 


1 -Jul- 87 


4ನೇ ತರಗತಿ 


4ನೇ ತರಗತಿ 


24 ವರ್ಷ. 


269 


Yallappa S /o 
Ramanna 


1 - Oct-64 


ಎಸ್. ಟಿ 


1-Dec- 89 


( 6ನೇ ತರಗತಿ 


6ನೇ ತರಗತಿ 


24 ವರ್ಷ . 


270 


Vijaykumar S / O 
Pareppa 


1 - Jun- 68 


ಕಬ್ಬಲಿಗ 


1 - Jul-87 


7ನೇ ತರಗತಿ 


7ನೇ ತರಗತಿ 


26 ವರ್ಷ. 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೧, ೨೦೧೪ 


೧೨೦೯ 


2 


3 . 


4 


_ 5 


7 


8 


9 


10 


11 


12 


271 


Yankappa S /o 
Bheemashappa 


1- Jul -64 


ಎಸ್ . ಟಿ 


1 -Jul- 88 | 


4ನೇ ತರಗತಿ 


4ನೇ ತರಗತಿ 


25 ವರ್ಷ. 


272 


Hanamanta S / o 
Manashappa 


1 -Jan -67 


ಎಸ್. ಟಿ 


1 -Jul- 88 


ಮಾಹಿತಿ ನೀಡಿರುವುದಿಲ್ಲ 


25 ವರ್ಷ. 


273 


23 - Jul- 65 


ಮುಸ್ಲಿಂ 


1 - Mar- 89 


3ನೇ ತರಗತಿ | 


3ನೇ ತರಗತಿ 


24 ವರ್ಷ . 


274 


1 - Jun - 59 


| ಯಳವಾರ | 


1 -Jul- 89 


7ನೇ ತರಗತಿ 


7ನೇ ತರಗತಿ 


24 ವರ್ಷ . 


Bandagisab S /o 
Lalasab 
Yallappa S /o 
Mallappa 
Paruthayya S /o 
Bassayya 
Datttreya S/o 
Govindravo 


275 


8-Jul -62 


ಲಿಂಗಾಯತ | 1 -Jul- 86 


7ನೇ ತರಗತಿ 


7ನೇ ತರಗತಿ 


27 ವರ್ಷ. 


276 


1- Jun- 67 


ಬ್ರಾಹ್ಮಣ 


1- Jun- 86 


7ನೇ ತರಗತಿ 


7ನೇ ತರಗತಿ 


27 ವರ್ಷ. 


277 


Saibanna S / o 
Saidappa 


2-Sep -67 


ಎಸ್. ಟಿ 


1 -Jul-88 


25 ವರ್ಷ . 


ಮಾಹಿತಿ ನೀಡಿರುವುದಿಲ್ಲ 


ಎಂ . ಆರ್. 
ದಿನಗೂಲಿ 
ನೌಕರ ಡಿ 


Bheemanna S/ o 
Bassappa 


ಆದೇಶ ಹೊರಡಿ 

ಸಿರುವದಿಲ್ಲ. 
ಎಸ್.ಎಸ್. ಆರ್ . 
ಪ್ರಕಾರ ಮಜೂರಿ 
ನೀಡಲಾಗಿ ರುತ್ತದೆ. 


226.50 + 1000 

+ 1000 


278 


5- May - 62 


ಎಸ್ . ಸಿ 


1 - Jul- 87 


26 ವರ್ಷ. 


279 | Balesab S/ o Peersab 


1 -Jul- 55 | 


1 -Jul- 89 


4ನೇ ತರಗತಿ 


27 ವರ್ಷ. 


ಮುಸ್ಲಿಂ 
ಎಸ್. ಟಿ 


4ನೇ ತರಗತಿ 
| 2ನೇ ತರಗತಿ 


280 


Balappa S /o Yallappa 


29 -Jun -65 


2 -Jun - 89 


2ನೇ ತರಗತಿ 


24 ವರ್ಷ , 


281 


Paramanna S /o 
Hanamntraya 


30 -Jun- 57 


ಕುರುಬ 


1 - Jul- 87 


ಮಾಹಿತಿ ನೀಡಿರುವುದಿಲ್ಲ 


26 ವರ್ಷ . 


282 


Mallappa S / o 
Jatteppa 


1- Jun - 66 


ಕುರುಬ 


1 - Jul- 90 


ಎಸ್ .ಎಸ್. 
ಎಲ್. ಸಿ 


ಎಸ್. ಎಸ್. ಎಲ್. ಸಿ 


23 ವರ್ಷ. 


283 


Hanamantray S /o 
Tippanngouda 


1 - Jun - 66 


ಕುರುಬ 


1-Jul-90 


ಎಸ್. ಎಸ್ . 
ಎಲ್. ಸಿ 


ಎಸ್.ಎಸ್.ಎಲ್.ಸಿ 


23 ವರ್ಷ. 


284 


Shantappa S /o 
Siddappa 


1 - Jun- 73 


ಕುರುಬ 


1 -Jul- 90 


| 7ನೇ ತರಗತಿ 


7ನೇ ತರಗತಿ 


23 ವರ್ಷ, 


285 


Sharanappa S/ o 
Bheemappa 


30- Nov- 71 


ಯಳವಾರ 


1 -Jul- 90 


7ನೇ ತರಗತಿ | 


7ನೇ ತರಗತಿ 


23 ವರ್ಷ . 


೧೨೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ 


3 


| 


4 


| | 


6 


| 


7 


| 


8 


| 


9 


| 


10 


12 


286 


Manappa S /o 
Mallappa 


1-Dec-69 


ಯಳವಾರ 


| 


1 -Jul- 90 


| 2ನೇ ತರಗತಿ 


2ನೇ ತರಗತಿ 


23 ವರ್ಷ. 


287 


Hanamnti W / o 
Shivappa 


6-Dec-64 


ಎಸ್ . ಟಿ . 


1 - Jul- 90 


ಮಾಹಿತಿ ನೀಡಿರುವುದಿಲ್ಲ 


23 ವರ್ಷ. 


23 - Aug -60 


ಅಗಸ 


| 


1 -Jun - 87 


| 3ನೇ ತರಗತಿ 


3ನೇ ತರಗತಿ 


288 | Madival Siddanna 
289 | Cheeny S /o Namy 
290 Ramesh S /O Mallyya 


1 - Jun - 64 


- ಎಸ್ . ಸಿ . 


1 - Jun - 87 


ಮಾಹಿತಿ ನೀಡಿರುವುದಿಲ್ಲ 


26 ವರ್ಷ. 
26 ವರ್ಷ. 
24 ವರ್ಷ. 


1 - Aug- 68 


| 


ಎಸ್ . ಟಿ 


1- Aug- 89 


| ಎಸ್‌ಎಸ್‌ಎಲ್‌ಸಿ | ಎಸ್ . ಎಸ್ .ಎಲ್. ಸಿ 


291 


Shivshankrappa S /o 
Veerabhdarappa 


1 - Jul-57 


ಲಿಂಗಾಯತ | 


1 - Aug -88 


ಪಿ . ಯು . ಸಿ 


ಪಿ . ಯು . ಸಿ 


25 ವರ್ಷ. 


292 


21 -May - 56 


ಕುರುಬ 


1 - Apr-84 


ಮಾಹಿತಿ ನೀಡಿರುವುದಿಲ್ಲ 


29 ವರ್ಷ. 


Basavaraja Slo 
Padeppa 
Yankanna S /o 
Ambanna 


293 


2 - Aug-66 


ಎಸ್ . ಟಿ. | 


1 -Jun- 86 


3ನೇ ತರಗತಿ 


3ನೇ ತರಗತಿ 


27 ವರ್ಷ. 


ಎಂ . ಆರ್‌ . 
ದಿನಗೂಲಿ 
ನೌಕರ ಡಿ 


Tippanna S / o 
Hanmnatrya 


ಆದೇಶ ಹೊರಡಿ 

ಸಿರುವದಿಲ್ಲ. 
ಎಸ್ .ಎಸ್ . ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿ ರುತ್ತದೆ. 


226.50 + 1000 

+ 1000 


294 


20 - Aug - 66 


| 


ಎಸ್. ಟಿ 


| 


1 -Jun-86 


| 4ನೇ ತರಗತಿ 


4ನೇ ತರಗತಿ 


27 ವರ್ಷ. 


295 


Bheemashappa S / O 
Rajappa 


11 - May -54 | ಹಿಂದುಳಿದ 


1 -Jul- 87 


2ನೇ ತರಗತಿ 


2ನೇ ತರಗತಿ 


26 ವರ್ಷ. 


296 


Rajappa S / O 
Hanamayya 


6 -Jun - 60 


ಎಸ್. ಸಿ . 


1 - Aug -88 


ಮಾಹಿತಿ ನೀಡಿರುವುದಿಲ್ಲ 


25 ವರ್ಷ. 


297 


3-Jan -65 


ಕುರುಬ | 1 - Aug- 87 


ಮಾಹಿತಿ ನೀಡಿರುವುದಿಲ್ಲ 


26 ವರ್ಷ . 


Ashappa S /o 
Ningappa 
Denappa S/ O 
Metrappa 


298 


1- Mar-60 


ಎಸ್. ಸಿ 


1- Jun- 89 


3ನೇ ತರಗತಿ 


3ನೇ ತರಗತಿ 


24 ವರ್ಷ. 


299 


Ramesh Reddy S /o 
Mareppa 


11 -May - 68 


ಎಸ್. ಟಿ 


| 1 - Aug- 87 


ಮಾಹಿತಿ ನೀಡಿರುವುದಿಲ್ಲ 


26 ವರ್ಷ. 


300 


Hanmntray S /o 
Dandayya 


10 - Mar - 63 


- ಎಸ್. ಟಿ 


1- Jun - 86 


| 5ನೇ ತರಗತಿ 


5ನೇ ತರಗತಿ 


27 ವರ್ಷ . 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


೧೨೧೧ 


5 . 


- 6 


| 


7 


| 


8 


| 


9 


| 


10 


- 12 


301 


Yankappa S /o 
Mashappa 


26-Aug-54 


ಕಬ್ಬಲಿಗ 


1 -Jun- 86 


ಮಾಹಿತಿ ನೀಡಿರುವುದಿಲ್ಲ 


27 ವರ್ಷ. 


302 


Bhimaraya S /O 
Yankappa 


1 -Jun- 63 


ಎಸ್ . ಸಿ 


1 -Jun- 84 


7ನೇ ತರಗತಿ 


7ನೇ ತರಗತಿ 


29 ವರ್ಷ. 


303 | 


Somla S /O Subash 


1 -Jan - 69 


- ಎಸ್. ಸಿ 


1 - Jun- 86 | 


ಮಾಹಿತಿ ನೀಡಿರುವುದಿಲ್ಲ 


27 ವರ್ಷ. 


304 


Sharanappa S /o 
Sabanna 


10 -Jun- 58 


ಎಸ್ . ಟಿ 


1 -Jun- 86 


4ನೇ ತರಗತಿ | 


4ನೇ ತರಗತಿ 


27 ವರ್ಷ. 


305 


Shivsharanappa S /o 
Sharanappa 


31 - Dec-66 


ಲಿಂಗಾಯತ 


1- Jun- 87 


3ನೇ ತರಗತಿ 


3ನೇ ತರಗತಿ 


26 ವರ್ಷ. 


306 


Shankrappa Slo 
Sharanappa 


8-Jun -57 


ಎಸ್. ಟಿ 


1 -Jun- 87 


4ನೇ ತರಗತಿ 


4ನೇ ತರಗತಿ 


26 ವರ್ಷ. 


307 


Devindrappa S /o 
Mallayya 


1 -Jun -56 


ಎಸ್. ಟಿ 


1 - Aug - 89 


4ನೇ ತರಗತಿ 


4ನೇ ತರಗತಿ 


24 ವರ್ಷ. 


308 


Chandappa S /o 
Narasappa 


6- Jun - 65 


ಕಬ್ಬಲಿಗ 


1 -Jun- 84 


ಮಾಹಿತಿ ನೀಡಿರುವುದಿಲ್ಲ 


29 ವರ್ಷ . 


309 


Hanmntray S /o 
Malalyya 


21 - Nov -62 


- ಎಸ್. ಟಿ 


1 -Jul-87 


7ನೇ ತರಗತಿ 


7ನೇ ತರಗತಿ 


26 ವರ್ಷ. 


310 


Kumalayya S/o 
Hanamantrya 


19- Aug-65 


ಬೇಡರ್ 


| 


1 -Jun - 86 


ಮಾಹಿತಿ ನೀಡಿರುವುದಿಲ್ಲ 


27 ವರ್ಷ . 


ಎಂ . ಆರ್‌. 
ದಿನಗೂಲಿ 
ನೌಕರ ಡಿ 


ಡಿ 


ಆದೇಶ ಹೊರಡಿ 

ಸಿರುವದಿಲ್ಲ. 
ಎಸ್ .ಎಸ್. ಆರ್. 
ಪ್ರಕಾರ ಮಜೂರಿ 
ನೀಡಲಾಗಿ ರುತ್ತದೆ. 


226 .50 + 1000 

+ 1000 


311 


Yankoba S / o 
Bheemaraya 


10- May -58 


| ಹಿಂದುಳಿದ | 1- Jun- 84 


2ನೇ ತರಗತಿ 


2ನೇ ತರಗತಿ 


29 ವರ್ಷ. 


312 


Lachmayya S /o 
Bheemaraya 


23 -Aug-60 | 


ಹಿಂದುಳಿದ 


1 -Jun- 87 


3ನೇ ತರಗತಿ 


3ನೇ ತರಗತಿ 


26 ವರ್ಷ. 


313 


Bassayya S / o 
Mallayya 


6 -Jun - 56 


ಕುರುಬ 


1- Jun - 86 


8ನೇ ತರಗತಿ 


8ನೇ ತರಗತಿ 


27 ವರ್ಷ. 


314 


Bheemashappa S /o 
Sabanna 


1- Oct-57 


ಎಸ್ . ಟಿ . 


1 -Jul- 87 


9ನೇ ತರಗತಿ 


9ನೇ ತರಗತಿ 


26 ವರ್ಷ. 


R .N .I. No. KARBIL /2001/47147 POSTAL REGN. No . RNP/KA /BGS/2202/2014 -16 
Licensed to post without prepayment WPP No . 297 


೧೨೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ 


ಭಾಗ - ೪ 


3 


| 


4 


| | 


5 


7 


| 


8 


| 


9 


| 


10 


11 


12 


315 


Mallayya S /o 
Nagappa 


30 -Jun -72 


ಎಸ್ .ಸಿ . 


1 -Jun- 86 


9ನೇ ತರಗತಿ 


9ನೇ ತರಗತಿ 


24 ವರ್ಷ . 


ಎಸ್ . ಎಸ್. 


316 


Hanamanta S /o 
Channabassappa 


1 -Jun -62 


ಹಿಂದುಳಿದ 


1- Jun- 86 


ಎಸ್ . ಎಸ್ . 
ಎಲ್. ಸಿ 


27 ವರ್ಷ. 


ಎಲ್ . ಸಿ 


Yankamma W / o 


317 


10- Aug- 58 | ಹಿಂದುಳಿದ 


1-Jun - 86 


ಮಾಹಿತಿ ನೀಡಿರುವುದಿಲ್ಲ 


27 ವರ್ಷ. 


Sourappa 


318 


Siddalingappa S /o 
Nagappa 


1 - Jun - 63 


- ಎಸ್. ಟಿ 


| 


1 -Jun- 87 | 4ನೇ ತರಗತಿ 


4ನೇ ತರಗತಿ 


26 ವರ್ಷ. 


319 


Tippanna S/o 

ಎಸ್. ಎಸ್. ಎಸ್.ಎಸ್. 
10-Jul -57 | ಹಿಂದುಳಿದ | 1-Jun -84 

29 ವರ್ಷ . 
Mareppa 

ಎಲ್ . ಸಿ 

ಎಲ್. ಸಿ 
ಸೂಚನೆ: ಈ ಅಧಿಸೂಚನೆಯಲ್ಲಿರುವ ಹೆಸರು ಮತ್ತು ವಿವರಗಳು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ 

1. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ( ಅರಣ್ಯಪಡೆ ಮುಖ್ಯಸ್ಥರು) ಇವರು ನೀಡಿದ ಮಾಹಿತಿಯಂತೆ ಆಧರಿಸಿರುತ್ತದೆ | 
2 . ದಿನಗೂಲಿ ನೌಕರರು ಸೇವೆಗೆ ಸೇರುವಾಗ ಮತ್ತು ಈಗ ನೀಡಿರುವ ಮಾಹಿತಿಯು ಸುಳ್ಳು / ನಕಲಿ / ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ 
3. ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ 2012 ರಂತೆ ಅರ್ಹತೆ ಹೊಂದದೆ ಇದ್ದಲ್ಲಿ ಅಂತಹವರ ಹೆಸರು ಈ ಅಧಿಸೂಚನೆಯಿಂದ ಸ್ವಯಂಚಾಲಿತವಾಗಿ ರದ್ದಾಗುತ್ತದೆ ಈ ಬಗ್ಗೆ ಸರ್ಕಾರವು ಹಕ್ಕನ್ನು 

ಕಾಯ್ದಿರಿಸಿಕೊಂಡಿರುತ್ತದೆ 
P . R . 302 

ಎಸ್ , ಬಾಲಕೃಷ್ಣಯ್ಯ 
SC - 50 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು ) 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


